ಕರ್ನಾಟಕ ಇತಿಹಾಸ 


' ದೇವರಕೊಂಡಾರೆಡ್ಡಿ 
ದೇವರಾಜಸ್ತಾಮಿ ಜಿ.ಕೆ. 


ಅಕಾದೆಮಿ (ರಿ.), ಚಿಂಗಳೂರು 


ವೀಾಢಿನೀ ದಲ "೬ ನಔ ಉಂಖಂಲಣಊಂಬಾಲ ಐ 
ವೀಲ್ಯರಾಟೋಣ ಯೀಂ 3 "ಉಂ ೨ ಆಂ 3೧ ಎನಿ ಐ “ಔಜಬಂದೂಲ '8'೧ 2 


4 


KE oeeuop (0) 


ITIHASA DARSANA - Volume 36/2021 


ಸಂಪುಟಿ ೩೬ / ೨೦೨೧ 


೨೦೨೦ರ ಡಿಸೆಂಬರ್‌ನಲ್ಲಿ ನಡೆದ ಕರ್ನಾಟಕ ಇತಿಹಾಸ ಅಕಾದೆಮಿಯ 
೩ಒ೪ಳಿನೆಯ ವಾರ್ಷಿಕ ಸಮ್ಮೇಳನವನ್ನು ಆನ್‌ಲೈನ್‌ನಲ್ಲಿ ಆಯೋಜಿಸಿದ್ದ ಸಂದರ್ಭದಲ್ಲಿ ಅಕಾದೆಮಿಯ 
ಸದಸ್ಯರು ಮಂಡಿಸಿದ ವಿದ್ವತ್‌ ಪ್ರಬಂಧಗಳ ಸಂಪುಟ. 


ಸಂಪಾದಕರು 


ದೇವರಕೂಂಡಾರೆಡ್ಡಿ 
ಜಿ.ಕೆ. ದೇವರಾಜಸ್ವಾಮಿ 


ಕರ್ನಾಟಕ ಬತಿಷಾಸ ಅಕಾದೆಮಿ (ಲ.) ಬೆಂಗಳೂರು 


ITIHASA DARSANA - volume 36/2021 


The volume of the scholarly papers presented and 
Proceedings of the 35th Annual Conference 
held at bengaluru on 27th to 29th December 2020 


The Karnataka Ithihasa Academy (Regd.,) 
B.M. Sri Pratistana, 3rd Main Road, 
Narasimharaja Colony, Bengaluru - 560 019. 


Published by : Secretary 
Karnataka Itihasa Academy (Regd.) 
B.M. Sri Pratistana, 3rd Main Road, 
Narasimharaja Colony, Bengaluru - 560 019. 


M4 karnatakaitihasaacademy25 @ gmail.com 


£3 www.karnatakaitihasaacademy.org 


Edited by : Devarakondareddy 
GK. Devarajaswamy 


© Authors. ಆಯಾ ಲೇಖಕರದು 


ಪ್ರಕಟಣೆ: ೨೦೨೧ 
ಪುಟಗಳು : 424 + xxviii + Col. Photos viii 


Pages: 424 + xxvili + Col. Photos viii 
Price :¥ 900 
ಬಿಲೆ': ಹಲಲ 


ISBN No. 978-81-950402-6-1 


ಆರ್ಥಿಕ ನೆರವು: 


* ರಾಜ್ಯ ಪುರಾತತ್ವ, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು. 
* ಶ್ರೀ ಪರಮಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳು, ಶ್ರೀ ಮದ್ದೀರಶೈವ ಶಿವಯೋಗ ಮಂದಿರ ಸಂಸ್ಥೆ, ಬಾದಾಮಿ. 
* ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ, ಬಾಳೇಹೊನ್ನೂರು. 


Printed at 
€TAHOD 


LAKSHMI MUDRANALAYA 


ISO 9001-2000 
ಚಾಮೆರಾಜಪೇಟೆ, ಬೆಂಗಳೂರು-೧೮ 
ದೂರವಾಣಿ : ೨೬೬೧ ೩೧೨೩ ೨೬೬೧ ೮೭೫.೨ 


॥ ಶ್ರೀ ಜಹಗದ್ದುರು ದೇಣುಕಾಚಾರ್ಯ: ಪ್ರಸೀದತು ॥ 


ಸಾಹಿತ್ಯ-ಪಂಹ್ಹತಿ ಪಂವರ್ಥಿಪಅ । 
ಪಶಾಂತಿ- -ಪಮೃದ್ಧಿ ಪರ್ವಲಿಗಾಗಅ ॥ 


ಹೀ ಮದ್ರಂಭಾಮರಿ ರೀರಸಿಂಪಾಸನಾಧೀಸರ ಶೀ ಶೀ ಶೀ ೧೦೦೮ ಆಗದು | 


ಪ್ರಸನ್ನ ರೇಣುಕ ಡಾ. ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ನಾದರು 
ಇ) ಶೀ ಜಗದ್ದುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ 
೫ ಬಾಲೆಹೊನ್ನೂರು-ಜ೫೭೭೧೧೨ ಚಿಕ್ಕಮಗಳೂರು ಜಲ್ಲೆ ಕರ್ನಾಟಕ ರಾಜ್ಯ 


ದಿನಾಂಕ : 10.02.2022 ವಾಸ್ತವ್ಯ : ಮಲಯಾಚಲ ತಹೋಭೂಮಿ 


ಶುಭಾಶೀರ್ವಾದ ಸಂದೇಶ 


ಮನುಷ್ಯ ಸುಂದರ ಸಾರ್ಥಕ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಭೌತಿಕ ಬದುಕಿಗೆ ಸಂಪತ್ತು ಬೇಕು. ಶಾಂತಿಯ ಬದುಕಿಗೆ ಸಂಪತ್ತು 
ಬೇಕು. ಶಾಂತಿಯ ಬದುಕಿಗೆ ಸಂಸ್ಕಾರ ಬೇಕು. ಮನುಷ್ಯ ಗಳಿಸುವುದನ್ನು ಕಲಿತ. ಆದರೆ ಹೇಗೆ ಬಾಳಬೇಕೆಂಬುದನ್ನು ಮರೆತ. ಮನಸ್ಸು 
ಇದ್ದರೆ ಮಾರ್ಗ ಮತ್ತು ಮಾರ್ಗದರ್ಶಕರು ಇದ್ದೇ ಇರುತ್ತಾರೆ. ಮನದೊಳಗೆ ನೆಲೆಸಿರುವ ಮಹಾದೇವನಿಗೆ ಮೆಚ್ಚುಗೆ ಆಗುವ ರೀತಿ 
ಬದುಕಬೇಕು. ಭವ್ಯ ಕಟ್ಟಡದ ಭದ್ರತೆಗೆ ಅಡಿಪಾಯ ಮುಖ್ಯ. ಅಮೂಲ್ಯ ಜೀವನ ವಿಕಸನಕ್ಕೆ ಧರ್ಮಾಚರಣೆ-ಸಂಸ್ಕೃತಿ ಮುಖ್ಯವಾಗಿದೆ. 


ಆದರ್ಶಗಳು ಎಂದಿಗೂ ನಾಶಗೊಳ್ಳುವುದಿಲ್ಲ. ನದಿ ಭನ ದೂರ ಹರಿದು ಹೋದರೂ ತನ್ನ ಮೂಲವನ್ನು ್ಸಿ ಮರೆಯುವುದಿಲ್ಲ. 
ಅದರಂತೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮೂಲ ಸಂಸ ತಿಯನ್ನು ಮರೆಯಬಾರದು. ಕಲಿತ ಸ ಮನುಷ ಷ್ಯ EY 
ಅನುಭವದಿಂದ ಕಲಿತ ಪಾಠ "ಎಲೆದಿಗೂ ಮರೆಯಲು ಸಾಧ್ಯ ಏಲ್ಲ. pe ಇತಿಹಾಸದ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. 
ವೈಚಾರಿಕ ಮತ್ತು ಆಧುನಿಕತೆ ಹೆಸರಿನಲ್ಲಿ ಉತ್ಸಷ್ಠ ಸಂಸ್ಕೃತಿ" ಇತಿಹಾಸ ವನ್ನು ಕಲುಷಿತಗೊಳಿಸಬಾರದು. 'ಸುಳ್ಳು ಹೇಳಲು ಹಲವು 
ಸ ಆದರೆ ಸತ್ಯ ಹೇಳಲು ಇರುವುದೊಲೆದೇ ಇತಿಹೊಸ. 


ಕಷ್ಟವಿಲ್ಲದೇ ಗೆದ್ದರೆ ವಿಜಯ. ಕಷ್ಟಪಟ್ಟು ಗೆದ್ದರೆ ಇದು ಇತಿಹಾಸ. ಗೆಲ್ಲುವುದಷ್ಟೇ ಮುಖ್ಯವಲ್ಲ. ಗೆಲುವಿನಲ್ಲಿ ಇತಿಹಾಸ 
ನಿರ್ಮಿಸುವುದು ಮುಖ್ಯ. ಭೂಮಿಯಲ್ಲ ಬಿತ್ತಿದ ಬೀಜಕ್ಕೆ ನೀರು ಎಷ್ಟು ಅವಶ್ಯಕವೋ ಭವಿಷ್ಯತ್ತಿನ ಜನಾಂಗಕ್ಕೆ ಇತಿಹಾಸದ ಅರಿವು 
ಅವಶ್ಯವಾಗಿರುತ್ತದೆ. ಮುಳ್ಳಿನ ಮಧ್ಯೆ ಗುಲಾಬಿ ಇದ್ದರೂ ಗಾಯಗೊಳ್ಳದೇ ಅರಳಿ ಪರಿಮಳ ಬೀರುತ್ತದೆ. ಮುಳ್ಳಿನ ಗುಲಾಬಿಯಂತೆ 
ವರ್ತಮಾನದ ಸಂಕಷ್ಟಗಳನ್ನು ಎದುರಿಸಿ ಸಂಸ್ಕೃತಿ, ಇತಿಹಾಸ ಮತ್ತು ಆದರ್ಶಗಳನ್ನು ಉಳಿಸಿಕೊಂಡು ಬರಬೇಕಾಗುತ್ತದೆ. 


ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ) 36 ವರುಷಗಳಿಂದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಹೊಸ ಬೆಳಕು 
ಮೂಡಿಸುತ್ತಾ ಬಂದಿರುವುದು ಸ್ತುತ್ಯ ಕಾರ್ಯ. ಕಳೆದ 17 ವರುಷಗಳಿಂದ ಶ್ರೀ ನೀಠದಿಂದ ಪ್ರತಿ ವರ್ಷ 25000/- (ಇಪ್ಪತ್ತೈದು 
ಸಾವಿರ) ರೊಪಾಯಿಗಳನ್ನು ತಶೀರ್ವದಿಸುತ್ತಾ ಬಂದಿರುವುದು ಗೊತ್ತಿರುವ ಸಂಗತಿ. ತ್ರ ವರ್ಷವೂ ಸಹ ಶ್ರೀ ಪೀಠದ 
ಆಶೀರ್ವಾದವನ್ನು ಕಳುಹಿ PE 


ಇತಿಹಾಸ ಸಂಶೋಧನೆಗಾಗಿ ಸದಾ ಶ್ರಮಿಸುತ್ತಿರುವ ಅಕಾದೆಮಿ ಅಧ್ಯಕ್ಷ ರಾದ ಡಾ. ದೇವರಕೊಂಡಾರೆಡ್ಡಿ, ಉಪಾಧ್ಯಕ್ಷರಾದ 
ಡಾ. ಎಂ.ಜೆ. ನಾಗರಾಜ್‌ ಹಾಗೂ ಸಂಪಾದಕ ಮಂಡಳಿಯವರ ಶ್ರಮ ಸಾಧನೆ ಶ್ಲಾಘನೀಯ. ಬೆಂಗಳೂರಿನ ಕೇಂದ ದಕರ 
2022 ಫೆಬ್ರವರಿ 19 ರಿಂದ 21 ರವರೆಗೆ 35 ನೇ ವಾರ್ಷಿಕ ವರ್ಚುವಲ್‌ ಸಮ್ಮೇಳನದಲ್ಲಿ ಇತಿಹಾಸ ದರ್ಶನ-36 ಸಂಪುಟ 
ಪ್ರಕಟಗೊಳ್ಳಲಿರುವುದು ಸಂತೋಷದ ಸಂಗತಿ. ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರೆಗಲೆಂದು ಹೃದಯ ತುಂಬಿ id 


ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಾಗೂ ಕ್ಲೇತನಾಥ ಶ್ರೀ ವೀರಭದ್ರಸ್ಥಾಮಿ ಸರ್ವರಿಗೂ ಮಂಗಲ ಪರಂಪರೆಯನ್ನು 
ಅನುಗಹಿಸಲಿ. 
MN ASN ESN 
ಶುಭಾಶೀರ್ವಾದಗಳೊಂದಿಗೆ 
ಶ್ರೀ ರಂಭಾಪುರಿ ಜಗದ್ಗುರುಗಳು 
ಬಾಳೆಹೊನ್ನೂರು 


ವಾರ್ಷಿಕ ನಿಥಿ ರೂ. ಇಪ್ಪತ್ತೈದು ಪಾವಿರ ಪೊಡುಗೆ ಅರಂಜಫಿದ ವರ್ಷ - 2005 


ಪಟ್ಟಾಧ್ಯಕ್ಷರು, ಕೊಟ್ಟೂರು ಮಠ, ಹೊಸಪೇಟೆ. 
ಅಧ್ಯಕ್ಷರು 
ಶ್ರೀ ಮದ್ದೀರಶೈವ ಶಿವಯೋಗಮಂದಿರ ಸಂಸ್ಥ, ಬಾದಾಮಿ 


by p 


ದಿ ಮಿಥಿಕ್‌ ಸೂಸಟ, ಬಂಗಳೂರು 


34ನೇ ವಾರ್ಷಿಕ ಸಮ್ಮೇಳನದ ಕಾರ್ಯಕ್ರಮವನ್ನು ಆನ್‌ಲೈನ್‌ನಲ್ಲಿ ಆಯೋಜಿಸಿದ 
ಕರ್ನಾಟಕ ಇತಿಹಾಸ ಅಕಾದೆಮಿಯ ಸದಸ್ಯರುಗಳೊಂದಿಗೆ ಗಣ್ಯರು 


) \ 
¥ - 1 
% B Ny, 
% 4 N ¥ NT 
me i NS wi 


ಇತಿಹಾಸ ದರ್ಶನ 35ನೇ ಸಂಪುಟ ಬಿಡುಗಡೆ ಮಾಡಿದ ಇತಿಹಾಸ ಅಕಾದೆಮಿಯ 34ನೇ ವಾರ್ಷಿಕ ಸಮ್ಮೇಳನ 
ಡಾ. ಆರ್‌. ಲಕ್ಷಿ ನನಾರಾಯಣ ಅವರಿಗೆ ಉದ್ರಾಟನೆ ಮಾಡಿದ ಡಾ. ಎಸ್‌.ನಾಗರಾಜು ಅವರಿಗೆ 


ಅಕಾದೆಮಿಯ ಅಧ್ಯಕ್ಷರಿಂದ ಸನ್ಮಾನ ಅಕಾದೆಮಿಯ ಅಧ್ಯಕ್ಷರಿಂದ ಸನ್ಮಾನ 


No 


| ವ್‌ಟರ, ಬಡಾ ಆಕಾರಬ(0) ಬೆಂಗಳೂರು 
ವಿ ಮಿಥಿಕ್‌ ಸೊಸೈಟಿ, ಬೆಂಗಳೂರು 


ಐವರುಗಚ ಸಂಯುತ್ತ ಅಪ್ರಯದಲ್ಲ 


ಇತಿಫಾನ ಅಕಾನಬಿಯ ೩೪ನೇ ನಾರ್ಷಿಕ ಮಳ 


೨೬-೨೮ ಡಿಸೆಂಬರ್‌, ೨೦೨೦ (ಜಾಲರಾಣ ಗೋಷ್ಠಿ) 
ಟ್ಣ್ಹ a, 


male FNS agi 


f ke 4 | NRK k: ನಿ W ‘dk J he , taeiss J | 
ದಿನಾಂಕ : 28.12.2020ರಂದು ಕರ್ನಾಟಕ ಅತಿಹಾಸ ಅಕಾದೆಮಿಯ 34ನೇಯ 
ಸರ್ವ ಸದಸ್ಯರ ಸಭೆಯಲ್ಲಿ 
ಶ್ರೀಮತಿ ಸೀತಾಲಕ್ಷ್ಮೀ ರಾವ್‌, ಶ್ರೀ ಗುರುಪ್ತ ಪ್ರಸಾದ ಬಿ.ಎಸ್‌. ಶ್ರೀ ದೇವರಾಜಸ್ಥಾಮಿ ಜಿ.ಕೆ. 
ಡಾ. ದೇವರಕೊಂಡಾರೆಡ್ಲಿ ಶ್ರೀ ಎಂ.ಬಿ. ಪಾಟೀಲ, ಶ್ರೀ ಕೆ.ಎಲ್‌. ರಾಜಶೇಖರ್‌, ಮ ಸಂಧ್ಯಾ ವಿ 


EAAAAN INA AMAANAAO AAA ಈ See [ 


2-೨೮ ಡಿಸಂಬರ್‌, : ೨ le (ಚಾಲರಾಣ ಗೋಷ್ಠ)' 


§ 


ಅಕಾದೆಮಿಯ 34ನೇ ವಾರ್ಷಿಕ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ | 
ಮುಖ್ಯ ಅತಿಥಿಗಳಾದ ಶ್ರೀ ವಿ. ನಾಗರಾಜ್‌ ಗೌರವ ಕಾರ್ಯದರ್ಶಿಗಳು, ದಿ ಮಿಥಿಕ್‌ ಸೂಸ್ಯಟಿ 
ವರೊಂದಿಗೆ ಕರ್ನಾಟಕ ಇತಿಹಾಸ ಅಕಾದೆಮಿಯ ಅಧ್ಯಕ್ಷ ರು ಮತ್ತು ಕಾರ್ಯದರ್ಶಿಗಳು 


JOY Ie, viv JOY Wಳ 


ಅಕಾದೆಮಿಯ 34ನೇ ವಾರ್ಷಿಕ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ 
ಮುಖ್ಯ ಅತಿಥಿಗಳಾದ ಶ್ರೀ ವಿ. ನಾಗರಾಜ್‌ ಗೌರವ ಕಾರ್ಯದರ್ಶಿಗಳು, ದಿ ಮಿಥಿಕ್‌ ಸೂಸೈಟಿ 
ಅವರಿಗೆ ಅಕಾದೆಮಿಯ ಅಧ್ಯಕ್ಷರಿಂದ ಸನ್ಮಾನ 


ಅಕಾದೆಮಿಯ 34ನೇ ವಾರ್ಷಿಕ ಸಮ್ಮೇಳನವನ್ನು ಆನ್‌ಲೈನ್‌ ಮೂಲಕ 
ಅಕಾಡೆಮಿಯ ಕಛೇರಿಯಲ್ಲಿ ನಿರ್ವಹಿಸುತ್ತಿರುವ ತಂಡ 


(ಮರಣ ದಿನಾಂಕ : 04-09-2021) 


ಸದಸ್ಥರು ಮತ್ತು ಕೋಶಾಧ್ಯಕ್ಷರು (1986 ರಿಂದ 2021 ರವರೆಗೆ) 


ರ 
ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ). ಬೆಂಗಳೂರು 


ಅಧ್ಯಕ್ಷರ ನುಡ 


ಕರ್ನಾಟಕ ಇತಿಹಾಸ ಅಕಾದೆಮಿಯು ೩೪ ಸಂವತ್ತರಗಳನ್ನು ಪೂರೈಸಿ ಹಿ೫ನೆಯ ಸಂವತ್ಸರಕ್ಕೆ ಕಾಲಿಡುತ್ತಿದೆ. 
೩೪ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕರ್ನಾಟಕ ಸಂಸ್ಕೃತಿ ಪ್ರಸರಣದಲ್ಲಿ ತೊಡಗಿದೆ. 
ಕರ್ನಾಟಕ ಇತಿಹಾಸ ಅಕಾದೆಮಿಯ ಧ್ಯೇಯವು ಕರ್ನಾಟಕದ ಭವ್ಯ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು 
ಪಸರಿಸುವುದೇ ಆಗಿದೆ. ಇಂತಹ ಸಂಸ್ಕೃತಿ ಪ್ರಸರಣ ಕಾರ್ಯದಲ್ಲಿ ನಮ್ಮೊಡನೆ ಕೈ ಜೋಡಿಸಿದ ಮಠ 
ಮಾನ್ಯಗಳಿಗೆ, ಸಂಘಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ನಮ್ಮೆಲ್ಲರ ನಮನಗಳು. 


ಕೋವಿಡ್‌ ಎಂಬ ಸಾಂಕ್ರಾಮಿಕ ರೋಗವು ಎಲ್ಲಾ ಸರ್ಕಾರ ಹಾಗೂ ಸಂಘಸಂಸ್ಥೆಗಳೆ ಕಾರ್ಯಕ್ರಮಗಳನ್ನು 
ನುಂಗಿದಂತೆ ನಮ್ಮ ಅಕಾದೆಮಿಯ ಕಾರ್ಯಕ್ರಮಗಳ ಮೇಲೂ ಪ್ರಭಾವಬೀರಿ ಕುಂಠಿತಗೊಳಿಸಿದೆ. ಆದರೂ 
ಆಧುನಿಕ ತಂತ್ರಜ್ಞಾನ ಬಳಸಿ "ಇತಿಹಾಸ ನಿರ್ಮಾತೃಗಳು” ಕಾರ್ಯಕ್ರಮವನ್ನು ೭೦ ಕಂತುಗಳಲ್ಲಿ ಪೂರೈಸಿದ 
ಹೆಗ್ಗಳಿಕೆ ನಮ್ಮದಾಗಿದೆ. ಇದೇ ವೇಳ ಕನ್ನಡ ಲಿಪಿ ಕಲಿಕಾ ಕಾರ್ಯಕ್ರವನ್ನಿರಿಸಿಕೊಂಡು ಆನ್‌ಲೈನ್‌ ತರಗತಿಗಳನ್ನು 
ನಡೆಸಲಾಯಿತು. ಈ ಕಾರ್ಯಗಳಿಗೆ ನಮ್ಮ ನಿರೀಕ್ಷೆ ಮೀರಿ ದೇಶ-ವಿದೇಶದ ವಿದ್ದತ್‌ ವಲಯದ ಬೆಂಬಲ 
ದೊರೆತಿದೆ. 


ಕರ್ನಾಟಕ ಇತಿಹಾಸ ಅಕಾದೆಮಿಯ ೩೪ನೆಯ ವಾರ್ಷಿಕ ಸಮ್ಮೇಳನವನ್ನು ಆನ್‌ಲೈನ್‌ನಲ್ಲಿ ಬೆಂಗಳೂರಿನ 
ಅಕಾದೆಮಿಯ ಕಛೇರಿಯ ಬಿ.ಎಂ.ಶ್ರೀ ಪ್ರತಿಷ್ಠಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಮ್ಮೇಳನದಲ್ಲಿ 
೧೨೦ ಪ್ರಬಂಧಗಳು ಮಂಡನೆಯಾಗಿವೆ. ಈ ಬಗ್ಗೆ ಸದಸ್ಯರಿಗೆ ಪತ್ರ ಬರೆದಿದ್ದೇ ಅಲ್ಲದೆ ವೆಬ್‌ಸೈಟ್‌, ಫೇಸ್‌ಬುಕ್‌, 
ವಾಟ್ಲಾಪ್‌ಗಳ ಮೂಲಕ ಸಂವಹನ ನಡೆಸಲಾಯಿತು. ೨೦೨೦ರಲ್ಲಿ ಆನ್‌ಲೈನ್‌ ಸೇಮಿನಾರಿನಲ್ಲಿ ಮಂಡಿಸಿದ 
ಪ್ರಬಂಧಗಳನ್ನು ಒಂದೆಡೆ ಸಂಗಹಿಸಿ ಪ್ರಸುತ್ತ ಇತಿಹಾಸ ದರ್ಶನ ಹಿ೬ನ್ನು ಹೊರ ತರುತ್ತಿದ್ದೇವೆ. ಪ್ರಬಂಧಗಳನ್ನು 
ಮಂಡಿಸಿದ ಹಾಗೂ ಮುದಣಕ್ಕೆ ನೀಡಿದ ಪ್ರಬಂಧಕಾರರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. 


ಇತಿಹಾಸ ದರ್ಶನ ಸಂಪುಟದ ಪಕಟಣೆಗಾಗಿ ಬಾಳಹೂನ್ನೂರಿನ ರಂಭಾಪುರಿ ವೀರಾಸಿಂಹಾಸನಾಧೀಶ್ಪರ 
ಶ್ರೀಶ್ರೀಶ್ರೀ ೧೦೦೮ ಜಗದ್ಗುರು ಪ್ರಸನ್ನ ರೇಣುಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು 
ಈ ವರ್ಷವೂ ರೂ. ೨೫,೦೦೦ಗಳನ್ನು ಆಶೀರ್ವಾದ ಪೂರ್ವಕವಾಗಿ ನೀಡಿದ್ದಾರೆ. ಶ್ರೀಗಳು ಕಳೆದ ೧೭. 
ವರ್ಷದಿಂದ ಈ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಕರ್ನಾಟಕ ರಾಜ್ಯಪುರಾತತ್ತ, ಸಂಗಹಾಲಯಗಳು 
ಮತ್ತು ಪರಂಪರೆ ಇಲಾಖೆಯು ಅಕಾದೆಮಿಗೆ ಎರಡು ಸಾಲಿನ ಅನುದಾನವಾಗಿ ರೂ. ಆರು ಲಕ್ಷ (೬,೦೦,೦೦೦) 
ಗಳನ್ನು ಬಿಡುಗಡೆ ಮಾಡಿ ಅಕಾದೆಮಿಯ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಸಹಾಯ ಮಾಡಿದೆ. ಇಲಾಖೆಯ 


ಅಧಿಕಾರಿಗಳಿಗೆ. ಅಕಾದೆಮಿಯ ವಂದನೆಗಳು. 


ಬಾದಾಮಿಯ ಶಿವಯೋಗ ಮಂದಿರದ ಅಧ್ಯಕ್ಷರೂ ಹೊಸಪೇಟಿಯ ಕೊಟ್ಟೂರುಮಠದ ಪಟ್ಟಾಧ್ಯಕ್ಷರಾಗಿದ್ದ 
ಜಗದ್ಗುರು ಶ್ರೀ ಸಂಗನಬಸವಸ್ಥಾಮಿಗಳು ಕರ್ನಾಟಕ ಇತಿಹಾಸ ಅಕಾದೆಮಿಗೆ ಒಂದು ಲಕ್ಷ ರೂಪಾಯಿಗಳನ್ನು 
(೧,೦೦,೦೦೦) ಈ ವರ್ಷವೂ ನೀಡಿದ್ದಾರೆ. ಶ್ರೀಗಳು ಇತ್ತೀಚೆಗೆ ಶಿವಗಣ ಪದವಿಯನ್ನು ಪಡೆದಿದ್ದು ಅಕಾದೆಮಿಗೆ 
ತುಂಬಲಾರದ ನಷ್ಟವಾಗಿದೆ. ಅಕಾದೆಮಿಯು ಅವರ ಆತ್ತಕ್ಕ ಸದ್ಗತಿಯನ್ನು ಕೋರುತ್ತದೆ. 


ಶ್ರೀಯುತ ಎಂ.ಬಿ.ಪಾಟೀಲ್‌ ಅವರು ಅಕಾದೆಮಿಯ ಸ್ಥಾಪಕ ಸದಸ್ಯರಾಗಿದ್ದಲ್ಲದೆ ಆರಂಭದಿಂದ 
ಕೋಶಾಧಿಕಾರಿಯಾಗಿ, ಅಕಾದೆಮಿಯ ಈವರೆಗಿನ ಬೆಳವಣಿಗೆಗೆ ಕಾರಣರಾಗಿದ್ದರು. ಶ್ರೀಯುತರು ಈತ್ತಿಚೇಗೆ 
ಲಿಂಗೈಕ್ಕರಾಗಿದ್ದಾರೆ. ಇವರ ಮರಣದಿಂದ ಅಕಾದೆಮಿಗೆ ತುಂಬಲಾರದ ನಷ್ಟವಾಗಿದೆ. ಅಕಾದೆಮಿಯು ಅವರ 
ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತದೆ. 

ಹಾಗೆಯೇ ಕಳೆದ ವರ್ಷ ಕರ್ನಾಟಕ ಇತಿಹಾಸ ಅಕಾದೆಮಿಯ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾಗ 
ದಿ ಮಿಧಿಕ್‌ಸೊಸೈಟಿ, ಬೆಂಗಳೂರು ಇದರ ಕಾರ್ಯದರ್ಶಿಗಳಾದ ಶ್ರೀ ವಿ. ನಾಗರಾಜ್‌ ಅವರು "ಇತಿಹಾಸ 
ದರ್ಶನ'ದ ಮುದ್ರಣದ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದರು. 


ಇವರೆಲ್ಲರಿಗೆ ನಮ್ಮ ಅಕಾದೆಮಿಯ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತೇವೆ. 


೦೮.೦೨.೨೦೨೨ ದೇವರಕೊಂಡಾರೆಡ್ಡಿ 
ಮಂಗಳವಾರ, ರಥಸಪ್ಪಮಿ ಅಧ್ಯಕ್ಷರು 


ಬೆಂಗಳೂರು. 


ಸಂಪಾದಕೀಯ 


ಕರ್ನಾಟಕ ಇತಿಹಾಸ ಅಕಾದೆಮಿಯು ಸ್ಥಾಪಿತವಾಗಿ ೫ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅಕಾದೆಮಿಯ 
ಪ್ರಮುಖ ಕಾರ್ಯಕ್ರಮಗಳಲ್ಲಿ ಇತಿಹಾಸ ಸಮ್ಮೇಳನವೂ ಒಂದು. ಈಗಾಗಲೇ ೩೪ ಸಮ್ಮೇಳನಗಳನ್ನು ಯಶಸ್ವಿಯಾಗಿ 
ನಡೆಸಿದ ಕೀರ್ತಿಯನ್ನು ಅಕಾದೆಮಿ ಹೊಂದಿದೆ. ಈ ಸಿಮೇಳನಲ ಸಥಸ್ತಧುಗಸ್ನು ಮಂಡಿಸಿದ ಸಂಶೋಧನಾ 
ಲೇಖನಗಳ ಗುಚ್ಛವೇ "ಇತಿಹಾಸ ದರ್ಶನವಾಗಿದೆ ಪ್ರಸ್ತುತ ಸಂಪುಟವು ಹಿ೬ನೆಯ ಸಂಪುಟವಾಗಿದೆ. ಈವರೆಗಿನ 
ಎಲ್ಲಾ ಸಂಪುಟಗಳೂ. ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಥ ತಿ ಕಟ್ಟುವಲ್ಲಿ ಪ್ರಮುಖ ಆಕರ ಸಂಪುಟಗಳಂದೇ 
ವಿದ್ದಾಂಸರಿಂದ ಮನ್ನಣೆ ಪಡೆದಿದೆ. 


ಕಳೆದೆರಡು ಸಾಲಿನಲ್ಲಿ ಅಂದರೆ ೨೦೨೦ ಮತ್ತು ೨೦೨೧ನೇ ಸಾಲಿನಲ್ಲಿ ದೇಶದಲ್ಲಿ ಹಬ್ಗಿದ ಮಹಾಮಾರಿ 
ಕೋವಿಡ್‌-೧೯ ಕಾಯಿಲೆಯು ಪ್ರಪಂಚವನ್ನೇ ತಲ್ಲಣಗೊಳಿಸಿದ. ಜನಜೀವನವನ್ನು ಅಲ್ಲೋಲಕಲ್ಲೋಲವಾಗಿಸಿದೆ. 
ಯಾವ ದೇಶವೂ ಇದರಿಂದ ಹೊರತಾಗಿಲ್ಲ. ಲವು ಅಕಾದೆಮಿಯ ಸದಸ್ಯರೂ ಕೋವಿಡ್‌ನಿಂದ ನಮ್ಮನ್ನ: ಗಲಿದ್ದಾರೆ. 
ಸರ್ಕಾರವು ಜನರಿಗೆ ಎರಡು ಬಾರಿ ಕೋವಿಡ್‌ ವ್ಯಾಕ್ತಿನ್‌ ನೀಡಿದ್ದರಿಂದ "ಪ್ರಸುತ ದಿನಗಳಲ್ಲಿ ಸಾವು ಸೋವುಗಳು 
ಕಡಿಮೆಯಾಗಿದೆ. ಆದರೆ ಕಳೆದುಹೋದ ಜನರ ಜೀವನಮಟ್ಟ ಸುಧಾರಿಸಲು ಸಾಕಷ್ಟು ವರ್ಷಗಳೇ ಬೇಕಾಗಿದೆ. 
ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಇತಿಹಾಸ ಅಕಾದೆಮಿಯ ೩೪ನೇ ಸಮ್ಮೇಳನವನ್ನು ದಿನಾಂಕ : ೨೪.೧೨.೨೦೨೧ 
ರಿಂದ ೨೮- ೧೨-೨೯ ೨೧ರವರೆಗೆ, ಬೆಂಗಳೂರಿನ ಅಕಾದೆಮಿಯ ಕಛೇರಿಯಲ್ಲಿ "ಸಮ್ಮೇಳನ ಉದ್ರಾಟನೆ ಹಾಗೂ 
ಮೂರು ದಿನಗಳ ಗೋಷ್ಠಿಗಳನ್ನು ಆನ್‌ಲೈನ್‌ ಮೂಲಕ (ಅಂತರ್ಜಾಲ) ಹಮ್ಮಿಕೊಳ್ಳಲಾಗಿತ್ತು ಇಶೆ ನಾಡಿನಲ್ಲೇ 
ಯಶಸ್ವೀ ಪ್ರ ಪೇಯೋಗವಾಗಿದೆ. ಗೋಪಿಗಳಲ್ಲಿ ಸದಸ ರುಗಳು ಅವರಿರುವ ಸ್ಥಳದಿಂದಲೇ ಒಟು ೧೨೦ ಪ್ರಬಂಧಗಳನ್ನು 
ಮಂಡಿಸಿ 'ಯಶಸ್ವಿಗೊಳಿಸಿದ್ದಾರೆ. 


ಈ ಇತಿಹಾಸ ದರ್ಶನ ಸಂಪುಟ ೩೭೬ರಲ್ಲಿ ಒಟ್ಟು ತೊಂಬತ್ತೊಂದು ಲೇಖನಗಳಿದ್ದು ಪ್ರಮುಖ ಆಕರ 
ಗಂಥವಾಗಿ ಪ್ರಕಟಣೆಗೊಂಡಿದೆ. ಕರ್ನಾಟಕ ಇತಿಹಾಸ ಅಕಾದೆಮಿಯು ಈ ಮೂಲಕ ತನ್ನ ಅಸ್ತಿತ್ತದೊಂದಿಗೆ 
ನಾಡಿನ ಸಂಸ್ಥತಿ ಮತ್ತು ಇತಿಹಾಸ ಜ್ಞಾನ ವಿಕಾಸವನ್ನು ನಾಡಿನಲ್ಲಿ ವಿಸ್ತರಿಸಿದೆ. ಇದಕ್ಕೆ ಕಾರಣವಾಗಿದ್ದು, ಅನೇಕ 
ಮಠಮಾನ್ಯಗಳೆ, ಸ ಸಂಘ ಸಂಸ್ಥೆಗಳು, ಸರ್ಕಾರದ ಇಲಾಖೆಗಳು. ಮುಖ್ಯವಾಗಿ ಅಕಾದೆಮಿಯ ಸದಸ್ಯರುಗಳು 
ವಾರ್ಷಿಕ ಸಮ್ಮೇಳನದಲ್ಲಿ ಕರ್ನಾಟಕ ಇತಿಹಾಸ, ಸಂಸ್ಥತಿಗೆ ಸಂಬಂಧಿಸಿದಂತೆ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು 
ಮಂಡಿಸಿದ್ದಾರೆ. ಈ ಪ್ರಬಂಧಗಳು ಇತಿಹಾಸ ದರ್ಶನ ಸಂಪಾದಕ ಮಂಡಳಿ ಮೂಲಕ ಸಂಪಾದಿತಗೊಂಡು 
ಪ್ರಸ್ತುತ ೩೬ನೇ ಸಂಪುಟವಾಗಿ ಅಕಾದೆಮಿಯಿಂದ ಹೊರಬಂದಿದೆ. 


ಅಕಾದೆಮಿಯು ಮಾವತ್ತೊಪ ಯ ವರ್ಷಕ್ಕೆ ಕಾಲಿಡುತ್ತಿರುವುದು ಸಣ್ಣ ಸಾಧನೆ ಅಲ್ಲ. ಕೇವಲ ವಿದ್ದಾಂಸರಿಗಷ್ಟೇ 

ಅಲ್ಲದೆ ಸಾಮಾನ್ಯ ಆಸಕ್ತಿಯ ಸಂಶೋಧಕರನ್ನೂ' ಬೆಳಸುವ `ಧ್ವೇಯೋದ್ದೇಶದೊಂದಿಗೆ ಯಶಸ್ವಿಯಾಗಿದೆ. ಸಾಕಷ್ಟು 
ಯುವ ಸಂಶೋಧಕರನ್ನು ರೂಪಿಸಿದೆ. ಆಸಕ್ತ ಇಂಶೋಧಕರಿಗೆ ನಾಡಿನಲ್ಲಿ ಏಕಮಾತ್ರ ಸಂಸ್ಥೆಯಾಗಿ ಅವರನ್ನು 
ಹುರಿದುಂಬಿಸಿದೆ. ಈ ಮೂಲಕ ಸಾಕಷ್ಟು ಸೊಡುಗೆ ನಾಡಿಗೆ ದಕ್ಕಿದೆ. ಸಂಶೋಧನೆಯಲ್ಲಿ ಸಣ್ಣಪುಟ್ಟ ಕುಂದು 
ಕೊರತೆಗಳಿದ್ದರೂ ಹೊಸ ಮಾಹಿತಿ ಹಾಗೂ ಹೊಸ ವಿಚಾರಗಳನ್ನು ತಿಥಿಸಿವೆ. ಮುಂದಿನ ಪಮುಖ ಸಂಶೋಧನೆಗಳಿಗೆ 
ಮೆಟ್ಟಿಲುಗಳಾಗಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಪ್ರಸ್ತುತ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿಗೆ ಸಂಬಂಧಿಸಿದ 
ಸಂಶೋಧನೆಗಳನ್ನು ಮಾಡುವ ಸಂಶೋಧಕರು ಆಕರವಾದ "ಇತಿಹಾಸ ದರ್ಶನ' ಸಂಪುಟಗಳನ್ನು ಗಮನಿಸದಿದ್ದಲ್ಲ 
ಆ ಸಂಶೋಧನೆಯು ಪರಿಪೂರ್ಣವಲ್ಲ ಎನ್ನುವಷ್ಟರ ಮಟ್ಟಿಗೆ ಇತಿಹಾಸ ದರ್ಶನ ಪ್ರಮುಖ ಆಕರ ಸಂಪುಟವಾಗಿ 
ಹೊರಬಂದಿವೆ. 


ಇತಿಹಾಸ ದರ್ಶನ ಹಿ೬ನೇ ಸಂಪುಟವು, ೩೫ನೇ ವಾರ್ಷಿಕ ಸಮ್ಮೇಳನ (ದಿನಾಂಕ: ೧೨.೨೦೨೧ ರಿಂದ 
೨೮.೧೨.೨೦೨೧) ದಲ್ಲಿ ಮಂಡಿಸಿದ ಸಂಶೋಧನಾ ಪ್ರಬಂಧಗಳ ಸಂಪಾದಿತ ಆಕರವಾಗಿದೆ. ಇದರಲ್ಲಿ ಒಟ್ಟು 
೯೧ ಪಬಂಧಗಳಿವೆ. ಇಲ್ಲಿನ ಕೆಲವು ಲೇಖನಗಳು ಹೆಚ್ಚಿನ ಅಧ್ಯಯನಕ್ಕೆ ಒಳಗಾಗಿ ವಿಮರ್ಶೆಯಾಗಬೇಕಿದೆ: 
ಕೆಲವೆಡೆ ಅಧ್ಯಯನ ಹಾಗೂ ಕ್ಷೇತ್ರ ಕಾರ್ಯದ ಕೊರತೆ ಎದ್ದುಕಾಣುಶಿದೆ. ಯುವ ಸಂಶೋಧಕರು ಹಿಂದೆ 
ನಡೆದ ಸಂಶೋಧನೆಯನ್ನು ಗಮನಿಸದೆ ಉದ್ದೇಗ ಮತ್ತು ಆವೇಶದಲ್ಲಿ" ವಿಷಯ ಮಂಡನೆ ಮಾಡಿದಂತಿದೆ. 
ಹಾಗೆಯೇ ಸಂಶೋಧನೆಯ ವಿಷಯ, ವಿಧಾನ, ನಿರೂಪಣೆಗಳ ವಿಧಿ- ವಿಧಾನಗಳನ್ನು ತಿಳಿದುಕೊಳ್ಳಬೇಕಾದ 
ಅವಶ್ಯಕತೆ ಕಾಣುತ್ತಿದೆ. ಈ ದಿಕ್ಕಿನತ್ತ ಗಮನ ಹರಿಸಲೇಬೇಕು ಇಲ್ಲದಿದ್ದಲ್ಲಿ ಸಂಶೋದನೆಯು ದಾರಿ ತಪ್ಪುವ 
ಸಾಧ್ರತೆ ಖಂಡಿತಾ ಇದೆ. ಒಟ್ಟಾರೆಯಾಗಿ. ಬೇರ 'ಬೀರ ಕ್ಷೇತ್ರದ ಯುವ ಸಂಶೋಧಕರು ಆಸಕ್ತಿಯಿಂದ 
ತೊಡಗಿಸಿಕೊಳ್ಳುತ್ತಿರುವುದು ಮತು" ಹೊಸ ಮಾಧ್ಯಮಗಳ ಮೂಲಕ ನಾಡಿನ ಇತಿಹಾಸ ಮತ್ತು ಸ ಸಂಸ್ಕ ತಿಸೆ ಹೊಸ 
ಕೊಡುಗೆಗಳು ದೊರೆಯುವ ಸಾಧ್ಯತೆ ಆಶಾದಾಯೆಕವಾಗಿದೆ. 


ಈ ಸಂಪುಟಕ್ಕೆ ರಂಭಾಪುರಿ ವೀರಸಿಂಹಾಸನಾಧೀಶ್ನರ ಶ್ರೀ ಶ್ರೀ ಶ್ರೀ ೧೦೦೮ ಜಗದ್ಗುರು ಶ್ರೀಮದ್‌ ಪ್ರಸನ್ನ 
ರೇಣಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ತಾದರು ಬಾಳಹೊನ್ನೂರು, ಇವರು ೨೦೦೫ರಿಂದ 
ವಾರ್ಷಿಕ ಇಪುತ್ತೈದು ಸಾವಿರ ರೂಪಾಯಿಗಳ ನೆರವು ನೀಡುತ್ತಾ ಬಂದಿದ್ದಾರೆ. ಶ್ರೀಗಳ ಆಶೀರ್ವಾದದಿಂದ 
ಸಂಪುಟವು ಶಕಯಿತವಾಗಿ ಆಕರ್ಷಿತವಾಗಿ ಹೊರಬರುತ್ತಿದೆ. ಇವರಲ್ಲದೆ ಶಿವಯೋಗಿ ಮಂದಿರದ ಅಧ್ಯಕ್ಷರೂ, 
ಹೊಸಪೇಟೆಯ ಕೊಟ್ಟೂರು ಮಠದ ಸಂಗನಬಸವ ಮಹಾಸ್ಥಾಮಿಗಳು ರೂ. ೧,೦೦,೦೦೦ ನೀಡಿ ಆಶೀರ್ವದಿಸಿದ್ದಾರೆ. 
ಕರ್ನಾಟಕ ರಾಜ್ಯ ಪುರಾತತ್ತ ಸಂಗ್ರಹಾಲಯಗಳು ಮತ್ತು ಔರಂಪರೆ ಇಲಾಖೆಯು ರೂ. ೬,೦೦,೦೦೦ ಗಳನ್ನು 
ನೀಡಿದೆ. ಇವರುಗಳ ಲ ಸಹಾಯದಿಂದ ಇತಿಹಾಸ ದರ್ಶನ ಸಂಪುಟಗಳು ವರ್ಷದಿಂದ ವರ್ಷಕ್ಕೆ - 
ಹಾಗೂ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ. ಅಕಾದೆಮಿಯ ಇತರೆ ಕಾರ್ಯಕಮಗಳು 
ಕೂಡಾ ಯಶಸ್ವಿಯಾಗಲು ಸಹಕಾರಿಯಾಗಿದೆ. ಈ ಹಿಂದಿನಂತೆ ಸಹೃದಯ ವಿದ್ದತ್‌ ವಲಯ ಈ ಸಂಪುಟವನ್ನು 
ಎಂದಿನಂತೆ ಆದರದಿಂದ ಬರಮಾಡಿಕೂಳ್ಳುವರೆಂದು ಆಶಿಸುತ್ತೇವೆ. 


ಇತಿಹಾಸ ದರ್ಶನದ ಈವರೆಗಿನ ೩೫ ಸಂಪುಟಗಳಲ್ಲಿನ ಎಲ್ಲಾ ಸಂಶೋಧನಾ ಪ್ರಬಂಧಗಳನ್ನು ಅಕಾದೆಮಿಯ 
WEBSITE ನಲ್ಲಿ ನೋಡಬಹುದಾಗಿದೆ. ಈ ಲೇಖನಗಳು ರಾಷ್ಟೀಯ "ಅಂತರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆಯಾಗುತಿವೆ 
ನೂರಾರು ಸಂಶೋಧಕರು ಹಾಗೂ ಸಂಸ್ಥೃತಿ ಚಿಂತಕರು ಇದನ್ನು ಬಳಸಿಕೆನಳ್ಳುತ್ತಿರುವುದು ಸಂತೋಷದಾಯೆಕ. 
ಆದರೆ ಆಕರವನ್ನು ಪಡೆದ ಮೂಲದ ಬಸ್ಗೆ ಸರಿಸದಿರುವುದು ಮತ್ತು ಸಣ್ಣದೊಂದು ಕೃತಜತೆ ಹೇಳದಿರುವುದು 
ವಿಷಾದಕರ. 


ಇತಿಹಾಸ ದರ್ಶನ ಸಂಪುಟ ೩೬ ಹೊರಬರಲು ಸಹಕಾರ ನೀಡಿದ ಕರ್ನಾಟಕ ಇತಿಹಾಸ ಅಕಾದೆಮಿಯ 


ಕಾರ್ಯಕಾರಿ ಸಮಿತಿ ಹಾಗೂ ಲೇಖನಗಳನ್ನು ಇಮೇಲ್‌ನಿಂದ ಸಂಕಲಿಸಿಕೊಟ್ಟ. ಡಾ. ಸಂಧ್ಯಾ ವಿ. ಶ್ರೀಮತಿ 
ಸೀತಾಲಕ್ಷ್ಮೀ ರಾವ್‌, ಶ್ರೀ ರೇಣುಕಾಸ್ತಾಮಿ ಒಡೆಯರ್‌ ಬಿ.ಈ., ನಮ್ಮೊಂದಿಗೆ ಕೆಲಸ ಗಳಲ್ಲಿ ಸಹಕರಿಸಿದ 
ಶ್ರೀ ಗುರುಪ್ರಸಾದ್‌ ಬಿ.ಎಸ್‌., ಶ್ರೀಮತಿ ನಿರ್ಮಲಾ ಎಸ್‌.ವೈ. ಮುಖಪುಟವನ್ನು ಅಂದವಾಗಿ ರಚಿಸಿಕೊಟ್ಟ 
ಶ್ರೀ ಶ್ರೀನಿವಾಸ್‌ ಟಿ. ಅಂದವಾಗಿ ಮುದ್ರಿಸಿದ ಲಕ್ಷ್ಮೀ ಮುದ್ರಣಾಲಯದ ಶ್ರೀ ಕ.ವಿಸ್‌. ಮಂಜು ಅವರಿಗೂ, 
ಡಿಟಿಪಿ ಮಾಡಿ ಚಿತ್ರಗಳನ್ನು ಸಂಯೋಜಿಸಿದ ಪಿ.ಎಸ್‌. ಸುಬ್ರಮಣಿ ಬಾಬು ಮತ್ತು ಶ್ರೀಮತಿ ಮಾಲಾ ಎಂ. 
ವಿ.ಎಸ್‌. ಪ್ರಸನ್ನಕುಮಾರ್‌ ಹಾಗೂ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಕೃತಜ್ಞತೆಗಳು. 


೦೮.೦೨.೨೦೨೨ ದೇವರಕೊಂಡಾರೆಡ್ಡಿ 
ಮಂಗಳವಾರ, ರಥಸಪ್ತಮಿ ದೇವರಾಜಸ್ಥಾಮಿ ಜಿ.ಕೆ. 


ಬೆಂಗಳೂರು. 


A 


ಏಳು ಗುಡ್ಡ ಸಾಲಿನಲ್ಲಿ ಹಿರೇಅರವಿನ ಗುಡ್ಡ: ಸೂಕ್ಷ್ಮ ಶಿಲಾಯುಗ 


ಸಂಸ್ಕೃತಿಯ ವರ್ಣಚಿತ್ರ ನೆಲ ಶೋಧ ಆರ್‌. ಮೋಹನ 
ಕಲ್ಲಂಡೂರು: ನವಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗ ಸಂಸ್ಕೃತಿ 

ನೆಲೆ ಹೊಸ ಶೋಧ ಆರ್‌.ವಿ. ರವೀಂದನಾಥ 
ಬುಕ್ಕಾಪಟ್ಟಣ ಪರಿಸರದ ನವಶೋಧಿತ ಪ್ರಾಗೈತಿಹಾಸಿಕ ನೆಲೆಗಳು ಕೆ.ಸಿ. ಶಶಿಕುಮಾರ ನಾಯ್ಕ 
ಶಿಂಗಿಹಳ್ಳಿ ಗ್ರಾಮದ ನವಶಿಲಾಯುಗ, ಬೃಹತ್‌ ಶಿಲಾಯುಗ 

ಮತ್ತು ಐತಿಹಾಸಿಕ ಅವಶೇಷಗಳು ವೇಮಗಲ್‌ ಮೂರ್ತಿ 
ಹಾಲಸಾಗರ ಬೆಟ್ಟದ ಪ್ರಾಗೈತಿಹಾಸಿಕ ನೆಲೆ ಓಬಯ್ಯ ಓ. ಹಾಲಸಾಗರ 


ಗುಮ್ಮನಾಯಕನ ಪಾಳ್ಯದ ಬೂದಿ ದಿಬ್ಬ ಮತ್ತು ಕುಲುಮೆಗಳ ಶೋಧ ಬಿ.ಆರ್‌. ಕೃಷ್ಣ 
ಕಡೂರು ತಾಲೂಕಿನ ನವಶೋಧಿತ ಕಲ್ಲುಳಿ ನೆಲೆಗಳು 
ಭಂಟನೂರಿನ ಪ್ರಿ ಕ್ಯಾಂಬ್ರಿಯನ್‌ ಯುಗದ ಅವಶೇಷಗಳ ಶೋಧ ಶಿವಪ್ಪ ನ. ನೀರಲಗಿ 
ಚಿತ್ರದುರ್ಗ ತಾಲ್ಲೂಕಿನ ಹೊಸಹಟ್ಟಿಯಲ್ಲಿ ದೊರೆತ ಅಪ್ರಕಟಿತ 


ರೇಣುಕಸ್ವಾಮಿ ಒಡೆಯರ್‌ ಬಿ.ಶಈ. 


ತಾಮ್ರ ಶಾಸನ ಎಸ್‌.ವೈ. ಸೋಮಶೇಖರ್‌ 
ಮಸ್ಸಿ ಪರಿಸರದ ಅಪ್ರಕಟಿತ ಶಾಸನಗಳು ಚನ್ನಬಸಪ್ಪ ಮಲ್ವಂದಿನ್ನಿ 
ನಾಗವರ್ಮರಸನ ಬಡಗೇರಿ ಮತ್ತು ಭಂಡಾರಿಗದ್ದೆಯ 

ರಣಗಂಬ ಶಾಸನಗಳು ಶ್ಯಾಮಸುಂದರ ಟಿ. ಗೌಡ 
ಮೂರನೇ ಬಲ್ಲಾಳನ ಕಡತನಮಲೆಯ ಅಪ್ರಕಟಿತ ಶಾಸನ ಕೆ.ಆರ್‌. ನರಸಿಂಹನ್‌ 
ದೇವನಹಳ್ಳಿ ತಾಲ್ಲೂಕಿನ ಬೊಮ್ಮವಾರದ ಅಪ್ರಕಟಿತ ಶಾಸನ ಆರ್‌. ಯುವರಾಜು 


ಸರ್ಕಾರಿ ವಸ್ತುಸಂಗಹಾಲಯದಲ್ಲಿರುವ ಕಳಹೆ ಮತ್ತು ಶಂಖದ 
ಮೇಲಿರುವ ಅಪ್ರಕಟಿತ ಶಾಸನಗಳು 


ಶಿಕಾರಿಪುರದ ತೊಗರ್ಸಿ ಗ್ರಾಮದ ಗೋಸಾಸ ಶಾಸನ 


ಎಂ. ಕಾವ್ಯಶ್ರೀ. ಸ್‌ ಕಾರ್ತಿಕ್‌ 


ರಮೇಶ ಬಿ. ಹಿರೇಜಂಬೂರು 


ಕೆಳದಿ 'ಚೆನ್ನಮ್ಮನ ಕಾಲದ ಅಪ್ರಕಟಿತ ಶಾಸನಗಳು ಆರ್‌. ಶೇಜೇಶ್ವರ 

ಹಾಸನದ ದೊಡ್ಡ ಬಸದಿಯ ಅಪ್ರಕಟಿತ ಜೈನ ಶಾಸನಗಳು ಎಚ್‌.ಪಿ. ನಿತಿನ್‌ 

ಕೊಮ್ಮನಾಳು ಗ್ರಾಮದ ಅಪ್ರಕಟಿತ ಜೈನ ಶಾಸನ ಆರ್‌. ಮಂಜನಾಯ್ದ 
ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಅಪ್ರಕಟಿತ ಶಾಸನಗಳು ಎಸ್‌. ವಿಜಯಕುಮಾರ 
ತಿಮ್ಮಲಾಪುರ-೬೩ಿ [ಅಲ್ಲಿಪುರ]ದ ಅಪ್ರಕಟಿತ ಶಾಸನ ಎ. ನಾಗವೇಣಿ 

ಕಲ್ಲುಗಾಣಗಳ ಮೇಲಿನ ತೆಲ್ಲಿಗರ ಶಾಸನಗಳು ಬಿ.ಜೆ. ಸಿದ್ದಲಿಂಗಮ್ಮ 

ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಸಂಬಂಧಿಸಿದ ಐತಿಹಾಸಿಕ ಪತ್ರಗಳು ಬಿ. ನಂಜುಂಡಸ್ವಾಮಿ 

ಆಸಂದಿ ಶ್ರೀ ರೇವಣಸಿದ್ದೇಶ್ಸರ ಮಠದ ದಾಖಲೆಗಳು ಎಫ್‌.ಟಿ. ಹಳ್ಳಿಕೇರಿ 
ಸಂತೇಬೆನ್ನೂರು ನಾಡಿಗರ ಕುರಿತ ಕೆಳದಿ ನಾಯಕರ 

ಎರಡು ನಿರೂಪಗಳು ಸಂತೇಬೆನ್ನೂರು ಸುಮತೀಂದ ನಾಡಿಗ 


Vil 


ಅಪ್ಲಿ. 


ಅಲ್ಲ, 
೪ಜಿ. 
Pe 
೪೭. 
ಅಲಿ, 
VE. 
೫೦. 
೫೧. 
೫೨. 


ತೇರದಾಳ ಬಸವಪ್ರಭು: ಚಾರಿತ್ರಿಕ ಉಲ್ಲೇಖ 
ಭೀಷ್ನಪ್ರುಯ್ಧನವರ ಮನೆತನದ ಅಪ್ರಕಟಿತ ದಾಖಲೆಗಳಲ್ಲಿ 


Ye 


al 


ಶಿವನ ಸಮುದ್ರ ಸೀಮೆ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಅಗ್ರಹಾರಗಳು 
(ಚತುರ್ವೇದಿ ಮಂಗಲಗಳು) 


ಲಕ್ಷ್ಮೇಶ್ವರದ ಶಾಸನಗಳಲ್ಲಿ ಸ್ಥಾನಪತಿಗಳು 

ಮಧ್ಯಕಾಲೀನ ಶೈವಕೇಂದ್ರ ಗುಮ್ಮಳಾಪುರ 

ವಿಜಯನಗರೋತ್ತರ ಕಾಲದ ಮಹಿಳಾ ಆಳ್ಗಿಕೆ 

ಗುಣದ ಬೆಡಂಗಿ ಚಾಳುಕ್ಕು ಕುಳೇಶ್ವರಿ "ಅಕ್ಕಾದೇವಿ' 

ಬಾಣರಸರ ಕಾಲದ ನೀರಾವರಿ ಒಂದು ಚಾರಿತ್ರಿಕ ಅವಲೋಕನ 
ಬಿಜಾಪುರ ಜಿಲ್ಲೆಯಲ್ಲಿ ಕಲ್ಯಾಣ ಚಾಳುಕ್ಕರ ಕಾಲದ ಕಂದಾಯ ವ್ಯವಸ್ಥೆ 
ರಣಮೂರ್ಪ) ಕುಲ-ಒಂದು 
ಮಂಡ್ಯ ಜಿಲ್ಲೆಯ ಶಾಸನಗಳಲ್ಲಿ ವಲಸಿಗರು 


ಶಾಸನಗಳಲ್ಲಿ ಕುಂಬಾರರು 


ದೇವಚಂದನ 'ರಾಜಾವಳಿ ಕಥಾಸಾರ'ದಲ್ಲಿ ಪ್ರಜಾ ಕ್ರೋಭೆ 


ಕುರಿತು ಪರಿಶೀಲನೆ 


ಪನ್ನೆಯ: ಹೊಯ್ದಳರ ಕಾಲದ ವೀಳ್ಯದೆಲೆ ಮೇಲಿನ ತೆರಿಗೆ 
(ಮಂಡ್ಯ ಜಿಲ್ಲೆಯ ಶಾಸನಗಳನ್ನು ಅನುಲಕ್ಷಿಸಿ) 


ಕಳಸ ಪರಿಸರದಲ್ಲಿ ದೊರೆತ ಜಿಂಕೆ ಬೇಟೆ ವೀರಗಲ್ಲುಗಳ ವಿಶ್ಲೇಷಣೆ 
ಕಳಸ ಸೀಮೆಯ ಮಹಾಸತಿ ಕಲ್ಲುಗಳು 

ವೆಂಕಟಗಿರಿ ಕೋಟೆಯ ವೀರಗಲ್ಲು ಶಾಸನ ಒಂದು ವಿಶ್ಲೇಷಣೆ 
ಹಾವೇರಿ ಜಿಲ್ಲೆಯ ರಾಷ್ಟಕೂಟರ ವೀರಗಲ್ಲುಗಳು 

ಕರ್ನಾಟಕದಲ್ಲಿ ಕಳಿಂಗ” ದೇವಾಲಯ ಶೈಲಿ 


ತಲಚ್ಛಂದ ಅನುಸರಿಸಿ ಕೆಲವು ಅಷ್ಟಾಶ್ರ ಪ್ರಭೇದ ದೇವಾಲಯಗಳು 


ದೇವ ವೈದ್ಯ ಧನ್ನಂತ್ರಿ ಶಿಲ್ಪ 


ಚಿತ್ರದುರ್ಗ ಪಾಳೆಯಗಾರರ ಕಾಲದ ಗಣಪತಿ ದೇವಾಲಯ 
ಮುದ್ದೇಬಿಹಾಳದ ಲಕುಮೇಶ್ವರ ದೇವಾಲಯ 


೦ಪೆಯ ವಿಷಯಗಳು: ಒಂದು ವಿವೇಚನೆ 

ಹುಲಗೂರಿನ ಅಪ್ರಕಟಿತ ಶಾಸನ 

ಹುಳಿಯಾರು ವಿರಕ್ತಮಠದ ಧರ್ಮಶಾಸನ 

ವೀರಬಲ್ಲಾಳದೇವ "ನಾಡು' - ಹಿರಿಯರ ಸಭೆ, ಒಂದು ವಿವೇಚನೆ 
ಮಂಡ್ಯ ಜಿಲ್ಲೆ ಶಾಸನೋಕ್ತ ಕಿಳಲೆೆಳಲೆ ನಾಡು ಒಂದು ವಿಶ್ಲೇಷಣೆ 


ಕೆ. ರವೀಂದನಾಥ 


ಹರಿಹರ ಶ್ರೀನಿವಾಸರಾವ್‌ 
ಎಸ್‌.ವೈ. ನಿರ್ಮಲಾ 


ಪಿ. ಯಶೋದಾ ರಾಜಶೇಖರಪ್ಪ 


ಪಿ.ವಿ. ಕೃಷ್ಣಮೂರ್ತಿ 
ಲಿಂಗರಾಜು 


ಆದಪ್ಪ ಪಾಸೋಡಿ 


ಎಂ.ಕೆ. ಮಂಜುನಾಥ 
ನಳಿನಿ ವೆಂಕಟೇಶ್‌ 
ಸ್ಥಿತಾರೆಡ್ಡಿ ಡಿ. 

ಸಂಧ್ಯಾ ವಿ. 

ಜೆ.ಎಂ. ನಾಗಯ್ದ 
ಟಿ.ವಿ. ನಾಗರಾಜ 

ಎ.ಸಿ. ಭರತ್‌ 

ಸಿ.ಎಂ. ತಿಪ್ಪೇಸ್ವಾಮಿ 
ಧನುಷ್‌ ಎಚ್‌. ಶೇಖರ್‌ 


ಮಲ್ಲಕಾರ್ಜುನ ಕುಂಬಾರ 
ಎಚ್‌.ಎಸ್‌. ಉಷಾರಾಣಿ 


ಎಸ್‌. ಶಿವರಾಮು 
ಕೆ.ಎನ್‌. ಸುಪ್ರೀತ 
ಹೆಚ್‌.ಆರ್‌. ಪಾಂಡುರಂಗ 
ಕೆ ಧನಪಾಲ್‌ 
ಮಹಾಂತೇಶ ಮ. ಅಕ್ಷಿ 


ಎಂ.ಎನ್‌. ಪ್ರಭಾಕರ್‌ 


ಜಗದೀಶ, ಎಂ.ಎನ್‌. ಪ್ರಭಾಕರ್‌ 


ಪದ್ಮಜಾ ದೇಸಾಯಿ 


ಎನ್‌. ಶಕುಂತಲ 


೯೮ 


9lelg 
OOO 
೧೧೨ 
೧೧೫ 
೧೧೯ 
೧೨೨ 


೧೩೩ 
೧೩೯ 
೧೪೨ 
೧೪೯ 
೧೫೯ 
೧೬೮ 
೧೭೧ 
೧೭೭ 
೧೮೦ 
೧೮೪ 


೧೮೮ 


೧೯೩ 
RA 
೨೦೦ 
೨೦೪ 


೨೦೭ 


೨೧೧ 
೨೧೮ 
ನ 
೨೨೫ 


ಮಹೇಶಕುಮಾರ ಹ. ಪಾಟೀಲ ೨೨೭ 


ಹರಿಹರೇಶ್ವರ ದೇವಾಲಯದ ಎಡ ಪಾರ್ಶದ ಕಾಲಭೈರವ ದೇಗುಲ- 


ಒಂಡು ಅಧ್ಯಯನ 

ಶಾಸನೋಕ್ತ ಗೋಪೀನಾಥ ದೇವರು: ಆರಾಧನೆ-ವೈಶಿಷ್ಟ್ಯ 
ಪುಲಿಗೆರೆಯ ಶಂಖ ಜಿನಾಲಯ ಮತ್ತು ಅನಂತನಾಥ ಜಿನಾಲಯ 
ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಗಾರಾಧನೆ ಪರಂಪರೆ 


ದಾವಣಗೆರೆ ಜಿಲ್ಲೆಯ ಸರ್ಪದೋಷದಿಂದ ಮಡಿದ 
ವೀರರ ಸ್ನಾರಕ ಶಿಲ್ಲಗಳು 


ಕುಂದಗೋಳ ಶಂಭುಲಿಂಗನ ದೇವಸ್ಥಾನದ ಕಥಾನಿರೂಪಕ ಶಿಲಗಳು 
ಕಥಾನಕ ಉಬ್ಬು ಶಿಲ್ಲಗಳಲ್ಲಿ ವ್ಯಾಸ, ವಾಲ್ಡೀಕಿ 

ಸೊರಬ ತಾಲ್ಲೂಕು ಚಂದಗುತ್ತಿಯ ಕಲ್ಲಿನ ಬಾವಿಗಳು 

ಬೆನಕಟ್ಟಿಯ ಆದಿಲ್‌ಶಾಹಿ ಕಾಲದ ದಂಡಿನಬಾವಿ ಒಂದು ವಿಶ್ಲೇಷಣೆ 
ಲಿಂಗೇರಿ ಕೋನಪುನವರ ಮನೆಯಲ್ಲಿನ ಭಿತ್ತಿ ಚಿತ್ರಗಳ ಶೋಧ 
ಇಂಗಳಗಿಯ ಧರ್ಮಾಂತರಗಳು: ಪ್ರಾಚ್ಯಾವಶೇಷಗಳ ಆಧಾರಗಳಿಂದ 
ಕನ್ನಡ ವಾಗ್ಗೇಯ ಪರಂಪರೆ 


ಚಿದಂಬರ ವಾರಕರಿ ಮೂಲಪೀಠ-ರಾಜಾರಾಮ ಮಠ 


(ಗುರ್ಲ೯ಹೊಸೂರು) 

ಜೋಡಿ ಸಿಡಿಬಂಡಿಯಹಬ್ಬ ಕೆಂಚಿಕೊಪ್ಪ 

ಚಿತ್ರದುರ್ಗ ಜಿಲ್ಲೆಯ ಶಾಸನದಲ್ಲಿ ತಿರುನಕ್ಷತ್ರ ಆಚರಣೆ 
ಮಹಾರಾಷ್ಟದ ಚರಿತ್ರೆಯಲ್ಲಿ ಕೆಳದಿ ಇತಿಹಾಸ 

ಕರ್ನಾಟಕದಲ್ಲಿ ಪ್ರಭುತ್ವ ಮತ್ತು ಪ್ರಜಾಬೆಂಬಲದ ತಂತ್ರಗಳು 
ಕನಕಗಿರಿಯಲ್ಲಿ ಶಿವಾಜಿ ಸಹೋದರ ಸಂಭಾಜಿ ಸಮಾಧಿ ಶೋಧ 


ಚಿತ್ರದುರ್ಗ ಬೃಹನ್ಮಠದ ಶಸ್ತಾಗಾರ: ಒಂದು ಹಿನ್ನೆಲೆ 


ಕೆರೆಗೆ ಹಾರವಾದ ಹಿರೇ ಉಪ್ಪೇರಿಯ ಕೆಂಚಮ್ಮ ಚಾರಿತ್ರಿಕ ವಿಶ್ಲೇಷಣೆ 
ಕರ್ನಾಟಕದಲ್ಲಿ ಚೋಳರ ಕಾಲದ ಸ್ಮಾರಕ ಶಿಲೆಗಳು 

ಹೈದರಾಲಿ ಕಾಲದ ಮಿಂಚುಕಲ್ಲು ಬೆಟ್ಟದ ಕೋಟಿ 
ರಾಜನಕೋಳೂರು ಗ್ರಾಮದ ಅವಶೇಷಗಳು 

ಗುಬ್ಬಿ ತಾಲ್ಲೂಕಿನ ಸ್ಮಾರಕ ಶಿಲ್ಪಗಳ ಸಂಕ್ಷಿಪ್ತ ಅಧ್ಯಯನ 
ಬಡವನಹಳ್ಳಿ ಪರಿಸರದ ಸ್ಮಾರಕ ಶಿಲ್ಲಗಳು 

ತಾಳಕೊಪ್ಪ ಪರಿಸರದ ಪ್ರಾಚ್ಯಾವಶೇಷಗಳು 

ಕಟಗೇರಿ ಗ್ರಾಮದ ಪ್ರಾಚ್ಯಾವಶೇಷಗಳು 

ಮೇಕನಗದ್ದೆ ಪರಿಸರದ ಇತಿಹಾಸಿಕ ನೆಲೆಗಳು 


ಮಿ. ವೀಣಾ 
ವಸುಧ ವಿದ್ಯಾಛೀಶ 
ಶಿವಯೋಗಿ ಕೋರಿಶೆಟ್ಟರ 


ವೀಣಾ ಎಂ. ಕಲ್ಮಠ 


ಹೆಚ್‌. ಹೊನ್ನೂರಸ್ತಾಮಿ 
ದತ್ತಪ್ರಸನ್ನ ಪಾಟೀಲ 

ಆರ್‌. ರಘು 

ಮಹಾದೇವಪ್ಪ ರಂಗಣ್ಣನವರ 


ಸ್ಥಿತಾ ಸುರೇಬಾನಕರ 


ಮಲ್ಲಿಕಾರ್ಜುನ ಸಿ. ಬಾಗೇವಾಡಿ 


ಹೆಚ್‌. ಚಂದ್ರಶೇಖರ 


ಶಕುಂತಲಾ ಸಿ. ಸಿಂಧೂರ 


ಎ.ಸಿ. ಕುಮಾರ್‌ 
ಬಿ.ಸಿ. ರಾಕೇಶ್‌ 
ಜೆ.ಸಿ. ಅನಿಲ್‌ಕುಮಾರ್‌ 
ಕೆಳದಿ 
ರಾಜೇಶ ಜಾಧವ 


ಶರಣಬಸಪ್ಪ ಕೋಲ್ವಾರ 


ಗುಂಡಾಜೋಯಿಸ್‌ 


ಬಿ. ರಾಜಶೇಖರಪ್ಪ 
ಅಮರೇಶ ಯತಗಲ್‌ 
ತಾ.ನಂ. ಕುಮಾರಸ್ವಾಮಿ 
ಎನ್‌. ನಂದೀಶ್ವರ 
ನಿಂಗನಗೌಡ ಹ. ದೇಸಾಯಿ 
ಎಸ್‌.ಆರ್‌. ಪ್ರಸನ್ನಕುಮಾರ್‌ 
ಬಿ.ಆರ್‌. ರಂಗನಾಥ್‌ 
ಎ.ಜೆ. ಶ್ರೀನಿವಾಸ 

ಅಶೋಕ ಕಂದಗಲ್ಲ 
ಮೇಕನಗದ್ದೆ ಲಕ್ಮಣಗೌಡ 


೨೩೦ 
೨೩೬ 
೨೪೧ 
೨೪೫ 


2p 
೨೫೦ 
೨೫೫ 
೨೫೮ 
೨೬೧ 
೨೬೩ 
೨೬ 
ಹ 


೨೦೦ 
೨೮೪ 
he 
SE 
wT 3 
೩೦೨ 
೩೦೫ 
A0೧0 
೩೧೪ 

೩೧೯ 
೩೨೫ 
೩೨೮ 
೩೩೧ 
೩೩೬ 
೩೩ 
೩೪೧ 


ಮನರಂಜನೆ, ಸಾಹಸ ಪ್ರವಾಸ ಮತ್ತು ಪ್ರಯಾಣಗಳು: 
ಶಿಕಾರ್‌ ಕ್ಯಾಂಪ್‌, ಗೇಮ್‌ ಪ್ಲಾನಿಂಗ್‌ 


ಬಳ್ಳಾರಿ ಪ್ರದೇಶದ ಆಶೂರಖಾನಗಳ ಚಾರಿತ್ರಿಕ ನೋಟ 
ವಸಾಹತುಪಷಾಹಿ ಚಿಕ್ಕಮಗಳೂರು ಜಿಲ್ಲೆಯ ಕಂದಾಯ ಪದ್ಧತಿ 


"ಮೈಸೂರು ಒಡೆಯರ ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲಿ ಸಂಭವಿಸಿದ 
ಕ್ಲಾಮ ಮತ್ತು ಪರಿಣಾಮಗಳು” (೧೭೯೯-೧೯೪೭) 


ವಸಾಹತುಕಾಲೀನ ಸ್ಮಾರಕಗಳು: ಧಾರವಾಡ 
ಮೈಸೂರು ಸಂಸ್ಥಾನದಲ್ಲಿ ೧೮೯೮ರ ಫ್ಲೇಗು ಮಹಾಮಾರಿ 


ಸ್ಹಾತಂತ್ಯಪೂರ್ವ ದಕ್ಷಿಣ ಕನ್ನಡದಲ್ಲಿ ಸಮಾಜವಾದ ಮತ್ತು 
ಕಾಂಗೆಸ್‌ ಸಿದ್ದಾಂತದ ಸಂಯೋಜನೆ 


ಟಿಪ್ಪುಸುಲ್ರಾನರ ನಿಧನದ ನಂತರ ಅವರ ಕುಟುಂಬದ ಇತಿಹಾಸ 
ಅಂದಾನಪ್ಪ ದೊಡ್ಡಮೇಟಿ ಅವರ ನೀರಾವರಿ ಯೋಜನೆಗಳು 


ಹಾವೇರಿ ಜಿಲ್ಲಾ ಸ್ಥಾತಂತ್ಯ ಚಳುವಳಿಯಲ್ಲಿ ಹೊಸಮನಿ 
ಸಿದ್ದಪ್ಪ ಅವರ ಪಾತ್ರ 


ನ. ಭದ್ರಯ್ಯ; ಜೀವನ ಮತ್ತು ಸಾಧನೆ 
ವಾರ್ಷಿಕ ವರದಿ 


ಎನ್‌.ಆರ್‌. ಲಲಿತಾಂಬ 
ಮಕ್ಷಲ್‌ ಬೇಗಂ 
ಬಿ.ವಿ. ರವಿರಾಜ್‌ 


ಮಹಮ್ಮದ್‌ ಕಲೀಂಉಲ್ಲಾ 


ಎಸ್‌.ಆರ್‌. ನದಾಫ 


ಮಹಾಂತೇಶ್‌ ಕುತನಿ 


ಎ.ಸಿ. ಮಂಜುಳ 


೩೪೪ 
೩೫೨ 
೩೫೬ 


೩೬೫ 
೩೬೯ 
೩೭೫ 


೩೦೧ 
೩೦೪ 
೩೯೩ 


೪೦೧ 
೪೦೭ 
elg 


ಕರ್ನಾಟಕ ಇತಿಹಾಸ ಅಕಾದೆಮಿಯ ವಾರ್ಷಿಕ 


ಡಾ! ಎಂ. ಚಿದಾನಂದಮೂರ್ತಿ 
೧೫-೧೭ ಮೇ ೧೯೮೭ 
ಕರ್ನಾಟಕ ಇತಿಹಾಸ ಅಕಾದೆಮಿ 
ಬೆಂಗಳೂರು 


ಡಾ ಜಿ. ಎಸ್‌. ಗಾಯಿ 

೨೩-೨೪ ಅಕ್ಟೋಬರ್‌ ೧೯೮೮ 
ಸಿದ್ದಗಂಗಾಕ್ಷೇತ್ರ : ಡಾ! ಶಿವಕುಮಾರ 
ಸ್ವಾಮಿಗಳು ಮತ್ತು ತುಮಕೂರು ಜಿಲ್ಲಾ 
ಇತಿಹಾಸ ಪರಿಷತ್ತು ತುಮಕೂರು 


ಡಾ॥। ಶ್ರೀನಿವಾಸ ರಿತ್ತಿ 

೧೦-೧೧ ಜೂನ್‌ ೧೯೮೯ 
ಶ್ರೀಮ.ನಿ. ಪ್ರ ಜ!!ಡಾ!! ತೋಂಟದ 
ಸಿದ್ದಲಿಂಗ ಮಹಾಸ್ವಾಮಿಗಳು, 

ಶ್ರೀ ತೋಂಟದಾರ್ಯ ಮಠದ 
ವೀರಶೈವ ಅಧ್ಯಯನ ಸಂಸ್ಥೆ, ಗದಗ 


ಡಾ! ಎಸ್‌. ಆರ್‌. ರಾವ್‌ 
೨೧-೨೨ ಜುಲೈ ೧೯೯೦ 

ಡಾ!! ಸದ್ಯೋಜಾತ ಶಿವಾಚಾರ್ಯ 
ಸ್ಥಾಮೀಜಿ, ಹಿರೇಮಠ, ದಾವಣಗೆರೆ 


ಡಾ!। ಬಾ. ರಾ. ಗೋಪಾಲ್‌ 
೧೨-೧೪ ಜುಲೈ ೧೯೯೧ 
ಚಿನ್ಮೂಲಾದ್ರಿ ಶ್ರೀ ಮುರುಘ 
ರಾಜೇಂದ್ರ ಬೃಹನ್ಮ ಠ, ಬೆತ್ರದುರ್ಗ 


ಡಾ! ಕೆ. ವಿ. ರಮೇಶ್‌ 
೧೧-೧೩ ಜುಲೈ ೧೯೯೨ 
ಪಂಡಿತ್‌ ತಾರಾನಾಥ ಶಿಕ್ಷಣ ಸಂಸ್ಥ 
ರಾಯಚೂರು 


ಡಾ! ಅ. ಸುಂದರ 

೨೩-೨೫ ಜುಲೈ ೧೯೯೩ 
ಸುತ್ತೂರು ಮಠದ ಶ್ರೀ ಶ್ರೀ ಶಿವರಾತ್ರಿ 
ದೇಶಿಕೇಂದ್ರ ಮಹಾಸ್ಥಾಮಿಗಳು 

ಜೆ. ಎಸ್‌. ಎಸ್‌. ಸಂಸ್ಥೆ ಮೆ ಸೂರು 


ಅಧಿವೇಶನಗಳ ಸರ್ವಾಧ್ಯಕ್ಷ ರು 


ಸರ್ವಾಧ್ಯಕ್ಷರು, ದಿನಾಂಕ-ವರ್ಷ।ಸ್ಥಳ, ಆಶ್ರಯ/ಸಹಯೋಗ 


ಡಾ! ಎಂ. ಎಂ. ಕಲಬುರ್ಗಿ 
೯-೧೦ ಜುಲ್ವೈ ೧೯೯೪ 
ಶ್ರೀ ಎಂ. ವೈ. ಘೋರ್ಪಡೆ 
ಕರ್ನಾಟಕ ಸೇವಾ ಸಂಘ 
ಸೊಂಡೂರು 


ಡಾ! ಎ.ವಿ. ನರಸಿಂಹಮೂರ್ತಿ 

೯-೧೧ ಸೆಪ್ಪೆಂಬರ್‌ ೧೯೯೫ 

ಶ್ರೀಮ.ನಿ.ಪ್ರ. ಸಿದ್ದರಾಮ 

ಮಹಾಸ್ಥಾಮಿಗಳು - ಶ್ರೀ ನಾಗನೂರು 
ರುದ್ರಾಕ್ಷಿಮಠದ ವೀರಶೈವ ಅಧ್ಯಯನ ಅಕಾದೆಮಿ 
ಬೆಳಗಾವಿ 


. ಡಾ! ಜಿ. ಎಸ್‌. ದೀಕ್ಷಿತ್‌ 


೭-೯ ಜೂನ್‌ ೧೯೯೬ 

ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು 
ಶ್ರೀಮ.ನಿ. ಪ್ರ. ಶಿವಯೋ 
ಮಹಾಸ್ಥಾಮಿಗಳು ಶ್ರೀ ಮುರುಘಾಮಠ 
ಧಾರವಾಡ 


. ಪ್ರೊ!!ಕೆ. ಅಭಿಶಂಕರ್‌ 


೨೫-೨೭ ಅಕ್ಟೋಬರ್‌ ೧೯೯೭ 

ಶ್ರೀ ಸೋಂದಾ ಸ್ಪರ್ಣವಲ್ಲ ಮಹಾಸಂಸ್ಥಾನ ಮಠ 
ಹಾಗೂ ಸರ್ವಜ್ಞೇಂದ್ರ ಸರಸ್ವತೀ ಪ್ರತಿಷ್ಠಾನ 
ಶಿರಸಿ 


. ಡಾ! ಎಸ್‌. ನಾಗರಾಜು 


೧೪-೧೬ ನವೆಂಬರ್‌ ೧೯೯೮ 
ಕರ್ನಾಟಕ ಇತಿಹಾಸ ಅಕಾದೆಮಿ 
ದಿ ಮಿಧಿಕ್‌ ಸೊಸೈಟಿ, ಬೆಂಗಳೂರು 


. ಡಾ! ಶ್ರೀನಿವಾಸ ಹಾವನೂರ 


೧೧-೧೩ ಜೂನ್‌ ೧೯೯೯ 

ಮಾನ್ಯ ಸಚೆವ ಶ್ರೀ ಡಿ. ನಾರಾಯಣದಾಸ್‌ 

ಮತ್ತು ಅಯೋಜಕರಾದ ಶ್ರೀ ಕುಂ.ಬಾ.ಸದಾಶಿವಪ್ಪ 
ಸ್ಥಾಗತ ಸಮಿತಿ, ಹರಪನಹಳ್ಲಿ 


. ಶ್ರೀಸಿ.ಟಿ. ಎಂ. ಕೊಟ್ರಯ್ಯ 
"೮-೧೦ ಜುಲೈ ೨೦೦೦ 
ಕನ್ನಡ ವಿಶ್ವವಿದ್ಯಾಲಯ 
ವಿದ್ಯಾರಣ್ಯ 

ಹಂಪಿ 


Xl 


. ಡಾ! ಜೋತ್ಸಾ ಕಾಮತ್‌ 


೧೩-೧೫ ಅಕ್ಟೋಬರ್‌ ೨೦೦೧ 
ಪೂಜ್ಯ ಶ್ರೀ ವಿಶ್ಲೇಶ್ಛರ ತೀರ್ಥ ಪಾದಂಗಳು 
ಪೇಜಾವರ ಮಠಾಧೀಶರು, ಉಡುಪಿ 


. ಡಾ.ಎಕೆ. ಶಾಸಿ 
ಅ 


೨೨-೨೪ ಸೆಪೆಂಬರ್‌ ೨೦೦೨ 
ಪೂಜ್ಯಶ್ರೀ ರಾಘವೇಶ್ವರ ಭಾರತೀ ಸ್ಥಾಮಿಗಳು 
ಶ್ರೀ ರಾಮಚಂದ್ರಾಪುರ ಮಠ 


ಹೊಸನಗರ 


, ಡಾ. ಎಸ್‌. ರಾಜಶೇಖರ್‌ 


೧೩-೧೫ ಸೆಪೆಂಬರ್‌ ೨೦೦೩ 
ವಿಶ್ವಚೇತನ ಸಂಸ 


ಬಾದಾಮಿ 


2) 


. ಶ್ರೀಕೆಳೆದಿ ಗುಂಡಾ ಜೋಯಿಸ್‌ 


೨೪-೨೬ ಸೆಪ್ಪೆಂಬರ್‌ ೨೦೦೪ 

ಶ್ರೀ ಚನ್ನಪ್ರಸ್ಥಾಮಿ ವಿದ್ಯಾಪೀಠ 
ಚಿನ್ನ-ಚೇತನ ಪ್ರಕಾಶನ ಮತ್ತು ಹಿರೇಕಲ್ಲ ಠ 
ಹೊನ್ನಾಳಿ 


ಡಾ. ಬಿ.ವ್ರಿ. ಶಿರೂರ 

೧0-೧ ಸಪುಂಬರ್‌ ೨೦೦೫ 
ಶ್ರೀ ಕೊತ್ತಲ ಬಸವೇಶ್ವರ 
ಭಾರತೀಯ ಶಿಕ್ಷಣ ಸಂಸ್ಥೆ, ಸೇಡಂ 


. ಡೌ. ಸೂರ್ಯನಾಥ ಕಾಮತ್‌ 


೯-೧೧ ಸೆಪ್ಲೆಂಬರ್‌ ೨೦೦೬ 
ಶ್ರೀ ರಾಘವೇಂದ್ರ ಸ್ಥಾಮಿಗಳ ಮಠ 
ನಂಜನಗೂಡು 


) 
. ಪ್ರೊ ಲಕ್ಷ್ಮಣ್‌ ತೆಲಗಾವಿ 


೮-೧೦ ಸೆಪೆಂಬರ್‌ ೨೦೦೭ 
ಹಗರಿಬೊಮ್ಮನಹಳ್ಳಿಯ 
ರಾಮನಗರ, ಹಗರಿಬೊಮ್ಮನಹಳ್ಳಿ 
ಶ್ರೀರಾಮ ಯುವಕ ಸಂಘ 


ಫಿ3ಿ, 


೨೩. 


ಖಿ 


೨೫. 


ಪಿ೬ 


2 


೨8 


a 


೩೦. 


ಡಾ. ವಸುಂಧರಾ ಫಿಲಿಯೋಜಾ 
೧೮-೨೧ ಸೆಪೆಂಬರ್‌ ೨೦೦೮ 
ಧರ್ಮಸ್ಥಳ ಮಂಜುನಾಥೇಶ್ವರ 

ದೇವಾಲಯ ಸಂಸ್ಥೆ, ಧರ್ಮಸ್ಥಳ 


ಡಾ. ಎಂ.ಜಿ. ನಾಗರಾಜ್‌ 

೧೦-೧೨ ಅಕ್ಟೋಬರ್‌ ೨೦೦೯ 

ಶ್ರೀ ಜಗದ್ಗುರು ರಂಭಾಪುರಿ 

ವೀರ ಸಿಂಹಾಸನ ಮಹಾಸಂಸ್ಥಾನ ಖೀಥ 
ಬಾಳೆಹೊನ್ನೂರು 


ಡೌ. ಎಂ.ಎಸ್‌. ಕೃಷ್ಣಮೂರ್ತಿ 

೧೩-೧೫ ನವೆಂಬರ್‌ ೨೦೧೦ 

ಶ್ರೀ ಆದಿಚುಂಚನಗಿರಿ 

ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ 


ಡಾ. ಎಚ್‌.ಎಸ್‌. ಗೋಪಾಲರಾವ್‌ 
೯-೧೧ ಸೆಪ್ಲೆಂಬರ್‌ ೨೦೧೧ 

ದಿ ಮಿಧಿಕ್‌ ಸೊಸೈಟಿ 
ಬೆಂಗಳೂರು 


ಡಾ. ಎಸ್‌.ವಿ. ವೆಂಕಟೇಶಯ್ಯ 

೨೨-೨೪ ಸೆಪೆಂಬರ್‌ ೨೦೧೨ 
ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಮ್‌ 
ಶೃಂಗೇರಿ 


ಡಾ. ಎಸ್‌.ಕೆ ಜೋಷಿ 
೨೧-೨೩ ಸೆಪೆಂಬರ್‌ ೨೦೧೩ 
ದಿ ಮಿಥಿಕ್‌ ಸೊಸೈಟಿ 
ಬೆಂಗಳೂರು 


ಡಾ. ಕೆಜಿ. ವಸಂತ ಮಾಧವ 
೨೬-೨೮ ಸೆಪ್ಲೆಂಬರ್‌ ೨೦೧೪ 
ಮಲ್ಟಿ ಸುಂದರರಾಮಶೆಟ್ಟಿ ಕಾಲೇಜು 
ಶಿರ್ವ, ಉಡುಪಿ ಜಿಲ್ಲೆ 

ಉಡುಪಿ 


ನಾಡೋಜ ಪ್ರೊ ಹಂಪ ನಾಗರಾಜಯ್ಯ 
೨೯-೩೧ ಅಕ್ಟೋಬರ್‌ ೨೦೧೫ 
ಕರ್ನಾಟಕ ಸಂಘ (ರಿ) ಮಂಡ್ಯ 
ಮಂಡ್ಯ ಜಿಲ್ಲ 


ಪ್ರೊ ಕೆ ಪದ್ಧಯ್ಯ 

೨೨-೨೪ ಅಕ್ಟೋಬರ್‌ ೨೦೧೬ 
ಕನ್ನಡ ಸಂಶೋಧನಾ ಸಂಸ್ಥೆ 
ಕರ್ನಾಟಕ ವಿ.ವಿ, ಧಾರವಾಡ 


೩೧. 


೩೨. 


೩ಡಿ 


೩೪. 


೩೫. 


ಡಾ. ಪಿ.ಎನ್‌. ನರಸಿಂಹಮೂರ್ತಿ 
2೨೮-೩೦ ಅಕ್ಟೋಬರ್‌ ೨೦೧೭ 
ಎಸ್‌.ಜಿ.ಖ್ವ.ಲ್ವ. ಟ್ರಸ್ಟ್‌ನ 


ಶ್ರೀ ಗವಿಸಿದ್ದೇಶ್ವರ ಪದವಿ ಮಹಾವಿದ್ಯಾಲಯ 


ಮತ್ತು ಶ್ರೀ ಬಿ.ಸಿ. ಪಾಟೀಲ ಟ್ರಸ್ಟ್‌ 
ಕೂಪ್ಪಳ 


ಡಾ. ಬಿ. ರಾಜಶೇಖರಪ್ಪ 

೨೬-೨೮ ಅಕ್ಟೋಬರ್‌ ೨೦೧೮ 
ಶ್ರೀಮದ್ದೀರಶೈವ ಶಿವಯೋಗಮಂದಿರ 
ಸಂಸ್ಥೆ, ಶಿವಯೋಗಮಂದಿರ, ಬಾದಾಮಿ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 


ಡಾ. ಟಿವಿ. ವೆಂಕಟಚಾಲಶಾಸ್ತೀ 
೧೮-೨೦ ಅಕ್ಟೋಬರ್‌ ೨೦೧೯ 
ಶ್ರೀ ಹೊಂಬುಜ ಜೈನಮಠ, ಹುಂಚ, 
ಹೊಸನಗರ ತಾ॥ ಶಿವಮೊಗ್ಗ ಜಿಲ್ಲೆ. 


ಶ್ರೀ ಸೀತಾರಾಮ್‌ ಜಾಗೀರ್‌ದಾರ್‌ 
೨೪-೨೮ ಡಿಸೆಂಬರ್‌ ೨೦೨೦ 
ಬೆಂಗಳೂರು. 


ಡಾ. ಗುರುಮೂರ್ತಿ ಪೆಂಡಕೂರು 
೧೯-೨೧ ಫೆಬ್ರವರಿ ೨೦೨೨ 
ಬೆಂಗಳೂರು. 


Xi 


ಡಾ. ಬಾ.ರಾ. ಗೋಪಾಲ್‌ ಶಾಸನ ದತ್ತಿ ಪ್ರಶಸ್ತಿ ಸನ್ಮಾನಿತರು 


[ಪ್ರಾರಂಭ : ೨೦೦೧ ರಿಂದ ನಗದು ಹತ್ತು ಸಾವಿರ ರೂಪಾಯಿಗಳು] 


ಡಾ. ಕೆವಿ. ರಮೇಶ 
೧೫ನೇ ವಾರ್ಷಿಕ ಸಮ್ಮೇಳನ 
ಅಕ್ಟೋಬರ್‌ ೨೦೦೧ 
ಉಡುಪಿ 


ಡಾ. ಶ್ರೀನಿವಾಸ ರಿತ್ತಿ 
೧೬ನೇ ವಾರ್ಷಿಕ ಸಮ್ಮೇಳನ 
ಸೆಪ್ಪಂಬರ್‌ ೨೦೦.೨ 
ಹೊಸನಗರ 


ಡಾ. ದೇವರಕೊಂಡಾರೆಡ್ಡಿ 
೧೭ನೇ ವಾರ್ಷಿಕ ಸಮ್ಮೇಳನ 
ಸೆಪ್ಪಂಬರ್‌ ೨೦೦೩ 
ಬಾದಾಮಿ 


ಡಾ. ಬಿ. ರಾಜಶೇಬರಪ್ಪ 
೧೮ನೇ ಸಮ್ಮೇಳನ 
ಸೆಪ್ಪಂಬರ್‌ ೨00೪ 
ಹೊನ್ನಾಳಿ 

ಡಾ. ಕೆಆರ್‌. ಗಣೇಶ್‌ 
೧೯ನೇ ಸಮ್ಮೇಳನ 


ಸೆಪ್ಪಂಬರ್‌ ೨೦೦೫ 
ಸೇಡಂ 


ಡಾ. ಎಂ.ಜಿ. ನಾಗರಾಜ್‌ 
೨೦ನೇ ಸಮ್ಮೇಳನ 
ಸೆಪ್ರೆಂಬರ್‌ ೨೦೦೬ 
ನಂಜನಗೂಡು 


ಡಾ. ಎಚ್‌.ಎಸ್‌. ಗೋಪಾಲರಾವ್‌ 


೨೧ನೇ ಸಮ್ಮೇಳನ 
ಸೆಪ್ರೆಂಬರ್‌ ೨೦೦೭ 
ಹಗರಿಬೊಮ್ಮನಹಳ್ಳಿ 


ಡಾ. ಪಿ.ಎನ್‌. ನರಸಿಂಹಮೂರ್ತಿ 
೨೨ನೇ ಸಮ್ಮೇಳನ 

ಸೆಪ್ರೆಂಬರ್‌ 00೮ 

ಧರ್ಮಸ್ಥಳ 


ಶ್ರೀಮತಿ ಹನುಮಾಕ್ಷಿ ಗೋಗಿ 
೨೩ನೇ ಸಮ್ಮೇಳನ 
ಅಕ್ಟೋಬರ್‌ ೦೦೯ 
ಬಾಳೇಹೊನ್ನೂರು 


ಡಾ. ಪಿ.ವಿ. ಕೃಷ್ಣಮೂರ್ತಿ 
೨೪ನೇ ಸಮ್ಮೇಳನ 
ನವೆಂಬರ್‌ ೨೦೧೦ 
ಆದಿಚುಂಚನಗಿರಿ 


ಶೀ ಕೆ. ಮೊಹಮ್ಮದ್‌ ಶರೀಫ್‌ 
೨ಜನೇ ಸಮ್ಮೇಳನ 

ಸೆಪ್ಪೆಂಬರ್‌ ೨೦೧೧ 
ಬೆಂಗಳೂರು 


ಶ್ರೀ ಸೀತಾರಾಮ್‌ ಜಾಗೀರ್‌ದಾರ್‌ 
೨೬ನೇ ಸಮ್ಮೇಳನ 
ಸೆಪ್ಪೆಂಬರ್‌ ೨೦೧.೨ 
ಶೃಂಗೇರಿ 

ಡಾ. ಆರ್‌. ಶೇಷಶಾ 
೨೭ನೇ ಸಮ್ಮೇಳನ 
ಸೆಪ್ರೆಂಬರ್‌ ೨೦೧೩ 
ಬೆಂಗಳೂರು 


ಕ 
[| 


ಶ್ರೀ ಎಚ್‌.ಎಂ. ನಾಗರಾಜರಾವ್‌ 
೨೮ನೇ ಸಮ್ಮೇಳನ 

ಸೆಪ್ರೆಂಬರ್‌ ೨೦೧೪ 

ಶಿರ್ವ, ಉಡುಪಿ ಜಿಲ್ಲೆ. 


ಡಾ. ಡಿ.ವಿ. ಪರಮಶಿವಮೂರ್ತಿ 
೨೯ನೇ ಸಮ್ಮೇಳನ 

ಅಕ್ಟೋಬರ್‌ ೨೦೧೫ 

ಮಂಡ್ಯ 


ಡಾ. ಎಸ್‌.ವಿ. ಪಾಡಿಗರ್‌ 
೩೦ನೇ ಸಮ್ಮೇಳನ 
ಅಕ್ಟೋಬರ್‌ ೨೦೧೬ 
ಕ.ವಿ.ವಿ, ಧಾರವಾಡ 


Xlll 


ಡಾ. ಎಂ.ಜಿ. ಮಂಜುನಾಥ್‌ 
೩೧ನೇ ಸಮ್ಮೇಳನ 
ಅಕ್ಟೋಬರ್‌ ೨೦೧೭ 
ಗವಿಮಠದ, ಕೊಪ್ಪಳ 


ಶ್ರೀ ಆನಂದ ಎಸ್‌. ಕುಂಬಾರ 
೩.೨ನೇ ಸಮ್ಮೇಳನ 

ಅಕ್ಟೋಬರ್‌ ೨೦೧೮ 
ಶಿವಯೋಗಮಂದಿರ, ಬಾದಾಮಿ 


ಡಾ. ಜೆ.ಎಂ. ನಾಗಂಖ್ಯ 

೩೩ನೇ ಸಮ್ಮೇಳನ 

ಅಕ್ಟೋಬರ್‌ ೨೦೧೯ 

ಶ್ರೀ ಹೊಂಬುಜ ಶಿವಮೊಗ್ಗ ಜಿಲ್ಲೆ. 


ಪೊ. ಜಿ.ಎನ್‌. ಉಪಾಧ್ಯ 
೩೪ನೇ ಸಮ್ಮೇಳನ — 90೨೦ 
ಬೆಂಗಳೂರು 


ಡಾ. ಕೃಷ್ಣವೇಣಿ 
೩೫ನೇ ಸಮ್ಮೇಳನ — 90೨೧ 
ಬೆಂಗಳೂರು 


ಶ್ರೇಷ್ಠ ಇತಿಹಾಸತಜ್ಯಧಿಗಾಗಿ ಬೈಸಾನಿ ರುಕ್ಕಣಮ್ಮ ರತ್ನಂಶೆಟ್ಟಿ ಕುಟುಂಬದ ಸೇವಾ ಟ್ರಸ್ಟ್‌ನ ಸನ್ಮಾನ್ಯ 


ಶ್ರೀಮತಿ ವರಲಕ್ಷ್ಮೀ ಮತ್ತು ಶ್ರೀ ಅಶೋಕ್‌ಕುಮಾರ್‌ ಅವರು ಸ್ಥಾಪಿಸಿರುವ 


ಇ 


[ಪ್ರಾರಂಭ : ೨೦೧೨ ರಿಂದ ನಗದು ಒಂದು ಲಕ್ಷ ರೂಪಾಯಿಗಳು] 


ಪ್ರೊ. ಲಕ್ಷ್ಮಣ್‌ ತೆಲಗಾವಿ ೬. ಡಾ. ಶ್ರೀನಿವಾಸರಿತ್ತಿ 

೨೬ನೆಯ ಸಮ್ನೇಳನ ೩೧ನೆಯ ಸಮ್ಮೇಳನ 
KOT. SOR ಶೃಂಗೇರಿ AL. HOBSON, ಕೊಪ್ಪಳ 
ಡಾ. ಸೂರ್ಯನಾಥ ಕಾಮತ್‌ ೭ ಡಾ.ಕೆಳದಿ ಗುಂಡಾಜೋಯಿಸ್‌ 
೨೭ನೆಯ ಸಮ್ಮೇಳನ ಹ೨ನೆಯ ಸಮ್ಮೇಳನ 
೨೧.೦೯.೨೦೧೩, ಬೆಂಗಳೂರು ೨೬.೧೦.೨೦೧೮, ಬಾದಾಮಿ 
ಡಾ. ಅ. ಸುಂದರ ೮. ಡಾ. ವಸುಂಧರಾ ಫಿಲಿಯೋಜ 
೨೮ನೆಯ ಸಮ್ಮೇಳನ ೩ಷಹಿನೆಯ ಸಮ್ಮೇಳನ 
೨೬.೦೯.೨೦೧೪, ಶಿರ್ವ, ಉಡುಪಿ. ೧೮.೧೦.೨೦೧೯, ಹೊಂಬುಜ 
ಡಾ. ಎಂ.ಜಿ. ನಾಗರಾಜ್‌ ೯. ಡಾ. ರಾಜರಾಮ ಹೆಗಡೆ 
೨೯ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ —- JSOSO 
೨೯.೧೦.೨೦೧೫, ಮಂಡ್ಯ ಬೆಂಗಳೂರು 


ಡಾ. ಎಸ್‌. ರಾಜಶೇಖರ್‌ 
೩೦ನೆಯ ಸಮ್ಮೇಳನ 


೧೦. ಡಾ. ಪಿ.ವಿ. ಕಷಮೂರ್ತಿ 
೨೨.೧೦.೨೦೧೬, ಧಾರವಾಡ ೪ 


೩೫ನೆಯ ಸಮ್ಮೇಳನ —- ೨೦೨೧ 
ಬೆಂಗಳೂರು 


XIV 


ಮೇಲಣ ಮಠದ ಲಿಂ. ಶ್ರೀ ವೇ.ಎಸ್‌. ಸಿದ್ದಣ್ಣಯ್ಯ ಮತ್ತು ಲಿಂ. ಶ್ರೀಮತಿ ಗಂಗಮ್ಮ ಸ್ಮಾರಕ ಟ್ರಸ್ಟ್‌ (ರಿ). 
ಅರಸೀಕೆರೆ, ಇವರು ಸ್ಥಾಪಿಸಿರುವ 


be 9) 
ನೊಳಂಬಶ್ರೀ” ಪ್ರಶಸ್ತಿ 


[ಪ್ರಾರಂಭ : ೨೦೧೫ ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು] 


ಡಾ. ಎಂ.ಎಸ್‌. ಕೃಷ್ಣಮೂರ್ತಿ ೫. ಡಾ. ಡಿ.ವಿ. ಪರಮಶಿವಮೂರ್ತಿ 
೨೯ನೆಯ ಸಮ್ಮೇಳನ ೩ಹಿನೆಯ ಸಮ್ಮೇಳನ 
೨೯.೧೦.೨೦೧೫, ಮಂಡ್ಯ ೧೮.೧೦.೨೦೧೯, ಹೊಂಬುಜ 
ಡಾ. ಎಚ್‌. ಜಯಮ್ಮ ಕರಿಯಣ್ಣ ೬. ಡಾ. ಸುಂಕಂ ಗೋವರ್ಧನ 
೩೦ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ — ೨೦೨೦ 
೨೨.೧೦.೨೦೧೬, ಧಾರವಾಡ ಬೆಂಗಳೂರು 


ಪ್ರೊ ಕೆ.ಆರ್‌. ಬಸವರಾಜು 
೩೧ನೆಯ ಸಮ್ಮೇಳನ 


೨೮,೧೦ ೨೦೧೫೭. ಕೊಪಳ ೭. ಡಾ. ಎನ್‌. ನಂದೀಶ್ಲರ 


೩ಹಿನೆಯ ಸಮ್ಮೇಳನ - ೨೦೨೧ 
ಡಾ. ಬಿ. ನಂಜುಂಡ ಸ್ಥಾಮಿ ಬೆಂಗಳೂರು 

೩೨ನೆಯ ಸಮ್ಮೇಳನ 

೨೬.೧೦.೨೦೧೮, ಬಾದಾಮು 


ಶ್ರೀಮತಿ ವಿ. ಗೌರಮ್ಮ, ಗಂಗಾಧರಯ್ಯ ಅವರ ಹೆಸರಿನಲ್ಲ ಅವರ ಮಕ್ಕಳಾದ 
ಡಾ. ಎಂ.ಜೆ. ನಾಗರಾಜ್‌, ಶ್ರೀಮತಿ ಪದ್ಮ ವಿರೂಪಾಕ್ಷಯ್ಯ ಮತ್ತು ಡಾ. ಎಂ.ಜೆ. ಚಂದ್ರಕಾಂತ್‌ ಅವರುಗಳು 
ಸ್ಥಾಪಿಸಿರುವ 


66 99 ಎಲ್ಸಾ 
“ಸಂಶೋಧನಶ್ರೀ ಪ್ರಶಸ್ತಿ 


[ಪ್ರಾರಂಭ : ೨೦೧೬ ರಿಂದ, ನಗದು ಇಪ್ಪತೈದು ಸಾವಿರ ರೂಪಾಯಿಗಳು] 


೧. ಡಾ. ಬಿ. ರಾಜಶೇಖರಪ್ಪ ೪. ಡಾ. ಶೀಲಾಕಾಂತ ಪತ್ತಾರ್‌ 
೩೦ನೆಯ ಸಮ್ಮೇಳನ ಹಿಷಿನೆಯ ಸಮ್ಮೇಳನ 
೨೨.೧೦.೨೦೧೬, ಧಾರವಾಡ ೧೮.೧೦.೨೦೧೯, ಹೊಂಬುಜ 

೨. ಪ್ರೊ ಲಕ್ಷ್ಮಣ್‌ ತೆಲಗಾವಿ ೫. ಡಾ.ಕೆ. ರವೀಂದ್ರನಾಥ 
೩೧ನೆಯ ಸಮ್ಮೇಳನ ೪ನೆಯ ಸಮ್ಮೇಳನ - ಎ೪೨ 
೨೮.೧೦.೨೦೧೭, ಕೊಪ್ಪಳ ಬೆಂಗಳೂರು 


೩ ಡಾ.ಕೆಬಿ. ಶಿವತಾರಕ್‌ 
೩೨ನೆಯ ಸಮ್ಮೇಳನ 


೬. ಡಾ. ಮೀನಾಕಿ ಎಂ.ಎಂ. 
೨೬.೧೦.೨೦೧೮, ಬಾದಾಮಿ ಧ್ನ 


೩ಿಜಭನೆಯ ಸಮ್ಮೇಳನ - ೨೦೨೧ 
ಬೆಂಗಳೂರು 


ಪ್ರೊ. ಲಕ್ಷಣ್‌ ತೆಲಗಾವಿ ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ 
ಇ or 


66 99 ನಾಕಾ 
ನಾಯಕ ಶ್ರೀ ಪ್ರಶಸ್ತಿ 


[ಪ್ರಾರಂಭ : ೨೦೧೭ ರಿಂದ, ನಗದು ಹದಿನೈದು ಸಾವಿರ ರೂಪಾಯಿಗಳು] 


೧. ಡಾ.ಸಿ.ಆರ್‌. ಶಾಮಲ, ಮುಂಬೈ ೪ ಡಾ. ಮೀರಾಸಾಬಿಹಳ್ಳಿ ಶಿವಣ್ಣ 
೩೧ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ — ೨೦೨೦ 
೨೮.೧೦.೨೦೧೭, ಕೊಪ್ಪಳ ಬೆಂಗಳೂರು 


lo 


ಡಾ. ಡಿ.ಎನ್‌. ಯೋಗಿಶ್ವರಪ್ಪ 

೩೨ನೆಯ ಸಮ್ಮೇಳನ 

೨೬.೧೦.೨೦೧೮, ಬಾದಾಮಿ 

೫. ಡಾ. ಅಮರೇಶ ಯತಗಲ್‌ 
೩ಜಿನೆಯ ಸಮ್ಮೇಳನ - ೨೦೨೧ 
ಬೆಂಗಳೂರು 


೩ ಡಾ. ವಿರೂಪಾಕ್ಷಿ ಪೂಜಾರಹಳ್ಳಿ 
ಹಿಷಿನೆಯ ಸಮ್ಮೇಳನ 
೧೮.೧೦.೨೦೧೯, ಹೊಂಬುಜ 


ಸಿ.ಆರ್‌. ಶ್ಯಾಮಲ ಅವರು ಸ್ಥಾಪಿಸಿರುವ 


ಡಾ ಶ್ರೀನಿವಾಸ್‌ ಹಾವನೂರ ಸ್ಪರಣಾರ್ಥ ಪ್ರಶಸ್ತಿ 


[ಪ್ರಾರಂಭ : ೨೦೧೮ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು - ಸ್ನಾರಕಗಳ ಸಂಶೋಧನೆ / ಆ ವರ್ಷ 


ಪ್ರಕಟವಾದ ಸಂಶೋಧನಾ ಕೃತಿಗೆ] 


ಡಾ. ಬೆಂ. ಶಾ. ಶ್ಯಾಮಲಾ ರತ್ನಕುಮಾರಿ ೩. ಡಾ. ಕೂ.ಸ. ಅಪರ್ಣ 
೩೨ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ ೨೦೨೦ 
೨೬.೧೦.೨೦೧೮, ಬಾದಾಮಿ ಬೆಂಗಳೂರು 


ಡಾ. ಕೆ. ವಸಂತಲಕ್ಷ್ಮಿ 
ಹಿಷಿನೆಯ ಸಮ್ಮೇಳನ 
೧೮.೧೦.೨೦೧೯, ಹೊಂಬುಜ 
೪, ಡಾ. ಎಸ್‌.ಕೆ. ಅರುಣಿ 
ಹ೩ಜಿನೆಯ ಸಮ್ಮೇಳನ - ೨೦೨೧ 
ಬೆಂಗಳೂರು 


ಬಿ.ಸಿ. ಪಾಟೀಲ ಟ್ರಸ ಸ್ಟ್‌ ಕೊಪ್ಪಳ, ಅವರು ಸಂಶೋಧಕಿಯರಿಗೆ ನೀಡುವ 


ಸಾಗ ಪಾಟೀಲ ಪ್ರಶಸ್ತಿ 


4) 


[ಪ್ರಾರಂಭ : ೨೦೧೮ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು] 


ಶ್ರೀಮತಿ ಸೀತಾಲಕ್ಷಿ ನರಾವ್‌ ಲ. ಡಾ. ಎಚ್‌.ಎಸ್‌. ಉಷಾರಾಣಿ 
೧ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ, ೨೦೨೦, 
೨೮.೧೦.೨೦೧೭, ಕೊಪ್ಪಳ ಬೆಂಗಳೂರು 


ಡಾ. ಸ್ಮಿತಾ ಸುರೇಬಾನಕರ್‌ 
೩೨ನೆಯ ಸಮ್ಮೇಳನ 
೨೬.೧೦.೨೦೧೮, ಬಾದಾಮಿ 


ಡಾ. ಸಿದ್ದಲಿಂಗಮ್ಮ 
೩ನೆಯ ಸಮ್ಮೇಳನ ೫. ಡಾ. ವಿ. ಶೋಭಾ 
೧೮.೧೦.೨೦೧೯, ಹೊಂಬುಜ ೩೫ನೆಯ ಸಮ್ಮೇಳನ, ೨೦೨೧ 


ಬೆಂಗಳೂರು 


xvii 


ಸೂರ್ಯನಾಥ ಯು. ಕಾಮತ್‌ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ 


ಸೂರ್ಯಕೀರ್ತಿ ಪ್ರಶಸ್ತ 


[ಪ್ರಾರಂಭ : ೨೦೧೮ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು - ಇತಿಹಾಸ ಸಂಶೋಧಕರಿಗೆ] 


೧. ಡಾ. ಎಚ್‌. ನ ಎಚ್‌. ಡಿ. ಶ್ರೀ ಎಸ್‌. ರಾಜೇಂದ್ರಪ್ಪ ಸ 
ವನಂ. ೨೦೧೮, ಬಾದಾಮಿ ಬಂಗಳೂರು 
Pp. ಶ್ರೀ ಎಂ.ಬಿ. ಪಾಟೀಲ 


೩ಿಷಿನೆಯ ಸಮ್ನೇಳನ 
೧೮.೧೦.೨೦೧೯, ಹೊಂಬುಜ 


೪, ಶ್ರೀ ಎಂ. ನಿತ್ಯಾನಂದ ಪೈ 
೩ಿಜಿನೆಯ ಸಮ್ಮೇಳನ, ೨೦೨೧ 
ಬೆಂಗಳೂರು 


ಪ್ರೊ. ಕೆ. ಪದ್ದಯ್ಯ : 1 ಕಾಲೇಜು, ಪುಣೆ ಇವರು ಸ್ಥಾಪಿಸಿರುವ 


ಡಾ. ಎಂ. ಎಚ್‌. ಪ್ಪ ಮೆರಿಟ್‌ ಅವಾರ್ಡ್‌ 


[ಪ್ರಾರಂಭ: ೨೦೧೭ರಿಂದ, ನಗದು ಎರಡು ಸಾವಿರ ರೂಪಾಯಿಗಳು - ಪ್ರಾಗೈತಿಹಾಸಿಕ ಸಂಶೋಧನ ಲೇಖನಕ್ಕೆ] 


೩. ಡಾ. ಮೋಹನ ಆರ್‌. 


೧. ಡಾ. ಎಸ್‌.ವೈ. ಸೋಮಶೇಖರ್‌ ್ಲನಿನೆಯ ಸಮೇಳನ 
೩೧ನೆಯ ಸಮ್ಮೇಳನ ೧೮.೧೦.೨೦೧೯, ಹೊಂಬುಜ 
BOLE. ಕೊಪುಳ 

೨. ಶ್ರೀ ಕೆ. ರೇವಣಸಿದ್ದಯ್ಯ ೪. ಶ್ರೀ ಬಿ.ಈ. ರೇಣುಕಾಸ್ಟಾಮಿ ಒಡೆಯರ್‌ 
೩೨ನೆಯ ಸಮ್ಮೇಳನ ೩೪ನೆಯ ಸಮ್ಮೇಳನ 
೨೬.೧೦.೨೦೧೮, ಬಾದಾಮಿ ಅವಿತ 


xVill 


ಡಾ. ಬಿ.ಎಸ್‌. ಶ್ಯಾಮಲ ರತ್ನಕುಮಾರಿ ಅವರು ಸ್ಥಾಪಿಸಿರುವ 


ee ಜ್‌ ಇ a 
ಡಾ ಪ್ರತಿಭಾ ಚಿಣ್ಣಪ್ಪ ಸ್ಥರಣಾರ್ಥ ಪ್ರಶಸ್ತಿ ' 


[ಪ್ರಾರಂಭ : ೨೦೨೧ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು] 


ಡಾ. ಮಲ್ಲಿಕಾರ್ಜುನ ಸಿ. ಬಾಗೋಡಿ 
೩೫ನೆಯ ಸಮ್ಮೇಳನ 
೨೦೨೧ 


ಡಾ. ದೇವರಕೊಂಡಾರೆಡ್ಡಿ ಅವರ ಅಭಿನಂದನಾ ಸಮಿತಿಯು ಸ್ಥಾಪಿಸಿರುವ ದತ್ತಿಯಿಂದ ಬರುವ ಬಡ್ಡಿಯಲ್ಲಿ 
ಕರ್ನಾಟಕ ಇತಿಹಾಸ ಅಕಾದೆಮಿಯ 


ಅಂತರ್ಜಾಲ ನಿರ್ವಹಣ 


[ಪ್ರಾರಂಭ : ೨೦೧೬ರಿಂದ, ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳು] 


XIX 


ಪ್ರೊ. ಲಕ್ಷ್ಮಣ್‌ ತೆಲಗಾವಿ ಅವರು ಸ್ಥಾಪಿಸಿರುವ 
ಇತಿಹಾಸ ಸಂಶೋಧನ ಪ್ರಸಕ್ತ 


ನಮೆ 


ಹುಲ್ಲೂರು 'ಶ್ರೀನಿವಾಸ ಜೋಯಿಸ ಸ್ಥಾರಕ ಅತ್ಯುತ್ತಮ ಗ್ರಂಥ ಪ್ರಶಸ್ತಿ 
[ಪ್ರಾರಂಭ : ೨೦೨೦ರಿಂದ, ನಗದು ಹತ್ತು ಸಾವಿರ ರೂಪಾಯಿಗಳು] 


ಡಾ. ಎಸ್‌. ಗುರುಮೂರ್ತಿ 
ಹಿ೪ನೆಯ ಸಮ್ಮೇಳನ - ೨೦೨೦ 
ಬೆಂಗಳೂರು 

ಕದಂಬರು: ಸಮಗ್ರ ಅವಲೋಕನ 


ಡಾ. ಎಸ್‌. ಗಂಗಾಂಬಿಕೆ 

೩ಜನೆಯ ಸಮ್ಮೇಳನ - JOIN 
ಬೆಂಗಳೂರು 

ಕೆಂಪೇಗೌಡರು ಮತ್ತು ಅವರ ವಂಶೀಯರು 


XX 


ಕರ್ನಾಟಕ ಇತಿಹಾಸ ಅಕಾದೆಮಿ ೩೪ಿನೆಯ ವಾರ್ಷಿಕ ಸಮ್ಮೇಳನ 


ಸಮ್ಮೇಳನಾಧ್ಯಕ್ಷರು : ಸೀತಾರಾಮ ಜಾಗೀರ್‌ದಾರ್‌ 


ಸಹೃದಯ ಇತಿಹಾಸ ಪ್ರಿಯ ಸೋದರ ಸೋದರಿಯರೆ, ನೀವೆಲ್ಲರು ಚೆನ್ನಾಗಿ ಬಲ್ಲಿರಿ C೦VID-19 ಪ್ರಪಂಚವನ್ನೇ 
ತತ್ತರಿಸಿರುವುದು. ಸುಮಾರು ಒಂದು ವರ್ಷದಿಂದ, ಮಾರ್ಚ್‌ ೨೦ರಲ್ಲಿಯ ಘೋಷಣೆ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ 
ಬೀಗಮುದ್ರೆಯನ್ನು ಜಡಿದಿತು; Lock-dಂwಗ ಕಾಲದಲ್ಲಿ ಏನನ್ನು ಮಾಡಬಹುದು? ಎಲ್ಲರೂ ಎಲ್ಲಿ ಎಲ್ಲಿ ಇದ್ದಾರೆಯೊ 
ಅಲ್ಲೇ ಸುಖದಿಂದ-ಆರಾಮಾಗಿ-ಇದ್ದರೆ ಸಾಕೆಂದು ಹಂಬಲಿಸುವ ಕಾಲ. ಮುಖಕ್ಕೆ ಮುಸುಕು (Mask) ಕೈಗೆ ಗೌಜು 
ಹಾಕಿಕೊಂಡು ಮನುಷ್ಯ ಏನು ಕೆಲಸ ಮಾಡಬಹುದು? ನಾಲ್ಕು ಜನ ಒಂದಷ್ಟು ಕಾಲ ಒಂದೆಡೆ ಸೇರುವಂತೆಯೂ ಇದ್ದಿಲ್ಲ. 
ಏನೆಲ್ಲ ಮಾತುಗಳು ದೂರವಾಣಿಯಲ್ಲೇ ಜರುಗಬೇಕು. ಪತ್ರ ವ್ಯವಹಾರ ಕೂಡ ಒಂದಷ್ಟು ಕಾಲ ಸ್ಥಗಿತಗೊಂಡಿತ್ತು; ಇನ್ನೂ 
ಚೇತರಿಸಿಕೊಂಡಿಲ್ಲ. ಎಷ್ಟು ದಿವಸ ಹೀಗೆ ಕೈಕಟ್ಟಕೂಂಡು ಕೂಡಲು ಆಗುತ್ತದೆ? ಸ್ನೇಹಿತರು ಈ ವರ್ಷ ಇತಿಹಾಸ 
ಅಕಾಡೆಮಿ ವಾರ್ಷಿಕೋತ್ಸವ ಆಚರಿಸದೇ ಇರಬಾರದೆಂದು ಆಚರಿಸುತ್ತಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ. 
ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ | 
ಮೃತ್ಯು ಕುಣಿಯುತಲಿಹನು ಕೇಕೆ ಹಾಕುತಲಿ ॥ 
ಸುತ್ತಿಪುದು ತಲೆಯನನುದಿನದ ಲೋಕವಾರ್ತೆ | 
ಎತ್ತಲಿದಕೆಲ್ಲ ಕಡೆ? -ಮಂಕುತಿಮ್ಮ ॥ 
ಮಂಕುತಿಮ್ಮನ ಹಾಗೆ ನಾವೂ ಕಂಗಾಲಾಗಿದ್ದೇವೆ, ಆದರೆ ಹೀಗೇ ಕೈಕಟ್ಟಿ ಎಷ್ಟು ದಿವಸ ಕೂಡಲು ಸಾಧ್ಯ? ಮಾನವ 
ಮನಸ್ತು, ಮರಳಿ ಯತ್ನವ ಮಾಡು ಎನ್ನುವ ಮನಸ್ಸು ಸ್ನೇಹಿತರಿಗೆ ಏನೋ ಚೇತನಶಕ್ಷಿಯನ್ನು ನೀಡಿದೆ. ಅವರೊಂದಿಗೆ 
ನಾನೂ ನನ್ನ ಅಳಿಲುಶಕ್ತಿ-ಉಡತಾಭಕ್ತಿಯನ್ನು-ಇಲ್ಲಿ ಬೆರಸಿ ನಿಮ್ಮ ಮುಂದೆ ನಿಂತಿದ್ದೇನೆ. ಅಳಿಲು ಎಷ್ಟು ಮಳಲನ್ನು 
ತಂದೀತು? ಮುಂದಿರುವುದು ಮಹಾಸಾಗರ; ಬದುಕು ಒಂದು ಹೋರಾಟ ಈಗ ನಮ್ಮ ಮುಂದೆ ಹಲವಾರು ಆಕಮಣಗಳಿವೆ. 
ಅವೆಲ್ಲವನ್ನೂ ದೇಶ ಎದುರಿಸಬೇಕಾಗಿದೆ. 
ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು । 
ಬಿದಿಯ ಬಾಯಿಗೆ ಕವಳವಾಗದುಳಿಯಯುವನೆ? ॥ 
ಎದೆಯನುಕ್ಕಾಗಿಸುತ, ಮತಿಗದೆಯ ಪಿಡಿದು, ನೀ-। 
ನೆದುರು ನಿಲೆ ಬಿದಿಯೊಲಿವ -ಮಂಕುತಿಮ್ಮ ॥ 
ಕರ್ನಾಟಕ ಎಂದ ಕೂಡಲೆ ಇತಿಹಾಸ ಹಾಗೂ ಭಾಷೆಗಳ ವಿದ್ಯಾರ್ಥಿಯಾದ ನನಗೆ ಎರಡು ಸಂಗತಿಗಳು ಎದುರು 
ನಿಲ್ಲುತ್ತವೆ ಒಂದು ಭಾಷೆಯ ಗಡಿಗೆರೆಗಳು ಮತ್ತು ಸಾಮ್ರಾಜ್ಯದ ಗಡಿಗೆರೆಗಳು ಭಾಷೆಯ ವ್ಯಾಪ್ತಿ ಕವಿರಾಜಮಾರ್ಗದ 
ಪಕಾರ ಕಾವೇರೀ ತೀರದಿಂದ ಗೋದಾವರೀ ತೀರದವರೆಗೆ- 
ಕಾವೇರಿಯಿಂದಮಾಗೋ 
ದಾವರಿವರಮಿರ್ದ ನಾಡದಾ ಕನ್ನಡದೊಳ್‌ | 
ಭಾವಿಸಿದ ಜನಪದಂ ವಸು 
ಧಾವಳಯವಿಲೀನ ವಿಶದ ವಿಷಯ ವಿಶೇಷಂ ॥” 
ಇನ್ನು ಸಾಮ್ರಾಜ್ಯದ ಸೀಮೆಗಳನ್ನು ಸುಮಾರು ಇದೇ ಕಾಲದ ಗಂಥ 'ಶಕ್ತಿಸಂಗಮ ತಂತ್ರ' ಹೀಗೆ ನಿರ್ದೇಶಿಸಿದೆ- 


* ನಂ. ೪೦೬, ಅ-೧, "ಕಲ್ಲ', ಪರಪ್ವತಿಪುರಂ, ಮೈಸೂರು-೫೭೦೦೦೯, ಮೊ. ೯೫೫೫೧ ೩೯೫೧೬ 
0 XXi 


ರಾಮನಾಥಪುರಮ್‌ ಸಮಾರಾಭ್ಯ ವಂಗಾಂ ಕಿಲೇಶ್ವರೀ 
ಕರ್ಣಾಟದೇಶೋ ದೇವೇಶಿ ಸಾಮ್ರಾಜ್ಯ ಭೋಗದಾಯಕಃ ॥ (ಪಟಲ-೭)” 
ತಮಿಳುನಾಡಿನ ರಾಮನಾಥಪುರಂ ಪ್ರದೇಶದಿಂದ ಉತ್ತರದಲ್ಲಿ ಬಂಗಾಲ ಪ್ರಾಂತದವರೆಗೆ, ಅಲ್ಲಲ್ಲ ನೇಪಾಲ ದೇಶದವರೆಗೆ 
ಚಾಚಿಕೊಂಡಿತ್ತು. ನೇಪಾಲದಲ್ಲಿರುವ ಪಶುಪತಿನಾಥ ತನ್ನ ಪ್ರಭಾವವನ್ನು ಕರ್ನಾಟಕದ ಜನತೆಯ ಮೇಲೆ ಬಹಳ ಹಿಂದಿನ 
ಕಾಲದಿಂದಲೇ ಎಂದರೆ ಕದಂಬರ ಕಾಲದಲ್ಲೇ ಬೀರಿದ್ದ ಸಂಗತಿಯು ಷಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದ 
ಪ್ರಣವೇಶ್ವರ ದೇವಾಲಯದ ಗರ್ಭಗುಡಿಯ ದ್ಹಾರದ ಚೌಕಟ್ಟಿನ ಎಂದರೆ ಬಾಗಿಲ್ವಾಡದಲ್ಲಿರುವ (Inscription on the door 
jamb of Pranavesvara temple sanctum) ಶಾಸನದಿಂದ ಸಪಷವಿದೆ. ಪ್ರಣವೇಶ್ವರ ದೇವಾಲಯ ವಾಸವದಲ್ಲಿ ಪಶುಪತಿನಾಥನ 
ದೇವಾಲಯ: 
ಸ್ಪಸಿ[॥] ಮೂರ್ಧಿನ್ಯಸ್ತಂ ಶಶಿನಮಸಕಲಂ 

ಗಜ್ನೌಸಜೌಚ್ಛಿಶಿರತರಕರಂ॥॥ 

ಯೋ ವೈದಗ್ಬಾ ದೃಹತಿ[ಸಲಿಲ- 

--—-—-—]ಜಯಂತಿ ಪಶುಪತಿಃ ॥ 

[ಮೌಳಿಯಲ್ಲಿ ಕೊಂಬುಚಂದ್ರ («ಅಪೂರ್ಣ ಕಲೆಗಳ ಚಂದ್ರನನ್ನು ಧರಿಸಿದ. ಯಾರು ಗಂಗೆಯ ಸಾನಿಧ್ಧದಿಂದ ಶೀತಕಿರಣಗಳನ್ನು ಹೊಂದಿರುವನೊ, 
ಮತ್ತೆ ವೈದಗ್ಗತೆಯಿಂದ (ವಿವೇಚನೆಯಿಂದ) ನೀರು ಹರಿಯಲು ಕಾರಣನಾದ ಪಶುಪತಿ ಜಯತಿ(ಗೆಲ್ಲಲಿ)] 

ಭ್ರಮರವಿಲಸಿತ(ಮಭನಲಗ) ವೃತ್ತ ಬಂಧದ ಛಂದದಲ್ಲಿ ಇರುವ ಈ ಸ್ತುತಿ ಕರ್ನಾಟಕ ಹಾಗೂ ನೇಪಾಲ 
ಪ್ರದೇಶಗಳ ಸಾಂಸ್ಕೃತಿಕ ಸಂಬಂಧವನ್ನು ಸೂಚಿಸಿದರೆ, ಮಧ್ಯಪ್ರದೇಶದ ಬಸ್ತರ ಅರಣ್ಯಪ್ರದೇಶದಲ್ಲಿ ಇರುವ ಸಿಂದರ 
ರಾಜಮನೆತನದ, ಬಂಗಾಲದ ಸೇನರಾಜ ಮನೆತನ (ಲಕ್ಷ್ಮಣಸೇನನಿಂದ ಸ್ಥಾಪಿತವಾಯಿತು) ನೇಪಾಲದ ಅಂಚಿನಲ್ಲಿರುವ 
ಮಿಥಿಲೆಯ ನಾನ್ಯದೇವನ ರಾಜಮನೆತನ ಹಾಗೂ ನೇಪಾಲದ "ಮಲ್ಲ' ಅರಸು ಮನೆತನಗಳು ಕರ್ನಾಟಕದ ಸಾಮ್ರಾಜ್ಯದ 
ಸೀಮಾರೇಖೆಗಳನ್ನು ಗುರುತಿಸುತ್ತವೆ; ವ್ಯಾಪ್ತಿಯನ್ನು ತಿಳಿಸುತ್ತವೆ. ಕಲ್ಯಾಣದ ಚಾಳುಕ್ಕ ಚಕ್ರವರ್ತಿ ಆರನೆಯ ವಿಕಮಾದಿತ್ಯ 
ವಿಷ್ಣುವರ್ದನ ಅತ್ತ ಉತ್ತರದಲ್ಲಿ ನೇಪಾಲ ಇತ್ತ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೆ ಚಕ್ರವರ್ತಿಯಾಗಿ ರಾಜ್ಯವನ್ನು ೫೦ ವರ್ಷ 
ಆಳಿದನು. (೧೦೭೬-೧೧೨೬/೨೭-ಶಾ.ಶ೯೮ಲ ನಳ ಸಂವತ್ತರದಿಂದ ಶಾ.ಶ. ೧೧೨೬/೨೭ ಪ್ರಭವ ಸಂವತ್ತರದವರೆಗೆ), 
ಇಬ್ಬರು ಶಿಲಾಬಾಲಕಿಯರು - ಸಾಲಭಂಜಿಕೆಯರು- ಶಾಸನ ಬರೆದು ಸಾರುತ್ತ ನಿಂತಿದ್ದಾರೆ : 

(೧) ಬೀದರ ಜಿಲ್ಲೆಯ ಜಲಸಂಗವಿಗ್ರಾಮದ ದೇವಾಲಯದ ಭಿತ್ತಿಯಲ್ಲಿ - 

ಸಪ್ಪದ್ದೀಪೋದರೀಭೂತಂ ಭೂತಲಂ ಸ್ಪೀಕರಿಷ್ಯತಿ | 
ಚಲುಕ್ಕೋ ವಿಕ್ರಮಾದಿತ್ಯ: ಸಪ್ತ್ರಮೋ ವಿಷ್ಣುವರ್ದನ: ॥ 

[ಸಪ್ಪದ್ಧೀಪಗಳನ್ನು ಹೊಂದಿದ ಭೂಪ್ರದೇಶವನ್ನು (ಅಳಲು) ಏಳನೆಯ ವಿಷ್ಣುವರ್ದ್ದನನಾದ ಚಲುಕ್ಯ ವಿಕ್ರಮಾದಿತ್ಯನು ಸ್ವೀಕರಿಸಿದನು.) 

(೨) ಬೀಡಜಿಲ್ಲೆಯ (ಈಗ ಮಹಾರಾಷ್ಟ ಪ್ರದೇಶ) ಮೋಮಿನಾಬಾದ್‌ ತಾಲೂಕಿನ ಧರ್ಮಪುರಿ ಗ್ರಾಮದ ಕೇದಾರೇಶ್ವರ 
ದೇವಸ್ಥಾನದಲ್ಲಿ- 

ಉಸುರಶೈಳಂಗೆತ್ತು ನಾರಾಯಣ ಸೆಳೆಯಮನುತ್ತಾಹದಿಂದೇಟೆ ತದ್ಧಿ | 
ಸರಸಾನುಪ್ರಾಂತಭಾಸ್ತಳಲ್ಲಳಿತ ಫಳಕದೊಳ್ಲಿಕ್ರಮಾಂಕಂಗೆ ಲೋಕೋ । 
ತ್ತರಮಾಗಿಟ್ಲಿಂಕಮಾಳಾವಳಿಯನೆ ಪಲವುಂ ಭಂಗಿಯಿಂ ಕೀರ್ತಿಸುತ್ತಂ | 
ಬರೆದಳ್ಳನ್ಹಾರ್ಕ್ಯತಾರಂಬರಮೆಸೆದಿರೆ ಕೂರ್ತೃರ್ತಿಯಿಂ ಕೀರ್ತಿಸುತ್ತಂ ॥ 

[ಸುರಶೈಲವೆಂದು ಭಾವಿಸಿ ನಾರಾಯಣ ಶಿಲೆಯನ್ನು ಉತ್ಪಾಹದಿಂದ ಏರಿ ಆ ಗುಡ್ಡಗಾಡು (ನೀರ್ಗಲ್ಲ ಬೆಟ್ಟ) ಪ್ರದೇಶದಲ್ಲಿ ವಿಕ್ರಮಾದಿತ್ಯನ 
ಬಿರುದಾಳಿಯನ್ನು ಅನಂತಕಾಲ ನಿಲ್ಲವ ಹಾಗೆ ಆ ಪ್ರದೇಶವನ್ನೇ ಫಲಕವನ್ನಾಗಿ ಮಾಡಿ ಕೀರ್ತಿಯನ್ನು ಆಚಂದ್ರಾರ್ಕ ತಾರೆಗಳು ಇರುವ ಹಾಗೆ 
ಇರುವಂತೆ ಬರೆದು (ಶಾಸನ) ನಿಲ್ಲಿಸಿದಳು.] 

ಊರ ಹೆಸರುಗಳು, ಅವುಗಳ ಪ್ರಸ್ತಾಪವಿರುವ ಸಂದರ್ಭಗಳು ಮತ್ತೆ ವ್ಯಕ್ತಿಗಳ ಹೆಸರುಗಳು ಹಾಗೆಯೇ ಬಿರುದಾವಳಿಗಳು 
ಇತಿಹಾಸವನ್ನು ನಿರೂಪಿಸುತ್ತವೆ. ಸ್ಪಲ್ಪ ಆ ಬಗೆಗೆ ಚಿಂತನೆ ಮಾಡಿದರೆ ಸಾಕು. ಕಲ ಉದಾಹರಣೆಗಳು ಈ ವಿಷಯವನ್ನು 
ಸ್ತುಟವಾಗಿಸಬಹುದು - ಹೆಚ್ಚು ಬೆಳಕನ್ನು ಬೀರಬಹುದು. 

(೧) ವಿಕ್ರಮಪುರ : ಈ ಹೆಸರಿನ ಅನೇಕ ಊರುಗಳಿವೆ. ಒಂದು ಯಾದಗೀರ ಜಿಲ್ಲೆಯಲ್ಲಿದೆ. ಈ ಜಿಲ್ಲೆಯ ಹುಣಸ್ಸಿ 
ಎ೦ಬ ಊರೇ ಅಲ್ಲಿಯ ಶಾಸನಗಳ ಪ್ರಕಾರ 'ವಿಕ್ರಮಪುರ', 'ವಿಕಮತೀರ್ಥ” (ಪಂಕ್ತಿ: ೪೬) "ವಿಕಮಪುರ' (ಪಂಕ್ತಿ: ೫೬) 

xxii 


ಇವು ಜ್ಞಾತಿ ಶಬ್ದಗಳು (€ಂಗgಗ೩ts) ಎಂಬುದು ಸ್ಪಷ್ಟ ಈ ಊರು, ಕಲ್ಯಾಣ ಚಳುಕ್ಕ ವಿಕಮಾದಿತ್ಮನ ಕಾಲದಲ್ಲಿ ಆತನ 
ರಾಣಿ ಪಟ್ರಮಹಾದೇವಿ ಮಲಯಮತಿದೇವಿ ದಾನವಿತ ಅಗಹಾರದ ಭತ: 


(೨) ಅಜಳೂರ್ನಗರ : ಬಾದಾಮಿ ಚಳುಕ್ಕ ಚಕ್ರವರ್ತಿ ವಿನಯಾದಿತ್ಯ ಒಂದಷ್ಟು ಕಾಲ ಈ ಊರಲ್ಲಿ ತಂಗಿದ್ದನೆಂದು 
ಆತನು ಕೃಷ್ಣವೇಣ್ಣಾ SS ಸಂಗಮೇಶ್ವರನಿಗೆ ಇತ್ತ ದಾನವನ್ನು ದಾಖಲಿಸಿರುವ ತಾಮಪಟ ಶಾಸನದಿಂದ 
ತಿಳಿದುಬಂದಿದೆ. ಹೃಹಯ ವಂಶದ ರಾಜರಿಗೆ (ಮೌಂಡಲೀಕ ಸಹಕ ಸೇರಿದ ಇದು, ಅರಳು-೩೦೦ ಪ್ರಾಂತದ 
ರಾಜಧಾನಿ ಆಗಿತು. ಆ ಚಾಳುಕ್ಯರ ಅನಂತರ ಬಂದ ರಾಷ್ಟಕೂಟರ ಕದನಗಳಲ್ಲಿ ಈ ಊರು ನಾಶವಾಗಿ ಹೋಯಿತು. 
ಆದರೆ ಮಂಡಲದ (೩೦೦ ಗ್ರಾಮಗಳ ಗುಂಪಿನ) ಹೆಸರು ಹಾಗೇ ಉಲಿದಿತು”. 

(೩) ಭೋಗವತಿಪುರ: ಭೋಗವತಿಪುರ ಒಂದು ಪ್ರಾಚೀನ ಮಹಾನಗರ - ಧರ್ಮಕ್ಷೇತ್ರ — ಯಾತ್ರಾಸ್ಥಳ ಇದು 
ಯಾವುದು, ಎಲ್ಲಿ ಇತ್ತು ಎಂಬುದು ಇನ್ನೂ ಅನೇಕರಿಗೆ ತಿಳಿಯದು. ಆದರೆ ಸಾಮಾನ್ಯವಾಗಿ ಎಲ್ಲರೂ ಒಪ್ಪುವಂತಹ 
ಸಂಗತಿ "ದ್ವಾದಶ ಜ್ಯೋತಿರ್‌ ಲಿಂಗಗಳು” ಭಾರತೀಯರ ಜೀವನದಲ್ಲಿ - ಸಂಸ್ಕೃತಿಯಲ್ಲಿ - ವಿಶೇಷ ಪಾತ್ರವನ್ನು ವಹಿಸಿವೆ, 
ಅವೆಂದರೆ: 

ಸೌರಾಷ್ಟ್ರ ಸೋಮನಾಥಂ ಚ ಶ್ರೀಶೈಲೇಮಲ್ಲಿಕಾರ್ಜುನಂ 
ಉಜ್ಜಯನ್ಯಾಂ ಮಹಾಕಾಲಂ ಓಂಕಾರಮಮರೇಶ್ವರಂ ॥ ೧ ॥ 
ಪರಲ್ಯಾಂ ವೈಜನಾಥಂ ಚ ಡಾಕಿನ್ಯಾಂ ಭೀಮಶಂಕರಂ 
ಸೇತುಬಂಧೇತು ರಾಮೇಶಂ ನಾಗೇಶ ದಾರುಕಾವನೇ ॥ ೨ ॥ 
ವಾರಣಸ್ಕಾಂ ತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀತಟೇ 
ಹಿಮಾಲಯೇತು ಕೇದಾರ ಘಸ್ತಣೇಶಂ ಶಿವಾಯೇ ॥ ೩ ॥ 
ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ 

ಸಪ್ಪಜನ್ಮಕೃತ೦ಂ ಪಾಪಂ ಸ್ಮರಣೇನ ವಿನಶೃತಿ ॥ ೪ ॥- 

ಈ ಈಶ್ವರಲಿಂಗಗಳು ಇದ್ದ ಊರುಗಳು - ದೇಶಗಳು ಮತ್ತೇ ದೇವತಾ ವಿಗಹಗಳು ಜನರ ಹೆಸರಿನಲ್ಲೋ, 
ಊರಹೆಸರಿನಲ್ಲೋ ಪ್ರತಿಯೊಂದು ಊರಲ್ಲಿ - ಪ್ರದೇಶದಲ್ಲಿ ಶುದ್ದರೂಪದಲ್ಲೋ - ಉಚ್ಛ್ಚಾರಣೆಯಲ್ಲೋ - ಕಾಲಗತಿಯಲ್ಲಿ 
ಕೆಟ್ಟು ವಿಕೃತರೂಪದಲ್ಲೋ ಇಂದಿಗೂ ಅಸ್ತಿತದಲ್ಲಿ ಇರುವುದು ನಮಗೆ ಕಂಡುಬರುವುದು. ಎಂ. ಮೋನಿಯರ್‌ ವಿಲಿಯಮ್ಹ 
ಅವರ ಇಲ್ಲವೇ ಆಪ್ಪೇ 'ಅವರ ಸಂಸ್ಥೃತ- ಸಂಗಿಷ್‌ ನಿಘಂಟುಗಳನ್ನು ತೆರೆದ ನೋಡಿದರೆ ಅನೇಕ ಸಂಗತಿಗಳು ತಿಳಿದು 
ಬರುತ್ತವೆ. ಅಂತಹದರಲ್ಲಿ ; 'ಭೋಗವತಿ' ಕೂಡ ಒಂದು. ಇದು ಉಜ್ಜಯನಿಯ ಇನ್ನೊಂದು ಹೆಸರು. ಉಜ್ಜಯನಿಯು 
ಮಾಳೆವ (ಆವತ್ತಿ) ದೇಶದಲ್ಲಿ ಇರುವ ಒಂದು: ಪಟ್ಟಣ. ೧೮ ಯೋಗಶಕ್ತಿ ಪೀಠಗಳಿಲ್ಲೂ ಒಂದು. ಇಲ್ಲಿಯ ಶಕ್ತಿಗೆ 
"ಮಹಾಕಾಳಿ' ಎಂತಲೂ ಶಿವನಿಗೆ “ಮಹಾಕಾಲ” "ಮಹಾಕಾಳೇಸ್ಪರ' 'ಕಾಲೇಶ್ವರ' ಎಂದೂ ಹೆಸರು. ಹಿಂದೆ ವಿಕ್ಷಮಾದಿತ್ಯರಾಜನು 
ಇಲ್ಲಿಂದ ರಾಜ್ಯಭಾರ ಮಾಡುತ್ತಿದ್ದನು ಎಂದೂ ತಿಳಿದುಬರುತದೆ. 


ಉಜ್ಜೈನಿ "ಉಜ್ಜನಿ "ಉಜ್ಜಲಿ' ಎಂದೂ ಒಂದು ನಗರವಾಗಿ ಕರ್ನಾಟಕದಲ್ಲಿ ಕೆ ತೆಲಂಗಾಣ ಪ್ರದೇಶ) ಇದ್ದಿತು. 
ಹೀಗೆಯೇ ಹೋಗವತಿ ಎಂಬುದೂ ಮನುಷ್ಯರ ಹೆಸರೋ ಊರ ಹೆಸರೋ ಆಗಿ ಕರ್ನಾಟಕದ ತುಂಬ ಕಾಣದೊರೆಯುತ್ತದೆ. 
ಅಲ್ಲಿಯ ದೇವರೇ ಭೋಗೇಶ್ನರ ಎಂಬುದು ಕೂಡ. ಭೋಗನಂದೀಶ್ವರ ದೇವರ ಹೆಸರಾದರೇ ಅದರ ನೆನಪಿನ ಉಳಿಕೆಗಳೇ | 
ಭೋಗಪ್ತ, ಭೋಗಣ್ಣ ಇತ್ತಾದಿ. "'ಬಭೋಗವತಿ' (ಮಾನ್ವಿ ತಾಲೂಕು), 'ಆರ್ಯ್ಯಭೋಗಾಪುರ', "ಭೋಗಾಪುರ' (ಲಿಂಗಸೂರು 
ತಾಲೂಕು), 'ಭೋಗನಹಳ್ಳಿ' ಇತ್ವಾದಿ ದೇವತೆಗಳು ಇದ್ದ ಊರುಗಳ - ಪ್ರದೇಶದ - ಹೆಸರೇ ಆಗಾಗ ಅಲ್ಲಲ್ಲಿ 
ಆವರ್ತಹನ - ಪುನರಾವರ್ತನ - ಆಗುವುದು ಲೋಕರೂಢಿ. ಕೆಂಭಾವಿಯ 'ಭೋಗಣ್ಣ' ಎಂಬ ಹೆಸರಿನ ಮೂಲ 
ಆಕರವೂ ಅದೇ ಭೋಗೇಶ್ವರ. 


ಭೋಗೇಶ್ವರ ಎಂಬ ದೇವರ ದೇವಾಲಯಗಳೂ ಅನೇಕ ಊರುಗಳಲ್ಲಿ ಕಾಣದೊರೆಯುತ್ತವೆ. (ಉದಾ: ಕಲ್ಬುರ್ಗಿ 
ಜಿಲ್ಲೆಯ-ತಾ॥ನ ಹರಸೂರು ಇತ್ಯಾದಿ) ಹೀಗೆಯೇ ಇದೇ ಪದೇಶದ ಓಂಕಾರಪುರ (ಒಂಕಾರ-ಮಾಂಧಾತ=ಮಾಹಿಷ್ಠತೀಪುರ) 
ವೇಶ್ವರ ಎಂದರೆ ಅಲ್ಲಿಯ ದೇವತೆ "ಅಮರೇಶ್ವರ'- ಇದರ ನೆನಪಿನ ಉಳಿಕೆಗಳೇ«: ಅಮರಪ್ಪ, ಅಮರೇಶ್ವರ, ಅಮರಾಪುರ, 
ಅಮರವಾಡಿ, ಅಮರಗೊಳ, ಅಮರಾಪುರಂ, ಅಮರಾಬಾದ್‌ ಇತ್ಯಾದಿ. "ಅಲರು' "ಅರಳು' (-ಹೂ) ಆದ ಹಾಗೆಯೇ 
'ಅಮರೇಶ್ವರ' ಇದು ಅಮಲೇಶ್ವರ ಆಗಿ ಪ್ರಚಾರದಲ್ಲಿ ಇದ್ದ ಹಸರು. ಕ್ರಿಶ. ೧೦೨೮ರ ಮದಿಕಿ ಶಾಸನ ಹಾಗೂ ಕ್ರಿ.ಶ. 
೧೦೬೭ರ 'ಮುಡಬುಳ(“ಮುಡಬೊಳ-ಮೂಡಪೊಳಲ್‌) ಊರಿನಲ್ಲಿ ದೊರಕಿದ ಶಾಸನಗಳಿಂದ ಸುಸಷ್ನ". ಈಗ ಬೇಚಿರಾಫ್‌ 


poll 


(ಬೇಚಿರಾಕ್‌) ಆದ ಊರು ಆಮಲಾಪುರ (ಭೀಮರಾಯನಗುಡಿ ಇರುವ ಸ್ಥಳ) ಒಂದೊಮ್ಮೆ ಭವ್ಯ ದೇವಾಲಯವನ್ನು 
(ಶಿವಾಲಯ) ಹೊಂದಿತ್ತು. ಅದೊಂದು ೬೪ ಕಂಭಗಳ ದೊಡ್ಡದೇವಾಲಯ ಆಗಿತ್ತು ಆದರೆ ಈಗ ಹಾಳಾಗಿ ನಿಂತ- 
ಭಗ್ಗಾವಶೇಷ. ಇದು ವಚನಕಾರ ಆಯದಕ್ಕಿ ಮಾರಯ್ಯ ಹಾಗೂ ಆತನ ಪತ್ನಿ ಆಯದಕ್ಕಿ ಲಕ್ಕಮ್ಮನವರ ಆರಾಧ್ಯ 
ದೇವತೆಯಾಗಿದ್ದಿತು. ('ಅಮಲೇಶ್ವರಲಿಂಗ' ಎಂಬ ಅಂಕಿತವನ್ನು ಗಮನಿಸಿ): 
(೧) ಭಕ್ತರಿಗೆ ಬಡತನವುಂಟೆ? ಸತ್ಯರಿಗೆ ಕರ್ಮವುಂಟೆ? 
ಚಿತ್ತ್ರಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯಕೈಲಾಸ 
ವೆಂಬುದುಂಟೇ ಆತನಿದ್ದುದೇ ಸುಕ್ಷೇತ್ರ ಆತನ ಅಂಗವೇ 
ಅಮಲೇಶ್ವರಲಿಂಗದ ಅಂಗದಸುಖ". 
(೨) ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟೆ? 
ಬೆಬ್ಬಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿದ್ದಡೆ 
ಒಡೆಯದೆ? ಘನಶಿವಭಕ್ಕರಿಗೆ ಬಡತನವಿಲ್ಲ; ಸತ್ಯರಿಗೆ 
ದುಷ್ಕರ್ಮವಿಲ್ಲ ಎನಗೆ ಮಾರಯ್ಯ ಪ್ರಿಯ 
ಅಮಲೇಶ್ವರಲಿಂಗವುಳ್ಳನ್ನ ಕ್ಕ ಅರಹಂಗಿಲ್ಲ ಮಾರಯ್ಯ QF 
ಮೈ.ವಿ.ವಿಯದ-'ವಚನಧರ್ಮಸಾರ' ಸಂಥನಿಂಿಸಿನ (ಲೇ. ದಿ. ಎಂ.ಆರ್‌.ಶ್ರೀ) ಅಂಕಿತಗಳು ಹೀಗೆಯೇ ನಜ 


ಸಿ. ಎರಾನುನ ಬೆನ್ನು ಹತ್ತಿದರೂ ಒಂದಷ್ಟು ಇತಿಹಾಸವು ದೊರೆಯುತ್ತದೆ ಅಷ್ಟೇ ಅಲ್ಲ ಆವ್ಯಕ್ತಿ (ರಾಜ, ಮಾಂಡಲಿಕ 
ಇಲ್ಲವೇ ಸಾಮಂತ) ನಾತ್‌ ರಾಜಮನೆತನದ ವ್ಯಕ್ತಿ ಎಂಬುದೂ "ಸ್ಪಷವಾಗುತದೆ. ಗಾರ ವ ಅಥವಾ 
'ಕಾಳಂಜರಪುರವರಾಧೀಶ್ನರ' ಎಂಬುದು ಆ ರಾಜಮನೆತನದ ವ್ಯಕ್ತಿಯ ಪೂರ್ವಿಕರು ಆ ಗಿರಿದುರ್ಗದಿಂದ ಬಂದವರೆಂದು 
ತಿಳಿಸುತ್ತದೆ. ಇದು ಉತರ ಭಾರತದ ಬುಂಡೇಲಖಂಡ ಪಡೇಶದಲ್ಲಿ ಇರುವ ಒಂದು ಗಿರಿದುರ್ಗ. ಹೀಗೆಯೇ 
'ವಲಭೀಪುರವರೇಶ್ವರ', 'ಮಾಹಿಷ್ಠತೀಪುರವರಾಧೀಶ್ವರ', 'ಅಯೋಧ್ಯಾಪುರವರೇಶ್ವರ' (ಚಾಲುಕ್ಕರು) ಇತ್ಯಾದಿ, ಇತ್ಯಾದಿ. 

'ಜಗದೇಕಮಲ್ಲ' ಇದು ಮೂಲತಃ ಪಂಪನ ಆಶ್ರಯದಾತ ಇಮ್ಮಡಿ ಅರಿಕೇಸರಿ ಧರಿಸಿದ್ದ ಒಂದು ಬಿರುದು”. ಆ 
ಮನೆತನವನ್ನು ಸೋಲಿಸಿ ಕಲ್ಯಾಣದ ಚಾಳುಕ್ಕರ ದೊರೆ ಜಯಸಿಂಹ (ಕ್ರಿಶ. ೧೦೧೨-೧೦೪೪)" ಅವರಿಂದ ಕಿತ್ತುಕೊಂಡದ್ದು 
ಇವನ ಅನಂತರ ಈ ಬಿರುದನ್ನು ಇನ್ನೂ ಇಬ್ಬರು ಧರಿಸಿದ್ದಾರೆ. ಕಾರಣ ಇವನಿಗೆ 'ಜಗದೇಕಮಲ್ಲ(೧) ಎಂದು 
ಗುರುತಿಸಲಾಗುತ್ತದೆ. "ಆಹವಮಲ್ಲ' 'ತ್ರಿಭುವನಮಲ್ಲ' ಎಂಬವೂ ಈ ಮನೆತನದ ಬಿರುದುಗಳ. 


ಉಪಸಂಹಾರ: ಕರ್ನಾಟಕದ ಇತಿಹಾಸ ಮೌರ್ಯರಾಜಮನೆತನದಿಂದ ಆರಂಭವಾಗುತ್ತದೆ. ಕಟವಪ್ರ (-ಶ್ರವಣಬೆಳ್ಳೂಳ) 
ಅವರ ರಾಜ್ಯದಲ್ಲಿ ದಕ್ಷಿಣದ ಕೊನೆಯ ದುರ್ಗವಾಗಿತ್ತು ಆ ಮನೆತನದ ಅಶೋಕ ಚಕ್ರವರ್ತಿಯ ಸುಮಾರ ೨೭ 
ಶಾಸನಗಳು ಈಗಿನ ಕರ್ನಾಟಕದಲ್ಲಿ ದೊರೆತಿವೆ: 
ಚಿತ್ರದುರ್ಗ ಜಿಲ್ಲೆ - ೦೬ 
ಬಳ್ಳಾರಿ ಜಿಲ್ಲೆ - ೦೪ 
ಕೊಪ್ಪಳ ಜಿಲ್ಲೆ - ೦೨ 
ರಾಯಚೂರು (ಮಸ್ಸಿ) ಜಿಲ್ಲೆ - ೦೧ 
ಗುಲ್ಬರ್ಗ (ಸನ್ನತಿ) ಜಿಲ್ಲೆ - ೧೪ 
ಲ 
ಕರ್ನಾಟಕದ ಸ್ಥೂಲ ಚರಿತ್ರೆಯೂ (Macro-history) ಮತ್ತೆ ಸೂಕ್ಷ್ಮ ಚರಿತ್ರೆಯೂ (Micro-history) ಫುನಾರಚನೆಗೊಳ್ಳಬೇಕು 
ಅಷ್ಟು ಸಾಮಗಿ ಉಪಲಬ್ಬವಾಗಿದೆ. ೧೯೧೨ರಲ್ಲಿ ದೊರೆತ ಶಾಸನಗಳು ಇತ್ತೀಚೆಗಷ್ಟೇ ಓದಲ್ಲಟ್ಟಿವೆ ಇನ್ನೂ ಪುಸ್ತಕ (S11) 
ರೂಪದಲ್ಲಿ ಪ್ರಕಟವಾಗಿ ಹೊರಬಂದಿಲ್ಲ. ಗಂಗದೊರೆ ದುರ್ವಿನೀತನಿಗೆ ಪೃಥ್ವೀ (ಪಲ್ಲ) ಪತಿ ಎ೦ಬ ಒಬ್ಬ ತಮನಿದ್ದನೆಂಬುದು 
ಹಿಂದೂಪುರ (ಆಂಧ್ರ ಪದೇಶ) ಊರಲ್ಲಿ ದೊರೆತ, ರಂಗಾಚಾರ ಲಿಸ್ಪ ಸಂಪುಟದಲ್ಲಿ ಇರುವ ಶಾಸನ ಇತ್ತೀಚೆಗೆ ಓದಲಟಿದೆ! 
ಹೀಗೆಯೆ ಇನ್ನೂ ಅನೇಕ ಸಂಗತಿಗಳು ಬೆಳಕಿಗೆ ಬಂದಿವೆ. ಸಾತವಾಹನರು. ಪಲ್ಲವರು, ಗಂಗರು, ಬಾಣರು, ಕದಂಬರು, 
ಚುಟುಕುಲದವರು, ಭಟಾರಿ ಕುಲದವರು, ಚೋಳರು, ಕೇಕಯರು, ಸೇಂದಕರು. ಚಾಳುಕ್ಕರು, ರಾಷ್ಟ್ರಕೂಟರು, ಸಿಂದರು, 


ಹೈಹಯರು, ಕಳಚೂರ್ಯರು, ಸೇವುಣರು, ಕಾಕತೀಯರು ಶಿಲಾಹಾರರು, ಸಂಗಮರು (ಪಾಸವದಿ ಕಲ್ಯಾಣ ಚಾಳುಕ್ಕ 
XXIV 


ಶಾಖೆ). ಸಾಳುವರು, ತುಳವರು, ಅರವೀಟಿ (ವೀಡು) ರಾಜರ ವಂಶಜರು (ವಾಸ್ತವದಲ್ಲಿ ಇವರು ಬಿಜ್ಜಳನ ಕಳಚೂರ್ಯ 
ವಂಶದ ಶಾಖೆಯವರು) ಅನಂತರದಲ್ಲಿ ಬಂದ ರೆಡ್ಗಿಯರು ಪಾಳೆಯಗಾರರ ಮನೆತನಗಳು, ಬಹುಮನೀ ಹಾಗೂ 
ಅನಂತರದಲ್ಲಿ ಬಂದ ಆದಿಲ್‌ಶಾಹೀ ಮನೆತನ, ಬೀದರಿನ ಬರೀದಶಾಹೀ, ಗೋಲ್ವೊಂಡದ ಕುತುಬ್‌ಶಾಹೀ, ಅಹಮ್ಮದನಗರದ 
ನಿಜಾಮ್‌ ಶಾಹೀ ಹಾಗೂ ಗಾವಿಲ್‌ಗಡದ ಇಮಾದ್‌ಶಾಹೀ ರಾಜಮನೆತನಗಳು, ಮೈಸೂರು ಒಡೆಯರು, ಯಲಹಂಕ 
ಪ್ರಭುಗಳು, ಕೆಳದಿ ನಾಯಕರು ಸುರಪುರ ಇತ್ಯಾದಿ ಸಂಸ್ಥಾನಗಳ, ಹೈದರಾಬಾದಿನ ನಿಜಾಮರ ಹೀಗೆ ಹಲವು ಮನೆತನದ 
ಇತಿಹಾಸಗಳು ನಮ್ಮ ಚರಿತ್ರೆಗಳ ಪುಟಗಳಲ್ಲಿ ಬರಬೇಕಾಗಿದೆ. ಸ್ಪಾತಂತ್ಯ ಸಂಗ್ರಾಮದವರೆಗೆ. Mr ಹಾಗೂ cro 
ಇತಿಹಾಸಗಳ ಬರೆವಣಿಗೆಗೆ ನಾಂದಿ ಹಾಡಬೇಕಿದೆ. 


ಇತಿಶಂ 


ಸೀತಾರಾಮ ಜಾಗೀರ್‌ದಾರ್‌ 


ಅಡಿ ಟಪ್ಪಣಿದಳು 
೧.  ಕವಿರಾಜಮಾರ್ಗ್ಗಂ (ಸಂ ಕೆ.ಬಿ. ಪಾಠಕ & ಸೀತಾರಾಮ ಜಾಗೀರ್‌ದಾರ್‌) ೧-೩೬, ಪು. ೪೧. 
೨. ಗೋ.ಪ್ರ್ತ ಜೋಶೀ, ಪ್ರಾಚೀನ ಕರ್ನಾಟಕ : ಏಕ ಸಾಂಸ್ಕೃತಿಕ ಅವಲೋಕನ” ಪು. ೧೨ (ಮರಾಠೀ). 
೩. ಎ.ಪಿ. ಕ ಸಂಪುಟ - ೧೪ (R/ಪ) ಶಾಸನ ಸಂಖ್ಯೆ :: ೧೨೩ ಪು. ೧೨೬ 
೪. ನೋಡಿ ಶಾಸನಸಂಖ್ಯೆ : ೯೪, ಸುರಪುರ ತಾಲೂಕಿನ ಶಾಸನಗಳು (ಸಂ. ಹನುಮಾಕ್ಷಿ ಗೋಗಿ). 
೫. ಡಾ.ಪಿವಿ. ಕೃಷ್ಣಮೂರ್ತಿಗಳಿಗಿತ್ತ ಅಭಿನಂದನ ಗಂಥ 'ಅಕ್ಷರಮೇರು' ಪು. ೩೬೪ - ೩೬೭. 
೬ ನಿತ್ಯಸ್ತೋತ್ರ ರತ್ನಮಾಲಾ (ಸಂ ಶ್ರೀ ಗಿರಿಜಾನಂದ) ಪು. ೩೯. 
೭. ಕಲ್ಬುರ್ಗಿ ಜಿಲ್ಲೆಯ ಶಾಸನಗಳು (ಸಂ. ಹನುಮಾಕ್ಷಿಗೋಗಿ) ಆಮಲೇಶ್ವರ (>೨ಅಲ್ಲೇಶ್ವರ) ಪು. ೪೧೭ ೩&೩ ೪೨೮. 
೮. ಕರ್ನಾಟಕ ಕವಿಚರಿತೆ, ಭಾಗ-೧ (ಆರ್‌. ನರಸಿಂಹಾಚಾರ್‌) ಪು. ೧೯೩ (೧೯೬೧). 
೯. ಶಿವಶರಣೆಯರ ವಚನಸಂಪುಟ (ಸಂ. ಡಾ॥ ವೀರಣ್ಣ ರಾಜೂರ) ಪು. ೧೯೯-೨೦೪; ಇಪ್ಪತ್ತೈದು ವಚನಗಳಿವೆ. 
೧೦. ವಿಕ್ರಮಾರ್ಜುನ ವಿಜಯಂ (ಸಂಪಾದಕ : ಬೆಳ್ಳಾವೆ ವೆಂಕಟನಾರಾಯಣಪು) ಆ. ೧-೧೪೮ ವಚನ (ಗದ್ಯ) ಪು. ೩೭ (೧೯೭೩). 
೧೧. () ಶಾಸನ ಅಧ್ಯಯನ, ಸಂಪುಟ-೨, ಸಂಚಿಕೆ-೧, ಪು. ೨೬-೪೮ (ಕ.ವಿ.ವಿ. ಹಂಪಿ). 


(1) A History of Karnataka (Au: Prof PBD, SHR & BRG) K.U. Dharwad; p. 777. 


ಅಮಬಂಧಗಳು 
ಅನುಬಂಧ-೧: ಬೀದರ ಜಿಲ್ಲೆಯ ಜಲಸಂಗವಿ ಗ್ರಾಮದ ದೇವಾಲಯದ ಭಿತ್ತಿಯಲ್ಲಿ 


[se] 


ಸನ ಪಾಠ 
೧. @ ಸಪ್ಪದ್ದೀಪೋದರೀಭೂತಂ ಭೂತಲಂ ಸ್ಪೀಕರಿಷ್ಯ 
೨. ತಿಚಲುಕ್ಕೋ ವಿಕಮಾದಿತ್ಯಃ ಸಪ 
೩. ಮೋ ವಿಷ್ಣುವರ್ಧ್ವನಃ l 


ಅನುಬಂಧ-೨: ಬೀಡ ಜಿಲ್ಲೆಯ (ಈಗ ಮಹಾರಾಷ್ಟ ಪ್ರದೇಶ) ಮೋಮಿನಾಬಾದ್‌ ತಾಲೂಕಿನ 
ಧರ್ಮಪುರಿ ಗಾಮದ ಕೇದಾರೇಶ್ವರ ದೇವಸ್ಥಾನದಲ್ಲಿ. 


ಶಾಸನ ಪಾಠ 

೧. @ ಸುರಶೈಳಂಗೆತ್ತು ನಾರಾಯಣ ಸೆಳೆಯಮನುತ್ನಾಹದಿಂದೇಟೆ ತದ್ದಿಸ್ತ 
೨. ರಸಾನುಪ್ರಾಂತಭಾಸ್ತಲ್ಲಳಿತ ಫಳಕದೊಳ್ಳಿಕ್ರಮಾಂಕಂಗೆ ಲೋಕೋತ್ತರ 
೩. ಮಾಗಿಟ್ಟಿಂಕಮಾಳಾವಳಿಯನೆ ಪಲವುಂ ಭಂಗಿಯಿಂ ಕೀರ್ತಿಸುತ್ತಂ ಬರೆದಳ್ಳ 
ಷೆ ವ್ಹಾ ರ್ಕೇತಾರಂಬರಮೆಸೆದಿರೆ ಕೂರ್ತ್ವರ್ತ್ರಿಯಿಂ ಕೀರ್ತಿಸುತ್ತಂ ॥@ 


ಅಸಹ ಕ ತಾರಾ ವಹನ ಘತ್ಯೂರೂಲ್ಲ್‌ ಈತಪ್ತಿ: 

ಕಸೂಸ್ಸು' (2 ರಪ್ಲುಕ್ಲಲ£ ತತವ ಹಲುದಿಅ ee 
ದೂರಿಲಕೆ ಕೆಮೂರುವೆ”ಓಿಯನರುಲದ್ದ /e (en ಕುತ್ತಿ 
ಸು ತುರಈರಹಮಿಣುದಿಕಕ ತಫಂತ್ಯ: 


XxXVI 


ಜನನ : 
ತಂದೆ : 
ತಾಯಿ : 


ಸೀತಾರಾಮ್‌ ಜಾಗೀರ್‌ದಾರ್‌ - ಒಂದು ಪರಿಚಯಿಕೆ 


೭ಮೇ, ೧೯೩೫ 

ಸ್ವಾಮಿನಾಥರಾವ್‌ ಜಾಗೀರ್‌ದಾರ್‌ 

ಚಂದ್ರಾಬಾಯಿ 

ಉಸ್ಥಾನಿಯಾ ವಿಶ್ವವಿದ್ಧಾ ನಿಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಮೊದಲ ರ್ಯಾಂಕ್‌ 
ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ - ಎಫಿಗ್ರಾಫಿಯಾ ಕರ್ಣಾಟಕ, 


[) 


ಪರಿಷ್ಣತ ಸಂಪುಟ ಹೊರತರಲು ೧ ರಿಂದ ೮ರವರೆಗೆ ಲಿಪಿತಜ್ಞರಾಗಿ ಕೆಲಸ. 

ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಸಂ: ೯ (ಹಾಸನ ಜಿಲ್ಲೆ, ಬೇಲೂರು) ೧೪ (ಶಿವಮೊಗ್ಗ 
ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು) ಸಂಪುಟಗಳು ಬಂದಿವೆ. 

ಶ್ರವಣಬೆಳಗೊಳದ ಜೈನ ಮಠದವರು ಹೊರತರುತ್ತಿರುವ ಚಿಕ್ಕ ಬೆಟ್ಟದ ಶಾಸನ ಸಂಪುಟದ 
ಕಾರ್ಯ ಪ್ರಧಾನ ಸಂಪಾದಕರು. 


ಕೇಂದ್ರ ಶಾಸನ ಶಾಸ್ತ ಕಛೇರಿಯ ಪ್ರಧಾನ ನಿರ್ದೇಶಕರಾಗಿದ್ದ ಡಾ. ಕೆ.ವಿ. ರಮೇಶ್‌, 
ಎಂ.ಎನ್‌. ಶೆಟ್ಟಿ ಅವರೊಂದಿಗೆ “ಸ್ಥಳನಾಮಗಳ ನಿಘಂಟು ಕೋಶ ರಚನೆಯಲ್ಲಿ ನಿರಂತರವಾಗಿ 
ಪಾಲ್ಗೊಂಡಿದ್ದಾರೆ. 


ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶದ ಸಂಪುಟಗಳಿಗೆ ಹಲವಾರು ಲೇಖನಗಳನ್ನು 
ಅಲ್ಲದೆ ಒಂದು ನೂರಕ್ಕೂ ಹಚ್ಚು ಸಂಶೋಧನಾ ಪ್ರಬಂಧಗಳನ್ನು ರಚಿಸಿದ್ದಾರೆ. 


ಕೇಂದ್ರ ಸ್ಪರಾಲೇಖ ವಾರ್ಷಿಕ ವರದಿ ೮೩-೮೪, ೯೩-೯೪ರ ವರದಿ ತಯಾರಿಕೆಯಲ್ಲಿ 
ನೆರವು. 


ಹೃದರಾಬಾದ್‌ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಸ್ನಾತಕೋತ್ತರದವರೆಗೆ. ಬಿ.ಎ. ಪದವಿ- 
೧೯೫೫, ಎಂ.ಎ. ೧೯೬೮. 


ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ೨ ವರ್ಷ. ನಂತರ ಅಕೌಂಟೆಂಟ್‌ ಜನರಲ್‌ ಪಿ ಅಂಡ್‌ ಟಿ. 
ಡಿಪಾರ್ಟ್‌ಮೆಂಟ್‌ನಲ್ಲಿ ಆಡಿಟರ್‌ ಆಗಿ ೧೨ ವರ್ಷ. 


ಹಾಮಾ ನಾಯಕರ ಆಹ್ಹಾನದ ಮೇರೆಗೆ ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ 
ಸಂಸ್ಥೆಯಲ್ಲಿ ಶಾಸನ ತಜ್ಞರಾಗಿ ಜನವರಿ ೧೯೭೨ರಿಂದ ಕಾರ್ಯ. 


ಪಬುದ್ದ ಕರ್ನಾಟಕದಲ್ಲಿ ೧೯೫೦ರ ಸಂ. ಜಿನವಲ್ಲಭನ ಗಂಗಾಧರಂ ಶಾಸನ ಅದರ 
ಭಾಷಾಂತರ. 


XXVII 


ಪ್ರಕಟಣೆಗಳು 


ಕನ್ನಡ ಸಾಹಿತ್ಯ ಬೆಳವಣಿಗೆ ಹಾಗೂ ರಾಷ್ಟಕೂಟರ ಕಾಲ. 

ಕವಿರಾಜಮಾರ್ಗ: ವಿಶೇಷ ಉಪನ್ಯಾಸ ಪ್ರಸಾರಂಗ ಮೈ.ವಿ. ೨ ಮುದ್ರಣ ಕಂಡಿದೆ. 
ಗಂಥ ಸಂಪಾದನಾ ಶಾಸ್ತ್ರ ಪರಿಚಯ. 

ಛಂದೋರಚನಾ ಸಂಶೋಧನೆಗಳು. 


ಸಾಪೇಕ್ಷ - ೧ (ಆದಿಕವಿ ಪಂಪನನ್ನು ಕುರಿತ ಶೋಧ ಪ್ರಬಂಧಗಳು) ೨ ಮುದ್ರಣ. 
ಸಾಪೇಕ್ಷ - ೨ (ಶೋಧ ಪ್ರಬಂಧಗಳ ಸಂಪುಟ) 


ಕೊಂಡಕುಂದರ ಪ್ರಾಕೃತ ಗ್ರಂಥ - ಬಾರಸ ಅನುಪೆಹನ ದ್ವಾದಶಾನುಪ್ರೇಕ್ಷ. 
ಕುಮಾರವ್ಯಾಸ - ಒಂದು ಅಧ್ಯಯನ - ಎರಡು ಮುದ್ರಣ 


ಹಂಪಿ, ಕನ್ನಡ ವಿಶ್ವವಿದ್ಯಾಲಯದ ಪರ್ಷನ್‌, ಅರೇಬಿಕ್‌, ಉರ್ದು ಶಾಸನ ಸಂಪುಟಕ್ಕೆ ಸಹ 
ಸಂಪಾದಕತ್ವ. 


ಕಂಬದಳ್ಳಿ ಒಂದು ಜೈನ ಕೇಂದ್ರವಾಗಿ ಅಧ್ಯಯನ. 
ಮಹಾಕವಿ ಲಕ್ಷ್ಮೀಶ. 

ಅಲ್ಲಮಪುಭು. 

ವಿಜ್ಞಾನೇಶ್ವರ ಮತ್ತು ಮರ್ತೂರು ಶಾಸನ. 
ಇಮ್ಮಡಿ ನಾಗವರ್ಮ - ಮೈ.ವಿ.ವಿ. 

ವೀರಶೈವ ಸಾಹಿತ್ಯ - ವಿಶೇಷ ಅಧ್ಯಯನ. 
ಕವಿರಾಜಮಾರ್ಗಂ - ಕೃತಿ. 

ಕನ್ನಡ ಕೈಪಿಡಿ ಭಾಗ - ೧ (ಪರಿಷ್ಠರಣೆ) 


ಕಾಯಕ ಪ್ರಶಸ್ತಿ ೧೯೬೮ : ಉದಯೋನ್ಮುಖ ಬರಹಗಾರರ ಸಂಘ, ಗುಲ್ಬರ್ಗಾ. 
ಶಾಸನಶಾಸ್ತ್ರ ವಿಶಾರದ ಪ್ರಶಸ್ತಿ : ಶ್ರಣವಬೆಳಗೊಳದ ಜೈನ ಮಠ. 

ರಾಜ್ಯೋತ್ಸವ ಪ್ರಶಸ್ತಿ: ೨೦೧೭ರಲ್ಲಿ ಕರ್ನಾಟಕ ಸರ್ಕಾರದಿಂದ. 

ಸಾಹಿತೃಶ್ರೀ ಲೇಖಕರ ಬಳಗ, ಕಲ್ಯಾಣ ಕರ್ನಾಟಕ, ೨೦೨೦. 

ಬಾ.ರಾ. ಗೋಪಾಲ್‌ ಪುಶಸ್ಪಿ: ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಶೃಂಗೇರಿ ಸಮ್ಮೇಳನದಲ್ಲಿ. 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ೨೦೨೦ನೇ ವರ್ಷದ ವಾರ್ಷಿಕ ಸಮ್ಮೇಳನದಲ್ಲಿ 
ಸಮ್ಮೇಳನಾಧ್ಯಕ್ಷರು. 


XXVIII 


( 


ಏಳು ರುಡ್ಡ ಸಾಅನಲ್ಲ ಹರೇಅರವಿನ ದುಡ್ಡ: ಸೂಕ್ಷ 
ಶಿಲಾಯುಗ ಪಂ೦ಸ್ಪೃತಿಯ ವರ್ಣಚಿತ್ರ ನೆಲೆ ಶೋಧ 


ಆರ್‌. ಮೋಹನ%¥ 


ಪ್ರಸ್ತುತ ನೆಲೆಯು ತುಂಗಭದ್ರಾ ನದಿ ಎಡ ತೀರದಲ್ಲಿನ ಏಳು ಗುಡ್ಡಗಳ ಸಾಲಿನಲ್ಲಿ ಕಂಡುಬರುವ ಅನೇಕ 
ಪ್ರಾಗಿತಿಹಾಸ ಕಲೆಯ ನೆಲೆಗಳಲ್ಲಿ ಒಂದಾಗಿದೆ. ಈ ಗುಡ್ಡ ಸಾಲಿನಲ್ಲಿ ಮೊಟ್ಟಮೊದಲಬಾರಿಗೆ ಕೆಯಿಸ್‌ ಅವರು ಹಿರೇ 
ಬೆಣಕಲ್‌ನ ಬೃಹತ್‌ ಶಿಲಾಯುಗ ಸಂಸ್ಥೃತಿಯ ಸಮಾಧಿಗಳನ್ನು ೧೮೩೫ರಲ್ಲಿ ಶೋಧಿಸಿದರು. ಪ್ರಾಗಿತಿಹಾಸ ಕಾಲದ 
ಚಿತ್ರಗಳ ಹಿನ್ನ ಲೆಯಲ್ಲಿ ಲಿಯೋನಾರ್ಡ್‌ ಮನ್‌ ೧೯೧೫ರಲ್ಲಿ ಹರೇ ಬೆಣಕಲ್‌ನ ಎರಡು ಮತ್ತು ಮಲ್ಲಾಪುರ ಪರಿಸರದಲ್ಲಿನ 
ಒಂದು ವರ್ಣಚಿತ್ರ 'ಕಲ್ಲಾಸರೆಯನ್ನು ಬೆಳಕಿಗೆ ತಂದರು (Munn 1934). ನಂತರ ೧೯೬೮ರಲ್ಲಿ ಮನ್‌ ಅವರು ಹಿರೇ 
ಬೆಣಕಲ್ಲಿನಲ್ಲಿ ಶೋಧಿಸಿದ ಚಿತ್ರಿತ ಕಲ್ತಾಸ ರೆಗಳನ್ನು ಅ. ಸುಂದರ ಅವರು ಹುಡುಕುವ ಸಂದರ್ಭದಲ್ಲಿ ಇನ್ನೂ ಒಂಬತ್ತು 
ಹೊಸ ವರ್ಣಚಿತ್ರ ಕಲ್ಲಾಸರೆಗಳನ್ನು ಬೆಳಕಿಗೆ ೨ (Sundara 1974). ಇದೇ ಗುಡ್ಡ ಸಾಲಿನ ಚಿಕ್ಕರಾಂಪುರ, ಆನೆಗೊಂದಿ. 
ನಾರಾಯಣ ಪೇಟೆ, ಬಂಡೀ ಹರ್ಲಾಪುರ, ತಿರುಮಲಪುರ ನೆಲೆಗಳನ್ನು ಶೋಧಿಸಿದ ಕೀರ್ತಿ ಸು೦ದರ ಅವರಿಗೆ ಸಲ್ಲುತ್ತದೆ 
(ಸುಂದರ ೧೯೯೪). ಶರಣಬಸಪ್ಪ ಕೋಲಾರ ಹಂಪಿ-ಹಿರೇ ಬೆಣಕಲ್‌ ಪ್ರದೇಶದ ಪ್ರಾಗೈತಿಹಾಸಿಕ ವರ್ಣಚಿತ್ರಗಳ 
ಅಧ್ಯಯನವನ್ನು ಕೈಗೊಂಡು ತಮ್ಮ ಸಂಶೋಧನೆಯ ಫಲಶ್ರುತಿಯನ್ನು ಶಿಲಾಯುಗದ ಗವಿಚಿತ್ರಗಳು ಎಂಬ ಕೃತಿಯಾಗಿ 
೨೦೧೦ರಲ್ಲಿ ಪ್ರಕಟಿಸಿದ್ದಾರೆ. ಇದರಲ್ಲಿ ತುಂಗಭದ್ರಾ ನದಿಯ ಮಧ್ಮಪಾತ್ರದಲ್ಲಿ ಒಟ್ಟು ೧೭ ಹೊಸ ನೆಲೆಗಳ ಒಟ್ಟು ೭೬ 
ಬಂಡೆಚಿತ್ರ ಸ್ಥಳಗಳನ್ನು ಹೊಸದಾಗಿ ಶೋಧಿಸಿದ್ದಾರೆ. ಸಿನೋಪೊಲಿ ಅವರು ಆನೆಗೊಂದಿ ಬಳಿಯಿರುವ ಕಡೇಬಾಗಿಲು 
ನೆಲೆಯಲ್ಲಿನ ವರ್ಣಚಿತ್ರಗಳನ್ನು ಶೋಧಿಸಿ ಅವುಗಳ ಮಹತ್ವವನ್ನು ವಿವರಿಸಿದ್ದಾರೆ (Sinopoli 2011). ಇದರ ಬೆನ್ನಲೇ 
ಪ್ರಸ್ತುತ ಲೇಖಕರು ಕೈಗೊಂಡಿರುವ ತುಂಗಭದ್ರಾ ನದಿ ಎಡತೀರದ ಏಳು ಗುಡ್ಡಗಳ ಸಾಲಿನ ಕ್ಷೇತಕಾರ್ಯ ಅನ್ನೇಷಣೆಯಲ್ಲಿ 
ಇನ್ನೂ ಹತ್ತಾರು ನೆಲೆಗಳ ಜೊತೆಗೆ ೧೦೦ಕ್ಕೂ ಹೆಚ್ಚು ಬಂಡೆಚಿತ್ರ ಸ್ಥಳಗಳನ್ನು ಶೋಧಿಸಿದರು. ಈಗ ಒಟ್ಟಾರೆಯಾಗಿ 
೨೮೩ ಚಿತ್ರಿತ ಕಲ್ಲಾಸರೆಗಳು ಮತ್ತು ಕಲ್ಲುಳಿಗಳ ಬಂಡೆಗಳು ಬೆಳಕಿಗೆ ಬಂದಿವೆ. ಈ ಪ್ರದೇಶವನ್ನು "ದಕ್ಷಿಣದ ಭೀಂಬೇಟ್ಕ' 
ಎಂದು ಇದುವರೆಗೂ ನಡೆದ ಸಂಶೋಧನೆಗಳಿಂದ ನಿಶ್ಚಯವಾಗಿ ಹೇಳಬಹುದು (Mohana 2017, 2019, 2021). ಇವುಗಳ 
ಹೆಚ್ಚಿನ ವಿವರಣೆಯನ್ನು ಲೇಖಕರು ೨೦೧೯ರಲ್ಲಿ ಪ್ರಕಟಿಸಿದ ಕರ್ನಾಟಕದ ಆದಿಮಚಿತ್ರಕಲೆ ಪುಸ್ತಕದಲ್ಲಿ ಕಾಣಬಹುದು. 


ಹಿರೇಅರಿವಿನ ಗುಡ್ಡ ಮತ್ತು ಚಿತ್ರಗಳ ಗುಣವಿಶೇಷತೆ 


ಹಿರೇಅರಿವಿನ ಗುಡ್ಡವು ಗಂಗಾವತಿಯಿಂದ ೧೨ ಕಿ.ಮೀ. ವಾಯುವ್ಯಕ್ಕೆ ಚಾಚಿಕೊಂಡಿರುವ ಗಡ್ಡಿ-ಎಮ್ಮಿಗುಡ್ಡ 
ಪರಿಸರಕ್ಕೆ ಹೊಂದಿಕೊಂಡಿರುವ ಗುಡ್ಡಗಾಡಿನ ಮಧ್ಯ ಭಾಗದಲ್ಲಿ ಕಂಡುಬರುವ ಎತ್ತರವಾದ ಪ್ರದೇಶವಾಗಿದೆ. ಪಾಗಿತಿಹಾಸ 
ವರ್ಣಚಿತ್ರ ಕಲ್ಲಾಸರೆಯು ಬಹಳ ಕಠಿಣ ಹಾದಿಯನ್ನು ಹೊಂದಿದೆ. ಸೂಕ್ಷ್ಮಶಿಲಾಯುಗ ಸಂಸ್ಥೃತಿಗೆ ಸೇರಿದ ಮನುಷ್ಯ 
ಮತ್ತು ಪ್ರಾಣಿ ಚಿತ್ರಗಳು ಕಂಡುಬಂದಿವೆ. ಈ ವರ್ಣಚಿತ್ರಗಳ ಜೊತೆಗೆ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿ, ಕಪ್ಪು 
ಮತ್ತು ಕೆಂಪು ವರ್ಣದ ಮಡಿಕೆಚೂರುಗಳು ಹಾಗೂ ಕಲ್ಲುಳಿಗಳು ಕಂಡುಬಂದಿವೆ. 


ಹಿರೇಅರಿವಿನ ಗುಡ್ಡವು ಗಡ್ಡಿಯಿಂದ ಬಂಡಿಜಾಡನ್ನು ಹಿಡಿದು ನೈರುತ್ಯ ದಿಕ್ಕಿನೆಡೆಗೆ ಸಾಗಿದರೆ, ಗುಡ್ಡಗಾಡು ಪ್ರದೇಶವು 
ವಿಶಾಲವಾಗಿ ಹಬ್ಬಿಕೊಂಡಿರುವುದನ್ನು ಕಾಣಬಹುದು. ಇದೇ ಗುಡ್ಡದ ಹಾದಿಯನ್ನು ಹಿಡಿದು ಹೊರಟರೆ, ಸ್ಥಳೀಯವಾಗಿ 
ಕರೆಯುವ ಬಾದಾಮಿ ಕೆರೆಯು ಎದುರಾಗುತ್ತದೆ. ಹಾಗೆಯೇ ಇಲ್ಲಿ ಒಂದು ಸರ್ವಕಾಲೀಕ ನೀರಿನ ಬುಗ್ಗೆಯು ಸಹ ಇದೆ. 
ಇಲ್ಲಿಂದ ಸುಮಾರು ೧ ಕಿ.ಮೀ. ಆಗ್ನೇಯ ದಿಕ್ಕಿಗಿರುವ ಎತ್ತರವಾದ ಗುಡ್ಡದ ತುತ್ತಾತುದಿಯಲ್ಲಿರುವ ಕಲ್ಲಾಸರೆಯಲ್ಲಿ 


* ಯುಜಿಖಿ ಫೆಲೋ, ಡೆಕ್ಟನ್‌ ಕಾಲೇಜು, ಸಾತಕೋತ್ತರ ಮತ್ತು ಪಂಶೋಧನಾ ಸಂಸ್ಥೆ. ಪುಣೆ, ಮೊ: ೯೯೮೦೭೬ ೭೬೭೧೬ 


ಇತಿಹಾಸ ದರ್ಶನ : ಸಂ. ೩೬ಿ/(೨೦೨೧ 9) 


ಹಿರೇಅರಿವಿನ ಗುಡ್ಡ: ವರ್ಣಚಿತ್ರ 
ಕಲ್ಲಾಸರೆಯ ವಿಹಂಗಮ ನೋಟ 


uf 
2, § pe rp 
7 | te Fa 
“Ay A 
) _ jy 
ಫ್‌ ಸಾ." Ky 
1 | ry 
ತಿಮ್ಮಪ್ಪ ಗುಡ್ಡ: ಸಹಜ ಶೈಲಿಯಲ್ಲಿರುವ ಹಿರೇ ಗುಡ್ಡ: ನಾಲ್ಕುಕೋಡಿನ ಕೃಷ್ಣಮೃಗ ಹುಲಿಗೆಮ್ಮ ಕೊಳ್ಳ: ವಿವಿಧ 
ಜಿಂಕೆ ಮತ್ತು ಜ್ಯಾಮಿತಿ ಚಿತ್ರಗಳು ಪ್ರಾಣಿಸಂಕುಲ (ಕಾಡೆಮ್ಮೆ, ಜಿಂಕೆ, 


ಕತ್ತೆಕಿರುಬ, ನರಿ ಇತ್ಯಾದಿ) 


ತಹ ನ ಹಾ 


ತಟ್ಟಿ: ಡಾಲ್ಮೆನ್‌ನಲ್ಲಿರುವ ಕಲ್ಲುಳಿಗಳು ಗಡ್ಡಿ; ಮಾನವರ ಮತ್ತು ಪ್ರಾಣಿಯ ಚಿತ್ರ 


ಮೋ 


ವರ್ಣಚಿತ್ರಗಳಿವೆ (ಚಿತ್ರ ೧), ಈ ಕಲ್ಲಾಸರೆಯ ನೆಲಹಾಸು ನಿಧಿಗಳ್ಳರ ಹಾವಾಳಿಯಿಂದ ಹೆಚ್ಚು ಹಾನಿಗೊಳಗಾಗಿದೆ. 
ಚಿತ್ರಗಳು ಶೈಲಿಯಲ್ಲಿ ವಿಭಿನ್ನತೆಯನ್ನು ಹೊಂದಿದ್ದು, ಕಾಲಮಾನ ದೃಷ್ಟಿಯಿಂದ ಸೂಕ್ಷ್ಮ ಶಿಲಾಯುಗ ಹಂತಕ್ಕೆ ಸೇರಿವೆ. 
ಏಳು ಗುಡ್ಡ ಸಾಲಿನಲ್ಲಿ ಕಂಡುಬಂದಿರುವ ಈ ಹಂತದ ಕೆಲವೇ ಕೆಲವು ಚಿತ್ರಗಳಿದ್ದು, ಪ್ರಸ್ತುತ ಶೋಧನೆಯು ಅಧ್ಯಯನ 
ದೃಷ್ಟಿಯಿಂದ ಹೆಚ್ಚಿನ ಮನ್ನಣೆಯನ್ನು ಪಡೆದುಕೊಂಡಿವೆ. ಈ ಶೋಧನೆಗೆ ಮೊದಲು ಈ ಭಾಗದಲ್ಲಿ ನವ ಶಿಲಾಯುಗಕ್ಕಿಂತ 
ಪ್ರಾಚೀನವುಳ್ಳ ಚಿತ್ರಗಳಿಲ್ಲ ಎಂಬ ಭಾವನೆಯಿತ್ತು 

ಇಲ್ಲಿ ವಿವಿಧ ಬಗೆಯ ಮಾನವರ ಚಿತ್ರಗಳಿದ್ದು, ಗಂಡು, ಹೆಣ್ಣು ಮತ್ತು ಮಕ್ಕಳ ಚಿತ್ರಗಳಿವೆ. ಆದರೆ ಕಾಲಮಾನ 
ದೃಷ್ಟಿಯಿಂದ ಹೆಚ್ಚಿನ ಗಮನ ಸೆಳೆಯುವ ಚಿತ್ರಗಳೆಂದರೆ, ಜಿಂಕೆ ಮತ್ತು ಕೃಷ್ಣಮೃಗ. ಶೈಲಿಯಲ್ಲಿ ಸೂಕ್ಷ್ಮ ಶಿಲಾಯುಗ 
ಹಂತಕ್ಕೆ ಸೇರಿದ್ದು, ಸಹಜವಾಗಿ ತೋರಿಸಲಾಗಿದೆ (ಚಿತ್ರ ೨). ಈ ಮಾದರಿಯ ಚಿತ್ರಗಳನ್ನು ಮಲಪ್ರಭಾ ನದಿತೀರದಲ್ಲಿನ 
ತಿಮ್ಮಪ್ಪ ಗುಡ್ಡ (ಚಿತ್ರ ಪಿ), ಹಿರೇ ಗುಡ್ಡ (ಚಿತ್ರ ೪) ಮತ್ತು ಹುಲಿಗೆಮ್ಮ ಕೊಳ್ಳ (ಚಿತ್ರ ೫) ನೆಲೆಗಳ ವರ್ಣಚಿತ್ರಗಳಲ್ಲಿ 
ನೋಡಬಹುದು (ohana 2015). ಇವು ಕಾಲಮಾನ ದೃಷಿಯಿಂದ ಅಂತ್ಯ ಹಳೆ ಶಿಲಾಯುಗ-ಸೂಕ್ಷ್ಮ ಶಿಲಾಯುಗ 
ಹಂತಕ್ಕೆ ಸೇರಿವೆ. ಆದಿಯಕಲೆಯ ಪ್ರಾರಂಭದ ಚಿತ್ರಗಳಲ್ಲಿ ಸಹಜ ರೂಪದಲ್ಲಿ ಸರಳ ರೇಖೆಗಳಿಂದ ಚಿತ್ರಗಳನ್ನು ರಚಿಸಲು 
ಆದಿ ಮಾನವನು ಕರಗತಮಾಡಿಕೊಂಡಿದ್ದನು. ಇದರ ಆಧಾರದ ಮೇಲೆ ಅವು ಆದಿ ಹಂತಕ್ಕೆ ಸೇರಿವೆ ಎಂಬುದನ್ನು 
ಸಲಭವಾಗಿ ತಿಳಿಯಬಹುದು. 

ಇದೇ ನೆಲೆಯಲ್ಲಿ ಬೃಹತ್‌ ಶಿಲಾಯುಗ ಸಂಸ್ಥೃತಿಯ ಸಮಾಧಿಗಳು ಕಂಡುಬಂದಿವೆ. ಇವು ಬಹುತೇಕ ನೆಲಸಮವಾಗಿವೆ. 
ಅರೆ ಶಿಥಿಲಗೊಂಡಿರುವ ಒಂದು ಡಾಲ್ಲೆನ್‌ನಲ್ಲಿ ೧೪ ಕಲ್ಲುಳಿಗಳಿದ್ದು, ವಿವಿಧ ಅಳತೆಯಲ್ಲಿವೆ (ಚಿತ್ರ ೬). ಈ ಪ್ರದೇಶವನ್ನು 


೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸ್ಥಳೀಯವಾಗಿ "ಮೋರೆರ ತಟ್ಟಿ' ಎಂದು ಕರೆಯುತ್ತಾರೆ. ಸ್ಥಳೀಕರು ಹೇಳುವಂತೆ ಮೋರೆರು ಎಂದರೆ ಕುಳ್ಳಕಿರುವ ಜನ, 
ತಟ್ಟಿ ಎಂದರೆ ವಾಸಿಸುವ ಸ್ಥಳ. “ಅಂದರೆ ಡಾಲ್ಲೆನ್‌ಗಳು ಅಂದಿನ ಜನರ ವಾಸದ ಮನೆಗಳಾಗಿದ್ದು, ಕಂಡಿಯು ದ್ವಾರವಾಗಿತ್ತು 
ಈ ಕಂಡಿಗಳು ಚಿಕ್ಕ 'ಅಳೆತೆಯಲ್ಲಿರುವುದರಿಂದ. ಅಂದಿನ ಜನರು ಕುಳ್ಳಕ್ಕಿದ್ದರೆಂಬುದು ಸ್ಥಳೀಕರ ನಂಬಿಕೆಯಾಗಿದೆ. 
ಹಾಗೆಯೇ ಹಿರೇ EE ನೆಲೆಯಲ್ಲಿನ ಶಿಲಾಯುಗ ಸಮಾಧಿಗಳನ್ನು ರ ಮನೆಗಳೆ೦ದೇ ಕರೆಯುತ್ತಾರೆ. 


ಗಡ್ಡಿ ಪರಿಸರದ ಎರಡು ಕಲ್ಲಾಸರೆಗಳಲ್ಲಿ ಕ್ರಮವಾಗಿ ಮಾನವರ ಮತ್ತು ಒಂದು ಪ್ರಾಣಿಯ ಚಿತ್ರಗಳನ್ನು ಕೋಲ್ವಾರ 
ಅವರು ೨೦೦೨ರ ಅವಧಿಯಲ್ಲಿ ಬೆಳಕಿಗೆ ತಂದರು (ಚಿತ್ರ ೭). 


ಈ ನೆಲೆಯನ್ನು ಸಾಂಸ್ಕ ಶಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ, ಇಲ್ಲಿನ ಚಿತ್ರಗಳು ಕಾಲಮಾನ ದೃಷ್ಟಿಯಿಂದ ಸೂಕ್ಷ್ಮ 
ಶಿಲಾಯುಗ ಹಂತಕ್ಕೆ ಸೇರಿಷ ಇಲ್ಲಿ ಕಂಡುಬಂದಿರುವ ಕಲ್ಲುಳಿಗಳು ಅಧ್ಯಯನ ದೃಷ್ಟಿಕೋನದಿಂದ ಹೆಚ್ಚು 
ವಿಶೇಷತೆಯನ್ನು ಕ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಬಾರಿ ಗಣಿಗಾರಿಕ ಮತ್ತು ನಿಧಿಗಳ್ಳರ ಹಾವಳಿಯಿಂದ 
ಏಳು ಗುಡ್ಡ ಸಾಲಿನಲ್ಲಿ ಕಂಡುಬರುವ ಆದಿ ಮಾನವನ ಛಾಯೆ ಮರೆಮಾಚುತಿದೆ. ಇದರಲ್ಲಿ ಪ್ರಸ್ತುತ ನೆಲೆ ಮತ್ತು 
ಈಗಾಗಲೇ ಪ್ರಸಿದ್ದಿ ಪಡೆದಿರುವ ಹಿರೇ ಬೆಣಕಲ್‌ ನೆಲೆಯು ಹೊರತಾಗಿಲ್ಲ. ಆದ್ದರಿಂದ ಈ ಕೂಡಲೇ ವಿದ್ವಾಂಸರು, 
ಆಸಕ್ಷರು ಗಮನಹರಿಸಿ ಇವುಗಳ ರಕ್ಷಣೆಯಲ್ಲಿ ಮುಂದಾಗಬೇಕು. ಪ್ರಸ್ತುತ ಹಿರೇ ಬೆಣಕಲ್‌ ಪರಿಸರವು ಯುನೆಸ್ಕೋದ 
ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಸೇರಿರುವುದು ನಮ್ಮ ಸಂಸ್ಕೃತಿಗೆ ಹಿಡಿದ ಕನ್ನಡಿಯಾಗಿದೆ. 


[ಕ್ಷೇತ್ರ ಕಾರ್ಯದಲ್ಲಿ ಸಹಕರಿಸಿದ ಗಡ್ಡಿಯ ಸುರೇಶ್‌ ಉಪ್ಪಾರ್‌, ನನ್ನ ಅಳಿಯ ಪ್ರದೀಪ್‌ ಎಸ್‌. ಕಲ್ಗನೆ ಮತ್ತು ತಾಂತ್ರಿಕವಾಗಿ ನೇರವಾದ 
ಹೇಮಂತ್‌ ದಳವಿ ಅವರಿಗೆ ಹಾಗೂ ಲೇಖನ ಸಿದ್ದಪಡಿಸಲು ಸಹಕರಿಸಿದ ಡಾ. ಕೆ. ಎನ್‌. ಸುಪ್ರೀತ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು.] 


ಆಕರ ದ್ರಂಥಗಳು 
೧.  ಕೋಲ್ಕಾರ, ಶರಣಬಸಪ್ಪ ೨೦೧೦. ಶಿಲಾಯುಗದ ಗವಿಚಿತ್ರಗಳು, ಬಸವ ಪ್ರಕಾಶನ ಮತ್ತು ಪುಸ್ತಕ ವ್ಯಾಪಾರಿಗಳು, ಗುಲಬರ್ಗಾ. 
೨. ಮೋಹನ, ಆರ್‌. ೨೦೧೭. ತುಂಗಭದ್ರಾ ನದಿ ತೀರದಲ್ಲಿ ಇತ್ತೀಚೆಗೆ ಶೋಧಿಸಿದ ಪ್ರಾಗಿತಿಹಾಸ ಕಾಲದ ವರ್ಣಚಿತ್ರಗಳು. ಇತಿಹಾಸ ದರ್ಪಣ 
೩೫ (ಅಕ್ಟೋಬರ್‌-ಡಿಸೆಂಬರ್‌): ೧೧-೨೭. 
೩. ಮೋಹನ, ಆರ್‌. ೨೦೧೯. ಕರ್ನಾಟಕದ ಆದಿಮಚಿತ್ರಕಲೆ. ಬೆಂಗಳೂರು: ಇತಿಹಾಸ ದರ್ಪಣ ಪ್ರಕಾಶನ. 
೪, ಸುಂದರ ಅ. ೧೯೯೪, ಕರ್ನಾಟಕ ಪಾಗಿತಿಹಾಸ ಕಾಲದ ಕಲೆ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ, ಬೆಂಗಳೂರು. 


೫. Mohana, R. 2015. Reading Rock Art: Interpreting Temporal and Geographic Variability in the Lower Malaprabha 
Basin, Karnataka. Unpublished Ph.D. Dissertation. Pune: Deccan College, PGRI. 


೫ Mohana, R. 2021. Archaeology of Middle Tungabhadra Valley: with Reference to Rock Art. Post-doctoral Dissertation. 
Pune: Deccan College, PGRI. 


ಹಿ Munn, C. L. 1934. Prehistoric and Protohistoric Finds, The Journal Hyderabad Geological Society 1(2): 121-135. 


೮. Sinopoli, C. M. 2011. Human Reorientation in the South Indian Iron Age: Examples from Kadebakele, South India. 
Man in India 91(2): 373-385. 


FF Sundara, A. 1974. Further Notice of Rock Paintings in Hire Benakal. Journal of Indian History 52(1): 21-35. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩ 


ಕಲ್ಲಂಡೂರು: ನವಶಿಲಾಯುಗ ಮತ್ತು ಬೃಹತ್‌ 
ಶಿಲಾಯುಗ ಪಂಸ್ಪೃತಿ ನೆಲೆ ಹೂಪ ಶೋದ 


ಆರ್‌.ವಿ. ರವೀಂದ್ರನಾಥ 


ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಕೊನೆಯ ಹಂತವಾಗಿರುವ ಬೃಹತ್‌ ಶಿಲಾಯುಗ ಸಂಸ್ಕೃತಿಯು ಸವಿಸ್ತಾರವಾಗಿ 
ಹರಡಿದ್ದು ವಿವಿಧ ಕಾಲಘಟ್ಟಗಳಲ್ಲಿ ಅನೇಕ ಪ್ರಾದೇಶಿಕ ಲಕ್ಷಣಗಳನ್ನೊಳಗೊಂಡು ಪ್ರಸಾರವಾಗಿರುವುದು ತಿಳಿದು ಬರುತ್ತದೆ. 
ಕರ್ನಾಟಕದಲ್ಲಿ ಈ ಸಂಸ್ಕೃತಿಯು ಎಲ್ಲಾ ಜಿಲ್ಲಗಳಲ್ಲಿಯೂ ಕಂಡು ಬಂದಿದೆ. ವಿಶೇಷವಾಗಿ ಕೋಲಾರ ಜಿಲ್ಲಯ ಕಲ್ಲಂಡೂರು 
ಗ್ರಾಮದಲ್ಲಿ ಹೊಸದಾಗಿ ಪತ್ತೆ ಹಚ್ಚಲಾಗಿರುವ ನವ ಶಿಲಾಯುಗಕ್ಕೆ ಸೇರಿದ ಶಿಲೋಪಕರಣಗಳು ಮತ್ತು ಬೃಹತ್‌ 
ಶಿಲಾಯುಗ ಸಂಸ್ಕೃತಿಗೆ ಸೇರಿದ ಶಿಲಾಸಮಾಧಿ/ಕಲ್ಲೋರಿಗಳನ್ನು ಗುರುತಿಸುವಲ್ಲಿ ಹೇಗೆ ಪಾತ್ರವಹಿಸುತ್ತದೆ ಎಂಬುದನ್ನು 
ವಿಶ್ಲೇಷಿಸಲಾಗಿದೆ. 


ಭೂ ವೈಜ್ಞಾನಿಕ ಲಕ್ಷ ಣಗಳು 


ಕೋಲಾರ ಜಿಲೆಯು ಬಹುಮಟ್ಟಿಗೆ ನೈಸ್‌ಕಣಶಿಲೆಯ ಪ್ರದೇಶವಾಗಿದೆ. ಇಲ್ಲಿನ ಒಂದು ಬೆಟಗಳ ಶ್ರೇಣಿ ಪೂರ್ವಕ್ಕೆ 
ಹಬ್ಬದ್ದು ಇದು ಆಂಧ್ರಪ್ರದೇಶ ರಾಜ್ಯದ ಕಡೆಯಿಂದ ದಕ್ಷಿಣಾಭಿಮುಖವಾಗಿ ಸ ಸಾಗಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ 
ಜಿಲ್ಲೆಯ ಮುರುಗುಮಲೆ, ಅಂಬಾಜಿದುರ್ಗ, ರೆಹಮಾನ್‌ದುರ್ಗ ಮೂಲಕ ಕೋಲಾರ ಜಿಲ್ಲೆಯ/ನಗರದ ಪ್ತಿಮದಿಂದ 
ಅವಿರತವಾಗಿ ದಕ್ಷಿಣದಲ್ಲಿ ಮೇಡಿಹಾಳಬೆಟ್ಟ ಅಂದಹಳ್ಳಿಬೆಟ್ಟ ಧನಮಟ್ಟನಹಳ್ಳಿಬೆಟ್ಟ ಗರುಡನಹಳ್ಳಿಬೆಟ್ಟ ಶತಶೃಂಗಪರ್ವತ 
(ಅಂತರಗಂಗೆ), ಕೆಂದಟ್ಟಿ, ಚುಂಚದೇನಹಳ್ಳಿ, ಚಲುವನಹಳ್ಳಿ, ಬೆಬ್ರಬೆಣಜೇನಹಳ್ಳಿ, ಮಂಗಸಂದ್ರ, ಕಲ್ಲಂಡೂರು ಬೆಟ್ಟಗಳ 
ಮೂಲಕ ವಕ್ಕಲೇರಿಬೆಟ್ಟ ಭೂಪತಿಯಮ್ಮನಬೆಟ್ಟ ಮತ್ತು ಟೇಕಲ್‌ ಬೆಟ್ಟಗಳವರೆಗೂ ಮುಂದುವರೆದಿದೆ. 


ಭೂ ಮೇಲೆ ಸೈ ಲಕ್ಷಣಗಳು 


ಕೋಲಾರ ಜಿಲ್ಲೆ, ದಕ್ಷಿಣ ಭಾರತದ ಮಧ್ಯವರ್ತಿ ಸ್ಥಾನದಲ್ಲಿದ್ದು, ಭಾರತದ ದೇಶಕ್ಕೆ ಅದರ ಸಂಸ್ಕೃತಿ ಮತ್ತು ಜೀವನ 
ವಿಧಾನಕ್ಕೆ ಮೂಲಾಧಾರವಾದ ಮಳಯ ಮಾರುತಗಳು ಜಿಲ್ಲೆಯ ಒಳಗಿನ ಪ್ರದೇಶಕ್ಕೆ ಕಡಿಮೆ ಮಳಯನ್ನು ಒದಗಿಸುತ್ತವೆ. 
ಈ ಅಂಶ ಜಿಲ್ಲೆಯ ಸಾಂಸ್ಕೃತಿಕ ರೂಪಣಿಯಲ್ಲಿ ಮುಖ್ಯಪಾತ್ರವನ್ನು ವಹಿಸುತ್ತದೆ. ಜಿಲ್ಲೆಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 
೩೯೭೯ ಚ.ಕಿ.ಮೀ. ಆಗಿದ್ದು, ಕೋಲಾರ ತಾಲ್ಲೂಕು ಪ್ರದೇಶ ೭೯೨ ಚ.ಕಿ.ಮೀ. ಇದರಲ್ಲಿ ೪೮೭ ಚ.ಕಿ.ಮೀ. ಜನಸಾಂದ್ರತೆ 
ಹೊಂದಿದ್ದರೆ, ೩೦೫ ಚ.ಕಿ.ಮೀ. ಜನಸಾಂದ್ರತೆ ಹೊಂದಿಲ್ಲದ ಪ್ರದೇಶವಾಗಿದೆ. ಈ ತಾಲ್ಲೂಕು ೩೬೨ ಗ್ರಾಮಗಳನ್ನು 
ಹೊಂದಿದ್ದು, ಇದರಲ್ಲಿ ಜನವಸತಿ ಇಲ್ಲದ್ದು ೩೧ ಗ್ರಾಮಗಳು. 


ಕೋಲಾರ ಜಿಲ್ಲೆಯ ಪ್ರಾಚೀನತೆ 


ಬೌಗೋಳಿಕವಾಗಿ ಬೆಟ್ಟ-ಗುಡ್ಡಗಳಿಂದ ಆವೃತ್ತವಾಗಿರುವ ಕೋಲಾರ ಜಿಲ್ಲೆಯಲ್ಲಿನ ಮಾನವನ ಚಟುವಟಿಕೆಗಳನ್ನು 
ಇತಿಹಾಸ ಪೂರ್ವಕಾಲಕ್ಕೆ ಗುರುತಿಸಬಹುದಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಗಡಿಗೆ ಹೊಂದಕಿನಂಡರತಿರುವ 
ತುಮಕೂರು, ಬಳ್ಳಾರಿ, ತಮಿಳುನಾಡು ಮತ್ತು ಆಂಧ್ರಪದೇಶಗಳಲ್ಲಿ ಆದಿ "ಶಿಲಾಯುಗ ಸಂಸ ತಿಯ ಮಾನವನಿಗೆ ಸಂಬಂಧಿಸಿದ 
ಅವಶೇಷಗಳು ಕೆಲವೆಡೆ ದೊರತಿದ್ದು, ಅವುಗಳ ಪ್ರಾಚೀನತೆ ಆದಿ ಶಿಲಾಯುಗ ೫ ಲಕ್ಷ ವರ್ಷಗಳು, ಮಧ್ಯಶಿಲಾಯುಗ- 
ಕ್ರೈಪೂ. ೪೦.೦೦೦ ದಿಂದ ಕಿ.ಪೂ. ೧೦,೦೦೦, ಸೂಕ್ಷ್ಮ ಶಿಲಾಯುಗ- ಕಿ.ಪೂ. ೧೦,೦೦೦ ದಿಂದ ಕ್ರಿಪೂ. ೨,೫೦೦ 
ರಕ್ಕೆ ಸೇರಿದ ನೆಲೆಗಳು ಈ ಮೇಲಿನ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ದೊರೆತಿವೆ. 


* ಬತಿಹಾಪ ಉಪನ್ಯಾಸಕರು, ಸರ್ಕಾಲಿ ಪ್ರಥಮ ದರ್ಜೆ ಕಾಲೇಜು. ಹೊಪಕೋಟೆ, ಬೆಂಗಳೂರು ದ್ರಾಮಾಂತರ ಜಲ್ಲೆ. 


೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇತ್ತೀಚೆಗೆ ಡಾ॥ ಎಸ್‌.ಕೆ. ಅರುಣಿ ತಮ್ಮ “ಬೆಂಗಳೂರು ಪರಂಪರೆ [ಇತಿಹಾಸ ಸಂಶೋಧನೆಯ ಹೊಸ ನೋಟಗಳು] 
ಎ೦ಬ ನಶನಲ್ಲೀ ಪ್ರಸ್ತಾಪಿಸಿರುವಂತೆ” ಕೋಲಾರ ಜಿಲ್ಲೆಯಲ್ಲಿಯು ಹಳೆ ಶಿಲಾಯುಗ ಅವಶೇಷಗಳು ದೊರಕಿರುವ 
ಮಾಹಿತಿಗಳಿದ್ದು, ೫ ೬ ಲಕ್ಷ ವರ್ಷಗಳ ಪುರಾತನ ಆದಿಮಾನವ ವಾಸವಾಗಿರುವ ಸಾಧ್ಯತೆಗಳಿವೆ ಎಂದು ಹೇಳುವ 
ಮೂಲಕ ನ ಪ್ರಾಚೀನತೆಯ ಬಗ್ಗೆ ಮೊದಲ ಬಾರಿಗೆ ಬೆಳಕು ಚೆಲ್ಲಿದ್ದಾರೆ. 


ಕೋಲಾರ ಜಿಲ್ಲೆಯ ಪುರಾತತ್ವ ನೆಲೆಗಳು ಮತ್ತು ಶೋಧ 


ಈವರೆಗೆ ಕೋಲಾರ ಜಿಲ್ಲಯಲ್ಲಿ ಸ್ವಾತಂತ್ಯ ಪೂರ್ವ/ಸ್ಥಾತಂತ್ರ್ಯೋತ್ತರದಲ್ಲಿ ದೊರೆತಿರುವ ಸಮಾಧಿನೆಲೆಗಳ ಸಂಖ್ಯೆಯೇ 
ಸುಮಾರು ಇನ್ನೂರಕ್ಕೂ ಹೆಚ್ಚು. ಇವುಗಳಲ್ಲಿ ಕೆಲವು ನೆಲೆಗಳ ಅಧ್ಯಯನ ಮತ್ತು ಉತ್ಪನನ ಕೈಗೊಂಡು ವರದಿ ನೀಡಿದ 
ಪುರಾತತ್ವ ಶಾಸ್ತ್ರಜ್ಞ ಕ್ಯಾಪ್ಪನ್‌ ರಾಬರ್ಟ್‌ ಹೊ ರಾಬರ್ಟ್‌ ಬೂಸ್‌ ಘೂಟ್‌, ಕುಕ್‌, `ಜಾನ್‌ els ಎಂ. ಹೆಚ್‌. 
ಕೃಷ್ಣ, ಎರಿ. ಶೆಷಾದಿ, ಲ್‌ೆ ಶ್ರೀನಿವಾಸ್‌, ಸಿ. ಕೃಷ್ಣಮೂರ್ತಿ, ಬಿ. ನರಸಿಂಹಯ್ಯ ಮತ್ತು ಎಸ್‌.ಆರ್‌.ರಾವ್‌ ಹಾಗೂ 
ಇನ್ನೂ ಹಲವಾರು ವಿದ್ವಾಂಸರು. 


ಆದರೆ ಜಿಲ್ಲಯ ಮಾಲೂರು ತಾಲ್ಲೂಕಿನ ಬನಹಳ್ಳಿ ಇಡೀ ದಕ್ಷಿಣ ಭಾರತದಲ್ಲೇ ಅತಿದೊಡ್ಡ ವಸತಿ ನೆಲೆಯಾಗಿತ್ತೆಂಬ 
ಅಂಶ ಮರೆಯುವಂತಿಲ್ಲ. ಉತ್ಸನನದಿಂದ ಇಲ್ಲಿನ ಸಂಸ್ಥೃತಿ ಕಾವೇರಿ ಬಯಲಿನ ಸಂಸ್ಕೃತಿಗಿಂತ ಭಿನ್ನ ಎಂದೂ ಹಾಗೂ 
ಒಂದು ಶವಕುಣಿಯಲ್ಲಿ ಭ್ಲೇಡಿನಂಥ ಮೂರು ಸಣ್ಣ ಸಣ್ಣ ಕಲ್ಲುಚಕ್ಕೆಗಳನ್ನು ಉದ್ದನೆಯ ಎಲುಬಿನಲ್ಲಿ ಕೊರೆದು ಮಾಡಿದ 
ತಗ್ಗಿನಲ್ಲಿ ಒಂದರ ಪಕ್ಕದಲ್ಲಿ ಒಂದರಂತೆ ಜೋಡಿಸಿ ಅಂಟಿನಿಂದ ಗಟ್ಟಿ ಮಾಡಲಾಗುತ್ತಿತ್ತು ಇದೊಂದು ಸಂಕೀರ್ಣ 
ಉಪಕರಣ, ಇಡೀ ದಕ್ಷಿಣ ಭಾರತದಲ್ಲಿ ಇಂಥ ಉಪಕರಣ ದೊರೆತಿರುವುದು ಇದೇ ಮೊದಲು ಎಂದು ವಿದ್ವಾಂಸರು 
ತಿಳಿಸಿದ್ದಾರೆ. 

ಕೋಲಾರ ಜಿಲ್ಲೆಯ/ತಾಲ್ಲೂಕಿನ ಕಲ್ಲಂಡೂರು ಗ್ರಾಮದಲ್ಲಿ ನವ ಶಿಲಾಯುಗ ಶಿಲೋಪಕರಣಗಳು ಮತ್ತು ಬೃಹತ್‌ 
ಶಿಲಾಯುಗ ಸಂಸ್ಥೃತಿಯ ಬೃಹತ್‌ ನೆಲೆಯನ್ನು ಲೇಖಕರು [ಡಾ॥ ಆರ್‌.ವಿ. ರವೀಂದನಾಥ] ಪತ್ತೆಹಚ್ಚಿದ್ದಾರೆ. ಇದು 
ಹೊಸನೆಲೆ ಹಾಗೂ ಹೊಸಶೋಧವಾಗಿದೆ. 


ಕಲ್ಲಂಡೂರು ಪರಿಚಯ 


ಕಲ್ಲಂಡೂರು, ಕೋಲಾರ-ಮಾಲ್ಲೂರು ರಸ್ತೆಯಲ್ಲಿರುವ ಒಂದು ಗ್ರಾಮ. ದೂರ ಸು.೧೨ ಕಿ.ಮೀ., ಇದು ಬೆಬದ 
ತಪ್ಪಲಿನಲ್ಲಿದೆ. ಈ ಗ್ರಾಮ ಸು.೧೫೦ ಮನೆಗಳು, ಸ ಸು೧೦೦೦ ಜನಸಂಖ್ಯೆಯನ್ನು ಹೊಂದಿದ್ದು, ಬೆಗ್ಗಿಹೊಸ ಸಹಳ್ಳಿ ಪಂಚಾಯಿತಿಗೆ 
ಸೇರಿದೆ. ಈ ಗ್ರಾಮ ಏಳು ರಸ್ತೆಗಳ ಸಂಪರ್ಕ ಹೊಂದಿದೆ. ಐದು 'ರಸೆಗಳು ಕೋಲಾರ- ಮಾಲೂರು ರಸ್ತೆ ಮೂಲಕ, 
ಎರಡು ರಸೆಗಳು ಕೋಲಾರ- ಚೇಕಲ್‌ ಮಾರ್ಗದಲ್ಲಿರುವ ಬೆಗ್ಗಿಹೊಸ ಸಹಳ್ಳಿ ಮತ್ತು ಮುದುವತ್ತಿ ಮಾರ್ಗಗಳ ಮೂಲಕ 
ಸಂಪರ್ಕ ಹೊಂದಿವೆ. ಕಲ್ಲಂಡೂರು ದೊಡ್ಡಬೆಟ್ರ ಹೊಂದಿದ್ದು, ಗ್ರಾಮದ ಜಮೀನಿಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳು- 
ಗುಟ್ಟೆಗಳು ಹೇರಳವಾಗಿವೆ. ಇವುಗಳ ಸುತ್ತ ಮುತ್ತಲಿನಲ್ಲಿಯೇ ಒಂದು ನೂರಕ್ಕೂ ಹೆಚ್ಚು ಶಿಲಾಸಮಾಧಿಗಳು ನನ್ನ 
ಕ್ಷೇತಕಾರ್ಯ ಅವಧಿಯಲ್ಲಿ ಪತ್ತೆಯಾಗಿದ್ದು, ಈ ನೆಲೆ ಹೊಸ ಶೋಧವಾಗಿದೆ . ಇಲ್ಲಿನ ಶಿಲಾಸಮಾಧಿಗಳನ್ನು ಸ್ಥಳೀಯವಾಗಿ 
ದೊರಕುವ ಕಲ್ಲುಗಳಿಂದಲೇ ನಿರ್ಮಾಣ ಮಾಡಿರುವುದು ಕಂಡು ಬಂದಿವೆ. ಈ ಪ್ರದೇಶದಲ್ಲಿ ಯಾವುದೇ ನದಿ ಅಥವಾ 
ಉಪ ನದಿಯಾಗಲಿ ಇಲ್ಲ. 


ನವ ಶಿಲಾಯುಗ 


ಕೋಲಾರ ಜಿಲ್ಲೆಯ ಮಾಲ್ಲೂರು ತಾಲ್ಲೂಕಿನ ಬನಹಳ್ಳಿ ದಕ್ಷಿಣ ಭಾರತದಲ್ಲೇ ಅತಿದೊಡ್ಡ ನೆಲೆಯಾಗಿದ್ದು. ೧. ನವ 
ಶಿಲಾಯುಗ ೨. ನವಶಿಲಾ-ತಾಮ್ರಯುಗ ೩. ತಾಮ್ರಶಿಲಾಯುಗ-ಕಬ್ಬಿಣಯುಗ ೪. ಕಬ್ಬಿಣಯುಗ ಮತ್ತು ಆದಿಚಾರಿತ್ರ್ತಿಕ 
ಕಾಲ. ಹೀಗೆ ನಾಲ್ಕು ನಾಸಿಕ ಹಂತಗಳಲ್ಲಿ ಕಂಡು ಬಂದಿವೆ. ಜಿಲ್ಲೆಯಲ್ಲಿ ಈ ನವ ಶಿಲಾಯುಗಕ್ಕೆ ಸೇರಿದ ಸು.೨೦ 
ಹಾಗೂ ತಾಲ್ಲೂಕಿನಲ್ಲಿ ಸು.೫೦ ನೆಲೆಗಳು ಪತ್ತೆಯಾಗಿವೆ. 


ಪ್ರಸ್ತುತ ಈ ಲೇಖನಕ್ಕೆ ಸಂಬಂಧಿಸಿದ ಕಲ್ಲಂಡೂರು ಗ್ರಾಮದಲ್ಲಿ ನವ ಶಿಲಾಯುಗಕ್ಕೆ ಸೇರಿದ ಕಲ್ಲಿನ ಕೈಕೊಡಲಿಗಳನ್ನು 
ಪತ್ತೆ ಹಚ್ಚಲಾಗಿದೆ. ಈ ಉಪಕರಣಗಳಲ್ಲಿ ಕೆಲವು ಶ್ರೀ ಪಟಾಲಮ್ಮ ದೇವಾಲಯ [ಗರ್ಭಗುಡಿ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. 
ಇನ್ನೂ ಕೆಲವು ಶಿಲೋಪಕರಣಗಳನ್ನು ಈ ಗ್ರಾಮದ ಬೆಟ್ಟದ ಮೇಲಿರುವ ಪಾಂಡವರ ಗುಡಿಯಲ್ಲಿ ಇಟ್ಟು ಇವುಗಳನ್ನು 


ಇತಿಹಾಸ ದರ್ಶನ : ಸಂ. ಹ೬ಿ/೨೦೨೧ ೫ 


"ಅಕ್ಕನವರ ತಾಯಿ” ಎಂದು ಕರೆಯುತ್ತಾ ತಲ ತಲಾಂತರಗಳಿಂದ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ. ಇದರೊಡನೆ 
ಗ್ರಾಮದ ಜನರು ಭಾವನ್ನಾಕ ಸಂಬಂಧವನ್ನು ಗಟ್ಟಿಯಾಗಿ ಹೊಂದಿದ್ದಾರೆ. ಇದನ್ನು ನಾನು ನನ್ನ ಕ್ಷೇತಕಾರ್ಯದ 
ಅವಧಿಯಲ್ಲಿ ಗಮನಿಸಿದ್ದೇನೆ. ಈ ಕಲ್ಲಂಡೂರು ನೆಲೆ ಬನಹಳ್ಳಿ ನೆಲೆಗೆ ಕೇವಲ ೧೫ ಕಿ.ಮೀ. ದೂರದಲ್ಲಿದೆ. 
ಬೃಹತ್‌ ಶಿಲಾಯುಗ ಸಂಸ್ಕೃತಿ 

ಬೃಹತ್‌ ಶಿಲಾಯುಗ [ಕಬ್ಬಣದ ಯುಗ] ಸಂಸ್ಕೃತಿ ಜನರು ಕುತೂಹಲಕರವಾದ ವಿವಿಧ ಮಾದರಿಯ ಬೃಹತ್‌ 
ಶಿಲಾಗೋರಿಗಳನ್ನು ನಿರ್ಮಿಸುತ್ತಿದ್ದುದರಿಂದ ಈ ಸಂಸ್ಕೃತಿಯನ್ನು ಬೃಹತ್‌ ಶಿಲಾಯುಗ ಸಂಸ್ಕೃತಿ ಎಂದು ಕರೆಯಲಾಗುತ್ತಿದೆ. 
ಜೊತೆಗೆ ಈ ಹಂತದಲ್ಲಿ ಕಬ್ಬಿಣದ ಬಳಕೆಯ ಮಹತ್ತವನ್ನು ಕಾಣಬಹುದು. ಕಲ್ಲುಗೋರಿಗಳು ಈ ಜನರ ಪಾರಂಪರಿಕ 


ನಂಬಿಕೆಗಳ ತಳಹದಿಯ ಮೇಲೆ ರೂಪಿತವಾದವುಗಳಾಗಿವೆ. ಈ ಜನರು ಜೀವಿಸುತ್ತಿದ್ದ ಪ್ರದೇಶಗಳನ್ನು ವಾಸ್ತವ್ಯದ 
ನೆಲೆಗಳೆಂದೂ ಹಾಗೂ ಶವಸಂಸ್ಕಾರದ ಕೇಂದ್ರಗಳನ್ನು ಗೋರಿನೆಲೆಗಳೆಂದೂ ಪ್ರತ್ಯೇಕವಾಗಿ ಅಧ್ಯಯನ ನಡೆಸಲಾಗಿದೆ. 


ಕೋಲಾರ ಜಿಲ್ಲೆಯಲ್ಲಿ ಈ ಸಂಸ್ಕೃತಿಗೆ ಸೇರಿದ ಶಿಲಾಗೋರಿಗಳು ಅತ್ಕಧಿಕವಾಗಿವೆ. ತಾಲ್ಲೂಕಿನ ಗರುಡನಹಳ್ಳಿಬೆಟ್ಟದ 
ಸಾಲು, ಮಾಲೂರು ತಾಲ್ಲೂಕಿನ ಬಿಟ್ನಹಳ್ಳಿ ಮತ್ತು ಅಲಹಳ್ಳಿಗಳಲ್ಲಿ ನೂರಾರು ಶಿಲಾಗೋರಿಗಳು ಪತ್ತೆಯಾಗಿರುವುದನ್ನು 
ಜಿಲ್ಲಾ ಗ್ಯಾಸೆಟಿಯರ್‌ನಲ್ಲಿ ಪ್ರಸ್ತಾಪಿಸಲಾಗಿದೆ. ಇಲ್ಲಲ್ಲ ಇಷ್ಟು ಅಧಿಕ ಸಂಖ್ಯೆಯಲ್ಲಿ ಬೃಹತ್‌ ಶಿಲಾಗೋರಿಗಳು ಇರುವುದಕ್ಕೆ 
ಮುಖ್ಯವಾಗಿ ಈ ಜನರಿಗೆ ಇವುಗಳನ್ನು ನಿರ್ಮಿಸಲು ಬೇಕಾದ ಚಪ್ಪಡಿ ಹಾಗೂ ಗುಂಡುಕಲ್ಲುಗಳು ಈ ಪ್ರದೇಶದಲ್ಲಿ 
ಯಥೇಚ್ಛವಾಗಿ ದೊರೆಯುವುದು ಒಂದು ಕಾರಣ. ಜಿಲ್ಲೆಯಲ್ಲಿ ಸು.೨೧೦ ಕ್ಕೂ ಹೆಚ್ಚು ಕೋಲಾರ -೫೦, ಬಂಗಾರಪೇಟಿ- 
ಕೆ.ಜಿ.ಎಫ್‌-೭೦, ಮಾಲೂರು-೬೦, ಮುಳಬಾಗಿಲು-೨೫ ಮತ್ತು ಶ್ರೀನಿವಾಸಪುರ-೦೫ ನೆಲೆಗಳು ಪತ್ತೆಯಾಗಿವೆ. 


ಜನಾಂಗ ಮತ್ತು ಮೂಲ ಹಾಗೂ ಭಾಷೆ 


ಬ್ರಹ್ಮಗಿರಿ ಮತ್ತು ಮಸ್ಸಿಯಲ್ಲಿಯ ಕಲ್ಲೋರಿಗಳಲ್ಲಿ ದೊರೆತ ಅಸ್ಸಿ ಅವಶೇಷಗಳ ಪರೀಕ್ಷಣಗಳಿಂದ ಈ ಜನವರ್ಗದಲ್ಲಿ 
ಮೂರು ವಿಧದ ಜನಾಂಗಗಳನ್ನು ಗುರುತಿಸಲಾಗಿದೆ. $y ಸ್ಥಳಿಕ ಆಸ್ಪಲಾಯಿಡ್‌ ಹಾಗೂ ಫೋಟೊ ಆಸ್ಟಲಾಯಿಡ್‌, ಟ್ರ 
ಅಲ್‌- -ಉಬೈದ್‌ ೩. ಸಹೋ ನನನು ಜನಾಂಗದ ಮೆಸೊವ್ಯಾಕ ಕ್ರೇನಿಯಲ್‌. ಈ ಬೃಹತ್‌ ಿಲಾಸಂಸ್ಥೃತಿಯ 
ಜನರು ಸ್ಥಳೀಯರಲ್ಲ £3 ಅಭಿಪ್ರಾಯ ಬಹುಕಾಲ ಬಲವಾಗಿ ಬೇರೂರಿತ್ತು ಆದರೆ ಇತೀಚೆಗೆ ಕೆನಡಿ ಮತ್ತು ಲೆವಿಸ್ಸಿ 
ಎ೦ಬ ಪುರಾತತ್ವ ವಿದ್ವಾಂಸರು ಕೈಗೊಂಡ ಅಸ್ತಿ ಪಂಜರ ಅಧ್ಯಯನ ವಿದೇಶಿ ಸಿದ್ದಾಂತಕ್ಕೆ ತೆರೆ ಎಳೆದಿದೆ. "ಬೃಹತ್‌ 
ಶಿಲಾಸಂಸ್ಕೃ ತಿ SE ಮುಂದುವರಿಕೆಯಾಗಿದೆ ee ಇದರಿಂದ ಮ 


ದಕ್ಷಿಣ ಭಾರತದಲ್ಲಿ ಬೃಹತ್‌ ಶಿಲಾಸಂಸ್ಥೃತಿ ಕ್ರಿಪೂ. ೧೨೦೦ರಿಂದ ೨೦೦ರವರೆಗೆ ಅಸ್ತಿತ್ವದಲ್ಲಿತ್ತು ಎಂಬುದನ್ನು 
ವೈಜ್ಞಾನಿಕವಾಗಿ ನಿರೂಪಿಸಿದಂತಾಗಿದೆ. 


ತ ಸಂಸ್ಕೃತಿಯ ಜನರು ಆಡುತ್ತಿದ್ದ ಭಾಷೆ ಯಾವುದು ಎಂಬುದರ ಬಗ್ಗೆ ಕುತೂಹಲಕಾರಿ ಚರ್ಚೆಗಳು ನಡೆದಿದ್ದರೂ 
ಇದರ ಬಗ್ಗೆ ಯಾವ ಸ್ಪಷ್ಟತೆಯೂ ಮೂಡಿಲ್ಲ, ಆದರೆ ಇದಕ್ಕಾಗಿ ಬಹುಮುಖೀಯ ಅಧ್ಯಯನವನ್ನು ನಡೆಸಬೇಕಾಗಿದೆ. 
ಕಲ್ಲಂಡೂರು ಬೃಹತ್‌ ನೆಲೆ 


ಕಲ್ಲಂಡೂರು ನೆಲೆ ಬೃಹತ್‌ ಶಿಲಾಯುಗ ಸಂಸ್ಥೃತಿಗೆ ಸೇರಿದ್ದೆಂದು ಅದರ ಗುಣಲಕ್ಷಣಗಳಿಂದ ಸಾಬೀತಾಗಿದೆ. ಆದರೆ 
ಇಲ್ಲಿರುವ ನೂರಾರು ಶಿಲಾಸಮಾಧಿಗಳೆಲ್ಲಾ ಒಂದೇ ಬಗೆಯಾಗಿವೆಯೆಂದು ಭಾವಿಸಬಾರದು. ಈ ನೆಲೆಯಲ್ಲಿ ಆರು 
ಬಗೆಯ ಸಮಾಧಿ ನಮೂನೆಗಳು ಕಂಡು ಬಂದಿದ್ದು, ಬಹುಶಃ ಆ ಜನರಲ್ಲಿದ್ದ ಒಳಪಂಗಡಗಳ ಆಚಾರ ಬೇದಗಳು ಇವಕ್ಕೆ 
ಕಾರಣವಾಗಿರಬಹುದು. ವಿದ್ವಾಂಸರಾದ ವಿ.ಡಿ. ಕೃಷ್ಣಸ್ತಾಮಿಯವರು ೧೨ ನಮೂನೆಯ ಶಿಲಾಸಮಾಧಿಗಳನ್ನು ಪ್ರಸ್ತಾಪಿಸಿದ್ದಾರೆ. 
ಈ ಶಿಲಾಸಮಾಧಿಗಳ ವಿನ್ಯಾಸವನ್ನು ಗುರುತಿಸುವಲ್ಲಿ ಪ್ರಾದೇಶಿಕ ಸನ್ನಿವೇಶ, ರಚನಾ ವಿಧಾನ, ತಳ ವಿನ್ಯಾಸ, ಶಿಲಾ 
ಮಾದರಿಗಳು ಮತ್ತು ಇನ್ನಿತರ ಅಂಶಗಳನ್ವಯ ಕಲ್ಲಂಡೂರು ಶಿಲಾ ಸಮಾಧಿಗಳನ್ನು 

ಎ. ದೊಡ್ಡ ಎರಡು ವೃತ್ತ ಶಿಲಾಸಮಾಧಿ 

ಬಿ. ದೊಡ್ಡ ಒಂದು ವೃತ್ತ ಶಿಲಾಸಮಾಧಿ 

ಸಿ. ಕಲ್ಮನೆ ಸಮಾಧಿಗಳು 


೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಡಿ. ಕಲ್ಲುಪ್ರೆ ಸಮಾಧಿಗಳು 
ಇ. ಗುಂಡುಕಲ್ಲು ಶಿಲಾವೃತ್ತ ಸಮಾಧಿಗಳು 
ಎಫ್‌. ಅಂಡಾಕಾರ/ಆಯುತಾಕಾರ ಶಿಲಾಸಮಾಧಿಗಳು ಇತ್ಯಾದಿ ಗುಂಪುಗಳಾಗಿ ವಿಂಗಡಿಸಲಾಗಿದೆ. 


ಎ. ದೊಡ್ಡ ಎರಡು ವೃತ್ತ ಶಿಲಾಸಮಾಧಿ [Portholed Cists] 


ಎರಡು ಶಿಲಾವರ್ತುಲ [5ಃಂಗ cle] ಸಮಾಧಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಬಳಕೆಯಲ್ಲಿದ್ದವು. 
ಈ ಶಿಲಾವರ್ತುಲಗಳು ಸಮಾಧಿಗಳ ಭೂ ಮಟ್ಟದ ಮೇಲಿನ ಲಕ್ಷಣವಾಗಿದ್ದು ಮಣ್ಣಿನ ದಿಬ್ಬಗಳು ಚದುರಿ ಹೋಗದಂತೆ 
ತಡೆಯುವ ಸಾಧನಗಳಾಗಿರುತ್ತಿದ್ದವು. ಈ ಶಿಲಾವರ್ತುಲ ಸಮಾಧಿಗಳ ಒಳಭಾಗದಲ್ಲಿ ಸಮಾಧಿ ಗುಂಡಿಗಳೋ, ಪೂರ್ಣ 
ಹೊತು ಹೋದ ಶಿಲಾತೊಟ್ಟಿಗಳೋ, ಶವಜಾಡಿಗಳೋ, ಶವತೊಟ್ಟಿಗಳೋ ಇರುವುದು ಬೇರೆ ಬೇರೆ ಕಡ ಉತ್ಪನನ 
ನಡೆದ ಜಾಗದಲ್ಲಿ ಕಂಡು ಬಂದಿರುವ ಲಕ್ಷಣಗಳು. ಆದುದರಿಂದ ಶಿಲಾ ವರ್ತುಲವಿದ್ದ ಮಾತ್ರಕ್ಕೆ ಸಮಾಧಿ ಯಾವ ಬಗೆಗೆ 
ಸೇರುತ್ತದೆಂದು ಹೇಳಲು ಸಾಧ್ಯವಾಗುವುದಿಲ್ಲವೆಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. 


ಇಂತಹ ಶಿಲಾವರ್ತುಲ ಸಮಾಧಿ ಕಲ್ಲಂಡೂರು ಗ್ರಾಮದಲ್ಲಿನ ಅರಸಪುನವರ ಆರು ಎಕರೆ ಜಮೀನಿನಲ್ಲಿ ಕಂಡು 
ಬಂದಿದೆ. ಇದು ಕಲ್ಲಂಡೂರು-ಬೆಗ್ನಿಹೊಸಹಳ್ಳಿ ಮಾರ್ಗದ ಮುಂಭಾಗದಲ್ಲಿಯೇ ಇದೆ. ಇಲ್ಲಿ ದೊಡ್ಡ ಎರಡು ವೃತ್ತ ಅಥವಾ 
ಎರಡು ಸಾಲುಗಲ್ಲುಗಳ ಶಿಲಾಸಮಾಧಿಯನ್ನು ಸ್ಥಳೀಯ ನಿವಾಸಿ ಅಂಗಡಿ ಪಿಳ್ಳಪ್ಪನವರು ನನ್ನ ಕ್ಷೇತಕಾರ್ಯದ ಅವಧಿಯಲ್ಲಿ 
ತೋರಿಸಿದರು. ಈ ಶಿಲಾವೃತ್ತಗಳ ಸಮಾಧಿ ವ್ಯಾಸವು ಇಷ್ಟೇ ಎಂದು ನಾನು ಸ್ಪಷ್ಟವಾಗಿ ಹೇಳಲಾಗದಿದ್ದರೂ, ಈ ವರ್ತುಲ 
ಒಂದರೊಳಗೊಂದರಂತೆ ಇರುವಂತೆ ಮೇಲ್ನೋಟಕ್ಕೆ ತೋರುವ ಹೆಗ್ಗುರುತುಗಳಾಗಿವೆ. ಆದರೆ ಈ ಸಮಾಧಿಯ ಸುತ್ತಲು 
ಗುಂಡುಕಲ್ಲುಗಳನ್ನು ಹೊಂದಿರದೆ ಚತುಷ್ಕೋಣಾಕೃತಿ/ಷಟ್‌ಕೋಣಾಕೃತಿಯ ದೊಡ್ಡಗಾತ್ರದ ಕಲ್ಲುಗಳನ್ನು ಹೊಂದಿದೆ. 
ಕ ದೊಡ್ಡ ಒಂದು ವೃತ್ತ ಶಿಲಾಸಮಾಧಿ 

ಒಂದು ಶಿಲಾವರ್ತುಲ [Sಂಗ ಂrc।] ಸಮಾಧಿಯು ಬೃಹತ್‌ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಬಳಕೆಯಲ್ಲಿದ್ದವು. ಈ 
ಸಮಾಧಿ ಒಂದು ಸಾಲುಗಲ್ಲುಗಳನ್ನು ಮಾತ್ರ ಹೊಂದಿರುವ ದೊಡ್ಡಗಾತ್ರದ ಸಮಾಧಿಯಾಗಿದೆ. ಇದು ಕೂಡ ಕಲ್ಲಂಡೂರು 
ಗ್ರಾಮದ ಅರಸಪ್ಪ್ರನವರ ಜಮೀನಿನಲ್ಲಿಯೇ ಕಂಡು ಬಂದಿದೆ. ಇದು ದೊಡ್ಡ ಎರಡು ವೃತ್ತ ಶಿಲಾಸಮಾಧಿಯಿಂದ ಕೇವಲ 
ಹದಿನೈದು ಅಡಿ ದೂರದಲ್ಲಿದೆ. ಈ ಸಮಾಧಿವರ್ತುಲ ಗುಂಡುಕಲ್ಲುಗಳನ್ನು ಹೊಂದಿರದೆ ತಿಕೋಣಾಕೃತಿ/ಚತುಷ್ಠ್ಟೋಣಾಕೃತಿ/ 
ಷಟ್‌ಕೋಣಾಕೃತಿ ಹೊಂದಿದೆ, ಇದನ್ನು ನನ್ನ ಕ್ಷೇತ್ರ ಕಾರ್ಯದ ಅವಧಿಯಲ್ಲಿ ಸ್ಥಳೀಯ ನಿವಾಸಿ ಅಂಗಡಿ ಪಿಳ್ಳಪುನವರು 
ತೋರಿಸಿದರು. 


ನಿ. ಕಲ್ಪನೆ ಸಮಾಧಿಗಳು [Dolmenoid Cists] 
ಭೂ ಮಟ್ಟದಲ್ಲಿ ೪-೫ ಚಪಡಿ ಕಲ್ಲುಗಳಿಂದ ನಿರ್ಮಿಸಿದ ಪುಟ್ಟಕೋಣೆಯನ್ನು ಕಲ್ಲನೆ ಎನ್ನುವರು. ಅಂದರೆ 


- ತೆಳುವಾದ ನಯವಾದ ಚಪ್ಪಡಿಗಳನ್ನು ತೆಗೆಯಲಾಗದಿದ್ದಾಗ ದಪ ಮತ್ತು "ಒರಟಾದ Nu ಕ ಪ್ರಾಕೃ ತಿಕವಾಗಿ 


ದೊರಕುತ್ತಿದ್ದ ಕಲ್ಲುಬಂಡೆಯಗಳನು , ನಾಲ್ಕುಪಾರ್ಶಗಳಿಗ ಗೋಡೆಯಂತೆ ಮತ್ತು ತಳಭಾಗದಲ್ಲಿ ಹಾಸುಗಲ್ಲಾಗಿ 
ಪೆಟ್ಟಗೆಯಾಕಾರದ ತೊಟ್ಟಿಗಳನ್ನು ಪುಟ್ರಕೋಣೆಗಲ್ಪನೆಗಳನ್ನು ನಿರ್ಮಿಸುತ್ತಿದ್ದರು. ಇವುಗಳಲ್ಲಿ ಕೆಲವನ್ನು ನೇರವಾಗಿ ಶವಗಳ 
ಸಮಾಧಿ ಮಾಡಲು ಬಳಸಿಕೊಳ್ಳದೆ ಶವವನ್ನು ಕೆಲವು ಕಾಲ ಹೊರಗಿಟ್ಟು ಅಥವಾ ಬೇರೆ ಕಡ ಹುದುಗಿಟ್ಟು ಸ್ಪಲ್ಪ ಕಾಲದ 
ನಂತರ ಅಂದರೆ ಮಾಂಸಖಂಡಗಳು ಮಣ್ಣಿನಲ್ಲಿ ಕರಗಿಹೋಗಿ ಉಳಿದು ಕೊಳ್ಳುವ ಅಸ್ನಿಗಳನ್ನು ಸಂಗಹಿಸಿ ಮಡಕೆಯಲ್ಲಿಟ್ಟು 
ಈ ಶಿಲಾತೊಟ್ಟಿಗಳಲ್ಲಿ ಇಟ್ಟ ನಂತರ ಕೋಣೆಯ ಮೇಲ್ಲಾಗವನ್ನು ಚಪ್ಪಡಿಕಲ್ಲಿಂದ ಮುಚ್ಚಲಾಗಿರುತ್ತದೆ. ಕೆಲವೊಮ್ಮೆ 
ಯಾವುದಾದರೊಂದು ಬದಿಯ ಗೋಡೆಯಂತಿರುವ ಚಪಡಿಕಲ್ಲಿನಲ್ಲಿ ವೃತ್ತಾಕಾರದ ಕಂಡಿ [ರ೦ದ-Pಂrtಂled] ಕೊರೆದಿರುವುದು 
ಕಂಡು ಬರುತ್ತದೆ. 

ಕಲ್ಲಂಡೂರು ಗ್ರಾಮದಲ್ಲಿ ಆರು ಕಲ್ಲನೆ ಸಮಾಧಿ/ಗೋರಿಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರಲ್ಲಿ ನಾಲ್ಕು ಕಲ್ಪನೆ 
ಸಮಾಧಿಗಳು ದಂಡೋರು ಗಂಗಪ ಶನ ಮಗ 'ಸೀನಪನ ಜಮೀನಿನ ನೀಲಗಿರಿ ತೋಪಿನಲ್ಲಿ ಕಂಡು ಬಂದಿದೆ. ಇನ್ನೊ ಂದು 
ಶ್ರೀ ಪಟ್ಟಾಲಮ್ಮ ದೇವಾಲಯದ ಪಕ್ಕದ ರಸ್ತೆ ಬದಿ ಕಂಡು ಬಂದಿದೆ. ಮತ್ತೊಂದು ಅಗಸರ ಚಿನ್ನಸ್ಪಾಮಿಯವರ ಇನಾಂತಿ 
ಜಮೀನಿನ ಹಿಂಭಾಗದ ಕಲ್ಲುಬಂಡೆಗಳ ನಡುವೆ ಕಂಡು ಬಂದಿವೆ. ಇದನ್ನು ನಿಧಿಗಳ್ನರು ಕಿತ್ತು ಹಾಕಿದರೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ g 


ಸೀನಪ್ಪನ ಜಮೀನಿನಲ್ಲಿರುವ ನಾಲ್ಕು ಕಲ್ಲನೆಗಳಲ್ಲಿ ಎರಡು ಚೌಕಾಕಾರದಲ್ಲಿದ್ದರೆ, ಇನ್ನೊಂದು ಆಯುತಕಾರದಲ್ಲದೆ. 
ಚೌಕಾಕಾರದಲ್ಲಿರುವ ಕಲ್ಲನೆಗಳನ್ನು ಪುನರ್‌ ನಿರ್ಮಿಸಿರುವುದು ಕಂಡು ಬರುತ್ತದೆ. ಈ ಕೋಣೆಯ ಒಂದು ಭಾಗದಲ್ಲಿ 
ವೃತ್ತಾಕಾರದ ಒಂದು ಅಥವಾ ಒಂದೂವರೆ ಇಂಚಿನ ರಂದ್ರ ಕೊರೆದಿರುವುದು ಕಂಡುಬಂದಿದೆ. ಅಲ್ಲದೆ ಈ ಕಲ್ಲನೆ ಒಳಗಡೆ 
ಮಧ್ಯಭಾಗದಲ್ಲಿರುವ ಕಲ್ಲಿನ ಮೇಲೆ ವೀರಗಲ್ಲು ಉಬ್ಬುಶಿಲ್ಲಗಳನ್ನು ಕೆತ್ತನೆ ಮಾಡಿರುವುದು ಕಂಡುಬಂದಿದೆ. ಇದನ್ನು ಪಕ್ಕದ 
ಜೋಳಘಟ್ಟ ಗ್ರಾಮದ ಕೆಲವು ಕುಟುಂಬದವರು ತಮ್ಮ ಮನೆ ದೇವರು/ಕುಲ ದೇವರು ಎಂದು ಪೂಜೆ ಮಾಡಿಕೊಂಡು 
ಹೋಗುತ್ತಾರೆಂದು ಕಲ್ಲಂಡೂರು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. 


ಈ ಕಲ್ಲನೆಗಳ ಪಕ್ಕದಲ್ಲಿಯೇ ಸರು ಆಯುತಾಕಾರದ ಕಲ್ಲನೆ ದೊರೆತಿದ್ದು, ಅಗಲ ೩ ಅಡಿ, ಉದ್ದ ೫ ಅಡಿ ಇದೆ. 
ಮೇಲಿನ ಚಪಡಿಕಲ್ಲನ್ನು "ತು ಹಾಕಿದ್ದಾರೆ, ಈ ಚಪುಡಿ ಇದರ ಮುಂಭಾಗದಲ್ಲಿಯೇ ಬಿದ್ದಿದೆ. ಆದರೆ ಅಗಲವಾದ ಚಪುಡಿ 
ಕಲ್ಲಿನಲ್ಲಿ ವೀರಗಲ್ಲು ' ಉಬ್ಬುಶಿಲಿಗಳು ಕಂಡು ಬಂದಿವೆ. ಇದನ್ನು ಗಮನಿಸಿದರೆ ಆ ನಂತರದ "ಕಾಲದಲ್ಲಿ ಕೆತ್ತನೆ ಮಾಡಿರುವುದು 
ಕಂಡು ಬರುತ್ತದೆ. ಇದನ್ನು ನಿಧಿಗಳ್ಳರು ಕಿತ್ತು Ee ಕಂಡು ಬರುತ್ತದೆ. 


ವಿದ್ಧಾಂಸರಾದ ಡಾ॥ ಎಸ್‌. ನಾಗರಾಜು ಪ್ರಕಾರ ಆ ಕಾಲದ ಅನೇಕ ಕಲ್ಲನೆ ಸಮಾಧಿಗಳನ್ನು ಇಲ್ಲಿ ಜನರು 
ಪಾಂಡವರ ಗುಡಿ, ಪಾಂಡವರ ಮನೆ ಇತ್ಯಾದಿಯಾಗಿ ಗುರುತಿಸುತ್ತಾರೆ. ದ್ರೌಪದಿ, ಧರ್ಮರಾಯ ಇವರ ಹೆಸರಿನಲ್ಲಿ 
ಕರಗದ ಉತ್ಸವ ನಡೆಯುತ್ತದೆ. ಇವೆಲ್ಲ ಒಂದಕ್ಕೊಂದು ಸಂಬಂಧಿಸಿದ್ದೆ. ಹಾಗಿದ್ದರೆ ಪಾಂಡವರು ಎಂದು ಗುರುತಿಸುವ 
ಅಥವಾ ಗೌರವಿಸುವ ಈ ಜನ ಯಾರು? ಅವರು ಸ್ಥಳೀಯರೇ? ಅಥವಾ ಉತ್ತರ ದೇಶದಿಂದ ವಲಸೆ ಬಂದವರೇ? 
ಇತ್ಯಾದಿ ಅನೇಕ ಪ್ರಶ್ನೆಗಳಿಗಾದರೂ ಈ ಶೋಧ ಉತ್ತರ ನೀಡಬಲ್ಲದು ಎಂದಿದ್ದಾರೆ. 


ಡಿ. ಕಲ್ಲುಪ್ಪೆ ಸಮಾಧಿಗಳು (Cairns Cists) 

ಸಮಾಧಿಯ ಮೇಲೆ ಗುರುತಿಗಾಗಿ ಒತ್ತಾಗಿ ಗುಡ್ಡೆ ಹಾಕಿದ ಸಣ್ಣಕಲ್ಲುಗಳೇ ಕಲ್ಲುಪ್ರೆಗಳು. ಶವವನ್ನು ಸುಟ್ಟ ನಂತರ 
ಅಳಿದುಳಿದ ಬೂದಿ ಅವಶೇಷಗಳನ್ನು ಸಂಗಹಿಸಿ ಅದರ ಗುರುತಿಗಾಗಿ ಸುತ್ತಲೂ ಒತ್ತಾಗಿ ಹಾಕಿದ ಸಣ್ಣಕಲ್ಲು ಚೂರುಗಳಿಂದ 
ಮುಚ್ಚಿ ಕಲ್ಲುಪ್ರ ನಿರ್ಮಾಣ ಮಾಡಲಾಗುತ್ತದೆ. ಇವುಗಳು ನಿರ್ಧಿಷ್ಟ ಅಳತೆಯಲ್ಲಿರುವ ಕಲ್ಲುಪೆಗಳಾಗಿ ಗೋಚರಿಸುತ್ತವೆ. 
ಇವು ಚದುರಿ ಹೋಗದ ಹಾಗೆ ಅಂಚಿನಲ್ಲಿ ದೊಡ್ಡ ಗುಂಡು ಕಲ್ಲುಗಳ ಚೌಕೋನ ಅಥವಾ ಕಟ್ಟೆಯಿರುತ್ತದೆ. 

ಕಲ್ಲಂಡೂರು ಗ್ರಾಮದಲ್ಲಿನ ನನ್ನ ಕ್ಷೇತ್ರಕಾರ್ಯ ಅವಧಿಯಲ್ಲಿ ಸು. ೮೦ಕ್ಕೂ ಹೆಚ್ಚು ಕಲ್ಲುಪ್ರೆ ಸಮಾಧಿಗಳನ್ನು ಪತ್ತೆ 
ಹಚ್ಚಲಾಗಿದೆ. ಇವುಗಳು ಹೆಚ್ಚಾಗಿ ಅಗಸರ ಚಿನ್ನಸ್ತಾಮಿಯವರ ಜಮೀನಿನಲ್ಲಿ ಕಂಡು ಬಂದಿವೆ. ಇನ್ನೂ ಕೆಲವು ಗ್ರಾಮದ 
ಬೇಕೆ ಬೇರೆ ಜಮೀನುಗಳಲ್ಲಿ ಕಂಡು ಬಂದಿವೆ. ಇಲ್ಲಿನ ಕಲ್ಲುಪೆಗಳು ವಿಶೇಷವಾಗಿ ಬೆಣಚುಕಲ್ಲು aR ಆಗಿರುವುದು 
ಆಶ್ವರ್ಯವನ್ನುಂಟು ಮಾಡಿದೆ. ವಿದ್ವಾಂಸರಾದ ಡಾ॥ ಅ. ಸುಂದರ ಪಕಾರ ಇದರ ಕಾಲಮಾನ ಕ್ರೈಪೂ. ೧೨೦೦ ರಿಂದ 
೧೮೦೦ ಪ್ರಾರಂಭಗೊಂಡು ಕ್ರಿ.ಪೂ. ಇ ರಿಂದ ೧ನೆಯ ಶತಮಾನದಲ್ಲಿ ರೂಢಿಯಲ್ಲಿತ್ತೆಂದು ಅಭಿಪ್ರಾಯ ಪಟ್ಟಿದ್ದಾರೆ. 


ಅ. ಗುಂಡುಕಲ್ಲು ಶಿಲಾವೃತ್ತ ಸಮಾಧಿಗಳು (Stone Circle Cists) 

ಸಮಾಧಿಯ ಸುತ್ತಲೂ ಸಣ್ಣಬಂಡೆಗಳನ್ನು ನೆಲಮಟ್ಟದಲ್ಲಿ ವೃತ್ತಾಕಾರದಲ್ಲಿ ಜೋಡಿಸಿರುತ್ತಾರೆ. ಸಾಮಾನ್ಯವಾಗಿ 
ಒಂದು ಸಮಾಧಿಗೆ ಒಂದೇ ಕಲ್ಲು ವೃತ್ತವಿರುತ್ತದೆ. ಶಿಲಾವರ್ತುಲಗಳು ಸಮಾಧಿಗಳ ಭೂ ಮಟ್ಟದ ಮೇಲಣ ಲಕ್ಷಣವಾಗಿದ್ದು, 
ಸಮಾಧಿಯನ್ನು ಮುಚ್ಚಲು ನಿರ್ಮಿಸಿದ್ದ ಜಲ್ಲಿಕಲ್ಲಿನ ಅಥವಾ ಮಣ್ಣಿನದಿಬ್ಬಗಳು ಚದುರಿ ಹೋಗದಂತೆ ತಡೆಯುವ 
ಸಾಧನಗಳಾಗಿರುತ್ತಿದ್ದವು. ಕಲ್ಲುವೃತ್ತಗಳಲ್ಲಿ ಸಮಾಧಿ ವೃತ್ತದ ಕೇಂದ ಭಾಗದಲ್ಲಿ ಮಾತ್ರ ಇರುತ್ತದೆಂದು ಈವರೆಗೆ ತಿಳಿಯಲಾಗಿತ್ತು. 
ಕಲ್ಲುವೃತ್ತದ ಹೊರಸುತ್ತಿನಲ್ಲಿಯೂ ಶವಕುಣಿ ಇರಬಹುದಾದ ಸಾಧ್ಯತೆ ಇರುತ್ತದೆಂದು ವಿದ್ವಾಂಸರು ತಿಳಿಸಿದ್ದಾರೆ. 

ಕಲ್ಲಂಡೂರು ಗ್ರಾಮದಲ್ಲಿ ದೊಡ್ಡ ಕಲ್ಲುವೃತ್ತಗಳು ಮತ್ತು ಮಧ್ಯಮ ಗಾತ್ರದ ಕಲ್ಲುವೃತ್ತಗಳು ಇನಾಂತಿ ಮತ್ತು 
ಕಂದಾಯ ಜಮೀನುಗಳಲ್ಲಿ ಸು. ೨೫ಕ್ಕೂ ಹೆಚ್ಚು ಪತ್ತೆಯಾಗಿವೆ. ಇಂತಹ ಒಂದು ದೊಡ್ಡ ಗುಂಡುಕಲ್ಲು ಶಿಲಾವೃತ್ತ 
ಸಮಾಧಿ ಗ್ರಾಮದ ಅರಸ ಪುನವರ ಜಮೀನಿನಲ್ಲಿಯೇ ಕಲಡುಬಂದಿರುವುದು ಮತ್ತೊಂದು ವಿಶೇಷವಾಗಿದೆ. ಇದೇ ಗ್ರಾಮದ 
ದೊಡ್ಡಣ್ಣನವರ ನಾಯಕರ ಮುನಿಯಪ್ಪ, ಸಿದ್ದಪನಾಯಕ, ಬಂಗೆಪುನವರ ಮುನಿಯಪ್ಪ(ಮಂಗಸ ಸಂದ್ರ), ಗೋವಿಂದಪ್ಪ 
(ಆಹಾರ ಇಲಾಖೆ) ಅವರ ಕುಟುಂಬದವರ ಹಾಗೂ ಸಿದ್ದಣ್ಣನಾಯಕ (ಮಂಗಸಂದ್ರ) ಜಮೀನುಗಳಲ್ಲಿಯೂ ದೊಡ್ಡ 
ಗುಂಡುಕಲ್ಲು ಶಿಲಾವೃತ್ತಗಳು ಕಂಡು ಬಂದಿವೆ. ಕಲ್ಲಂಡೂರು ವೆಂಕಟೇಶಪುನವರ ಜಮೀನಿನಲ್ಲಿ ಇದ್ದ ಎರಡು ದೊಡ್ಡ 


9) | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


1A 


ಶಿಲಾವೃತ್ತ ಸಮಾಧಿಯಲ್ಲಿದ್ದ ಕಲ್ಲುಗಳನ್ನು ಹೊರತೆಗೆದು ಹೊಡೆದು ಹಾಕಿ ಅವುಗಳನ್ನು ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು 
ಹೋಗುವಾಗ ಎತ್ತುಗಳು ಬೆದರಿಕೊಂಡು ಗಾಡಿ ಮತ್ತು ಕಲ್ಲುಗಳು ಗಾಡಿಯಲ್ಲಿದ್ದು ವೆಂಕಟೇಶಪ್ಪನ ಮೇಲೆ ಬಿದ್ದು 
ಸ್ಥಳದಲ್ಲಿಯೇ ಮರಣ ಹೊಂದಿದ್ದನ್ನು ಹಾಗೂ ಆ ಕಲ್ಲುಗಳನ್ನು ಪುನಃ ತಂದು ಅವರ ಜಮೀನಿನಲ್ಲಿಯೇ ರಾಶಿ 
ಹಾಕಿರುವುದನ್ನು ಸ್ಥಳೀಯರಾದ ಚಂದ್ರಪ್ಪ ಮತ್ತು ಅಂಗಡಿ ಪಿಳ್ಳಪ್ರ ಮಾಹಿತಿ ನೀಡಿದ್ದಾರೆ. 


ಎಫ್‌. ಅಂಡಾಕಾರ/ಆಯುತಾಕಾರ ಶಿಲಾಸಮಾಧಿಗಳು. 


ಕಲ್ಲಂಡೂರು ಗ್ರಾಮದಲ್ಲಿನ ಬೃಹತ್‌ ಶಿಲಾಸಮಾಧಿ ನೆಲೆಯಲ್ಲಿ ಅಂಡಾಕಾರ/ಆಯುತಾಕಾರದ ಸು.೧೨ ಶಿಲಾ 
ಸಮಾಧಿಗಳು ಪತ್ತೆಯಾಗಿವೆ. ಇವುಗಳ ವಿಶೇಷ ಲಕ್ಷಣವೆಂದರೆ ಇವು ಅಂಡಾಕಾರ/ಆಯುತಾಕಾರದಲ್ಲಿದ್ದು ಸುತ್ತಲೂ 
ಕಲ್ಲುಗಳನ್ನು ಹೂಂದಿದೆ. ಇವು ಹೊಸ ರೀತಿಯ ಸಮಾಧಿ ನಮೂನೆಗಳಾಗಿವೆ. ವಿದ್ವಾಂಸರಾದ ವಿ.ಡಿ.ಕೃಷ್ಣಸ್ಪಾಮಿಯವರು 
ಪ್ರಸಾಪಿಸಿರುವ ಹನ್ನೆರಡು ನಮೂನೆ ಸಮಾಧಿಗಳಲ್ಲಿ ಈ ರೀತಿಯ ಸಮಾಧಿಯನ್ನು ಪ್ರಸ್ತಾಪಿಸಿಲ್ಲ. 


ಇದೇ ಗ್ರಾಮದಲ್ಲಿ, ಬೆಗ್ಗಿಹೊಸಹಳ್ಳಿಯ ದೊಡ್ಡರಾಮಣ್ಣನ ಮಗ ಮುನರ್ಯ೯೦)ನವರ ಸರ್ವೆ ನಂ. ೧೨೫/೨ರಲ್ಲಿ 
ಈ ರೀತಿಯ ಎರಡು ಸಮಾಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಜಮೀನಿನ ಪಕ್ಕದಲ್ಲಿಯೇ ಇರುವ ಕಲ್ಲಂಡೂರು 
ಹನುಮಂತಪ್ಪನವರ ಜಮೀನಿನಲ್ಲಿ ಐದು ಸಮಾಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಇದೇ ಗ್ರಾಮದ ಕೆ.ಎಂ. ರಾಮಯ್ಯನವರ 
ಜಮೀನಿನಲ್ಲಿ ಒಂದು ಸಮಾಧಿಯನ್ನು, ಇದೇ ಜಮೀನಿಗೆ ಹೊಂದಿಕೊಂಡಿರುವ ಹಾಗೂ ಕೋಟೆಗೋಡೆ ಪಕ್ಕದಲ್ಲಿರುವ 
ಹರಿಜನ ಆ೦ಜನಪುನವರ ಜಮೀನಿನಲ್ಲಿ ನಾಲ್ಕು ಸಮಾಧಿಗಳನ್ನು ಪತ್ತೆ ಹಚ್ಚಲಾಗಿದೆ. 


ಈ ಮೇಲಿನ ಸು. ೧೨ ಸಮಾಧಿಗಳು ವಿಶೇಷವೆನೆಂದರೆ ಈ ಸಮಾಧಿಗಳಿಗೆ ಬಳಸಿರುವ ಕಲ್ಲುಗಳು 
ಗುಂಡುಕಲ್ಲುಗಳಾಗಿರದೆ ತಿಕೋಣಾಕೃತಿ, ಚತುಷ್ಪೋಣಾಕೃತಿ, ಪಂಚಕೋಣಾಕೃತ್ತಿ ಷಟ್‌ಕೋಣಾಕೃತಿಗಳನ್ನು ಹೊಂದಿವೆ. 
ಇವುಗಳಲ್ಲಿ ಕೆಲವು ದೊಡ್ಡ ಗಾತ್ರದ, ಕೆಲವು ಮಧ್ಯಮ ಗಾತ್ರದ ಸಮಾಧಿಗಳು. ದೊಡ್ಡಗಾತ್ರದ ಸಮಾಧಿಗಳು ಸು.೨೭ 
ಕಲ್ಲುಗಳನ್ನು ಒಂದು ವೃತ್ತವಾಗಿ ಹೊಂದಿದ್ದರೆ, ಮಧ್ಯಮ ಗಾತ್ರದ ಸಮಾಧಿಗಳು ಸು. ೧೭ ಕಲ್ಲುಗಳನ್ನು ಹೊಂದಿವೆ. 
ಇನ್ನೂ ಲ ೧೦ ರಿಂದ ವಿ೨ ಕಲ್ಲುಗಳನ್ನು ವೃತ್ತವಾಗಿ ಹೊಂದಿವೆ. ಈ ಕಲ್ಲುಗಳು ಕಪುಶಿಲೆಯಾಗಿರದೆ 
ಬಿಳಿ, ಹಳದಿ ಮತ್ತು ಕಂದು ಬಣ್ಣದ ಶಿಲೆಗಳನ್ನೇ ಈ ಸಮಾದಿಗಳಿಗೆ ಬಳಸಿರುವುದು ವಿಶೇಷವಾಗಿ ಕಂಡು ಬರುತ್ತದೆ. 


ಬೆಟ್ಟದ ಮೇಲೆ ಶಿಲಾಸಮಾಧಿಗಳು/ಗುಹೆಗಳು 


ಕಲ್ಲಂಡೂರು ಬೆಟ್ಟದ ಮೇಲೆ ಗ್ರಾಮದ ನಿವಾಸಿಗಳ ಜೊತೆ ಕ್ಷೇತ್ರಕಾರ್ಯ ಕೈಗೊಂಡಿದ್ದು ಒಂದು ರೋಮಾಂಚನ 
ಅನುಭವ. ಈ ಬೆಟ್ಟದಲ್ಲಿ ನನಗೆ ಮೂರು ಶಿಲಾವೃತ್ತ ಸಮಾಧಿಗಳು ಹಾಗೂ ಹಲವಾರು ಆಳ ಗುಹೆಗಳು ಕಂಡು ಬಂದಿವೆ. 
ಮೂರು ಗುಂಡುಕಲ್ಲು ಶಿಲಾವೃತ್ತ ಸಮಾಧಿಗಳಲ್ಲಿ ಒಂದು ದೊಡ್ಡದಾಗಿದ್ದರೆ, ಮತ್ತೆರಡು ಮಧ್ಯಮ ಗಾತ್ರದವುಗಳು. ಈ 
ಮಧ್ಯಮ ಗಾತ್ರದ ಗುಂಡುಕಲ್ಲು ಶಿಲಾವೃತ್ತಗಳಲ್ಲಿ ಒಂದನ್ನು ಗ್ರಾಮದ ಜನರೇ ಅಗೆದು ಹಾಕಿದ್ದರೆ, ಇನ್ನೊಂದನ್ನು 
ನಿಧಿಗಳ್ಳರು ಅಗೆದು ಹಾಕಿದ್ದಾರೆ. ಕ "ದೊಡ್ಡ ಗುಂಡುಕಲ್ಲು ಶಿಲಾವೃತ್ತ ಸಮಾಧಿ ಗಿಡಗಂಟೆಗಳಿಂದ ದೆಟವಾಗಿ 
ಆವ ತವಾಗಿರುವುದರಿಂದ ಅದನ್ನು ನಿಧಿಗಳ್ಳರು ಗುರುತಿಸುವಲ್ಲಿ ಶಕ್ಷರಾಗಿಲ್ಲ. ಇದನ್ನು ನನಗೆ ಗ್ರಾಮದ ನಿವಾಸಿ ಅಂಗಡಿ 
ಪಿಳ್ಷಪನವರ ಮಗ ಅಶೋಕ pep. ಯುವಕ ಪ್ರತ್ಯೇಕವಾಗಿ ತೋರಿಸಿದನು. 


ಈ ಬೆಟ್ಟದಲ್ಲಿ ನಾನು ನೋಡಿರುವಷ್ಟು ಗಳ ಕೋಲಾರದ ಅಂತರಗಂಗೆಬೆಟ್ರ್ಟ ಹಾಗೂ ಸುತ್ತಮುತ್ತಲ ಯಾವ 
ಬೆಟ್ಟಗಳಲ್ಲೂ ನೋಡಿಲ್ಲ. ನಾವು ಕಲ್ಲಂಡೂರು ಬೆಟ್ಟದ ಗುಹೆಗಳ ಒಳಗೆ ಇಳಿದು ಯಾವುದಾದರೂ ಶಿಲೋಪಕರಣಗಳು 
ಸಿಗಬಹುದೇನೋ ಎಂದು ನೋಡಿದೆವು. ಆದರೆ ಏನೋ ಸಿಗಲಿಲ್ಲ. ಆಗಂತ ಇಡೀ ಬೆಟ್ಟವನ್ನು ಜಾಲಡಿದೆವೆಂದು 
ಹೇಳುವುದಿಲ್ಲ. ಕ್ಷೇತ್ರಕಾರ್ಯ ಮಾಡಬೇಕಾದ ಜಾಗಗಳು ಇನ್ನೂ ಸಾಕಷ್ಟು ಇಲ್ಲಿವೆ. ಅಲ್ಲದೆ ಆ ನಂತರದ ಕಾಲಘಟ್ಟಗಳಲ್ಲ 
ಅಳ್ಳಿಕೆ ಮಾಡಿದ ರಾಜರು/ಪಾಳೆಗಾರರು ಬೆಬ್ರದ ಮೇಲೆ ಹಾಗೂ ಗುಹೆಗಳಲ್ಲಿ 


ಶತ್ರುಗಳಿಂದ ರಕ್ಷಣೆ ಪಡೆಯಲು ಕಲ್ಲಿನ ಗೋಡೆಗಳನ್ನು ರಕ್ಷಣಾತ್ಮಕವಾಗಿ ನಿರ್ಮಿಸಿಕೊಂಡಿರುವುದು ಕಂಡು ಬರುತ್ತದೆ. 


ಜನಜೀವನ 


ಬೃಹತ್‌ ಶಿಲಾಸಮಾಧಿಯುಗ ಅಥವಾ ಕಬ್ಬಿಣಯುಗದಲ್ಲಿ ವ್ಯವಸಾಯವು ಈ ಸಂಸ್ಕೃತಿಯ ಜನ ಸಮುದಾಯದ 
ಮುಖ್ಯ ವೃತ್ತಿಯಾಗಿತ್ತು. ಬೆಟ್ಟಪ್ರದೇಶದಲ್ಲಿ ಅಥವಾ ಕಲ್ಲುಬಂಡೆಗಳಿಂದ ಆವೃತ್ತವಾದ ಪ್ರದೇಶದಲ್ಲಿ ನೆಲೆಸಿದ್ದು, ಬುದ್ದಿವಂತರೂ, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ € 


ವ್ಯವಹಾರಿಕ ದೃಷ್ಟಿಯವರೂ ಆಗಿದ್ದು, ಕಬ್ಬಿಣ ಅದಿರು ಗಣಿಗಾರಿಕೆ, ಇದರಿಂದ ಲೋಹ ತಯಾರಿಕೆ ಮತ್ತು ಕಮ್ಮಾರಿಕೆಯ 
ತಂತ್ರಗಾರಿಕೆಯನ್ನು ಬಳಸಿಕೊಂಡು ಉಪಕರಣಗಳನ್ನು ಮಾಡುವ ಮತ್ತು ಉಪಯೋಗಿಸುವ ಕಲೆ ಕರಗತ ಮಾಡಿಕೊಂಡಿದ್ದ 
ರೆಂದು ಪುರಾತತ್ವ ವಿದ್ದಾಂಸರು ತಿಳಿಸಿದ್ದಾರೆ. | 

ಕಲ್ಲಂಡೂರು ಗ್ರಾಮದಲ್ಲಿದ್ದ ಈ ಸಮುದಾಯವೂ ಸಹ ಈ ಮೇಲೆ ಪ್ರಸ್ತಾಪಿಸಿರುವಂತೆ ಕಾರ್ಯ ಪ್ರವೃತ್ತವಾಗಿತ್ತೆಂದು 
ಕಂಡು ಬರುವಂತೆ, ಸಾಕ್ಷಿಯಾಗಿ ಗ್ರಾಮದ ಎರಡು ಪ್ರದೇಶಗಳಲ್ಲಿ ಅಂದರೆ ಇಲ್ಲಿನ ನಿವಾಸಿಗಳಾದ ಕೆ.ಎಂ. ರಾಮಯ್ಯ 
ಮತ್ತು ಹರಿಜನ ಆಂಜನಪ್ಪ ಎಂಬುವರ ಜಮೀನುಗಳ ನಡುವೆ ಕೋಟಿಗೋಡೆ ಅವಶೇಷಗಳು ಇದ್ದು ಅಲ್ಲಿ ಕಬ್ಬಿಣದ 
ಕಿಟ್ರದ ದೊಡ್ಡ ಉಂಡೆಗಳ ರಾಶಿ ಪತ್ತೆಯಾಗಿವೆ. ಅಲ್ಲದೆ ಇದೇ ಗ್ರಾಮದ ಮತ್ತೊಂದು ಜಮೀನಿನಲ್ಲಿ ಎರಡು ದೊಡ್ಡ ಗಾತ್ರದ 
ಕಬ್ಬಿಣದ ಕಿಟ್ಟದ ಉಂಡೆಗಳನ್ನು ಪತ್ತೆ ಹಚ್ಚಲಾಗಿದ್ದು ಇದನ್ನು ಬೇರೆ ಕಡೆಯಿಂದ ತಂದು ಹಾಕಿರುವುದು ಕಂಡು ಬರುತ್ತದೆ. 
ಇದರಿಂದ ಈ ಗ್ರಾಮದ ಸುತ್ತಮುತ್ತಲೂ ಎಲ್ಲಾದರೂ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶ ಇದ್ದಿರಬಹುದೇ? ಅಥವಾ 
ಕಬ್ಬಿಣದ ಅದಿರುಗಳನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಅದಿರು ಸಂಗಹಿಸಿ ಕುಲುಮೆಗಳಲ್ಲಿ ಅದನ್ನು ಕರಗಿಸಿ ಕಬ್ಬಿಣದ 
ಆಯುಧಗಳೂ, ವ್ಯವಸಾಯ ಮತ್ತು ಗೃಹೋಪಯೋಗಿ ಉಪಕರಣಗಳನ್ನು ತಯಾರಿಸುತ್ತಿದ್ದರೆಂದು ಕಂಡು ಬರುತ್ತದೆ. 
ಉಪಸಂಹಾರ 

ವಿದ್ದಾಂಸರಾದ ಡಾ. ನಾ.ಶಿ. ರಂಗರಾಜು ಪ್ರಕಾರ ಇತ್ತೀಚೆಗೆ ಪುರಾತತ್ವ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು 
ಬಳಕೆಯಾಗುತ್ತಿರುವ ವೈಜ್ಞಾನಿಕ sಅಧ್ಯಯನಗಳಾದ DNA- Deo xyribo nucleic Acid ಮತ್ತು RNA- Ribo nucleic Acid 
ಟಿಸ್ಟ್‌ಗಳನ್ನು ಮಾಡುವುದನ್ನು ನಾವು ಅಗತ್ಯವಾಗಿ ಬಳಸಿಕೊಳ್ಳಬಹುದಾಗಿದೆ ಎಂದಿದ್ದಾರೆ. ಹೀಗಾಗಿ .ಕಲ್ಲಂಡೂರು ಗ್ರಾಮದಲ್ಲಿ 
ಪತ್ತೆಯಾಗಿರುವ ನೂರಾರು ಶಿಲಾ ಸಮಾಧಿಗಳು ಬೃಹತ್‌ ಶಿಲಾಯುಗ ಸಂಸ್ಕೃತಿಗೆ ಸೇರಿದ್ದೆಂದು ಕಂಡು ಬಂದಿದ್ದರೂ 
ಉತ್ಪನನ ಕಾರ್ಯ ಆಗಬೇಕಾಗಿದೆ. ಇತ್ತೀಚೆಗೆ ರೈತರು ಭೂಮಿಯನ್ನು ಉಳುಮೆ ಮಾಡಲು ಟ್ಯಾಕ್ಷರ್‌ ಮತ್ತು ಜೆ.ಸಿ.ಬಿ 
ಯಂತ್ರಗಳ ಮೂಲಕ ತಮ್ಮ ತಮ್ಮ ಜಮೀನಿನಲ್ಲಿರುವ ಸಮಾಧಿಗಳನ್ನು ಮನಸೋಇಚ್ಛೆ ಕಿತ್ತು ಹಾಕುತ್ತಿರುವುದು ಕಂಡು 
ಬರುತ್ತಿದೆ. ಜೊತೆಗೆ ಇಲ್ಲಿನ ಬೆಟ್ಟದ ಮೇಲೆ ಇನ್ನು ಹೆಚ್ಚು ಕ್ಷೇತ್ರಕಾರ್ಯ ಕೈಗೊಂಡದ್ದೆ ಆದರೆ ಹಲವಾರು ವಿಸ್ಮಯಕಾರಿ 


ವಿಷಯಗಳು ಬೆಳಕಿಗೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗೆಯೇ ಈ ನೆಲೆಯನ್ನು ರಕ್ಷಿಸುವ ಕೆಲಸವೂ 
ಆಗಬೇಕಾಗಿದೆ. p: 


೧೦ ಇತಿಹಾಸ ದರ್ಶನ : ಸಂ. ಹಿ೬ಿ/೨೦೨೧ 


ಆಕರ ದ್ರಂಥಗಳು 
ಗುರುರಾಜರಾವ್‌.ಬಿ.ಕೆ., ಕರ್ನಾಟಕ ಶಿಲಾಯುಗ ಸಂಸ್ಕೃತಿಗಳು, ಪ್ರಚಾರ ಪುಸ್ತಕ ಮಾಲಿ-೧೭೦, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಧಾನಿಲಯ, 
ಮೈಸೂರು-೧೯ ೭೦. 
ಗುರುರಾಜರಾವ್‌.ಬಿ.ಕೆ., ಕರ್ನಾಟಕ ಲೋಹಯುಗ ಸಂಸ್ಕೃತಿ, ಪ್ರಚಾರ ಪುಸ್ತಕ ಮಾಲೆ-೧೮೧, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು-೧೯ ೭೧. 
Sundara.A.: The Early chamber Tombs of South India, University publishers, (India). Delhi-1971. 
ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ: ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ-೧೯೭೯. 
ಡಾ. ದೇವರಕೊಂಡಾ ರೆಡ್ಡಿ ಬನ್ನೇರುಘಟ್ಟ-ಪ್ರಾಗೈತಿಹಾಸಿಕ ಕಾಲದಿಂದ ಇಂದಿನವರೆಗೆ, ಸಂ-ಲಿ, ಪುಟ ೧-೫, ೧೯೯೩. 


ಮಂಜುನಾಥ.ಎಂ.ಜಿ., ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನವಶೋಧಿತ ಬೃಹತ್‌ ಶಿಲಾ ನಿವೇಶನಗಳು, ಇತಿಹಾಸ ದರ್ಶನ-೧೦, 
ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ), ಬೆಂಗಳೂರು, ಪುಟ ೧೮-೨೦-೧೯೯೫. 


ದೇವರಾಜಸ್ತಾಮಿ.ಜಿ.ಕೆ., ಮೇಳಿಗೆ ಮತ್ತು ಬುಕ್ಷಾಪುರದ ಶಿಲಾಯುಗ ನಿವೇಶನಗಳು-ಒಂದು ಶೋಧ, ಸಂ-೧೧, ಪುಟ, ೩೪-೩೬- 
೧೯೯೬. 


ಶಿವತಾರಕ್‌.ಕೆ.ಬಿ., ಕರ್ನಾಟಕದ ಪುರಾತತ್ವ ನೆಲೆಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. ಹಂಪಿ-೨೦೦೧. 

ನಾಗರಾಜು.ಎಸ್‌., ಸಮ್ಮೇಳನಾಧಕ್ಷರ ಭಾಷಣ, ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಸಂ: ಗೋಪಾಲ್‌.ಆರ್‌. ಪುಟ ೧೧-೧೫, 
೨೦೦೪. 

ಸುಂದರ.ಆರ್‌., ಆದಿ ಕಬ್ಬಿಣ ಯುಗದ ಬೃಹತ್‌ ಶಿಲಾಯುಗ ಸಂಸ್ಕೃತಿ, ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ. ಸಂ. 
ಗೋಪಾಲ್‌.ಆರ್‌., ಪುಟ ೧೬-೨೧, ೨೦೦೪. 


«  Narsimhaiah.B., Neolithic culture in Kolar District with special reference to Excavation at Banahalli, Kolara Jilleya 


ithihasa mattu puratatva, Editor: Gopal.R. page 22-28, 2004. 
ಕೋಲಾರ ಜಿಲ್ಲೆ ಗ್ಯಾಸೆಟಿಯರ್‌ [ಪರಿಷ್ಣತ ಆವೃತ್ತಿ], ಕರ್ನಾಟಕ ರಾಜ್ಯ-೨೦೦೫. 


ರಂಗರಾಜು.ನಾ.ಶಿ., ಕರ್ನಾಟಕದ ಬೃಹತ್‌ ಶಿಲಾ ಸಂಸ್ಥೃತಿ-ಒಂದು ಮರು ಚಿಂತನೆ ಪುಟ ೧೩-೨೧. ಸಂ. ರಮೇಶ್‌ ನಾಯಕ, 
ಕರ್ನಾಟಕದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ ಮರು ಚಿಂತನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೦೭. 


ಕನ್ನಡ ವಿಷಯ ವಿಶ್ವಕೋಶ, ಇತಿಹಾಸ ಮತ್ತು ಪುರಾತತ್ತ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಶ್ವವಿದ್ಯಾನಿಲಯ, ೨೦೦೯. 
ಬೆಂಗಳೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು, ೨೦೧೩. 


ಅರುಣಿ.ಎಸ್‌.ಕೆ., ಬೆಂಗಳೂರು ಪರಂಪರೆ: ಇತಿಹಾಸ ಸಂಶೋಧನೆಯ ಹೊಸ ನೋಟಗಳು, ಇತಿಹಾಸ ದರ್ಪಣ ಪ್ರಕಾಶನ, ಬೆಂಗಳೂರು, 
DIONE 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 99) 


ಬುಕ್ಲಾಪಟ್ಕಣ ಪಲಿಪರದ ವವಶೋಧಿತ 
ಪ್ರಾದೈತಿಹಾಪಿಕ ನೆಲೆಗಳು 
ಕೆ.ಸಿ. ಶಶಿಕುಮಾರ ನಾಯ್ದ+* 


ತುಮಕೂರು ಜಿಲ್ಲೆಯ ಸಿರಾ ತಾಲ್ಲೂಕಿನ ಹೋಬಳಿಗಳಲ್ಲೊಂದಾದ ಬುಕ್ಕಾಪಟ್ಟಣವು ಸಿರಾದಿಂದ ೨೦ ಕಿ.ಮೀ 
ದೂರದಲ್ಲಿದೆ. ಈ ಪ್ರದೇಶವು ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮಹತ್ವ ಪಡೆದಿದ್ದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿ 
ಸುಂದರ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ. ಈ ಪ್ರದೇಶವು ಗಂಗರು, ನೊಳಂಬರು, ಹೊಯ್ದಳರು, ವಿಜಯನಗರ 
ಸಾಮ್ರಾಜ್ಯದ ಅರಸರು, ಸಿರಾ ಪಾಳಗಾರರು ಮುಂತಾದ ರಾಜಮನೆತನಗಳು ಆಳ್ಗಿಕೆ ಮಾಡಿದ ಪ್ರದೇಶವಾಗಿದ್ದು, ಪುರಾತನ 
ದೇವಾಲಯಗಳು, ಮೂರ್ತಿಶಿಲ್ಲಗಳು, ಶಾಸನಗಳು, ಸ್ನಾರಕಶಿಲ್ಲಗಳು ಮುಂತಾದ ಇತಿಹಾಸಿಕ ಕುರುಹುಗಳಲ್ಲದೆ ಆದಿಮಾನವನು 
ನೆಲೆಸಿದ ತಾಣಗಳು ಸಹ ಕಂಡುಬರುತ್ತವೆ. ಪಮುಖವಾಗಿ ಬೂದಿಗುಡ್ಡದಲ್ಲಿ ಆದಿಶಿಲಾಯುಗ ಸಂಸ್ಥೃತಿಯಿಂದ ನವಶಿಲಾಯುಗ 
ಕಾಲದ ಸಂಸ್ಥೃತಿವರೆಗಿನ ಕುರುಹುಗಳು ಪತ್ತೆಯಾಗಿವೆ. ಬುಕ್ಕಾಪಟ್ಟಣದಲ್ಲಿ ನೂತನ ಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗ 
ಮತ್ತು ಇತಿಹಾಸ ಆರಂಭ ಕಾಲದ ಸಂಸ್ಕೃತಿಯ ನೆಲೆಗಳನ್ನು ಕಾಣಬಹುದು. ಪುಸ್ತುತ ಬುಕ್ಕಾಪಟ್ಟಣ ಹೋಬಳಿ ಪ್ರದೇಶದಲ್ಲಿ 
ಕ್ಷೇತಕಾರ್ಯ ಕೈಗೊಂಡಿದ್ದಾಗ ನೂತನಶಿಲಾಯುಗ ಹಾಗೂ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ಪತ್ತೆಯಾಗಿದೆ. 


ನೂತನ ಶಿಲಾಯುಗದ ನೆಲೆ 


ಬುಕ್ಕಾಪಟ್ಟಣ-ನೆರಲಗುಡ್ಡ-ತಾವರೆಕೆರೆ ಮಾರ್ಗದಲ್ಲಿ, ಬುಕ್ಕಾಪಟ್ಟಣದಿಂದ ಉತ್ತರಕ್ಕೆ ಮೂರು ಕಿ.ಮೀ. ದೂರದಲ್ಲಿರುವ 
“ಬಂಗಾರಿ ಗೊಲ್ಲರಹಟ್ಟಿ” ಗ್ರಾಮದ ಹೊರವಲಯದಲ್ಲಿ ಈರಣ್ಣನವರ ಹೊಲದಲ್ಲಿ ಬಸವನಗುಡ್ಡೆ ಎಂದು ಕರೆಯಲ್ಲಡುವ 
ಚಿಕ್ಕ ಕಲ್ಲಿನ ಗುಡಿಯ ಪಕ್ಕದ ಗುಡಿಯಲ್ಲಿ ಪೂರ್ವಾಭಿಮುಖವಾಗಿಟ್ಟಿರುವ ನಾಲ್ಕು ನೂತನ ಶಿಲಾಯುಗದ ಡಾಲರೈಟ್‌ 
ಶಿಲೆಯ ಕಲ್ಲಿನ ಕೊಡಲಿಗಳು (stone Axe) ಪತ್ತೆಯಾಗಿದೆ. ಇವು ಉಜ್ಜಿ ನಯಗೊಳಿಸಿದ ನುಣುಪಾಗಿದ್ದು ತಿಕೋನಾಕಾರದಲ್ಲಿವೆ. 


ಈ ಕಲ್ಲಿನ ಆಯುಧಗಳು ಕ್ರಮವಾಗಿ ಮೊದಲನೆ ಕೊಡಲಿ ೧೦ ಸೆಂ.ಮೀ. ಉದ್ದ ೫ ಸೆಂ.ಮೀ. ಅಗಲ ಎರಡೂವರೆ 
ಸೆಂ.ಮೀ. ದಪ್ಪವಿದ್ದು ಮುಂಭಾಗವು ಮುರಿದು ಹೋಗಿದೆ ಇದನ್ನು ಗಮನಸಿದರೆ ಈ ಕೊಡಲಿಯು ಹೆಚ್ಚು ಬೇಟೆಯ 
ಪ್ರಸಂಗಗಳಲ್ಲಿ ಬಳಕೆಯಾಗಿದ್ದಿರಬಹುದೆನಿಸುತ್ತದೆ. 


ಎರಡನೆಯ ಕೊಡಲಿ ಸಂಪೂರ್ಣ(ಇಡಿಯಾಗಿರುವುವಾಗಿದ್ದು ೧೬ ಸೆಂ.ಮೀ. ಉದ್ದ ೬ ಸೆಂ.ಮೀ. ಅಗಲ ೨ 
ಸೆಂ.ಮೀ. ದಪ್ಪವಿದೆ. ಮುಂಭಾಗವು ಅಗಲವಾಗಿದ್ದು ಮರದ ಕಾವಿಗೆ ಸಿಕ್ಕಿಸಲು ಅನುಕೂಲವಾದ ಆಕಾರದಲ್ಲಿದೆ. 


ಮೂರನೆಯ ಕೊಡಲಿಯ ಹಿಂಭಾಗದ ತುದಿಯ ಭಾಗ ಭಗ್ಗವಾಗಿದ್ದು ಇದು ಹನ್ನೆರಡುವರೆ ಸೆಂ.ಮೀ. ಉದ್ದ ಏಳು 
ಸೆಂ.ಮೀ. ಅಗಲ ಮೂರು ಸೆಂ.ಮೀ. ದಪವಿದೆ. ಈ ಕೊಡಲಿಯು ಹಚ್ಚು ಬಳಕೆಯಾಗಿರುವಂತೆ ಕಂಡುಬರುತ್ತದೆ. 


ನಾಲ್ಕನೆಯ ಕೊಡಲಿಯು ೧೧ ಸೆಂ.ಮೀ. ಉದ್ದ ೬ ಸೆಂ.ಮೀ. ಅಗಲ ೨ ಸೆಂ.ಮೀ. ದಪ್ಪವಿದೆ. ಇದೂ ಸಹ 
ಪೂರ್ಣವಾಗಿದೆ (ಇಡಿಯಾಗಿದೆ). ಹಾಗೆಯೇ ಈ ಪ್ರದೇಶದಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕಪ್ಪು-ಕೆಂಪು, ಕಡು 
ಕಪು ಕೆಂಪು ವರ್ಣದ ಮಡಕೆಯ ಭಾಗಗಳು ದೊರೆತಿವೆ. ಸುತ್ತಮುತ್ತ ಚಿಕ್ಕ ಚಿಕ್ಕ ಕಲ್ಲಿನ ಗುಡಿಗಳಿದ್ದು ಇವುಗಳನ್ನು 
ಭೂತಪುನ ಗುಡಿ, ಹಿರಿಯರ ಸಮಾದಿಗಳೆಂದು ಸ್ಥಳಿಯರು ಕರೆದರೂ ಬೃಹತ್‌ ಶಿಲಾಯುಗದ ಗೋರಿಗಳೆಂದು 
ಅನಿಸುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ಬೂದಿದಿಬ್ಬ ಕಂಡುಬರುವುದಿಲ್ಲವಾದರೂ ನೀರಿನಾಸರೆಯುಳ್ಳ ಪ್ರದೇಶವಾಗಿದೆ. 
ಈ ಪ್ರದೇಶವೆಲ್ಲಾ ಕೃಷಿಗೆ ಒಳಪಟ್ಟಿದ್ದು, ಸಮೀಪ ಮೂರ್ನಾಲ್ಕು ಕಿ.ಮೀ. ದೂರದಲ್ಲಿ ಬುಕ್ಕಾಪಟ್ಟಣ ಅರಣ್ಯ ಪ್ರದೇಶವಿದೆ 
ಇಲ್ಲಿ ಜಿಂಕೆ, ಮೊಲ, ಕಾಡುಹಂದಿ ಮುಂತಾದ ಕಾಡುಪ್ರಾಣಿಗಳಿವೆ ಹಾಗೂ ಸುಮಾರು ಅರ್ಧ ಕಿ.ಮೀ ದೂರದಲ್ಲಿ ಹಳ್ಳ 


3¥ ಕಮಲಾನಾಯ್ದನ ತಾಂಡ, ಯರದಕಟ್ಟೆ, ನಿರಾ, ಥುಮಹೂರು ಜಲ್ಲೆ, ಮೊ. ೯೧೬೮೦ ೦೯೯೦೫ 


೧೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮತ್ತು ನೀರು ಹರಿಯುವ ಪ್ರದೇಶವಿದೆ ಇದನ್ನು ಗಮನಿಸಿದಾಗ ನವಶಿಲಾಯುಗದ ಜನರು ಉಜ್ಜಿ ನಯಗೋಳಿಸಿದ 
ಹರಿತವಾದ ಕಲ್ಲಿನ ಆಯುಧಗಳಿಂದ ಆಹಾರಕಾಗಿ ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಕೃಷಿ ಚಟುವಟಿಕೆಯಲ್ಲಿ 
ಬಳಸುತ್ತಿದ್ದರೆಂದು ತಿಳಿಯಬಹುದಾಗಿದೆ. 


ನವಶಿಲಾಯುಗ ಸಂಸ್ಥತಿಯ ಕಾಲಘಟ್ಟವನ್ನು ಶಿಲಾಯುಗ ಸಂಸ್ಥೃತಿಯ ಕ್ರಾಂತಿಕಾರಿಯುಗವೆಂದೇ ಕರೆಯಲಾಗುತ್ತದೆ. 
ಈ ಸಂಸ್ಕೃತಿಯ ಮಾನವನು ಒಂದು ಕಡೆ ನೆಲೆ ನಿಂತು ಕೃಷಿ, ಪಶುಸಂಗೋಪನೆಯಲ್ಲಿ ತೊಡಗಿ ಉಜ್ಜಿ ನಯಗೊಳಿಸಿದ 
ಉಪಕರಣಗಳನ್ನು ಬಳಸಿದ ಹಾಗೂ ಬೆಂಕಿ ಮತ್ತು ಚಕ್ರದ ಸಹಾಯದಿಂದ ಮಡಕೆ ತಯಾರಿಸಲು ಆರಂಭಿಸಿದ್ದೂ ಇದೇ 
ಕಾಲ. ಈ ಸಂಸ್ಕೃತಿಯ ಜನರನ್ನು ಅವರು ಬಳಸಿದ ವಸ್ತುಗಳ ಆಧಾರದಲ್ಲಿ ಗುರುತಿಸಲಾಗುತ್ತದೆ. 


ಸಿರಾ ತಾಲೂಕಿನ ಐದು ಹೋಬಳಿಗಳಲ್ಲಿ ಬುಕ್ಕಾಪಟ್ಟಣವೂ ಒಂದಾಗಿದ್ದು, ಈ ಹೋಬಳಿ ಪ್ರದೇಶದಲ್ಲಿ ಬುಕ್ಕಾಪಟ್ಟಣ, 
ಜಾನಕಲ್ಲುಗಳಲ್ಲಿ ವ್ಯಾಪಕವಾದ ಕ್ಷೇತ್ರಕಾರ್ಯದ ಫಲವಾಗಿ ಹಲವು ಪ್ರಾಗೈತಿಹಾಸಿಕ ನೆಲೆಗಳನ್ನು ಕೆ.ಬಿ. ಶಿವತಾರಕ್‌, ಎನ್‌. 
ನಂದೀಶ್ವರ್‌ ಮುಂತಾದವರು ಗುರುತಿಸಿದ್ದಾರೆ. ಆದರೆ ಬಂಗಾರಿ ಗೊಲ್ಲರಹಟ್ಟಿಯ ನೂತನ ಶಿಲಾಯುಗದ ನೆಲೆಯನ್ನು 
ಇದೂವರೆಗೂ ಯಾರು ಗುರುತಿಸದೆ ಈಗ ಬೆಳಕಿಗೆ ಬಂದಿರುವುದು ಗಮನಾರ್ಹ. ಈ ನೆಲೆಗೆ ಬುಕ್ಕಾಪಟ್ಟಣ, ಹುಯಿಲದೊರೆ, 
ಬೂದಿಗುಡ್ಡದ ನೆಲೆಗಳು ತೀರಾ ಸಮೀಪವಿರುವುದರಿಂದ ಆದಿಹಳೆ ಶಿಲಾಯುಗ ಸಂಸ್ಕೃಶಿಯಿಂದ ಇತಿಹಾಸ ಕಾಲದವರೆಗೂ 
ವಿವಿಧ ಪ್ರದೇಶದಲ್ಲಿ ಜನರು ವಿಸ್ತರಿಸಿರುವ ಸಾಧ್ಯತೆಯಿದೆ. 


ಬೃಹತ್‌ ಶಿಲಾಯುಗದ ನೆಲೆ 


ನವಶಿಲಾಯುಗ-ತಾಮ್ರಯುಗಗಳ ನಂತರದ ಕಾಲದಲ್ಲಿ ಕಬ್ಬಿಣದ ಆವಿಷ್ಕಾರವಾಗಿ ಕಬ್ಬಿಣದ ಆಯುಧಗಳು ಬಳಕೆಗೆ 
ಬಂದು ಕಲ್ಲಿನ ಆಯುಧಗಳ ಬಳಕೆ ಕಡಿಮೆಯಾಯಿತು. ಇದು ಬೃ _ ಶಿಲಾಯುಗವಾಗಿದ್ದು ದ್ರ ಯುಗವನ್ನು ಕಬ್ಬಿಣಯುಗದ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯೆಂದೂ ಕರೆಯಲಾಗಿದೆ. 


ಬೃಹತ್‌ ಶಿಲಾಯುಗದಲ್ಲಿ ಸಮಾದಿಗಳನ್ನು ಕಟ್ಟಲು ಕಲ್ಲು ಪ್ರಧಾನವಾಗಿತ್ತು ಹಾಗಾಗಿ ಎಲ್ಲಾ ಸೌಕರ್ಯವಿರುವ ಬೆಟ್ಟ 
ಗುಡ್ಡಗಳ ಬದಿಯ ಪ್ರದೇಶವನ್ನು ಆರಿಸಿಕೊಳ್ಳುತ್ತಿದ್ದರು. ಕೃಷಿ ಉಪಕರಣ ಹಾಗೂ ಆಯುಧಗಳನ್ನು ಕಬ್ಬಿಣದಿಂದ 
ತಯಾರಿಸಿ ಉಪಯೋಗಿಸುತ್ತಿದ್ದರು. ನಿಸರ್ಗದತ್ತವಾಗಿ ದೊರಕುವ ಕಬ್ಬಿಣದ ಅದಿರನ್ನು ಕರಗಿಸಿ ಆಯುಧೋಪಕರಣ 
ಮಾಡಿಕೊಳ್ಳುವ ತಾಂತ್ರಿಕತೆ ಈ ಯುಗದ ಜನರಿಗೆ ತಿಳಿದಿತ್ತು ಎಂಬುದಕ್ಕೆ ಬೇರೆ ಬೇರೆ ಕಡೆ ನಿವೇಶನಗಳಲ್ಲಿ ದೊರೆತ 
ಕಬ್ಬಿಣದ ವಸ್ತುಗಳೇ ಸಾಕ್ಷಿಗಳಾಗಿವೆ. 


ಬುಕ್ತಾಪಟ್ಟಣದ ಪೂರ್ವಕ್ಕಿರುವ ಹುಯಿಲದೊರೆ ಗ್ರಾಮದ ಬಗ್ಗೆ ಈಗಾಗಲೇ ಡಾ. ಎನ್‌. ನಂದೀಶ್ವರರವರು 
ಉಲ್ಲೇಖಿಸಿದ್ದಾರೆ. ಪುನಃ ನಾನು ಈ ಗ್ರಾಮಕ್ಕೆ ಭೇಟಿ ನೀಡಿ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಿಲುಸುಗಲ್ಲು ಹಾಗೂ ಇತರೆ 
ಅವಶೇಷಗಳು ಪತ್ತೆಯಾಗಿದೆ. ನಿಲುಸುಗಲ್ಲು ಏಳು ಅಡಿ ಎತ್ತರ ಮೂರುವರೆ ಅಂಗುಲ ದಪ್ಪವಿದೆ. ಕೆಳಭಾಗ ಅಗಲವಾಗಿದ್ದು 
ಮೇಲಿನ ತುದಿಯ ಭಾಗ ಕಿರಿದಾಗಿದ್ದು ಬಾಗಿದಂತಿದೆ. ಬೃಹತ್‌ ಶಿಲಾಯುಗದ ಜನರು ತಮ್ಮ ಜನರ ಸಮಾಧಿಗಳ 
ಬಳಿಯಲ್ಲಿ ಸ್ಮಾರಕಗಳಾಗಿ ಈ ರೀತಿಯ ನಿಲುವುಗಲ್ಲುಗಳನ್ನು ನಿಲ್ಲಿಸುತ್ತಿದುದು ಗಮನಾರ್ಹ. ಹಾಗೆಯೇ ಈ ನಿಲುಸುಗಲ್ಲಿನ 
ಭೂಪ್ರದೇಶದಲ್ಲಿ ಕಬ್ಬಿಣದ ಕಿಟ್ಟಗಳು ಯಥೇಚ್ಛ ಪ್ರಮಾಣದಲ್ಲಿ ದೊರೆಯುತ್ತವೆ. ಸುಮಾರು ಅರ್ಧ ಕಿ.ಮೀ. ದೂರದಲ್ಲಿ 
ಹಳ್ಳವಿದ್ದು ಇದು ನೀರಿನಾಸರೆಯ ಪ್ರದೇಶವಾಗಿದೆ ಆದ್ದರಿಂದ ಈ ಸಂಸ್ಕ ತಿಯ ಜನರ ನೆಲೆಸುವಿಕೆಗೆ ಇದು ಪ್ರಾಶಸ್ತ್ಯ —— 
ಸ್ಥಳವಾಗಿತ್ತು ಎಂದೇ ಹೇಳಬಹುದಾಗಿದೆ. 

ಮತ್ತೊಂದು ಶಿಲಾಯುಗದ ನೆಲೆಯು ಬುಕ್ಕಾಪಟ್ಟಣದಿಂದ ನೆರಲಗುಡ್ಡ- ತಾವರೆಕೆರೆ ಮಾರ್ಗದಲ್ಲಿ ಕುರುಬರಹಳ್ಳಿಯಲ್ಲಿದೆ. 
ಇಲ್ಲಿ ಸುಮಾರು ಆರು ಅಡಿ ಎತ್ತರದ ಎರಡು ನಿಲುವುಗಲ್ಲುಗಳಿದ್ದು ಇದರ ಸುತ್ತಮುತ್ತ ಸೂಕ್ಷ್ಮವಾಗಿ ಗಮನಿಸಿದಾಗ 
ಕಬ್ಬಿಣದ ಕಿಟ್ಟಗಳು, ಕಡುಗಪು, ಬೂದುಬಣ್ಣದ ಹಾಗೂ ಬಿಳಿ ಗೆರೆಗಳುಳ್ಳ ಕಪ್ಪು ವರ್ಣದ ಮಡಕೆಯ ಭಾಗಗಳು 
ಕಂಡುಬಂದಿವೆ. ಉತ್ತಮ ನೀರಿನಾಸರೆಯ ಪ್ರದೇಶವಾಗಿದ್ದು ಇದೂ ಸಹ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ನೆಲೆ ಎಂದು 
ಊಹಿಸಬಹುದಾಗಿದೆ. 

ಒಟ್ಟಾರೆಯಾಗಿ ಬುಕ್ಕಾಪಟ್ಟಣ ಪರಿಸರವು ಆದಿಮಾನವ ಸಂಸ್ಕೃತಿಯಿಂದ ಇತಿಹಾಸ ಕಾಲದವರೆಗೂ ಮಹತ್ತ್ವ ಪಡೆದ 
ಪ್ರದೇಶವೆಂದೇ ಹೇಳಬಹುದಾಗಿದೆ. ಈ ಪ್ರದೇಶಗಳಲ್ಲಿ ದೊರೆತಿರುವ ಆಯುಧಗಳು, ಇತರೆ ಅವಶೇಷಗಳ ಆಧಾರವಾಗಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೩ 


ಅಧ್ಯಯನ ಮಾಡಲಾಗಿದ್ದು. ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಅವಶ್ಯಕತೆಯಿದೆ. ಈ ನೆಲೆಗಳು ಹೆಚ್ಚು ಕೃಷಿ ಭೂಮಿಗೆ 
ಒಳಪಟ್ಟಿರುವುದರಿಂದ ಅಳಿವಿನಂಚಿಗೆ ತಲುಪಿವೆ. 


[ಕ್ಷೇತಕಾರ್ಯದಲ್ಲಿ ಸಹಾಯ ಮಾಡಿದ ಹುಯಿಲದೊರೆ ಹರೀಶ್‌ರವರಿಗೆ ಹಾಗೂ ಕೆ.ಬಿ. ಶಿವತಾರಕ್‌, ಜಿ.ಕೆ. ದೇವರಾಜಸ್ತಾಮಿ, ರೇಣುಕಾಸ್ತಾಮಿ 
ಒಡೆಯರ್‌ರವರಿಗೆ ಕೃತಜ್ಞತೆಗಳು.) 


3 EE 
ಬಂಗಾರಿ ಗೊಲ್ಲರಹಟ್ಟಿಯಲ್ಲಿ ದೊರೆತ ಮಡಕೆಯ ಭಾಗಗಳು 


ಸನಾ ಸ 
ಈ ರ್ಟ ರ್ಟ 


re rs 
ಸಾ 


ಹುಯಿಲದೊರೆಯಲ್ಲಿ ದೊರೆತ ನಿಲಸುಗಲ್ಲು ಕುರುಬರಹಳ್ಳಿಯಲ್ಲಿ ದೊರೆತ ಮಡಕೆಯ ಭಾಗಗಳು 
ಮತ್ತು ಕಬ್ಬಿಣದ ಕಿಟ್ಟ 


4 

ಆಕರ ಗ್ರಂಥಗಳು vy 

ಶಿವತಾರಕ್‌ ಕೆ.ಬಿ. ೨೦೦೧, ಕರ್ನಾಟಕದ ಪುರಾತತ್ವ ನೆಲೆಗಳು, ಹಂಪಿ ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಶಿವತಾರಕ್‌ ಕೆ.ಬಿ, ೨೦೦೨, "ತುಮಕೂರು ಜಿಲ್ಲೆಯ ಪ್ರಾಗಿತಿಹಾಸ-ಒಂದು ನೋಟ', ಕಲ್ಪಸಿರಿ ಸರಣ ಸಂಚಿಕೆ (ಸಂ) ಬಿ. ನಂಜುಂಡಸ್ವಾಮಿ, 

ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 

ನಂದೀಶ್ವರ ಎನ್‌., ೨೦೦೮, ಸಿರಾ ತಾಲ್ಲೂಕು ದರ್ಶನ, ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶನ, ಬಾಲಾಜಿ ನಗರ, ಶಿರಾ. 

ಶಿವತಾರಕ್‌ ಕೆ.ಬಿ, ೨೦೦೧, "ತುಮಕೂರು ಜಿಲ್ಲಾ ಪ್ರದೇಶದ ನೂತನ ಶಿಲಾಯುಗ ಸಂಸ್ಕೃತಿ”, ಇತಿಹಾಸ ದರ್ಶನ ಸಂಪುಟ ೧೬. 

ಪದ್ಮ ಬಿ.ಎಸ್‌., ಚಿರಂಜೀವಿ ಎನ್‌.ಟಿ. ೨೦೧೨, "ಬುಕ್ಕಾಪಟ್ಟಣ ಪರಿಸರದಲ್ಲಿ ಬೃಹತ್‌ ಶಿಲಾಗೋರಿಗಳ ನೆಲೆ', ಇತಿಹಾಸ ದರ್ಶನ, ಸಂ. ೨೭. 

ಶಿವತಾರಕ್‌ ಕೆ.ಬಿ, ೨೦೦೨, "ತುಮಕೂರು ಜಿಲ್ಲಾ ಪ್ರದೇಶದ ಬೃಹತ್‌ ಶಿಲಾಯುಗ ಸಂಸ್ಥೃತಿ', ಇತಿಹಾಸ ದರ್ಶನ, ಸಂಪುಟ ೧೭. 

ಪತ್ರಿಕಾ ವರದಿ, "ಗೊಲ್ಲರಹಟ್ಟಿಯಲ್ಲಿ ಶಿಲಾಯುಗದ ಆಯುಧಗಳ ಪತ್ತೆ', ಪ್ರಜಾಪ್ರಗತಿ ೨೨.೧೧.೨೦೨೦, ಪು.ಸಂ. ೦೭. 

ಎಂ. ಕೊಟ್ರೇಶ್‌, ೨೦೦೬, "ನೂತನ ಶಿಲಾಯುಗದ ನೆಲೆ ಗಡಿಗುಡಾಳ', ಇತಿಹಾಸ ದರ್ಶನ, ಸಂಪುಟ ೨೧. 


\ 


SN 


೧೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಆಅ 


ಶಿಂ೧ಿಹಳ್ಟಿ ದ್ರಾಮದ ನವಶಿಲಾಯುಗ, ಬೃಹತ್‌ 
ಶಿಲಾಯುಗ ಮತ್ತು ಐತಿಹಾಪನಿಕ ಅವಶೇಷದಳು 


ವೇಮಗಲ್‌ ಮೂರ್ತಿ ೫% 


ಕೋಲಾರ ತಾಲ್ಲೂಕು, ವೇಮಗಲ್‌ ಹೋಬಳಿಯ ಶಿಂಗಿಹಳ್ಳಿಯ ಕ್ಷೇತ್ರಕಾರ್ಯ ಮಾಡಿದಾಗ ಗುರುತಿಸಿದ ನವ, 
ಬೃಹತ್‌ ಶಿಲಾಯುಗ ಮತ್ತು ಇತಿಹಾಸಿಕ ಅವಶೇಷಗಳನ್ನು ಕುರಿತು ವಿವರಿಸಲಾಗಿದೆ. ಈ ಗ್ರಾಮದ ಸುತ್ತುಮುತ್ತಲಿನ 
ಹೊಲಗಳಲ್ಲಿ ಜನರು ಬೂದಿನೆತ್ತು (ಬೂದಿ ದಿಬ್ಬ) ಎಂಬುದಾಗಿ ಕರೆಯುವ ಕೆಲವು ಜಾಗಗಳಿವೆ. ಈ ರೀತಿಯ ಬೂದಿ 
ದಿಬ್ಬಗಳು ನವಶಿಲಾಯುಗಕ್ಕ ಸಂಬಂಧಿಸಿದುವು. ಈ ಜಾಗಗಳಲ್ಲಿ ನವಶಿಲಾಯುಗಕ್ಕೆ ಸಂಬಂಧಿಸಿದ ಕಪ್ಪು, ಕಂದು ಮತ್ತು 
ಕೆಂಪು ಬಣ್ಣದ ಮಡಿಕೆ ಚೂರುಗಳು ಮತ್ತು ಮೂಳೆಗಳು, ಹಣತೆಗಳು ಈ ಬಯಲಲ್ಲಿ ಉಳುಮೆ ಮಾಡುವಾಗ ಈಗಲೂ 
ದೊರೆಯುತ್ತವೆ. ವಿದ್ವಾಂಸರ ಪ್ರಕಾರ ಬೂದಿ ದಿಬ್ಬಗಳು ಸಂಗಹಿಸಿದ ಸಗಣಿ ಒಣಗಿದ ಮೇಲೆ ಅವುಗಳನ್ನು ಸುಟ್ಟಾಗ 
ಬೂದಿಯಿಂದ ಉಂಟಾದ ದಿಬ್ಬಗಳೇ "ಬೂದಿ ದಿಬ್ಬಗಳು”ಎಂದು ಕರೆಯಲ್ಲಡುತ್ತಿರುವುದು. 


ಬೃಹತ್‌ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಜನವಸತಿಗೆ ಅಗತ್ಯವಾದ ನೀರಿನ ಆಸರೆ ಈ ಪ್ರಾಂತ್ಕದಲ್ಲಿದ್ದು, 
ಬೇಸಾಯಕ್ಕೆ ಅನುಕೂಲವಾದ ಸಮತಟ್ಟಾದ ಭೂಮಿ ಇದ್ದು, ಇಲ್ಲಿಯೂ-ಕಂದು, ಕಪ್ಪು ಕೆಂಪು ಬಣ್ಣದ ಮಡಿಕೆ ಚೂರುಗಳು, 
ಇಟ್ಟಿಗೆಕಿಟ್ರ್ಟ ಮಣ್ಣಿನ ವಸ್ತುಗಳು, ಮೂಳೆಗಳು ಇತ್ಕಾದಿ ಉಳುಮೆ ಮಾಡುವಾಗ ಈಗಲೂ ಸಿಗುತ್ತವೆ. ಹಿಂದೆ ಹಲವಾರು 
ಕಿಂಡಿ ಸಮಾಧಿಗಳು ಇದ್ದವು, ಆದರೆ ಈ ಬಯಲು, ತೋಟ ಹೊಲಗಳಾಗಿ ಬದಲಾವಣೆಯಾದ ಮೇಲೆ ಸಮಾಧಿಗಳು 
ಉಳಿದಿಲ್ಲ. 

ಶಿಂಗಿಹಳ್ಳಿ ಗ್ರಾಮದಲ್ಲಿ ವೀರಗಲ್ಲು, ಗದ್ದುಗೆ, ನಾಗ ಶಿಲ್ಪ ಬಸವಣ್ಣನ ಗುಡಿ, ಯಂತ್ರದಕಲ್ಲು, ಲಿಂಗ ಮುದೆಕಲ್ಲು, 
ವಾಮನ ಕಲ್ಲುಗಳು ಮುಂತಾದ ಐತಿಹಾಸಿಕ ಅವಶೇಷಗಳು ಇವೆ. 


ಶಿಂಗಿಹಳ್ಳಿಯಲ್ಲಿರುವ ಅವಶೇಷಗಳು 


೧) ವೀರಗಲ್ಲು 


ಈ ವೀರಗಲ್ಲನ್ನು ಮರದ ಬುಡದಲ್ಲಿ ನಿಲ್ಲಿಸಿದ್ದಾರೆ, ಇದಕ್ಕೆ ಗುಡಿ ಇಲ್ಲ. ಇಲ್ಲಿ ವೀರ ಎಡಗೈಯಲ್ಲಿ ತ್ರಿಶೂಲ, 
ಬಲಗೈಯಲ್ಲಿ ಒಂದು ಆಯುಧ ಹಿಡಿದಿದ್ದಾನೆ. ಇದು ವೀರ ತ್ರಿಶೂಲದ ಮೇಲೆ ಬಿದ್ದು ಆತ್ಮಾರ್ಪಣೆ ಮಾಡಿಕೊಂಡ ವೀರನ 
ಸ್ಮಾರಕ ಆಗಿರಬಹುದು. ಈ ರೀತಿಯ ವೀರಗಲ್ಲನ್ನು ಆತ್ಮಾಹುತಿ ವೀರಗಲ್ಲು ಎಂದು ಕರೆಯುತ್ತಾರೆ. ಇದೇ ರೀತಿ 
ವೀರಗಲ್ಲು ಹತ್ತಿರದ ಸೋಮಾಂಬುಧಿ ಅಗ್ರಹಾರದಲ್ಲಿದೆ. ಇದು ಸುಮಾರು ಹದಿನಾರನೇ ಶತಮಾನಕ್ಕೆ ಸೇರುತ್ತದೆ. 

೨) ಗದ್ದುಗೆ 

ಸ್ಥಳೀಯರ ಹೇಳಿಕೆಯಂತೆ, ಸುಮಾರು ೨೦೦ ವರ್ಷಗಳ ಹಿಂದೆ ಮರಿಸ್ವಾಮಿ ಎಂಬ ವೀರಶೈವ ಸನ್ಯಾಸಿ ಉತ್ತರ 
ಕರ್ನಾಟಕದಿಂದ ಶಿಂಗಿಹಳ್ಳಿಗೆ ಬಂದು ನೆಲಸಿದ್ದರು. ಅವರು ಕಾಲವಾದ ನಂತರ ಸ್ಥಳೀಯರು ಅವರಿಗೆ ಗದ್ದಿಗೆ ಕಟ್ಟಿ ಅದರ 
ಮೇಲೆ ಒಂದು ಲಿಂಗವನ್ನೂ ಸ್ಥಾಪಿಸಿದ್ದಾರೆ. ಇವರು ಈ ಪ್ರಾಂತ್ಯದ ಪ್ರಭಾವಶಾಲಿಯಾದ ಶರಣರು ಇರಬೇಕು ಆದ್ದರಿಂದಲೇ 
ಇವರದೆಂದೇ ಜನ ಭಾವಿಸುವ ಇನ್ನೆರಡು ಗದ್ದುಗೆಗಳು ಜಂಗಮಕೋಟೆ ಮತ್ತು ನಂದಗುಡಿಯಲ್ಲಿವೆ ಎಂದು ಸ್ಥಳೀಯರು 
ಹೇಳುತಾರೆ. 


* ೧೦೭, ಶ್ರೀ ಪಾಂಖ ವರ್ಷ, ಜ.ಆರ್‌. ಪ್ಯಾರಡೈಸ್‌, ಪೂರ್ಣಪ್ರಜ್ಞ ಬಡಾವಣೆ, ಬೆಂಗಳೂರು, ಮೊ: ೯೭೪೦೦ ೧೦೧೮೭ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೫ 


೩) ನಾಗ ಶಿಲ್ಪ (ತಳುಕು ನಾಗ) 


ಸ್ಥಳೀಯರ ಪ್ರ ಪ್ರಕಾರ ಸಂತಾನ ಫಲ ಅಪೇಕ್ಷಿಸಿ, ಸಂತಾನ ಫಲ ಫಲಿಸಿದನಂತರ, ಈ ರೀತಿಯ ಶಿಲವನ್ನು ಹಾಕಿಸುತ್ತಾರೆ. 
ಸಾಮಾನ್ಯವಾಗಿ ಅಶ್ವತ್ನಕಟ್ಟೆಯಲ್ಲಿರುವ ನಾಗ ಶಿಲವಲ್ಲ ಇದೊಂದು ರೇಖಾಚಿತ್ರ, ತಳಕು ನಾಗ ಶಿಲದ ಜೊತೆಗೆ ಒಂದು 
ಹೇಣ್ಬು ಚಿತ್ರವಿರುವ "ಮೆತೊಂದು ಕಲ್ಲನ್ನೂ ಹಾಕಿಸಿದ್ದಾರೆ. ಈ ಮಹಿಳಾ ರೇಖಾ ಶಿಲವು ಪ ಪ್ರಸವಿಸುತ್ತಿರುವ ಹೆಂಗಸಿನ 
ಶಿಲದಂತೆ ತೋರುತ್ತದೆ. 


೪) ಯಂತ್ರದಕಲ್ಲು 

ಈ ಯಂತ್ರದ ಕಲ್ಲು ಇದೇ ಗ್ರಾಮದ ಕೆರೆಕಟ್ಟೆ ಕೆಳಗಿನ ಗದ್ದೆ ಬಯಲಿನಲ್ಲಿದೆ. ಇದರ ಎತ್ತರ ಸುಮಾರು ಎರಡು ಅಡಿ, 
ಅಗಲ ಒಂದೂವರೆ ಅಡಿ, ದಪ್ಪ ನಾಲ್ಕು ಇಂಚು, ಇದರ ಒಂದು ಕಡೆ ಮಾತ್ರ ಚಕ್ರದ ರೂಪದಲ್ಲಿ ಯಂತ್ರ ಬಿಡಿಸಿದ್ದಾರೆ. ಲಿಪಿ 
ಅಥವಾ ಬೀಜಾಕ್ಷರಗಳು ಇಲ್ಲ. ಯಂತ್ರದ ಕಲ್ಲನ್ನು ಸಾಮಾನ್ಯವಾಗಿ ಊರ ಬಾಗಿಲು, ಕೋಟೆ ಗೋಡೆಯ ಬಳಿ ಅಥವಾ 
ದೇವಾಲಯದ ಬಳಿ ಹಾಕಿಸಿರುತ್ತಾರೆ. ಆದರೆ ಇಲ್ಲಿ ಗದ್ದೆ ಬಯಲಿಗೆ ಹೇಗೆ ಬಂತೋ ತಿಳಿಯದು. ಆದರೆ ಈ ಯಂತ್ರದ 
ಕಲ್ಲನ ಸ್ಪಲ್ಪ ದೂರದ ಬಯಲಲ್ಲಿ ಶಿವನ ದೇಗುಲವಿದೆ, ಅಲ್ಲಿದ್ದ ಈ ಕಲ್ಲನ್ನು ಯಾರೋ ಗದ್ದೆ ಬಯಲಿನಲ್ಲಿ ತಂದು 
ಹಾಕಿರಬಹುದು ಎಂದು ಅನಿಸುತ್ತದೆ. 


೫) ಲಿಂಗಮುದ್ರೆ ಕಲ್ಲು 


ಕಲ್ಲಿನ ಮೇಲೆ ಶಿವಲಿಂಗದ ಚಿತ್ರವನ್ನು ಅಥವಾ ಬಸವನ ಚಿತ್ರವನ್ನು ಬಿಡಿಸಿರುತ್ತಾರೆ. ಈ ಕಲ್ಲುಗಳು ಹೆಚ್ಚು 
ಎತ್ತರವಿರುವುದಿಲ್ಲ. ಈ ರೀತಿಯ ಕಲ್ಲನ್ನು ತೈವರು ದಾನವಾಗಿ ಪಡೆದ ಜಮೀನಿನ ಎಲ್ಲೆಗಳನ್ನು ಗುರುತಿಸಲು ಜಮೀನಿನ 
ನಾಲ್ಕೂ ಮೂಲೆಗಳಲ್ಲಿ ನೆಟ್ಟಿರುತ್ತಾರೆ. ಎ ಗ್ರಾಮದಲ್ಲಿ ವಿಶೇಷವಾಗಿ ವೀರಶೈವ ಜಾರು ಇರುವ ಕಾರಣದಿಂದಾಗಿ 
ಇಲ್ಲಿ ಹೆಚಾಗಿ ಲಿಂಗಮುದೆ ಕಲ್ಲುಗಳು ದೊರೆಯುತವೆ. ಸುಗಟೂರು ಸಜ ಸ ವೀರಶೈವರಿಗೆ ದತ್ತಿ ನೀಡಿದ 
ಸಂದರ್ಭದಲ್ಲಿ ಇವುಗಳನ್ನು ಹಾಕಿಸಿರಬೇಕು ಎಂಬುದಾಗಿ ಊಹಿಸಬಹುದು. 


೬) ವಾಮನ ಕಲ್ಲು 
ಭೂಮಿಯನು ಬಾಹಣರಿಗೆ ದಾನ ಕೊಟ್ಟಾಗ ಆ ಭೂಮಿಯ ಎಲ್ಲೆಗಳನ್ನು ಗುರುತಿಸಲು ನಾಲ್ಕೂ ಮೂಲೆಗಳಲ್ಲಿ 


CS 
“ಬಾಂದಿ” ಕಲ್ಲುಗಳನ್ನು ನೆಡುತ್ತಿದ್ದರು. ಇಂತಹ ಗಡಿ ಕಲ್ಲುಗಳ ಮೇಲೆ ಒಂದು "ಕೈಯಲ್ಲಿ ಛತ್ರಿ, ಮತ್ತೊಂದು ಕೈಯಲ್ಲಿ 
ಕಮಂಡಲವನ್ನು ಹಿಡಿದಿರುವ ವ್ಯಕ್ತಿಯ ಚಿತ್ರವನ್ನು ಬಿಡಿಸುವುದು ರೂಢಿ, ಇದನ್ನೇ ವಾಮನ ಕಲ್ಲು ಎಂದು ಕರೆಯುತ್ತಾರೆ. 


ಇಂತಹ ಕಲ್ಲುಗಳು ಈ ಗ್ರಾಮದ ಹೊಲಗಳಲ್ಲಿ ಇವೆ. 

ಇವಿಷ್ಟೇ ಅಲ್ಲದೇ ಶಿಂಗಿಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆಗಳಾದ ಚೌಡೇಶ್ವರಿ, ಸಪ್ತಮಾತೃಕೆಯರು ಮಾರಮ್ಮ ಗುಡಿಗಳೂ 
ಇವೆ. ಈ ಗ್ರಾಮದ ಕೆರೆ ಎರಡೂ ಕಡೆ “ಕೆರೆಯ ಕೋಡಿ”ಗಳು ಇದ್ದು, ಆ ಎರಡೂ ಕಡೆ ಶಿವನ ಪುಟ್ಟ ದೇಗುಲಗಳು ಇವೆ. 
ಗಂಗಮ್ಮನ ಬಯಲು 

ಶಿಂಗಿಹಳ್ಳಿ ಗ್ರಾಮದ ಸಮೀಪದ ಗಂಗಮ್ಮನ ಬಯಲಲ್ಲಿ ಐದು ವೀರಗಲ್ಲುಗಳು, ಗಂಗಮ್ಮನ ಗುಡಿ, ಪುಷ್ಠರೀಣಿ, 
ತುಲಾಭಾರದ (ಉಯ್ಯಾಲೆ) ಕಂಬಗಳು ಇವೆ. 
೧) ವೀರಗಲ್ಲುಗಳು 


ಇಲ್ಲಿನ ಜನ ಪಾಂಡವರ ಗುಡಿಗಳು ಎಂಬ ಜಾಗವನ್ನು ತೋರಿಸುತ್ತಾರೆ. ಅವು ಕಲ್ಲು ಚಪುಡಿಗಳಿಂದ ಕಟ್ಟಿದ 
ಗುಡಿಗಳಾಗಿವೆ. ಇದು ವಾಸ್ತವವಾಗಿ ಪಾಂಡವರ ಗುಡಿಗಳಲ್ಲ (ಡಾಲೆನ್‌). 'ವೀರರಗುಡಿಗಳು. ಇದನ್ನೇ ಪಾಂಡವರ 
ಗುಡಿಗಳು ಎಂದು ಜನ ಕರೆಯುತ್ತಾರೆ. 


೧) ಈ ವೀರಗಲ್ಲಿಗೆ ಗುಡಿ ಇದೆ. ಇಲ್ಲಿ ವೀರ ತನ್ನ ಬಲಗೈಯಲ್ಲಿ ಚಿಕ್ಕದಾದ ಖಡ್ಗ ಹಿಡಿದು ಎಡಗೈಯಲ್ಲಿ ಚಿಕ್ಕದಾದ 
ಕಠಾರಿ ಎಂಬ ಆಯುಧ ಹಿಡಿದಿದ್ದಾನೆ. ತನ್ನ ಸೊಂಟದ ಬಲಗಡೆ ಸಣ್ಣ ಚೂರಿ ಸಿಕ್ಕಿಸಿದ್ದಾನೆ. ಕಿವಿ, ಕುತ್ತಿಗೆಗೆ, ಕೈ, 
ಕಾಲುಗಳಿಗೆ ಆಭರಣಗಳನ್ನು ಧರಿಸಿದ್ದಾನೆ. 


೧೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨) ಇಲ್ಲಿ ವೀರ ಬಲಗೈಯಲ್ಲಿ ಪುಟ್ಟದಾದ ಖಡ್ಗ, ಎಡಗೈಯಲ್ಲಿ ಕಠಾರಿ ತರಹದ ಆಯುಧ ಹಿಡಿದಿದ್ದಾನೆ. ತನ್ನ 
ಸೊಂಟದ ಬಲಗಡೆ ಸಣ್ಣ ಚೂರಿ ಸಿಕ್ಕಿಸಿದ್ದಾನೆ. ಇಲ್ಲಿ ಶಿಲ್ಪಿ ವೀರನನ್ನು ಚೆನ್ನಾಗಿ ಬಿಡಿಸಿದ್ದಾನೆ. ಇಲ್ಲಿಯೂ ವೀರ ಕಿವಿ, 
ಕುತ್ತಿಗೆಗೆ, ಕೈ, ಕಾಲುಗಳಿಗೆ, ಆಭರಣಗಳನ್ನು ತೊಟ್ಟಿದ್ದಾನೆ. ಈ ವೀರಗಲ್ಲಿಗೆ ಗುಡಿ ಇಲ್ಲ. 


೩) ಈ ವೀರಗಲ್ಲಿಗೆ ಗುಡಿ ಇದೆ. ಇಲ್ಲಿ ವೀರ ತನ್ನ ಎರಡೂ ಕೈಗಳಲ್ಲಿ ಖಡ್ಗ ಹಿಡಿದು ಎರಡೂ ಕೈಯನ್ನು ಮೇಲಕ್ಕೆ 
ಎತ್ತಿದ್ದಾನೆ. ಸೊಂಟದಲ್ಲಿ ಕಿರುಗತ್ತಿಯನ್ನು ಸಿಕ್ಕಿಸಿದ್ದಾನೆ. ಇಲ್ಲಿಯೂ ವೀರ ಕಿವಿ, ಕುತ್ತಿಗೆಗೆ, ಕೈ, ಕಾಲುಗಳಿಗೆ ಆಭರಣಗಳನ್ನು 
ಧರಿಸಿದ್ದಾನೆ. 

೪) ಇಲ್ಲಿ ಶಿಲ್ಪಿ ವೀರನನ್ನು ಚೆನ್ನಾಗಿ ಬಿಡಿಸಿದ್ದಾನೆ. ತನ್ನ ಎರಡೂ ಕೈಗಳಲ್ಲಿ ಕಠಾರಿ ಅಥವಾ ಬಾಕು ಎಂಬ 
ಆಯುಧವನ್ನು ಹಿಡಿದು ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿದ್ದಾನೆ. ಇತರೆ ವೀರರಂತೆ ಈತನೂ ಸಹ ತನ್ನ ಕಿವಿ, ಕುತ್ತಿಗೆಗೆ, 
ಕೈ, ಕಾಲುಗಳಿಗೆ ಆಭರಣಗಳನ್ನು ಧರಿಸಿದ್ದಾನೆ. ಈ ವೀರಗಲ್ಲಿಗೆ ಗುಡಿ ಇದೆ. 


೫) ವೀರ ಮಹಾಸತಿ ಕಲ್ಲು 


ಈ ವೀರ ಮಹಾಸತಿ ಕಲ್ಲಿಗೆ ಗುಡಿ ಇದೆ. ಇಲ್ಲಿ ಕಲ್ಲು ಸುಮಾರು ಅರ್ಧ ಭಾಗದಷ್ಟು ಭೂಮಿಯಲ್ಲಿದೆ. ಇಲ್ಲಿ ವೀರ 
ಅಶ್ಚಾರೂಢನಾಗಿದ್ದು, ತನ್ನ ಬಲಗೈಯಲ್ಲಿ ಕತ್ತಿಯನ್ನೂ ಎಡಗೈಯಲ್ಲಿ ಕುದುರೆಯ ಲಗಾಮನ್ನು ಹಿಡಿದಿದ್ದಾನೆ, ವೀರನು ತನ್ನ 
ಕಿವಿ, ಕುತ್ತಿಗೆಗೆ ಕೈ, ಕಾಲುಗಳಿಗೆ ಆಭರಣ ಧರಿಸಿದ್ದಾನೆ, ಕುದುರೆಯೂ ಅಲಂಕೃತವಾಗಿದೆ ಕುದುರೆಯನ್ನು ಕೆನೆಯುವಂತೆ 
ಚಿತ್ರಿಸಿರುವುದರಿಂದ ವೀರ ಯುದ್ದದಲ್ಲಿ ಹೋರಾಡುತ್ತಿದ್ದಾನೆಂದು ಭಾವಿಸಬಹುದಾಗಿದೆ. ಇದೇ ವೀರಗಲ್ಲಿನಲ್ಲಿ ಹಣ್ಣಿನ 
ಚಿತ್ರವನ್ನು ಬಿಡಿಸಿದ್ದು ಈಕೆ ತನ್ನ ಬಲಗೈಯನ್ನು ಮುಷ್ಟಿ ಕಟ್ಟಿ ಮೇಲಕ್ಕೆ ಎತ್ತಿದ್ದು, ಎಡಗೈಯನ್ನು ಇಳಿಬಿಟ್ಟಿದ್ದು, ಈಕೆಯೂ 
ಅಲಂಕೃತಳಾಗಿದ್ದಾಳೆ. ಈ ಮೇಲಿನ ಚಿತ್ರಣದಿಂದ ಈ ವೀರಗಲ್ಲಿನ ಹೆಣ್ಣು ವೀರಗಲ್ಲಿನಲ್ಲಿರುವ ವೀರನ ಪತ್ನಿಯೆಂದು 
ತಿಳಿಯಬಹುದಾಗಿದೆ. ವೀರನ ಮರಣದ ನಂತರ ತಾನೂ ಪ್ರಾಣತ್ಕಾಗ ಮಾಡಿರಬಹುದು. ಇದರಿಂದ ಈ ವೀರಗಲ್ಲು 
ವೀರಮಹಾಸತಿ ಕಲ್ಲು ಎಂದು ತಿಳಿಯಬಹುದು. 


ಈ ಮೇಲಿನ ವೀರಗಲ್ಲುಗಳು ವಿಜಯನಗರ ಕಾಲಕ್ಕೆ ಸೇರಿದಂತಹವಾಗಿವೆ. 


೨) ಉಯ್ಯಾಲೆ ಕಂಬಗಳು (ತುಲಾಭಾರ ಕಂಬಗಳು) 


ಎರಡು ದೊಡ್ಡ ಉಯ್ಯಾಲೆ ಕಂಬಗಳನ್ನು ಗಂಗಮ್ಮನ ಗುಡಿ ಬಳಿ ನೆಟ್ಟಿದ್ದು, ಇಲ್ಲಿ ಈವರೆಗೂ ಉಯ್ಯಾಲೆ ಸೇವೆ 
ಮಾಡುತ್ತಿದ್ದರು, ಇದನ್ನು ತುಲಾಭಾರದಂತಹ ಸೇವೆಗೂ ಬಳಸುತ್ತಿದ್ದರು. ಇದರಿಂದ ಈ ಕಂಬಗಳನ್ನು ತುಲಾಭಾರ 
ಕಂಬಗಳು ಎಂದೂ ಕರೆಯುತ್ತಾರೆ. ಹಲವಾರು ಕಾರಣಗಳಿಗೆ ಹರಕೆ ಹೊತ್ತವರು ತಮ್ಮ ಹರಕೆಗಳು ಫಲಿಸಿದ ನಂತರ ಈ 


ಇತಿಹಾಸ ದರ್ಶನ : ಸಂ. &೬ಿ/೨೦೨೧ ವಿಪ 


ಕಂಬಗಳಿಗೆ ತಕ್ಕಡಿಯನ್ನು ಕಟ್ಟಿ ತಮ್ಮಷ್ಟೇ ತೂಕದ ಹರಸಿಕೊಂಡ ಪದಾರ್ಥಗಳನ್ನು ತೂಗಿ ಹರಕೆ ತೀರಿಸುತ್ತಿದ್ದ 
ಪದ್ದತಿ ಇತ್ತೆಂದು ತಿಳಿದುಬರುತ್ತದೆ. 


೩) ಪುಷ್ಕರಿಣಿ 


ಇದು ಗಂಗಮ್ಮನ ಗುಡಿ ಸಮೀಪವಿದೆ. ಪುಷ್ಠರಿಣಿಯ ಮಧ್ಯೆ ಒಂದು ಮಂಟಪವೂ ಇದೆ. ಹಿಂದೆ ವಿಶೇಷ ದಿನದಲ್ಲಿ 
ತೆಪೋತ್ಸವ ನಡೆಯುತ್ತಿತ್ತು. 


ಈ ಮೇಲಿನ ವಿವರಗಳಿಂದ ಶಿಂಗಿಹಳ್ಳಿ ಗ್ರಾಮವು ಅತಿ ಪ್ರಾಚೀನ ಕಾಲದಿಂದಲೂ ಮಾನವ ವಸತಿ ಇರುವ 
ಪ್ರದೇಶವೆಂದು ತಿಳಿಯಬಹುದು. | 


[ಕ್ಷೇತ್ರ ಕಾರ್ಯದಲ್ಲಿ ಸಹಕರಿಸಿದ ಡಾ. ಶೇಷಶಾಸ್ತ್ರಿ, ಸ್ಥಳೀಯರಾದ ಶಿಂಗಿಹಳ್ಳಿ ಗ್ರಾಮದ ನಟರಾಜ ಗೌಡರಿಗೆ, ಆತ್ಮೀಯ ಗೆಳೆಯ ಪುನೀತ್‌ರವರಿಗೆ 
ಕೃತಜ್ಞತೆಗಳು.] 
DI 


ಈ 


ಘಾ 


೧೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


% 
ಹಾಲಸಪಾದರ ಬೆಟ್ಟದ ಪ್ರಾದೆತಿಹಾಪಿಕ ನೆಲೆ 


ಹಿಬಯ್ಯ ಓ. ಹಾಲಸಾಗರ% 


ಹೌಲಸಾಗರ ಬೆಟ್ಟಗಳು ಬಳ್ಳಾರಿ ಜಿಲ್ಲಾಕೇಂದ್ರದಿಂದ ೫೨ ಕಿ.ಮೀ. ಕೂಡ್ಲಿಗಿ ತಾಲ್ಲೂಕು ಕೇಂದದಿಂದ ೩೦ ಕಿ.ಮೀ. 
ಗುಡೇಕೊಟೆ ಹೋಬಳಿ ಕೇಂದ್ರದಿಂದ ಪೂರ್ವಕ್ಕೆ ಅನತಿ ದೂರದಿಂದ ಪ್ರಾರಂಭವಾಗಿ ಮೊಳಕಾಲ್ಲೂರು ತಾಲ್ಲೂಕಿನ ಗಡಿ 
ಗ್ರಾಮಗಳಾದ ಭಟ್ಟರಹಳ್ಳಿ, ಚಿಕ್ಕೇರಹಳ್ಳಿಯ ಮಲ್ಲಪ್ಪನ ಬೆಟ್ಟದವರೆಗೆ ಸುಮಾರು ೨.೨೭೪.೫೩ ಹೆಕ್ಟೇರ್‌ ಪ್ರದೇಶದ 
ವಿಸ್ಲೀರ್ಣದಲ್ಲಿ ವ್ಯಾಪಿಸಿದೆ. ಈ ವ್ಯಾಪ್ತಿಯಲ್ಲಿ ಗಿಡಮರಗಳ ಬಯಲು ಪ್ರದೇಶ, ಚಿಕ್ಕ ಮತ್ತು ಬೃಹತ್‌ ಬೆಟ್ಟಗುಡ್ಡಗಳು, 
ವಿಶಾಲವಾದ ಬಂಡೆಗಳು ಕ್ಲೋಸ್‌ಪೇಟೆ ಗ್ರಾನೈಟ್‌ ದುಂಡು ಮತ್ತು ಅಗಲವಾದ ಶಿಲೆಗಳಿಂದ ಕೂಡಿವೆ. ಇಲ್ಲಿರುವ 
ಪ್ರಮುಖ ಬೆಟ್ಟಗುಡ್ಡ ಬಂಡೆಗಳೆಂದರೆ ಪಾಲುಪೋತಲುಗುಡ್ಡ, ಗೋಡೆಗಳ ಗುಡ್ಡ, ರಾಗಲುಗುಡ್ಡ, ಪಾಂಡವರಬೆಟ್ಟ, 
ಬಂತಲುಗುಡ್ಡ, ಮಲ್ಲಪ್ಪನಬೆಟ್ಟ ಗೋಡಗಲು ಗುಡ್ಡ, ಪಿಲ್ಲೆರಾಯಿ, ಕೋಡಿ ಗುಡ್ಡ, ಸನ್ಯಾಸಪುನ ಬಂಡೆ, ಊರು ಬಂಡೆ, 
ಗೋಬಂಡೆ, ರಾಗಲು ಬಂಡೆ, ಆರಾಗಿ ಬಂಡೆ, ಕತ್ತಿನೆತ್ತಿ ಬಂಡೆ ಇನ್ನು ಮುಂತಾದವು ಸುಮಾರು ಸಾವಿರಾರು ಅಡಿ 
ಎತ್ತರವಾಗಿವೆ. ಈ ಬೆಟ್ಟಗಳಲ್ಲಿ ನೈಸರ್ಗಿಕ ಶಿಲಾಗವಿಗಳು, ಕಲ್ಲಾಸರೆಗಳು, ಹಳ್ಳಕೂಳ್ಳಗಳು, ಸಸ್ಯವರ್ಗ, ವಿವಿಧ ಜಾತಿಯ 
ಪ್ರಾಣಿ ಸಂಕುಲ ಈ ಪ್ರದೇಶ ಉಷ್ಣ ಮತ್ತು ತಂಪಾದ ಹವಾಮಾನ ಇನ್ನು ಮುಂತಾದ ಭೌಗೋಳಿಕ ಲಕ್ಷಣಗಳು 
ಶಿಲಾಯುಗದ ಮಾನವನು ವಾಸಿಸಲು ಯೋಗ್ಯವಾದ ಸ್ಥಳವಾಗಿದೆ. 


ಪ್ರಾಗಿತಿಹಾಸ ನೆಲೆ 

ಹಾಲಸಾಗರ ಪರಿಸರದಲ್ಲಿ ಪುರಾತನಕಾಲದಿಂದಲೂ ಶಿಲಾಯುಗದ ಮಾನವನು ನೆಲೆಸಿ ಬಿಟ್ಟುಹೋಗಿರುವ ವಿವಿಧ 
ರೀತಿಯ ಕುರುಹುಗಳಾದ ಶಿಲಾ ಸಮಾಧಿಗಳು, ಶಿಲಾಯುಧಗಳು, ಗವಿ ವರ್ಣಚಿತ್ರಗಳು, ಇನ್ನು ಮುಂತಾದ ಪ್ರಾಕ್‌ಚಾರಿತ್ರಿಕ 
ಅವಶೇಷಗಳನ್ನು ಇತ್ತೀಚಿನವರೆಗೆ ಅನೇಕ ವಿದ್ದಾಂಸರು ಶೋಧಿಸಿ ವರದಿ ಮಾಡಿದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ಸಿ.ಜೆ. 
ಪಿಳ್ಳೆ”, ಎಮ್‌.ಎಸ್‌. ನಾಗರಾಜರಾವ್‌ ಮತ್ತು ರು.ಮ. ಷಡಕ್ಷರಯ್ಯ” ಹೆಚ್‌.ಎಮ್‌. ತಿಪ್ಲೇಶ", ಮಂಜನಾಯ್ದ”, ಓಬಯ್ಯ 
ಓ*, ಇನ್ನು ಮುಂತಾದವರು. 


ಆದ್ದರಿಂದ ನಾನು ಮೇಲಿನ ಪೂರ್ವಭಾವಿ ಸಂಶೋಧನೆಗಳಿಂದ ಪ್ರಭಾವಿತನಾಗಿ ಹಾಲಸಾಗರ ಬೆಟ್ಟಗುಡ್ಡ ಮತ್ತು 
ಬಂಡೆಗಳಲ್ಲಿ ಕ್ಷೇತಕಾರ್ಯ ಕೈಗೂಂಡಾಗ ಗೀರುಬಂಡೆ/ಕುಟ್ಟು ಚಿತ್ರಗಳು, ಕಲ್ಲುಳಿಗಳು, ಮಸೆಯುವ ಕಲ್ಲು, ಶಿಲಾಯುಧಗಳು, 
ಮಣ್ಣಿನ ಮಡಿಕೆಗಳು ಇನ್ನು ಮುಂತಾದ ಪ್ರಾಕ್‌ಚಾರಿತ್ರಿಕ ಅವಶೇಷಗಳು ಬೆಳಕಿಗೆ ಬಂದಿದ್ದು ಇವುಗಳ ಬಗ್ಗೆ ಹೆಚ್ಚಿನ 
ಮಾಹಿತಿಯನ್ನು ವಿಶ್ಲೇಷಿಸುವುದು ಈ ಲೇಖನದ ಉದ್ದೇಶವಾಗಿದೆ. 


ಬಯಲು ಬಂಡೆಗೀರು/ಕುಟ್ಟುಚಿತ್ರಗಳು 


ಬೃಹತ್‌ ಶಿಲಾಯುಗದಲ್ಲಿ ಕೆಲವು ವರ್ಗದ ಜನರು ಪಶುಸಂಗೋಪನೆ ಕಸುಬನ್ನು ಅವಲಂಬಿಸಿಕೊಂಡು ಅಲೆಮಾರಿ 
ಜೀವನ ನಡೆಸುತ್ತಿರುವಾಗ ಬೆಟ್ಟಗುಡ್ಡಗಳಲ್ಲಿ ಇರುವ ಬಯಲುಬಂಡೆಗಳ ಮೇಲೆ ವಿಶ್ರಾಂತಿ ಸಮಯದಲ್ಲಿ ತಮ್ಮ ಭಾವನೆಗಳನ್ನು, 
ತನಗೆ ಇಷ್ಟವಾದ ಪ್ರಾಣಿಗಳ ಚಿತ್ರಗಳನ್ನು ಮೂಡಿಸುವುದಕ್ಕೆ ಕಲ್ಲಿನಿಂದ ಏಕಪ್ರಕಾರವಾಗಿ ಕುಟ್ಟಿ ಕುಟ್ಟ ಬಿಡಿಸುವುದು ಅಥವಾ 
ಶಿಲೆ ಲೋಹದ ಉಳಿಯಂತಹ ಮೊನಚಾದ ಉಪಕರಣದಿಂದ ಗೆರೆಗಳನ್ನು ಮೂಡಿಸುತ್ತಿದ್ದರು. ಈ ರೀತಿಯ ಚಿತ್ರಗಳನ್ನು 
ವಿದ್ಧಾಂಸರು ಬಯಲುಬಂಡೆ ಗೀರು/ಕುಟ್ಟಿದ ಚಿತ್ರಗಳು ಎಂದು ಕರೆಯುವುದುಂಟು. ಇಂತಹ ಚಿತ್ರಗಳನ್ನು ಭಾರತದಲ್ಲಿಯೇ 
ಪ್ರಥಮವಾಗಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕಪ್ಪಗಲ್ಲಿನಲ್ಲಿ ಕ್ರಿಶಕ ೧೮೮೦ರಲ್ಲಿ ಹ್ಯೂಬರ್ಟನಾಕ್ಸ್‌ ಕುಟ್ಟಿದ ಚಿತ್ರಗಳನ್ನು 


* ಬತಿಹಾಪ ಉಪನ್ಯಾಪಕರು, ಹಾಲಪಾಗರ, ಮಹದೇವಪುರ ಅಂಚೆ, ಹೂಢ್ಲಿಗಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ, ಮೊ. ೯೯೦೨೬ ೦೭೬೦೨ 


ಇತಿಹಾಸ ದರ್ಶನ: ಸಂ. ಹ&೩೬/(೨೦೨೧ ೧೯ 


ಶೋಧಿಸಿದರು". ನಂತರ ಕುರುಗೋಡು, ಹಲಕುಂದಿ, ಬೆಳಗಲ್ಲು, ಕಮಲಾಪುರ, ನಂದಿ ಬಂಡೆ, ರಾಜಾಪುರ, ಬೈರನಾಯಕನಹಳ್ಳಿ 
ಇನ್ನು ಮುಂತಾದ ಸ್ಥಳಗಳಲ್ಲಿ ಬೆಳಕಿಗೆ ಬಂದಿವೆ" ಕೂಡ್ಲಿಗಿ ತಾಲ್ಲೂಕಿನ ಅಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಯ 
ವ್ಯಾಪ್ಲಿಯ ಹಾಲಸಾಗರ ಗ್ರಾಮದ ಉತ್ತರಕ್ಕೆ ಎರಡು ಕಿ.ಮೀ. ದೂರದಲ್ಲಿ ಶರಣರ ಬೆಟ್ಟದ ಮೇಲಿರುವ ಬಯಲುಬಂಡೆಗಳ 
ಮೇಲೆ ಕುಟ್ಟಿದ ಗೂಳಿಗಳು ಜಿಂಕೆಗಳು ಶಂಕುಹುಳು (ಬಸವನಹುಳು) ಏಣಿ (ನಿಚ್ಚಣಿಕೆ ಹಾಗೂ ಪಾದದ ಮಾದರಿ 
ಚಿತ್ರಗಳನ್ನು ವಿದ್ದಾಂಸರಾದ ಎಮ್‌.ಎಸ್‌. ನಾಗರಾಜರಾವ್‌, ರು.ಮಾ. ಷಡಕ್ಷರಯ್ಯರವರು ಶೋಧಿಸಿದ್ದಾರೆ". ಈ ಕುಟ್ಟುಚಿತ್ರಗಳ 
ಸಮೀಪದಲ್ಲಿಯೇ ಬೃಹತ್‌ ಶಿಲಾಯುಗದ ಒಂದು ಕಲ್ಲೋರಿಯನ್ನು ಕಾಣಬಹುದು. ಅಷ್ಟೇ ಅಲ್ಲದೇ ಈ ಬೆಟ್ಟದ 
ಸುತ್ತಮುತ್ತಲಿನ ಪರಿಸರದಲ್ಲಿ ಸಹ ಬೃಹತ್‌ ಶಿಲಾಯುಗದ ವಿವಿಧ ಶಿಲಾ ಸಮಾಧಿಗಳನ್ನು ಕಾಣಬಹುದು". 


ಕೋಳಿ ಗುಂಡಿನ ಸಮೀಪದಲ್ಲಿ ಗೀರು ಬಂಡೆ ಚಿತ್ರಗಳು 


ಶರಣರ ಬೆಟ್ಟದ ದಕ್ಷಿಣಕ್ಕೆ ಎರಡು ಕಿ.ಮೀ. ದೂರದಲ್ಲಿ ಹಾಲಸಾಗರ ಗ್ರಾಮದ ಮೇಲ್ಲಾಗದಲ್ಲಿರುವ ಕೋಳಿ ಗುಂಡಿನ 
ಸಮೀಪದ ನೆಲದ' ಬಂಡೆಯ ಮೇಲೆ ಗೀರು ಚಿತ್ರಗಳನ್ನು ಕೊರೆಯಲಾಗಿದೆ. ಮೇಲ್ಲಾಗದಲ್ಲಿ' ಚಂದ್ರನಂತೆ (ಶೂನ್ಯ) 
ಕಾಣುವ ಚಿತ್ರ ಕಂಡುಬರುತ್ತದೆ. ಕೆಳಭಾಗದಲ್ಲಿ ಗುರುತಿಸಲಾಗದ ಯಾವುದೋ ಪಾಣಿಯ ಮುಖದಂತಿದ್ದು ಹಿಂಭಾಗದ 
ರೇಖೆಗಳು ನಶಿಸಿವೆ. ನಂತರ ಕೈಹಿಡಿಯನ್ನು ಹೊಂದಿರುವ ಕತ್ತಿಯ ಚಿತ್ರವಿದೆ. ಇನ್ನು ಕೆಳಭಾಗದಲ್ಲಿ ಕೊಡಲಿ (ಪ್ರಶ್ನಾರ್ಥಕ 
ಚಿಹ್ನೆ ಯಂತೆ ಕಾಣುವ ಚಿತ್ರವಿದೆ. ಸಮೀಪದಲ್ಲಿಯೇ ಬಾಲ ಎತ್ತಿಕೊಂಡು ನಿಂತಿರುವ ಕುದುರೆಯಂತೆ ಕಾಣುವ ಚಿತ್ರ 
ಮತ್ತು ಈ ಚಿತ್ರದ ಕೆಳಭಾಗದಲ್ಲಿ ಅಸಷ್ಟವಾಗಿ ಕಾಣುವ ಗೂಳಿಯಂತಿರುವ ಚಿತ್ರವಿದೆ. ಇನ್ನು ಕೆಲವು ಗೀರುಚಿತ್ರಗಳು ಕಾಲನ 
ಹೊಡೆತಕ್ಕೆ ಸಿಲುಕಿ ನಶಿಸಿವೆ ಈ ಮೇಲಿನ ಆಯುಧ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಶಿಲಾ ಅಥವಾ ಲೋಹದ ಹರಿತವಾದ 
ಆಯುಧದಿಂದ ಕೊರೆಯಲಾಗಿದೆ. ಈ ಗೀರು ಚಿತ್ರಗಳಿರುವ ಸುತ್ತಮುತ್ತಲಿನ ಪರಿಸರದಲ್ಲಿ ಕುಟ್ಟುಚಿತ್ರಗಳು, ಕಲ್ಲು ಗುಳಿಗಳು, 
ಬೃಹತ್‌ ಶಿಳಾಯುಗದ ಶಿಲಾ ಸಮಾಧಿಗಳು, ಗವಿ ವರ್ಣಚಿತ್ರಗಳು", ಪತ್ತೆಯಾಗಿರುವುದರಿಂದ. ಈ ಸಂಸ್ಥೃತಿಗಳ 
ಪಶುಪಾಲನೆ ವೃತ್ತಿಯ ಜನವರ್ಗಕ್ಕೆ ಸೇರಿದವರು ಈ ಬಯಲು ಬಂಡೆಗಳ ಗೀರು ಚಿತ್ರಗಳನ್ನು ಕೊರೆದಿರಬಹುದು. 
ಇವುಗಳ ಕಾಲಾವಧಿ ಬಹುಶಃ ಶಿಲಾ ತಾಮ್ರಯುಗದ ಕೊನೆಯ ಹಂತ ಕ್ರಿಸ್ವ್ತಪೂ. ಸುಮಾರು ೧೪೦೦-೮೦೦ ಅಥವಾ 
ಬೃಹತ್‌ ಶಿಲಾಯುಗದ ಆದಿ ಮಧ್ಯಭಾಗದ ಕ್ರಿಸ್ತಪೂ. ೧೦೦೦-೫೦೦ ಕಾಲವಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯ 
ಪಟ್ಟಿದ್ದಾರೆ". ಪ್ರಸ್ತುತದಲ್ಲಿ ಈ ಗೀರು ಬಂಡೆ ಚಿತ್ರಗಳನ್ನು ಸ್ಥಳೀಯರು ದಸರಾ ಹಬ್ಬ ಹಿರಿಯರ ಹಬ್ಬ ಹೊಲ ಬಿತ್ತನೆ 
ಮತ್ತು ಬೆಳೆ ಕೊಯ್ದು ಸಂದರ್ಭದಲ್ಲಿ ಪೂಜಿಸುತ್ತಾರೆ. 

ಕಲ್ಲುಗುಳಿಗಳು: ಹಾಲಸಾಗರ ಗ್ರಾಮದ ಉತ್ತರಕ್ಕಿರುವ ಬಸವನ ಬಂಡೆಯ ಹಿಂಭಾಗ ಅಥವಾ ದೇವರಹಟ್ಟಿಯ 
ದಕ್ಷಿಣಕ್ಕಿರುವ ತೂತುಗಳ ಗುಂಡು ಮೃದು ಮರಳು ಮಿಶ್ರಿತ (ಗರಚುಮಿತ್ರಿತ) ಕಲ್ಲಾಸರೆಯಾಗಿದೆ ಈ ಕಲ್ಲಾಸರೆಯಲ್ಲಿ 
ಕಲ್ಲುಗುಳಿಗಳು ಅಥವಾ ತೂತುಗಳು ಇರುವುದರಿಂದ ಸ್ಥಳೀಯರು ಈ ಗುಂಡಿಗೆ ತೂತುಗಳ ಗುಂಡು ಎಂದು ಕರೆಯುತ್ತಾರೆ. 
ಈ ಗುಂಡಿನ ವಿಶೇಷವೆನೆಂದರೆ ಬಂಡೆಯ ಮೇಲೆ ನಿಂತಿರುವ ಈ ಬೃಹತ್‌ಗುಂಡಿಗೆ ಒಳಹೋಗಲು ೧.೫೦೫೫೪ 
ಸೆಂ.ಮೀ. ಉದ್ದಗಲದ ದಾರಿಯಿದೆ. ದಕ್ಷಿಣಕ್ಕೆ ೭೭೫೭೩ ಉದ್ದಗಲದ ಕಿಂಡಿಯಂತಿರುವ ದಾರಿಯಿದೆ. ಪಶ್ಚಿಮಕ್ಕೆ ೧೫೮೫೫೦ 
ಸೆಂ.ಮೀ. ಉದ್ದಗಲದ ಕಿಂಡಿ ದಾರಿಯಿದೆ ಈ ಕಲ್ಲಾಸರೆಯ ಒಳಭಾಗದಲ್ಲಿ ಮೇಲ್ಲಾವಣಿಿಯಂತೆ ೧.೫೦ ಸೆಂ.ಮೀ. 
ಎತ್ತರವಾಗಿ ನುಣುಪಾಗಿ ಗುಹೆಯಂತೆ ಕೊರೆಯಲಾಗಿದೆ. ಒಳಭಾಗದಲ್ಲಿ ಬಿಳಿ ಬಣ್ಣದ ವರ್ಣ ಚಿತ್ರಗಳಿವೆ”. ಈ 
ಒಳಬಾಗದ ಕಲ್ಲಾಸರೆಯಲ್ಲಿ ೪ ಸೆಂ.ಮೀ. ಉದ್ದಗಲದ ಒಂದು ಏಕೈಕ ಕಲ್ಪುಗುಳಿಯಿದೆ ಈ ಕಲ್ಲಾಸರೆಯ ತಳಭಾಗದ 
ಬಂಡೆಗೆ ನೇಬಪಾಗಿ ತಂಪಾಗಿರುವಂತೆ ತೆಳುವಾದ ನಸಿ ಬಣ್ಣವನ್ನು ತೇಪಿಸಲಾಗಿದೆ. ಈಗ ಇದು ನಶಿಸುವ ಹಂತದಲ್ಲಿದೆ 
ಆದರೆ ಇದನ್ನು ಯಾರು ಯಾವಾಗ ನಿರ್ಮಿಸಿದರೆಂಬುದನ್ನು ಹರಿಯಲು ಹೆಚ್ಚನ ಅಧ್ಯಯನ ಮಾಡಬೇಕಾಗಿದೆ. 


ಈ ಕಲ್ಲಾಸರೆಯ ವಿಶೇಷವೆನೆಂದರೆ ಈ ಗುಂಡಿನ ಪಶ್ಚಿಮದ ಕಡೆಗೆ ೪೫ ಕಲ್ಲುಗುಳಿಗಳಿವೆ ಇವುಗಳಲ್ಲಿ ೨೫ 
ಕಲ್ಲುಗುಳಿಗಳು ೪ ಸೆಂ.ಮೀ. ಉದ್ದಗಲ, ೯ ಕಲ್ಲುಗುಳಿಗಳು ೩ ಸೆಂ.ಮೀ. ಉದ್ದಗಲ, ೩ ಕಲ್ಲುಗುಳಿಗಳು ೬ ಸೆಂ.ಮೀ. 
ಉದ್ದಗಲ, ೧ ಕಲ್ಲುಗುಳಿ ಮಾತ್ರ ೫.೧/೨ ಸೆಂ.ಮೀ. ಉದ್ದಗಲವಿದೆ, ಇನ್ನುಳಿದ ೯ ಕಲ್ಲುಗುಳಿಗಳು ಚಿಕ್ಕವಾಗಿದ್ದು ನಶಿಸುವ 
ಹಂತದಲ್ಲಿವೆ. ಈ ಕಲ್ಲುಗುಳಿಗಳನ್ನು ನಿರ್ದಿಷ್ಟವಾದ ಕಲ್ಲನ್ನು ಒಂದೇ ಕಡೆ ಇಟ್ಟು ಸತತವಾಗಿ ಶಕ್ತಿ ಹಾಕಿ ತಿರುಗಿಸುವುದರ 
ಮೂಲಕ ಇಂಥಹ ಕಲ್ಲುಗುಳಿ(ತಿರುಗುಳಿ)ಗಳನ್ನು ಮೂಡಿಸಲಾಗಿದೆ ಎಂದು ವಿದ್ವಾಂಸರ ಅಭಿಪ್ರಾಯ". ಶಿಲೋಪಕರಣಗಳನ್ನು 
ಅಥವಾ ಕಲ್ಲು ಕೊಡಲಿಗಳ ಮೊನೆಗಳನ್ನು ಮಸೆದು ಹರಿತಗೊಳಿಸುವ ಕಾರಣಕ್ಕಾಗಿಯೇ ಬಂಡೆಗುಂಡುಗಳ ಮೇಲೆ 


೨೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕಲ್ಲುಗುಳಿಗಳು/ತಿರುಗುಳಿಗಳು ಉಂಟಾಗಿರುವುದನ್ನು ಬಳ್ಳಾರಿ ಜಿಲ್ಲ ಸಂಗನಕಲ್ಲು ಪರಿಸರದಲ್ಲಿ ಬಳ್ಳಾರಿ ನಗರದ ಉತ್ತರಕ್ಕಿರುವ 
ಬೆಟ್ಟದಲ್ಲಿ ಭೂವಿಜ್ಞಾನಿ ರಾಬರ್ಟ್‌ ಬ್ರೂಸ್‌ಫೂಟ್‌ ಗುರುತಿಸಲಾಗಿದೆ. ನಂತರ ಬಳ್ಳಾರಿಯ ಹಲಕುಂದಿ ಚಿತ್ರದುರ್ಗದ 
ಬೀಮನಗುಂಡು"*. ಬಾದಾಮಿ, ಪಟ್ಟದಕಲ್ಲು, ಕಳಾಸ, ಬೀರೂರು ಇನ್ನು ಮುಂತಾದ ಸ್ಥಳಗಳಲ್ಲಿ ವಿದ್ವಾಂಸರು ಕಲ್ಲುಗುಳಿನ್ನು 
ಗುರುತಿಸಿದ್ದಾರೆ. 


ಮನುಷ್ಯನ ತಲೆಗೀರು ಚಿತ್ರ 


ಈ ತೂತುಗಳ ಗುಂಡಿನಲ್ಲಿರುವ ೪೫ ಕಲ್ಲುಗುಳಿಗಳ ಸಮೀಪದಲ್ಲಿಯೇ ಮನುಷ್ಯನ ತಲೆಗೀರು ಚಿತ್ರವನ್ನು 
ಕೊರೆಯಲಾಗಿದೆ. ಮನುಷ್ಯನ ಕುತ್ತಿಗೆ (ಶಿರಾ) ಮತ್ತು ತಲೆಯ ಭಾಗವನ್ನು ಗೀರು/ಕುಟ್ಟುವುದರ ಮೂಲಕ ಕೊರೆಯಲಾಗಿದೆ 
ಕುತ್ತಿಗೆ ವಿಸ್ತೀರ್ಣ ೬ ಸೆಂ.ಮೀ. ತಲೆ ವಿಸ್ತೀರ್ಣ ೬ ಸೆಂ.ಮೀ. ಸುತ್ತಳತೆ ೧೪ ಸೆಂ.ಮೀ. ಈ ಕಲ್ಲುಗುಳಿಗಳ ಸಮೀಪದಲ್ಲಿಯೇ 
ಮನುಷ್ಯನ ತಲೆ ಭಾಗವನ್ನು ಕೊರೆದಿರುವುದರ ಬಗ್ಗೆ ವಿದ್ವಾಂಸರಿಂದ ಹೆಚ್ಚಿನ ಸಂಶೋಧನೆಯಾಗಬೇಕಾಗಿದೆ. ಈ 
ಕಲ್ಲುಗುಳಿಗಳು ಮತ್ತು ಮನುಷ್ಯನ ತಲೆಯ ಚಿತ್ರಕ್ಕೆ ಸಂಬಂಧವಿರಬಹುದೆ ? ಕೆಲ ವಿದ್ವಾಂಸರು ಕಲ್ಲುಗುಳಿಗಳನ್ನು ಸಾವಿನ 
ಸಂಕೇತವೆಂದು ಅಭಿಪ್ರಾಯಪಟ್ಟಿದ್ದಾರೆ”. 

ಈ ರೀತಿಯ ಕಲ್ಲುಗುಳಿನ್ನು ಗೋಡೆಗಳ ಗುಡ್ಡದ ಹಿಂಭಾಗ (ಪಶ್ಚಿಮಕ್ಕೆ ಬಯಲುಗರಚು ತುಂಡು ಬಂಡೆಗಳ 
ಮೇಲೆ ಮತ್ತು ಕಲ್ಲೋರಿಯಂತೆ ಇರುವ ದುಂಡು ಬಂಡೆಯ ಮೇಲೆ ಕಲ್ಲುಗುಳಿವೆ. ಈ ಸ್ಥಳದಲ್ಲಿ ಸುಮಾರು ೧೦ 
ಕಲ್ಲುಗಳಿದ್ದು ೬ ಸೆಂ.ಮೀ. ಉದ್ದಗಲ ವಿಸ್ತೀರ್ಣವಿದೆ. ಹನುಮಪ್ಪನ ಗುಂಡಿನ ಕೆಳಗಡೆ ಸಹ ಇಂತಹ ಕಲ್ಲುಗುಳಿಗಳನ್ನು 
ಕಾಣಬಹುದು. 


ಕಲ್ಲುಗುಳಿಗಳು ಮತ್ತು ಮನುಷ್ಠನ ತಲೆಗೀರು ಚಿತ್ರವಿರುವ ತೂತುಗಳ ಗುಂಡು ಕಲ್ಲಾಸರೆಯ ಸುತ್ತಮುತ್ತಲಿನ 
ಪರಿಸರದಲ್ಲಿ ಬೃಹತ್‌ ಶಿಲಾಯುಗದ ಶಿಲಾ ಸಮಾಧಿಗಳು ಗೀರು/ಕುಟ್ಟು ಚಿತ್ರಗಳು ಪ್ರಾಗೈತಿಹಾಸಿಕ ಮತ್ತು ಮಧ್ಯಕಾಲೀನ 
ವರ್ಣಚಿತ್ರಗಳಿವೆ ಹಾಗಾಗಿ ಕಲ್ಲುಗಳಿಗಳು ಮತ್ತು ಬಯಲುಬಂಡೆಗೀರು/ಕುಟ್ಟುಚಿತ್ರಗಳ ಕಾಲ ಮಧ್ಯ ಆದಿ ಶಿಲಾಯುಗದಷ್ಟು 
ಹಿಂದಕ್ಕೆ ಹೋಗಬಹುದೆಂದು ತಜ್ಞರ ಅಭಿಪ್ರಾಯವಾಗಿದೆ". 


ಹರೆಯುವ (ಮಸೆಯುವ) ಕಲ್ಲು 

ಈ ಗ್ರಾಮದ ಪೂರ್ವಕ್ಕೆ ಒಂದು ಕಿ.ಮೀ. ದೂರದಲ್ಲಿರುವ ಕೋಡಿಗುಡ್ಡದ ಮಧ್ಯದ ಬಯಲು ಪ್ರದೇಶದಲ್ಲಿ 
ಕ್ಷೇತಕಾರ್ಯ ಕೈಗೊಂಡಾಗ ನಿಲಾಯುಗದ ಮಾನವನು ವಾಸಿಸಿರುವ ನೆಲ ಮತ್ತು ಅವರು ಉಪಯೋಗಿಸಿರುವ 
ಶಿಲಾಯುಧಗಳು, ಕೆಂಪು ಮತ್ತು ಬೂದುಬಣ್ಣದ ಮಣ್ಣಿನ ಮಡಿಕೆಗಳು ನೆಲದ ಸಮಾನಾಗಿರುವ ಮನೆಯ ಬುನಾದಿ 
ಕಲ್ಲುಗಳಂತಿರುವ ವೃತ್ತ್ಷಕಾರದ ಕಲ್ಲುಗಳು ಕಂಡುಬರುತ್ತವೆ. ಇಲ್ಲಿ ಇನ್ನು ಹಚ್ಚಿನ ಅಧ್ಯಯನವಾಗಬೇಕಾಗಿದೆ. ಅಷ್ಟೇ ಅಲ್ಲದೆ 
ರಕ್ಷಣಗೆ ತಡೆಗೋಡೆಯಂತಿರುವ ಬೃಹತ್‌ ಕಲ್ಲುಗಳನ್ನು ಜೋಡಿಸಲಾಗಿದೆ. ಉಜ್ಜಿನಯಗೊಳಿಸಿರುವ ಅಥವಾ ಸವೆದಿರುವ 
ದುಂಡಾದ ಕಲ್ಲುಗಳು ಪತ್ತೆಯಾಗಿವೆ. ಈ ನೆಲೆಯಲ್ಲಿ ಹಚ್ಚನ ವಿಶೇಷವೆಂದರೆ ಗುಂಪು ಗುಂಪಾಗಿ ಹರೆಯುವ ಅಥವಾ 
ಮಸೆಯುವ ಕಲ್ಲುಗಳು ಚದುರಿ ಬಿದ್ದಿವೆ. ಇಲ್ಲಿ ದೊರೆತಿರುವ ಚಿಕ್ಕ ಮತ್ತು ದೊಡ್ಡದಾದ ನುಣುಪಾದ ತುಂಡು ಬಂಡೆಗಳನ್ನು 
ಗಮನಿಸಿದರೆ ಈ ಸ್ಥಳ ನೂತನ ಶಿಲಾಯುಗದಲ್ಲಿ ಆಯುಧಗಳನ್ನು ತಯಾರಿಸುವ ಕೇಂದವಾಗಿರಬಹುದೆಂದು ಭಾಸವಾಗುತ್ತದೆ. 
ಇಲ್ಲಿ ನೆಲೆಸಿರುವ ಜನರು ಸ್ಥಳೀಯವಾಗಿ ದೊರೆಯುವ ಕಲ್ಲು ತುಂಡುಬಂಡೆಗಳನ್ನು ಉಜ್ಜಿ ನಯಗೊಳಿಸಿರುವುದು - 
ಕಂಡುಬರುತದೆ. ನೂತನ ಶಿಲಾಯುಗದಲ್ಲಿ ಕಲ್ಲಿನ ಆಯುಧಗಳನ್ನು ಹರಿತಗೊಳಿಸಲು ನುಣುಪು ಮಾಡಲು ಮತ್ತೊಂದು 
ಬಂಡೆಗೆ ಉಜ್ಜಿ ಉಜ್ಜಿ ನಯಗೊಳಿಸುತ್ತಿದ್ದರಿಂದ ಕೈಕೊಡಲಿಗಳು ಸಪೂರವಾಗಿ ಹರಿತವಾಗುತ್ತಿದ್ದವು. ಕೆಳ ಭಾಗದ 
ಬಂಡೆಗಳು ಸವೆದು ತಗ್ಗಾಗಿ ಪಾತ್ರೆಯಂತಾಗುತಿದವು. ಈ ರೀತಿ ಸವೆದಿರುವ ಕಲ್ಲುಬಂಡೆಗಳನ್ನು ಅವರು ನೀರಿನ 
ಸಂಗಹಕ್ಕೆ ಗೀಡಮೂಲಿಕೆಗಳನ್ನು ಹರಿಯಲು ಆಹಾರ ಸಂಗಹಿಸಿ ಸೇವಿಸಲು ಬಳಸಿರುವ ಸಾದ್ಯತೆ ಇದೆ ಎಂದು ತಜ್ಞರ 
ಅಭಿಪ್ರಾಯದ ಜೊತೆಗೆ ಇವುಗಳ ಕಾಲಾವಧಿ ಸುಮಾರು ಕ್ರಿಪೂ. ೨೩೦೦-೧೮೦೦ ಇರಬಹುದೆಂದು ಅಂದಾಜಿಸಿದ್ದಾರೆ". 


ಒಂದು ಮಸೆಯುವ ಕಲ್ಲಿನ ವಿಸೀರ್ಣ ಅಗಲ ೩೮ ಸೆಂ.ಮೀ. ಉದ್ದ ೨೪ ಸೆಂ.ಮೀ. ಸುತ್ತಳತೆ ೯೭ ಸೆಂ.ಮೀ. 


ಇದೇ ರೀತಿಯ ನೂತನ ಶಿಲಾಯುಗದಲ್ಲಿ ಉಜ್ಜಿ ನಯಗೊಳಿಸಿದ ಮಸೆಯುವ ಕಲ್ಲುಗಳು ರಾಗಲುಗುಡ್ಡದಲ್ಲಿ 
ಮತ್ತು ಗೋಡೆಗಳ ಗುಡ್ಡದಲ್ಲಿ ಹಲವಾರು ಕಡೆ ಪತ್ತೆಯಾಗಿವೆ. ಈ ಮೇಲಿನ ಅವಶೇಷಗಳನ್ನು ಅವಲೋಕಿಸಿದಾಗ ಈ 


ಇತಿಹಾಸ ದರ್ಶನ : ಸಂ. ಹ೩೬ಿ/೨೦೨೧ 3 


ಕೋಳಿಗುಂಡಿನ ಸಮೀಪ ಪತ್ತೆಯಾಗಿರುವ ಗೀರು ಬಂಡೆ ಚಿತ್ರಗಳು ದೇವರಹಟ್ಟಿ ಹಿಂಭಾಗದಲ್ಲಿ ಪತ್ತೆಯಾಗಿರುವ ಕಲ್ಲುಗುಳಿಗಳು ಮತ್ತು 
ಮನುಷ್ಯನ ತಲೆಯ ಗೀರು ಚಿತ್ರ 


ಎಮ್‌.ಎಸ್‌. ನಾಗರಾಜರಾವ್‌ ಮತ್ತು ರು.ಮ. ಷಡಕ್ಷರಯ್ಯ ಪತ್ತೆ 
ಮಾಡಿರುವ ಬಯಲು ಬಂಡೆ ಕುಟ್ಟು ಚಿತ್ರಗಳು (ಶರಣರ ಬೆಟ್ಟ 
ಅಪ್ಪಯ್ಯನಹಳ್ಳಿ) 


ಕೆಂಪು ಮತ್ತು ಬೂದು ಬಣ್ಣದ ಮಣ್ಣಿನ ಮಡಿಕೆಯ ಅವಶೇಷಗಳು 
(ಕೋಳಿಗುಡ್ಡ) 


ತುಂಡಾದ ಶಿಲಾಯುಧ ಕೋಳಿಗುಡ್ಡ ಮನುಷ್ಯನ ತಲೆಗೀರು ಚಿತ್ರ 


ಬೆಟ್ಟಗಳಲ್ಲಿ ಬೃಹತ್‌ ಶಿಲಾಯುಗಕ್ಕಿಂತಲೂ ಮುಂಚಿತವಾಗಿ ನೂತನ ಶಿಲಾಯುಗದ ಜನರ ವಸತಿ ಪ್ರದೇಶವಾಗಿತ್ತೆಂದು 
ಅರಿಯಬಹುದು. 


ನೂತನ ಶಿಲಾಯುಗದ ಆಯುಧಗಳು 


ಹಾಲಸಾಗರ ಬೆಟ್ಟಗಳಲ್ಲಿ ಬೃಹತ್‌ ಶಿಲಾಯುಗಕ್ಕಿಂತ ಮುಂಚಿತವಾಗಿ ನವಶಿಲಾಯುಗದ ಜನವಸತಿ ಪ್ರದೇಶವಾಗಿತ್ತು 
ಎಂಬುದಕ್ಕೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಸ ವಿದ್ಯಾರ್ಥಿಯಾದ ಹೆಚ್‌.ಎಂ. ತಿಪೇಶರವರು ಹಾಲಸಾಗರ 
ಪರಿಸರದಲಿ ವನ್‌ ಕ ಕೊಡಲಿಗಳ ಪತ್ತೆ ಫೀಖನದಿಂದ ಅರಿಯಬಹುದು. ಈ ನನ್ನ ಕ್ಷೇತ್ರ ಕಾರ್ಯ 
ಸಂದರ್ಭದಲ್ಲಿಯೂ ಸಹ ಈ ps ವಾಯುವ್ಯಕ್ಕೆ ಇರುವ ಗೋಡೆಗಳ ಗುಡ್ಡದ ಮೇಲು ಫಿಡಿನಿ ಮಧ್ಯಭಾಗದಲ್ಲಿ 
ಮೂರು ಕಪುಶಿಲೆಯ ಕೈಕೊಡಲಿಗಳು ಡಿಣರಿತಿಷ: 


ಒಂದು: ಈ ಶಿಲಾಯುಧ ಕಪ್ಪುಡೈಕ್‌ ಶಿಲಾಯುಧವಾಗಿದ್ದು ತಿಭುಜಕಾರವಾಗಿದೆ. ಈ ಶಿಲಾಯುಧ ೯ ಸೆಂ.ಮೀ. 
ಉದ್ದ, ೪ ಸೆಂ.ಮೀ. ಅಗಲ, ೨೦ ಸೆಂ.ಮೀ. ಸುತ್ತಳತೆ ಹೊಂದಿದೆ. ಕೈಹಿಡಿ ಬಾಗ ಚಿಕ್ಕದಾಗಿದ್ದು ಗುದ್ದಲಿಯಂತೆ 
ಚೂಪಾಗಿದೆ. ಮುಂದುವರೆದಂತೆ ಆಯುಧ ಅಗಲವಾದ ಅರಿತವಾಗಿ ಹಲಗೆಯನ್ನು ಹೊಂದಿದೆ. ಈ ಕೈಕೊಡಲಿಯ 
ಮೇಲ್ಮೈಯನ್ನು ಪೂರ್ಣವಾಗಿ ಉಜ್ಜಿ ನಯಗೊಳಿಸಲಾಗಿದೆ ಮತ್ತು ಹೆಚ್ಚಿನ ಕೆಲಸ ಗಂ ನಿಪಯೋಗುಮವರ 
ಎ ಸವೆಯಲಾಗಿದೆ. ತಃ ಶಿಲಾಯುಧ ವಿಶೇಷವೇನೆಂದರೆ ಕೈಹಿಡಿ ಭಾಗ ಚೂಪಾದ ಮೊನೆಯನ್ನು ಹೊಂದಿದ್ದು 
ಇದನ್ನು ಗುದ್ದಲಿಯಂತೆ ಮಣ್ಣನ್ನು ಗೆಡ್ಡೆಗೆಣಸುಗಳನ್ನು ಅಗೆಯಲು ಬಳಸಿದಾರೆ. ಮುಂಭಾಗದ ಹರಿತವಾದ "ಹಲಗೆಯನ್ನು, 
ಆಹಾರ ಮತ್ತು ವಸ್ತುಗಳನ್ನು ಕತ್ತರಿಸಲು ಬಳಸಿದ್ದಾರೆ. ಈ ಕೈಕೊಡಲಿ ತ್ರಿಭುಜಾಕರವಾಗಿದೆ ಬೂದುಬಣ್ಣದ ಶಿಲೆಯಿಂದ 
ನಿರ್ಮಿಸಲಾಗಿದೆ. 


ನ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಎರಡು: ಈ ಶಿಲಾಯುಧವನ್ನು ಸಹ ಕಪ್ಪು ಡೈಕ್‌ ಕಪ್ಪುಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಇದು ತ್ರಿಭುಜಕಾರವಿದ್ದು ೬ 
ಸೆಂ.ಮೀ. ಉದ್ದ, ೪ ಸೆಂ.ಮೀ. ಅಗಲ, ೧೫ ಸೆಂ.ಮೀ. ಸುತ್ತಳತೆ ಹೊಂದಿದೆ. ಈ ಕೈಕೊಡಲಿಯನ್ನು ಚಿಕ್ಕಚಿಕ್ಕ ಚೆಕ್ಕಗಳನ್ನು 
ಎಬ್ಬಿಸಿ ನಿರ್ಮಿಸಿದ್ದಾರೆ. ಈ ಆಯಧ ಹೆಚ್ಚು ನುಣುಪಾಗಿರದೆ ಸ್ಪಲ ಓರಟಾಗಿದೆ. ಮುಂಭಾಗವನ್ನು ಉಜ್ಜಿ ಹರಿತಗೊಳಿಸಲಾಗಿದೆ. 

ಹಿಂಭಾಗವನ್ನು ನಯಗೊಳಿಸಿಲ್ಲ ಕೈಹಿಡಿ ಬಾಗ ಮುಂಭಾಗ ಮುಕ್ಕಾಗಿದೆ. 
ಮೂರು: ಈ ಶಿಲಾಯುಧ ಸಹ ಕಪ್ಪು ಡೈಕ್‌ ಕಪು ಶಿಲೆಯಾಗಿದ್ದು ತ್ರಿಭುಜಕಾರದಲ್ಲಿದೆ. ಇದು ೪.೧/೨ ಸೆಂ. ಉದ್ದ, 
೨.೧/೨ ಸೆಂ.ಮೀ. ಅಗಲ, ೧೨ ಸೆಂ.ಮೀ. ಸುತ್ತಳತೆ ಹೊಂದಿದೆ. ಈ ಕೈಕೊಡಲಿ ಚಿಕ್ಕದಾಗಿದ್ದು ಕೈಹಿಡಿ ಭಾಗ ಚಿಕ್ಕದಾಗಿ 
ಮುಂಭಾಗ ಅಗಲವಾಗಿದ್ದು ಹಲಗೆಯು ಮೊಂಡಾಗಿದೆ. 


ಕೋಡಿ ಗುಡ್ಡದ ಶಿಲಾಯುಧ: ಈ ಗ್ರಾಮದ ಪುರಾತನ ಕೆರೆಯ ಬಲಕ್ಕೆ ಕೋಡಿ ಗುಡ್ಡದ ಮೇಲ್ಲಾಗದಲ್ಲಿ ಮಸೆಯುವ 
ಕಲ್ಲುಗಳು ಪತ್ತೆಯಾಗಿರುವ ಸ್ಥಳದ ಗವಿಯಲ್ಲಿ ೫.೧/೨ ಸೆಂ.ಮೀ. ಉದ್ದ, pt ಸೆಂ.ಮೀ. "ಅಗಲದ ಓರಟಾದ ಕೈಕೊಡಲಿ 
ದೊರೆತಿದೆ. ಈ ಕೈಕೊಡಲಿ ಓಡಿ ಭಾಗ ಮುಂಭಾಗ ತಿಭುಜಾಕಾರದಲ್ಲಿದ್ದು 'ಮೊನೆಯು ತುಂಡಾಗಿದೆ. ಈ ಕಿಕೊಡಲಿಯನ್ನು 
ಹಚ್ಚು ಮ ಕಾಣುತ್ತಿಲ್ಲ. 


ಚಿಕ್ಕ ದುಂಡಾಗಿರುವ ಮಸೆಯುವ ಕಲ್ಲು 


ಕೋಡಿ ಗುಡ್ಡದಲ್ಲಿ ಮಸೆಯುವ ಕಲ್ಲುಗಳು ಶಿಲಾಯುಧ ಪತ್ತೆಯಾಗಿರುವ ಸಮೀಪದಲ್ಲಿರುವ ಗವಿಯಲ್ಲಿ ಚಿಕ್ಕದಾಗಿ 
ದುಂಡಾಗಿರುವ ಚಿಕ್ಕ ಮಸೆಯುವ ಕಲ್ಲು ದೊರೆತಿದೆ. ಈ ಕಲ್ಲು ಒಂದು ಭಾಗದಲ್ಲಿ ಮಾತ್ರ ನೇಬಪಾಗಿದೆ. ಈ ಚಿಕ್ಕ ದುಂಡು 
ಕಲ್ಲನ್ನು ಗಿಡ ಮೂಲಿಕೆಗಳನ್ನು ದವಸ ಧಾನ್ಯಗಳನ್ನು ಹರೆಯಲು ಬಳಸಿರಬಹುದು. ಇದರ ವಿಸ್ತೀರ್ಣ ೨ ಸೆಂ.ಮೀ. ಉದ್ದ 
೨ ಸೆಂ.ಮೀ. ಅಗಲ, ೮ ಸೆಂ.ಮೀ. ಸುತ್ತಳತೆ ಹೊಂದಿದೆ. 


ರಾಗಲುಗುಡ್ಡದಲ್ಲಿ ಐದನೇ ಶಿಲಾಯುಧ 


ಈ ಗ್ರಾಮದ ದಕ್ಷಿಣಕ್ಕೆ ಇರುವ ರಾಗಲುಗುಡ್ಡದ ಯರಗುಂಡಿನ ಸಮೀಪದ ಕಲ್ಲಾಸರೆ ಕೆಳಗಡೆ ನೆಲದಲ್ಲಿ ಮುಚ್ಚಿದ 
ಮಣ್ಣಿನ ಮಡಿಕೆಯೊಳಗಡೆ ಕೈಕೂಡಲಿ ಇರುವುದು ಪತ್ತೆಯಾಗಿದೆ. ಈ ಆಯುಧವನ್ನು ರೈತ ಕೆ. ದೊಡ್ಡಜಯಣ್ಣ ತಮ್ಮ 
ಹೊಲದ ಸಮೀಪದ ಕಲ್ಲಾಸರೆ ಕೆಳಗಡೆ ನೆಲವನ್ನು ಅಗೆದು ನೀರಿನ ಕಾಲುವೆ ಮಾಡುತಿರುವಾಗ ಬೆಳಕಿಗೆ ಬಂದಿದೆ”. ಈ 
ವಿಷಯ ನನ್ನ ಗಮನಕ್ಕೆ ಬಂದಾಗ ಅಲ್ಲಿ ಕ್ಷೇತ್ರಕಾರ್ಯ ಕೈಗೊಂಡಾಗ ಕಪುಡೈಕ್‌ ಶಿಲೆಯಲ್ಲಿ ತಿಭುಜಾಕಾರದಲ್ಲಿ ನಿರ್ಮಿಸಲಾಗಿದ್ದು, 
ಹೊರ ಮತ್ತು ಒಳಭಾಗವನ್ನು ಚೆಕ್ಕಗಳನ್ನು ಎಬ್ಬಿಸಿ ನಯಗೊಳಿಸಲಾಗಿದೆ. ಮೇಲ್ಮೈಭಾಗ ಉಬ್ಬಿದಂತಿದೆ. ಕೈಹಿಡಿ ಬಾಗ 
ಚಿಕ್ಕದಾಗಿದ್ದು ಮುಂಭಾಗದ ಹಲಗೆಯನ್ನು ಉಜ್ಜಿ ಉಜ್ಜಿ ಮೊನಚು ಮಾಡಲಾಗಿದೆ. ಈ ಕೈಕೂಡಲಿ ೫.೧/೨ ಸೆಂ.ಮೀ. 
ಉದ್ದ, ೨.೧/೨ ಸೆಂ.ಮೀ. ಅಗಲವಿದ್ದು, ೧೩.೧/೨ ಸೆಂ.ಮೀ. ಸುತ್ತಳತೆ ಹೊಂದಿದೆ. ಈ ಕೈಕೊಡಲಿಯನ್ನು ಮುಚ್ಚಿದ 
ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿಟ್ಟಿರುವುದನ್ನು ಗಮನಿಸಿದರೆ ನೂತನ ಶಿಲಾಯಗದ ಜನರು ಪ್ರಮುಖ ಶಿಲಾಯುಧಗಳನ್ನು 
ಸಂರಕ್ಷಣೆಗಾಗಿ ಅಥವಾ ಸುರಕ್ಷಿತವಾಗಿರಲು ಮಣ್ಣಿನ ಮಡಕೆಯ ಒಳಗಡೆ ಮುಚ್ಚಿಟ್ಟಿರಬಹುದು. 


ಈ ಮೇಲಿನ ಶಿಲಾಯುಧಗಳು ಅಥವಾಕೈಕೊಡಲಿಗಳನ್ನು ಗಮನಿಸಿದರೆ ಅವುಗಳು ದೊರೆತಿರುವ ನೆಲೆಗಳನ್ನು 
ಅವಲೋಕಿಸಿದಾಗ ಹಾಗೂ ಹಾಲಸಾಗರ ಪರಿಸರದ ಬಗ್ಗೆ ಲೇಖನಗಳ ವರದಿಗಳನ್ನು ಗಮನಿಸಿದಾಗ ಇವರು 
ಉಪಯೋಗಿಸಿರುವ ಕಪ್ಪುಡೈಕ್‌ ಶಿಲೆಯ ಕಲ್ಲುಗಳನ್ನು ಈ ನೆಲೆಯಿಂದ ಸುಮಾರು ೬ ಕಿ.ಮೀ. ದೂರದಲ್ಲಿರುವ ' 
ವಡೇರಹಳ್ಳಿ (ಮೊಳಕಾಲ್ಲೂರು ತಾಲ್ಲೂಕು) ಕಪ್ಪುಡೈಕ್‌ ಶಿಲಾ ಬೆಟ್ಟದಿಂದ ತಂದು ತಮ್ಮ ಆಯುಧೋಪಕರಣಗಳನ್ನು 
ತಯಾರಿಸಿಕೊಳ್ಳುತ್ತಿದ್ದರು ಎಂಬುವುದು ತಜ್ಞರ ಅಭಿಪ್ರಾಯ”. 

ಈ ಮೇಲಿನ ನನಗೆ ದೊರೆತಿರುವ ಶಿಲಾಯುಧಗಳನ್ನು ಅವಲೋಕಿಸಿದಾಗ ಹಾಗೂ ಹಾಲಸಾಗರ ಪರಿಸರದಲ್ಲಿ 
ಪತ್ತೆಯಾಗಿರುವ ಕೈಕೊಡಲಿಗಳ ಬಗ್ಗೆ ವಿದ್ಧಾಂಸರ ಬರಹಗಳನ್ನು ಗಮನಿಸಿದಾಗ ಈ ಶಿಲಾಯುಧಗಳು ನೂತನ ಶಿಲಾಯುಗದ 
ಜನರು ಉಪಯೋಗಿಸಿರುವ ಮತ್ತು ನಿರ್ಮಿಸಿಕೊಂಡಿರುವ ಆಯುಧಗಳಾಗಿವೆ. ಕಾಲಾವಧಿ ಕ್ರಿಪೂ. ೨೩೦೦-೧೮೦೦ 
ರವರೆಗಿನ ಕಾಲವಾಗಿತ್ತೆಂದು ಹರಿಯಬಹುದು”. 


ಒಟ್ಟಿನಲ್ಲಿ ಹಾಲಸಾಗರದ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಸುಮಾರು ೨೦ಕ್ಕೂ ಹೆಚ್ಚು ಬೆಟ್ಟಗುಡ್ಡ ಬಂಡೆಗಳಲ್ಲಿ 
ನೂತನ ಮತ್ತು ಬೃಹತ್‌ ಶಿಲಾಯುಗಕ್ಕೆ ಸಂಬಂಧಿಸಿದ ಸಾಕಷ್ಟು ಪುರಾವೆಗಳು ದೊರೆತ್ತಿದ್ದರಿಂದ ಅಂದು ಈ ನೆಲೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೩ 


ಜನವಸತಿ ಪ್ರದೇಶವಾಗಿತ್ತು ಎಂಬುವುದನ್ನು ಅರಿಯಬಹುದು. ಆದರೆ ಜನರ ಸಂಪ್ರದಾಯ ಮೂಢನಂಬಿಕೆಗಳಿಂದ 
ಪ್ರಾಗತಿಹಾಸದ ಅರಿವಿಲ್ಲದಿರುವುದರಿಂದ ಸಾಕ್ಟ್ಯಾಧಾರಗಳು ನಶಿಸುತ್ತಿವೆ. ಇದರಿಂದ ನಾವು ಜನರಲ್ಲ ಪ್ರಾಗತಿಹಾಸದ 
ಅರಿವು ಮೂಡಿಸಬೇಕಾಗಿದೆ. ಜೊತೆಗೆ ಈ ಪ್ರದೇಶದಲ್ಲಿ ವಿದ್ವಾಂಸರು ಹೆಚ್ಚಿನ ಕ್ಷೇತ್ರಕಾರ್ಯ ಕೈಕೊಂಡರೆ ಪ್ರಾಕ್‌ಚರಿತ್ರೆ ಬಗ್ಗೆ 
ಹೆಚ್ಚಿನ ಮಾಹಿತಿ ದೊರೆಯುತ್ತದೆ. 


[ಕ್ಷೇತಕಾರ್ಯದಲ್ಲಿ ಸಹಕರಿಸಿದ ಬಿ. ಬೊಮ್ಮಲಿಂಗಯ್ಯ, ಸಂಜೀವಪ್ಪ, ಕೆ. ಜಯಣ್ಣ, ಬಿ. ಪಾಪಣ್ಣ, ವಿನೋದ ಎಮ್‌.ವಿ. ಕೆ.ಎಮ್‌. ಮಾರೇಶ, 


[50) 


ಕೆ.ಎಮ್‌. ಹೊನ್ನುರಪ್ಪ ಹಾಗೂ ಹೆಚ್‌.ಎಮ್‌. ತಿಪ್ಪೇಶ ಇವರಿಗೆ ನನ್ನ ಕೃತಜ್ಞತೆಗಳು.] 


kg 


hl ee 
hg 


1 


ಅಡಿ ಟಪ್ಪಣಿಗಳು 
೧.  ಮೊಡೋಸ್‌ ಟೇಲರ್‌ ೧೯೪೧, ಮೆಗಲಿಥಿಕ್‌ ಟೂಂಬ್ಸ್‌ ಏನ್ನಂಟ್‌ರಿ ಮೈನ್ಸ್‌ ಇನ್‌ ದಿ ಡೆಕ್ಕನ್‌, ಪುಟ ೮೬-೮೭. 
೨. ಡಾ. ಶರಣಬಸಪ್ಪ ಕೋಲ್ಕಾರ್‌, ೨೦೧೦, ಶಿಲಾಯುಗದ ಗವಿ ವರ್ಣಚಿತ್ರಗಳು, ಪುಟ ೨೮. 
೩. ತಿಪ್ಪೇಶ ಹೆಚ್‌.ಎಮ್‌., ೨೦೧೬, ಹಾಲಸಾಗರದ ಪ್ರಾಚ್ಯಾವಶೇಷಗಳು, ಇ.ದ. ಸಂ. ೩೨, ಪುಟ ೧-೨. 
೪ 


ಮಂಜನಾಯ್ಯ್‌ ಆರ್‌., ೨೦೧೮, ಹಾಲಸಾಗರ ಸಮೀಪದ ಬೃಹತ್‌ ಶಿಲಾಯುಗದ ಸಮಾಧಿಗಳ ಶೋಧ, ಇ.ದ. ಸಂ..ಹಿಷಿ ಪುಟ ೧೮- 
ಈ 


೫. ಓಬಯ್ಯ ಓಿ ೨೦೧೯, ಹಾಲಸಾಗರ ಬೆಟ್ಟದ ಪ್ರಾಗಿತಿಹಾಸ ವರ್ಣಚಿತ್ರಗಳು, ಇ.ದ. ಸಂ. ೩೪, ಪುಟ ೨೬-೩೧. 
೬ ಪ್ರೊಬಿ ಶೇಕ್‌ ಅಲಿ ಮತ್ತು ಪ್ರೊ ಆ. ಸುಂದರ, ೨೦೧೮, ಕರ್ನಾಟಕ ಚರಿತ್ರೆ ಸಂ. ೧, ಪುಟ ೩೧೨-೩೧೩. 
೭. ಅದೇ ೨೦೧೮, ಕ.ಚ. ಸಂ. ೧, ಪುಟ ೩೧೪. 
19) 
€ 


P28 
(©) 


ಅದೇ ೨೦೧೮, ಕ.ಚ. ಸಂ. ೧, ಪುಟ ೩೧೪-೩೧೫. 


. ಅದೇ ೨೦೧೬, ಇ.ದ. ಸಂ. ೩೨, ಪುಟ ೫೯೧-೫೯೨. 
೧೦. ಅದೇ ೨೦೧೯, ಇ.ದ. ಸಂ. ೩೪, ಪುಟ ೨೭-೩೧. 
೧೧. ಅದೇ ೨೦೧೮, ಕ.ಚ. ಸಂ. ೧, ಪುಟ ೩೫೦. 

೧೨. ಅದೇ ೨೦೧೯, ಇ.ದ. ಸಂ. ೩೪, ಪುಟ ೨೯. 


೧೩. ಅದೇ ೨೦೧೦, ಶಿಲಾಯುಗದ ಗವಿವರ್ಣ ಚಿತ್ರಗಳು, ಪುಟ ೩. 

೧೪. ಪ್ರೊ ಲಕ್ಷ್ಮಣ ತೆಲಗಾವಿ, ೨೦೦೬, ಇ.ದ. ಸಂ. ೨೧, ಪುಟ ಸಿ. 

೧೫. ಸುಪ್ರೀತ ಕೆ.ಎನ್‌. ೨೦೧೯, ಇ.ದ. ಸಂ. ೩೪, ಪುಟ ೨೦. 

೧೬. ಅದೇ ೨೦೦೬, ಇ.ದ. ಸಂ. ೨೧, ಪುಟ ೩. 

ಕ ತಿಪ್ಪೇಶ ಹೆಚ್‌., ೨೦೨೦ Studies In Karnataka History And Culture, ಸಂಪುಟ ೧೭, ಪುಟ ೧೨೫-೧೨೬. 

೧೮. ದೊಡ್ಡಕ್ಕೆ. ಜಯಣ್ಣ ರೈತ, ೨೦೨೦, ನವಶಿಲಾಯಗದ ಆಯುಧ ಪತ್ತೆಯಾದ ಬಗ್ಗೆ ಹೇಳಿಕೆ. 

೧೯. ಜಯಣ್ಣ ಉಲ್ಲಾನಹಳ್ಳಿ, ೨೦೧೩, ಕೂಡ್ಲಿಗಿ ತಾಲ್ಲೂಕು ಗುಡೇಕೊಟೆ ಪರಿಸರದ ಪುರಾತತ್ವ ಸಮೀಕ್ಷೆ, ಇ.ದ. ಸಂ. ೩೦. ಪುಟ ೧-೨. 
೨೦. ಅದೇ ೨೦೨೦ Studies In Karnataka History And Culture, ಸಂಪುಟ ೧೭, ಪುಟ ೧೨೫-೧೨೬. 


೨೪ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ದುಮ್ಮನಾಯಕವ ಪಾಳ್ಯದ ಬೂದಿ ಬಿಬ್ಬ ಮತ್ಸು 
ಹುಲುಮೆಗರಆಳ ಶೋಧ 


ಬ.ಆರ್‌. ಕೃಷ್ಣ* 


ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೂ ವಿಕಾಸವಾದದ ಅನೇಕ ಮಜುಲುಗಳನ್ನು ನಾವು 
ದಾಟಿಕೊಂಡು ಬಂದಿದ್ದೇವೆ. ಆದಿಮಾನವ ಭೂಮಿಯ ಮೇಲೆ ಅಸ್ಲಿತ್ವಕ್ಕೆ ಬಂದ ನಂತರ, ಹಂತಹಂತವಾಗಿ ಅವನ 
ಕಾರ್ಯ ಚಟುವಟಿಕೆಗಳು ಅಭಿವೃದ್ದಿಯತ್ತಾ ಮುನ್ನಡೆದವು. ನದಿ, ಹಳ್ಳ, ಕಾಡು-ಮೇಡು, ಬೆಟ್ಟಗುಡ್ಡಗಳಲ್ಲಿ ವಾಸವಾಗಿದ್ದ 
ಪ್ರಾಗಿತಿಹಾಸದ ಮಾನವನ ಬುದ್ದಿ ವಿಕಾಸವಾಗುತ್ತಾ, ಅನೇಕ ಘಟ್ಟಗಳನ್ನು ದಾಟಿಕೊಂಡು ಪಯಣ ಮುಂದುವರೆಸಿದರು. 
ಈ ಸುಧೀರ್ಪವಾದ ಘಟ್ಟವನ್ನು ಆದಿಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಶಿಲಾತಾಮ್ರಯುಗ ಹಾಗೂ 
ಕಬ್ಬಿಣದ ಬೃಹತ್‌ ಶಿಲಾಯುಗವೆಂದು ವಿಂಗಡಿಸಲಾಗಿದೆ. ಈ ನವಶಿಲಾಯುಗ ಸಂಸ್ಕೃತಿಯ ಘಟ್ಟದಲ್ಲಿ ತಾವು ವಾಸವಾಗಿರುವ 
ಭೌಗೋಳಿಕ ಲಕ್ಷಣಗಳಿಗೆ ಹೊಂದಿಕೊಂಡಂತೆ ಪಶುಪಾಲನೆ, ಕೃಷಿಯನ್ನು ಆರಂಭಿಸಿದರು. ಇಂತಹ ಒಂದು ಸಂಸ್ಕೃತಿಯ 
ನೆಲೆಗಳಲ್ಲಿ ಕಂಡುಬರುವ ಬೂದಿದಿಬ್ಬಗಳು (Ass Mounds) ಪುರಾತತ್ವ ಆಧ್ಯಯನಗಳಲ್ಲಿ ಅನೇಕ ಸಂಶೋಧಕರ ಹಾಗೂ 
ವಿದ್ಧಾಂಸರ ಆಸಕ್ತಿಯನ್ನು ಕೆರಳಿಸಿವೆ. ನೂತನ ಶಿಲಾಯುಗ, ಶಿಲಾ-ತಾಮ್ರಯುಗ ಹಾಗೂ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ 
ಎಲ್ಲಾ ಹಂತಗಳಲ್ಲೂ ಬೂದಿ ದಿಬ್ಬಗಳು ನಿರ್ಮಾಣವಾಗಿವೆ. 


ಅವಿಭಜಿತ ಕೋಲಾರ ಜಿಲ್ಲೆಯ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲಯ ಬಾಗೇಪಲ್ಲಿ ತಾಲ್ಲೂಕಿನ ಗುಮ್ನನಾಯಕನಪಾಳ್ಯದಲ್ಲಿ 
ಇಂತಹ ಬೂದಿದಿಬ್ಬಗಳು ಕಂಡುಬರುತ್ತವೆ. ಗುಮ್ಮನಾಯಕನಪಾಳ್ಯವು ಬಾಗೇಪಲ್ಲಿ ಪಟ್ಟಣದಿಂದ ಸುಮಾರು ೨೪ ಕಿ.ಮೀ. 
ದೂರದಲ್ಲಿದೆ. ಪಾಳ್ಕದ ಪ್ರವೇಶದ ಎಡಭಾಗಕ್ಕೆ ತಿರುವಿಕೊಂಡು ಸುಮಾರು ಒಂದು ಕಿ.ಮೀ. ಒಳೆಗೆ ನಡೆದರೆ, ಇತ್ತೀಚಿಗೆ 
ತಲೆ ಎತ್ತಿರುವ ದರ್ಗಾ ಕಂಡುಬರುತ್ತದೆ. ಅದರ ಸುತ್ತಲೂ ಕ್ಷೇತ್ರ ಪರಿಶೋಧನೆ ಕೈಗೊಂಡು ಬೂದಿ ದಿಬ್ಬಗಳನ್ನು 
ಪತ್ತೆಹಚ್ಚಲಾಯಿತು. ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಇದುವರೆವಿಗೂ ಕಂಡುಬಂದಿರುವ ಬಹುತೇಕ ಬೂದಿದಿಬ್ಬಗಳಂತೆ, 
ಇಲ್ಲಿನ ಬೂದಿದಿಬ್ಬಗಳು ಎಲ್ಲಾ ವಿಚಾರಗಳಲ್ಲೂ ಸಾಮ್ಯತೆಯನ್ನು ಹೊಂದಿವೆ. 


ಬೂದಿದಿಬ್ಲಗಳು ಪುರಾತತ್ವ ಶಾಸ್ತಜ್ಞರಲ್ಲಿ ಬಹು ಚರ್ಚಿತ ವಿಷಯವಾಗಿದ್ದು, ಆದಿಮಾನವರ ಧಾರ್ಮಿಕ ವಿಚಾರಕ್ಕೆ 
ಸಂಬಂಧಿಸಿದವೆ?, ಪಶುಪಾಲನೆಯಿಂದೆ” ಬಂದ ತ್ಯಾಜ್ಯವನ್ನು ನಿರಂತರವಾಗಿ ಸುಡುವುದರಿಂದ ಉಂಟಾದ ಬೂದಿದಿನ್ನೆ ಗಳೆ) 
ಎ೦ಬ ವಿಚಾರಗಳ ಬಗ್ಗೆ ಸಂಶೋಧಕರು ಹಾಗಾ ನಿದ್ಧಾಂಸ ಸರಲ್ಲಿ ಬಹು ಚರ್ಚಿತ ವಿಷಯವಾಗಿ, ಜಿಜ್ಞಾಸೆ ಸೆಗಳು ಇದವು. 
ಕ್ರಿಶ. ೧೯೫೨ ರಲ್ಲಿ ಕರ್ನಲ್‌ ಮೆಕಂಜಿಯವರು ಬಳ್ಳಾರಿ ಹೊಸಪೇಟೆ ರಸ್ತೆಯಲ್ಲಿನ ಕುಡತಿನಿ ಬಳಿ ಬೂದಿದಿಬ್ಬವನ್ನು 
ಪ್ರಥಮಬಾರಿಗೆ ಶೋಧಿಸಿದರು ಎಂಬುದು ಇತಿಹಾಸದ ಪುಟಗಳಿಂದ ತಿಳಿದುಬರುತ್ತದೆ. 


ಆನಂತರ ಪುರಾತತ್ವಜ್ಞ ರಾಬರ್ಟ್‌ ಬ್ರೂಸ್‌ಫೂಟ್‌ ಅವರು ನವ ಶಿಲಾಯುಗದ ಜನರು ಜಾನುವಾರುಗಳ ದೊಡ್ಡ 
ದೊಡ್ಡ ಮಂದೆಗಳನ್ನು ಸಾಕುತ್ತಿದ್ದರೆಂದೂ, ದನಕರುಗಳ ಸಗಣಿಯನ್ನು ಒಂದೆಡೆ ಗುಡ್ಡೆ ಹಾಕಿ ತ್ಯಾಜ್ಯವಾದ್ದರಿಂದ ಕಾಲಕಾಲಕ್ಕೆ 
ಸುಡುತ್ತಿದ್ದರು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ದಾಂಸರಾದ ಮಜುಮ್‌ದಾರ್‌ ಮತ್ತು ರಾಜ್‌ಗುರು 
ರವರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಇವು ಮೂಲತಃ ದೊಡ್ಡಿಗಳಲ್ಲ. ದೊಡ್ಡಿಗಳಿಂದ ಸಗಣಿಯನ್ನು 
ಸಂಗಹಿಸಿ ಬೇರೆಡೆಗೆ ಸ ಸಾಗಿಸುತ್ತಿದ್ದರು. ಅಂತಹ ನೆಲೆಗಳನ್ನೇ ಬೂದಿ ದಿಬ್ಬಗಳು ಎನ ಲಾಗುತ್ತಿದೆ ಎನು ತ್ತಾರೆ. ಮನುಷ್ಯರನ್ನು 
ಹಾಗೂ ಸಾಕು ಪ್ರಾಣಿಗಳನ್ನು ಹಿಡಿಯಲು ಬರುತ್ತಿದ್ದ ಕಾಡು ಪ್ರಾಣಿಗಳನ್ನು ದೂರವಿಡಲು ಇದೊಂದು ಕ್ರಮವಾಗಿತ್ತೆಂದು 
ಹಾಗೂ ಬಹು ದಿನಗಳು ಇದರ ಬೆಂಕಿ ಇರುವುದರಿಂದ ಉದ್ದೇಶಪೂರ್ವಕವಾಗಿಯೇ ಒಣಗಿದ ಸಗಣಿ ದಿಬ್ಬಗಳಿಗೆ 
ಬೆಂಕಿಯಿಡುತ್ತಿದ್ದರಿಂದ ಬೂದಿ ದಿಬ್ಬಗಳಾಗಿವೆ ಎನ್ನುವ ಅಭಿಪ್ರಾಯಗಳು ಇವೆ. ಇತಿಹಾಸಜ್ಞ ಅ.ಸುಂದರ ತಮ್ಮ ಅಭಿಪ್ರಾಯವನ್ನು 


% ಸಂಶೋಧಕರು ಹಾದೂ ಹಿಲಿಯ ಪತ್ರಕರ್ತರು, ಬಾದೇಪಲ್ಲ, ಚಿಕ್ಕಬಳ್ಳಾಪುರ ಜಲ್ಲೆ. 


ಇತಿಹಾಸ ದರ್ಶನ : ಸಂ. &೬ಿ/೨೦೨೧ ೨೫ 


ತ 


ಗಿಡಗಂಟಿಗಳಿಂದ ಮುಚ್ಚಲ್ಲಟ್ಟ ಕುಲುಮೆಯಲಿನ ಕಬಿಣದ ಸುಟ್ಟ ಮಣಿನಿಂದ ಮಾಡಲ್ಪಟ್ಟ ಇದೇ ಉತ್ಸನನದಲ್ಲಿ 
ಚಲ [ವ ಬ [7 ಬ “~ 


ಬೂದಿದಿಬ್ಬಗಳನ್ನು ಸಮತಟ್ಟು ಕಿಟ್ಟಿದ ನೋಟ ಕೊಳವೆಯಾಕಾರದ ದೊರೆತಿರುವ ಮೂಳೆಗಳು 
ಮಾಡಿ ದರ್ಗಾ ಮೂಳೆಗಳು 


ನಿರ್ಮಿಸಿಕೊಂಡಿರುವ ನೋಟ 


ವ್ಯಕ್ತಪಡಿಸಿ ಇಂತಹ ಬೂದಿದಿನ್ನೆಗಳು ಬಹುಶಃ ಆಚರಣೆ ದ್ಯೋತಕವಾಗಿ ನಿರ್ಮಾಣವಾಗಿದ್ದಿರಬಹುದೆಂದು ವಿವರಿಸಿ 
ದ್ದಾರೆ. 

7 ಪುರಾತತ್ನಜ್ಞ ಆಲ್ಡಿನ್‌ ಅವರು ತಮ್ಮ “ನಿಯೋಲಿತಿಕ್‌ ಕ್ಯಾಟಲ್‌ ಕೀಪರ್ಸ್‌ ಆಫ್‌ ಸೌಥ್‌ ಇಂಡಿಯಾ: ಎ ಸ್ಪಡಿ ಆಫ್‌ 
ಡೆಕ್ಕನ್‌ ಆಶ್‌ ಮೌಂಡ್ತ್‌” ಎಂಬ ಕೃತಿಯಲ್ಲಿ ಬೂದಿ ದಿನ್ನೆ ನೆಲೆಗಳು ದನಕರುಗಳ ದೊಡ್ಡಿಗಳಾಗಿದ್ದು, ಇಲ್ಲಿ ಕಮೇಣ ದೊಡ್ಡ 
ಪ್ರಮಾಣದಲ್ಲಿ ಸಗಣಿ ಸಂಗಹವಾಗುತ್ತಿತ್ತು. ಅದನ್ನೇ ಸುಡಲಾಗುತ್ತಿತ್ತು ಇಂತಹ ಪ್ರಕ್ರಿಯೆ ಮೇಲಿಂದ ಮೇಲೆ ಅದೇ ಸ್ಥಳದಲ್ಲಿ 
ನಡೆಯುತ್ತಿದ್ದರಿಂದ ಕಾಲಕ್ರಮೇಣ ಅದು ಪದರುಗಳಾಗಿ ರಚನೆಯಾಗುತ್ತಿತ್ತು ಎಂದು ಅಭಿಪ್ರಾಯಿಸಿದ್ದಾರೆ. ಇವು ಮೂಲದಲ್ಲಿ 
ಕಬ್ಬಿಣದ ಅದಿರನ್ನು ಸಂಗ್ರಹಿಸಿ ಲೋಹ ತಯಾರಿಸುವ ಹಿನ್ನೆಲೆಯಲ್ಲಿ ಸುಟ್ಟಿದ್ದರಿಂದ ಉಂಟಾದ ದಿನ್ನೆಗಳು ಎಂಬ 
ಅಭಿಪ್ರಾಯಗಳು ಇವೆ. ಇವರೆಲ್ಲರ ಫಲವಾಗಿ ಬೂದಿದಿಬ್ಬಗಳ ಅಸ್ಥಿತ್ವದ ಬಗ್ಗೆ ಒಂದು ಸಾಮಾನ್ಯ ಅಭಿಪ್ರಾಯವನ್ನು 
ಕಂಡುಕೊಳ್ಳಲಾಯಿತು. 

ಇಂತಹ ಬೆಟ್ಟಗುಡ್ಡಗಳಲ್ಲಿ ನೆಲೆಸಿದ್ದಂತಹ ಜನರು ಕೊಟ್ಟಿಗೆಗಳಲ್ಲಿ ಜಾನುವಾರುಗಳನ್ನು ನಿಲ್ಲಿಸಿರಬೇಕು. ಪ್ರತಿದಿನ 
ಸಂಗಹವಾಗುತ್ತಿದ್ದ ಸಗಣಿಯನ್ನು ಪಕ್ಕದಲ್ಲಿ ಒಂದೆಡೆ ಗುಡ್ಡೆ ಹಾಕಿ ಅದು ತ್ಯಾಜ್ಯವಾದ್ದರಿಂದ ಕಾಲದಿಂದ ಕಾಲಕ್ಕೆ ಸುಡುತ್ತಿದ್ದರು. 
ಇಲ್ಲವೇ ಸಗಣಿಯ ಈ ಗುಡ್ಡೆಗಳನ್ನು ಆಕಸ್ಲಿಕವಾಗಿ ಇಲ್ಲವೇ ಉದ್ದೇಶಪೂರ್ವಕವಾಗಿ ಬೆಂಕಿ ಹಾಕಿ ಸುಡುತ್ತಿರಬಹುದು. 
ಅದು ಕ್ರಮೇಣವಾಗಿ ದಹಿಸಿದಂತೆಲ್ಲಾ ಬೂದಿ ದಿನ್ನೆಗಳು ಉಂಟಾಗಿರುವ ಸಾಧ್ಯತೆ ಇದೆ. ಇಂತಹ ಬೂದಿ ದಿನ್ನೆಗಳ 
ಕಾಲಮಾನವನ್ನು ವಿದ್ವಾಂಸರು ಸುಮಾರು ಕ್ರಿ.ಪೂ. ೨೦೦೦-೬೦೦ ರವರೆಗೆ ಎಂದು ಅಂದಾಜು ಮಾಡಲಾಗಿದೆ. 

ಗುಮ್ಮನಾಯಕನಪಾಳ್ಯದ ಬೂದಿದಿಬ್ಬಗಳಲ್ಲಿ ದೊರೆತಿರುವ ಅವಶೇಷಗಳನ್ನು ಪರಿಶೀಲಿಸಿ ನೂತನ ಶಿಲಾಯುಗ 
ಸಂಸ್ಕತಿಯ ಕಾಲದವೆಂದು ನಿರ್ಧರಿಸಬಹುದಾಗಿದೆ. ನೂತನ ಶಿಲಾಯುಗ ಕಾಲದ ಪಶುಪಾಲಕರ ರಚನೆ ಸಷ್ಟವಾಗುತ್ತದೆ. 
ದಿಬ್ಬದಲ್ಲಿ ದೊರೆತಿರುವ ಮೂಳೆಗಳು, ಮಡಿಕೆ ಕುಡಿಕ ಚೂರುಗಳು ಈ ಅಭಿಪ್ರಾಯವನ್ನು ಸ್ಪಷ್ಟೀಕರಿಸುತ್ತವೆ. 
ಗುಮ್ಮನಾಯಕನಪಾಳ್ಯದ ಪ್ರದೇಶವು ಪಾಕ್ಷಾರಿತ್ರ್ಯಾವಾಗಿ ಗಮನಾರ್ಹವಾಗಿದೆ. ಬೆಟ್ಟಗುಡ್ಡಗಳ ಸಾಲುಗಳ ಪ್ರದೇಶ ಪ್ರಾಗೈತಿಹಾಸಿಕ 
ಕಾಲದಿಂದಲೂ ಆದಿಮಾನವನ ಚಟುವಟಿಕೆಯ ಮತ್ತು ವಾಸ್ತವ್ಯದ ತಾಣವಾಗಿದೆ. ಈ ಎಲ್ಲಾ ವಿವರಗಳಿಂದ 
ಗುಮ್ಮನಾಯಕನಪಾಳ್ಯದ ಬೆಟ್ಟಗುಡ್ಡಗಳು ಪ್ರಾಗಿತಿಹಾಸ ಕಾಲದಿಂದಲೂ ಜನವಸತಿಯ ನೆಲೆಗಳಾಗಿದ್ದವು ಎಂಬುದು 
ವೇದ್ಯವಾಗುತ್ತದೆ. 

ಆದರೆ ಒಂದು ಧರ್ಮಕ್ಕೆ ಸೇರಿದ ಹಲವು ಜನರು ಈ ಬೂದಿ ದಿನ್ನೆಗಳನ್ನು ಅಗೆದು ಜೆ.ಸಿ.ಬಿ.ಯಿಂದ ಅಗೆಸಿ, 
ಟ್ರಾಕ್ಟರ್‌ ಮೂಲಕ ಬೂದಿಯನ್ನು ಬೇರೆ ಕಡೆಗೆ ಸಾಗಿಸಿ, ಅಲ್ಲೇ ಇದ್ದ ಬಹುತೇಕ ಗೋರಿಗಳನ್ನು ಹೊಡೆದು ಸಮತಟ್ಟು 
ಮಾಡಿ, ಕೇವಲ ಐದಾರು ಗೋರಿಗಳನ್ನು ಉಳಿಸಿಕೊಂಡು ದರ್ಗಾವನ್ನು ನಿರ್ಮಿಸಿಕೊಂಡಿದ್ದಾರೆ. ಇಂತಹ ವಿಚಾರಗಳನ್ನು 
ಸರ್ಕಾರ ಪರಿಶೀಲಿಸಬೇಕಾಗಿದೆ. ಒಟ್ಟಾರೆ ಇತಿಹಾಸ ಪೂರ್ವ ಕಾಲದ ಮಾಹಿತಿಯನ್ನು ಪಡೆಯಲು, ಪರಿಶೀಲನೆ ಮತ್ತಷ್ಟು 
ಸಂಶೋಧನೆ ಮಾಡಿ, ವಿಷಯ ತಿಳಿದುಕೊಳ್ಳಲು ಅನುಕೂಲವಾಗುತ್ತಿದ್ದ ಇಂತಹ ಸ್ಥಳವನ್ನು ಜತನದಿಂದ ಸಂರಕ್ಷಣೆ 
ಮಾಡದೆ ಇರುವುದು ನಾವು ಇತಿಹಾಸಕ್ಕೆ ಮಾಡಿದ ದ್ರೋಹವೇ ಎಂದು ಭಾವಿಸುತ್ತೇನೆ. 
ಕುಲುಮೆಗಳು 

ನವಶಿಲಾಯುಗದ ಕೊನೆಯ ಹಂತದಲ್ಲಿ ಅದಿರಿನಿಂದ ತಾಮ್ರವನ್ನು ತಯಾರಿಸುವ ಕಲೆಯನ್ನು ಕಂಡುಕೊಂಡರು. 
ಅನಂತರ ಕಬ್ಬಿಣದ ಉತ್ಪ್ಲಾಧನೆಯು ಆರಂಭವಾಯಿತು. ತಾಮ್ರ ಮತ್ತು ಕಬ್ಬಿಣದ ತಯಾರಿಕೆಯಿಂದಾಗಿ ಜನಜೀವನದಲ್ಲಿ 
ಕಾಂತಿಕಾರಕ ಬದಲಾವಣೆಗಳಾದವು. 


2೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕಬ್ಬಿಣದ ಬಳಕೆ ಉತ್ತರದಿಂದ ದಕ್ಷಿಣಕ್ಕೆ ಹರಡಿತ್ತೆಂದೂ, ಗಂಗಾನದಿಯ ಬಯಲಿನಲ್ಲಿ ವರ್ಣರಂಜಿತ ಬೂದು 
ಮಡಿಕೆಗಳ ಮತ್ತು ಮಧ್ಯ ಭಾರತದಲ್ಲಿ ಕಪು-ಕೆಂಪು ಮಡಿಕೆಗಳನ್ನು ಬಳಸುತ್ತಿದ್ದ ಜನರಿಂದ ಪ್ರಾರಂಭವಾಯಿತೆಂದು 
ಹಲವು ವಿದ್ದಾಂಸರ ಅಭಿಮತವಾಗಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ದೊರೆತ ಕಬ್ಬಿಣದ ಉಪಕರಣಗಳ ಕಾಲವನ್ನು 
ಸಿ-೧೪ ತಂತ್ರಜ್ಞಾನದ ಮೂಲಕ ಕ್ರಿಪೂ. ೧೧ನೇ ಶತಮಾನದಲ್ಲಿ ತಯಾರಾದವೆಂದು ತಿಳಿದುಬಂದಿದೆ. ಕ್ರಿಪೂ. ೧೧ನೇ 
ಶತಮಾನದಿಂದ ಕ್ರಿ.ಪೂ. ಹಿನೇ ಶತಮಾನದವರೆಗೆ ಬೃಹತ್‌ ಶಿಲಾಸಂಸ್ಥೃತಿಯಲ್ಲಿ ಕಬ್ಬಿಣದ ಉತ್ಪಾಧನೆ ಕಂಡುಬಂದಿದೆ. 

ಸ್ವಾಭಾವಿಕವಾಗಿ ಅದಿರನ್ನು ಕರಗಿಸಿ ತಾಮ್ರ, ಚಿನ್ನವನ್ನು ಪಡೆಯುವ ಕಲ ಕಬ್ಬಿಣಕ್ಕಿಂತಲೂ ಪ್ರಾಚೀನವಾದದ್ದು. ಇದಕ್ಕೆ 
ಕಾರಣ ತಾಮ್ರದ ಅದಿರನ್ನು ಕರಗಿಸಲು ಕಡಿಮೆ ಶಾಖ ಬೇಕಾದರೆ, ಕಬ್ಬಿಣದ ಅದಿರನ್ನು ಕರಗಿಸಲು ಹೆಚ್ಚು ಶಾಖ 
ಬೇಕಾಗಿರುವುದೇ ಬಹು ಮುಖ್ಯ ಕಾರಣ ಎನ್ನಲಾಗಿದೆ. ಸ್ಥಳೀಯ ಬೆಟ್ಟಗುಡ್ಡಗಳಲ್ಲಿ ಸಿಗುವಂತಹ ಕಬ್ಬಿಣದ ಅದಿರನ್ನು 
ತಂದು ಪುಡಿಮಾಡಿ ಎತ್ತರವಾದ ಬಂಡೆಗಳ ಮಧ್ಯೆ ಹಾಕಲಾಗುತ್ತಿತ್ತು. ಅದರಲ್ಲಿರುವ ಮಣ್ಣಿನ ಅಂಶ ನೀರಿನೊಂದಿಗೆ 
ಹರಿದುಹೋಗಿ ಪುಡಿ ಅದಿರು ಮುಂದೆ ಬಂದು ನಿಲ್ಲುತ್ತಿತ್ತು ಇದನ್ನು ಇದ್ದಿಲಿನೊಂದಿಗೆ ಕುಲುಮೆಗೆ ಹಾಕಿ ಗಾಳಿ 
ಹಾಕಲಾಗುತ್ತಿತ್ತು. ಅದಕ್ಕೆ ಒಳಗೆ ಒಂದು ರಂಧ್ರವನ್ನು ಬಿಟ್ಟು ನಳಿಕೆಯನ್ನು ಕೂಡಿಸಲಾಗುತ್ತಿತ್ತು. ಈ ನಳಿಕೆಯಿಂದ ಅದಿರು 
ಕರಗಿ ಸೋರುತ್ತಿದ್ದ ರಸ ನವನ್ನು ಜೇಡಿಮಣ್ಣಿನ ಮೂಸೆಗಳಲ್ಲಿ ತುಂಬಿ ಇಡಲಾಗುತ್ತಿದ್ದರಿಂದೆ ಕಬ್ಬಿಣದ ಗಟ್ಟಿಗಳಾಗುತ್ತಿದ್ದವು. 
ನಂತರ ತಮಗೆ. ಸಾ ಆಯುಧಗಳನ್ನು ತಯಾರಿಸುವ ತಂತ್ರಜ್ಞಾನವನ್ನು ಬಲ್ಲವರಾಗಿದ್ದರು. 

ಗುಮ್ಮನಾಯಕನಪಾಳ್ಯದ ಪರಿಸರದಲ್ಲಿಯೂ ಪ ಪಾರಂಪರಿಕವಾಗಿ ಕಬ್ಬಿಣದ ಉತ್ಪಾದನೆಯಾಗುತಿತ್ತು ಎಂಬುದನ್ನು 
ಕ್ಷೇತ್ರ ಕಾರ್ಯದ ಮೂಲಕ ಸೆಲೆಗಳನ್ನು ಗುರ್ತಿಸಿ ಬೆಳಕಿಗೆ ತರಲಾಗಿದೆ. ಕೋಟೆಯ ಪ್ರವೇಶದ್ದಾರದ ಶ್ರೀ ಆಂಜನೇಯಸ್ವಾಮಿ 
ದೇವಾಲಯದ ಬಳಿ ಇತ್ತೀಚಿಗಷ್ಟೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಉತ್ಸನನ ನಡೆಸಿದಾಗ ಕುಲುಮೆಗಳು 
ಇರುವುದು ಕಂಡುಬಂದಿವೆ. ಕುಲುಮೆಯಲ್ಲಿ ಸಿಗುವ ಕಬ್ಬಿಣದ ಕಿಟ್ಟ ತಾಮ್ರ ಮತ್ತು ಕಬ್ಬಿಣದ ಪಾಕವನ್ನು ಸಂಗ್ರಹಿಸುವ 
ಕೊಳವೆಯಾಕಾರದ ಸುಟ್ಟ ಮಣ್ಣಿನ ಮೂಸೆಗಳು, ಪ್ರಾಣಿಯೊಂದರ ಮೂಳೆಗಳು, ಪಾತ್ರೆಗಳು, ಮಣ್ಣಿನ ಅವಶೇಷ 
ಯಥೇಚ್ಛವಾಗಿ ಕಂಡುಬಂದಿದ್ದು, ಕಬ್ಬಿಣದ ಉತ್ಪಾದನೆಯ ಬಗ್ಗೆ ಸಾಕ್ಷೀಕರಿಸುತ್ತವೆ. 

ಆದಿಶಿಲಾಯುಗ, ಮಧ್ವಶಿಲಾಯುಗ, ನವಶಿಲಾಯುಗ, ತಾಮ್ರಯುಗ, ಕಬ್ಬಿಣದ ಬೃಹತ್‌ ಶಿಲಾಯುಗಗಳ ಆದಿಮಾನವನ 
ನಿವಾಸಿ ತಾಣವಾಗಿ ಹಂತಹಂತವಾಗಿ ವಿಕಾಸವಾಗುತ್ತಾ, ನಂತರ ಅದರ ಮುಂದುವರೆದ ಭಾಗವಾಗಿ ಗುಮ್ಮನಾಯಕನಪಾಳ್ಯದ 
ಪಾಳೆಗಾರರ ಕಾಲಘಟ್ಟದಲ್ಲೂ ಶಸ್ತಾಸ ಸ್ತಗಳ ಉತ್ಪಾದನೆಯ ಪ್ರಮುಖ ಆಯುಧಗಾರವಾಗಿ ಹ 
ಕಾರಣ ಗುಮನಾಯಕನಪಾಳೆವು ಪಮೆಖ ಸೃನಿಕ ನೆಲೆಯಾಗಿತ್ತು ಜೊತೆಗೆ ಈ ಕುಲುಮೆ ಕೋಟೆಯ ಒಳಗೆ ಬರುವುದರಿಂದ 
ವಿಷಯಕ್ಕೆ ಪುಷ್ಟಿ ನೀಡುತದೆ. ಸ್ವಳೀಯವಾಗಿ ಸಿಗುವಂತಹ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಉತ್ಪಾದಿಸಿ ತಮ್ಮ 
ಅವಶ್ಯಕತೆಗೆ ಬೇಕಾದಂತಹ ಆಯುಧ ಉಪಕರಣಗಳನ್ನು ತಯಾರಿಸಿಕೊಳ್ಳುವ ಪಾರಂಪರಿಕ ಜ್ಞಾನವನ್ನು ತಿಳಿದುಕೊಂಡಿದ್ದರು. 
ಸುತ್ತಲೂ ಇರುವ ಬೆಟ್ಟಗಳಿಂದ ತಂದಂತಹ ಕಬ್ಬಿಣದ ಅದಿರನ್ನು ಕುಲುಮೆಯಲ್ಲಿ ಹಾಕಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಂಕಿಯ 

ಶಾಖವನ್ನು ಕೊಟ್ಟು ಹದಹಿಡಿಯಲಾಗುತ್ತಿತ್ತು ತದನಂತರದಲ್ಲಿ ಸೆ ನಕ್ಕೆ ಬೇಕಾದಂತಹ ರಕ್ಷಣಾ ಸಾಮಾಗಿಗಳನ್ನು ಹಾಗೂ 

ಕೃಷಿಗೆ EE ಉಪಕರಣಗಳನ್ನು 'ತಯಾರಸಿಕೊಳ್ಳುತ್ತಿದ್ದರು. ಮುಂದುವರೆದ ಭಾಗವಾಗಿ ಇದೇ ನೆಲೆಯಲ್ಲಿ 
ವಿಜಯನಗರದ ಅರಸರ ಕಾಲದಲ್ಲಿ ಟಂಕಸಾಲೆಯನ್ನು ಆರಂಭಿಸಿ ನಾಣ್ಯಗಳನ್ನು ಟಂಕಿಸುತ್ತಿದ್ದರು ಎಂಬುದು ವೇದ್ಯವಾಗುತ್ತದೆ. 


Ek 


ಆಕರ ದ್ರಂಥಗಳು 
(0. FR. Allchin, Neolithic cattle-keepers of south India-1963. Page No.lto 10th.-1st chapter. 
2 ಕ್ಷೇತ್ರ ಸಂಶೋಧನೆ ಸಂದರ್ಭದಲ್ಲಿ ಸ್ಥಳೀಯರಿಂದ ಪಡೆದುಕೊಂಡ ಮಾಹಿತಿಯ ವಿವರ. 


೩. ಇತಿಹಾಸ ದರ್ಶನ-೨೦೧೮, ಕೊಂಚಗೇರೆಯ ಬೂದಿದಿಬ್ಬ ಹಾಗೂ ಸಿದ್ದರಾಂಪುರದ ಪ್ರಾಗೈತಿಹಾಸಿಕ ವರ್ಣಚಿತ್ರಗಳು. (ಪು.ಸಂ.೧೦)- 
ಹೆಚ್‌.ಎಂ. ತಿಪೇಶ್‌. 


೪, ಇತಿಹಾಸ ದರ್ಶನ-೨೦೧೮, ಕುಣಿಗಲ್‌ ಪರಿಸರದ ಕಬ್ಬಿಣದ ಕುಲುಮೆಗಳ ಶೋಧ (ಪು.ಸಂ.೧)-ಕೆ. ರೇವಣಸಿದ್ದಯ್ಯ, 
೫, ಇತಿಹಾಸ ದರ್ಶನ-೨೦೨೧, ಸಂಪುಟ-೩೫, ಪು.ಸಂ. ೫೯, ಜಡಮಡುಗು ಅಕ್ಕಮ್ಮಬೆಟ್ಟ ಮಾನವಾಕೃತಿಯ ಕಲ್ಲೋರಿಗಳು-ಬಿ.ಆರ್‌.ಕೃಷ್ಣ. 


ಇತಿಹಾಸ ದರ್ಶನ : ಸಂ. ೩೬1೨೦೨೧ ಕ 


£ 
ಕಡೂರು ತಾಲೂಕಿನ ನವಶೋಧಿತ ಕಲ್ಲು ನೆಲೆಗಳು 


ರೇಣುಕಸ್ವಾಮಿ ಒಡೆಯರ್‌ ಬ.ಈ.* 


ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಶಿಖರಶ್ರೇಣಿಗಳಲ್ಲಿ. ಭದ್ರ, ತುಂಗಾ, ನೇತ್ತಾನಪ ಹೇಮಾವತಿ, ವೇದಾವತಿ 
ನದಿಗಳು ಹುಟ್ರಿ ಕೃಷ್ಣ ಮತ್ತು ಕಾವೇರಿ ಕೊಳ್ಳದಲ್ಲಿ ಹರಿಯುತ್ತವೆ. ಜಿಲ್ಲೆಯು ವಿವಿಧ ರೀತಿಯ ಸ ಸ್ಕ -ಪ್ರಾಣಿ, ಖನಿಜಸಂಪತ್ತನ್ನು 
ಹೊಂದಿದೆ. ಈ ಪ್ರಾಕೃತಿಕ ಸ ಸಂಪತ್ತು ಮಾನವನ ವಾಸಕ್ಕೆ ಯೋಗ್ಯ ವಾತಾವಾರಣವನ್ನು ಸೃಷಿಸಿವೆ. ಆದಿಮ ಕಾಲದ 
ಮಾನವನು ಈ ಪರಿಸರದ ವಿವಿಧ ನೆಲೆಗಳಲ್ಲಿ ವಾಸಿಸಿ ಅನೇಕ ಕುರುಹುಗಳನ್ನು ಬಿಟುಹೋಗಿರುವನು. ಇಂತಹ ಅನೇಕ 
ನೆಲೆಗಳನ್ನು ವಿದ್ವಾಂಸರುಗಳು ಶೋಧಿಸಿ ದಾಖಲಿಸಿರುವರು. ಕಡೂರು ತಾಲೂಕಿನಲ್ಲಿಯೂ ಹಲವಾರು ನೆಲೆಗಳು 
ಶೋಧಗೊಂಡಿವೆ. ಲಿಂಗದಹಳ್ಳಿ, ನಿಡಘಟ್ಟ ನೆಲೆಗಳನ್ನು ರಾಬರ್ಟ್‌ ಬ್ರೂಸ್‌ ಫೂಟ್‌. ತುರುವನಹಳ್ಳಿಯ ಬೃಹತ್‌ 
ಶಿಲಾಯುಗದ ಶಿಲಾವೃತ್ತ ಸಮಾಧಿ ನೆಲೆಯನ್ನು ಎಂ. ಶೇಷಾದ್ರಿ” ಕನಕಪ್ಪನಗುಡ್ಡ, ಮಲ್ಲೇಶ್ವರ ನೆಲೆಗಳನ್ನು ಸ 
ತಿಪ್ಪೇಸ್ವಾಮಿ," ಕೆ. ದಾಸರಹಳ್ಳಿಯ ಕೊಗೇಮಲ್ಲಪನಗುಡ್ಡ ನೆಲೆಯನ್ನು ಟಿ. ಮುರುಗೇಶ.” ತಂಗಿ, ಕಾನಗೊಂಡನಹಲ್ಳಿ 
ಚಿಕ್ಕತಂಗಲಿ, ಮಾಡಾಳು, ಅಂಚೆಚೋಮನಹಳ್ಳಿ ನೆಲೆಗಳನ್ನು,” ಮತ್ತು ತುರುವನಹಳ್ಳಿಯ ವರ್ಣಚಿತ್ರ ನೆಲೆಯನ್ನು ರೇಣುಕಸ್ಪಾಮಿ 
ಒಡೆಯರ್‌ ಬಿ.ಈ." ರವರು ಶೋಧಿಸಿ ದಾಖಲಿಸಿರುವರು. ಪ್ರಸ್ತುತ ಕಡೂರು ತಾಲೂಕಿನಲ್ಲಿ ಹೊಸ ಕಲ್ಲುಳಿ ನೆಲೆಗಳು 
ಪತ್ತೆಯಾಗಿದ್ದು ಇವುಗಳನ್ನು ದಾಖಲಿಸುವುದು ಈ ಪ್ರಬಂಧದ ಉದ್ದೇಶವಾಗಿದೆ. 

ಮಾನವ ನಿರ್ಮಿತ ಕಲ್ಲುಳಿಗಳು ಬಟ್ಟಲಾಕೃತಿಯಲ್ಲಿದ್ದು ನೈಸರ್ಗಿಕ ಕಲ್ಲುಳಿಗಳಿಗಿಂತ ಭಿನ್ನವಾಗಿರುತ್ತವೆ. ಕಲ್ಲುಳಿಗಳಿಗೆ 
ಇಂಗ್ಲೀಷ್ನಲ್ಲಿ CUP MARKS, CUPULES ವ ಬಳಸುವರು. ಇಂಗ್ಲೀಷ್‌ ನ CUPULES (kyoo’ sas 'ಕ್ರೂಪ್ಫೂಲ್‌ 
ಎಂದು ಉಚ್ಛ ರಿಸಬೇಕು. k೩'pಂಂ।-ಕಪೂಲ್‌ ಎಂದಲ್ಲ) ಎಂಬ ಪದವು ಲ್ಯಾಟಿನ್‌ ಭಾಷೆಯ up ಎಂಬ ಪದದಿಂದ 
ಬಂದಿದೆ. ಇದು ವಿವಿಧ ಭಾಷೆಗಳಿಗೆ ಮುಂದೆ ನೀಡಿರುವಂತೆ ಭಾಾರತರಗೆನರಡದೆ ಫೆಂಚ್‌-cupule, ಜರ್ಮನ್‌- 
kupule, ಇಟಾಲಿಯನ್‌-ಂಂp॥॥, ಸ್ವಾನಿಷ್‌-ಂpಟl. ಕಲ್ಲುಳಿಗಳು ಗ್ರಾಮೀಣ ಪ್ರದೇಶದ ಆಟವಾದ ಅಳುಗುಳಿಮನೆ 
ಅಥವಾ ಚನ್ನೇಮಣೆ (ಚಿತ್ರ-೧) ಆಟದ ಮಣೆಲ್ಲಿರುವ ಕುಳಿಗಳನ್ನು ಹೋಲುತವೆ. ಆಸ್ತ್ರೇಲಿಯಾದ ರಾಬರ್ಟ್‌ ಜಿ 
ಬೆಡ್ಡ ರಿಕರವರು ಕಲ್ಲುಳಿಗಳ ಗುಣವೈಶಿಷ್ಟ್ಯ ತೆಯನ್ನು ವೈಜ್ಞಾನಿಕವಾಗಿ ಅಧ್ಧಯನ ಮಾಡಿ ಇವುಗಳ ಇತಿಹಾಸವನ್ನು ಆದಿ 
ಹಳೇಶಿಲಾಯುಗಕ್ಕೆ ಕೊಂಡೊಯ್ದಿದ್ದಾರೆ.” ಕಲುಳಿಗಳು ಆದಿ ಹಳೇಶಿಲಾಯುಗದಿಂದ ಮಧ್ಯಕಾಲೀನ ಮುದವ 
ಸಿಗುತ್ತವೆ. ಹೊಯ್ಲಳರ ಅನೇಕ ದೇವಾಲಯಗಳಲ್ಲಿ 'ಚನ್ನೇಮಣೆಯನ್ನು ಹೋಲುವ ಮತ್ತು ವಿವಿಧ ರೀತಿಯ ಕಲ್ಲುಳಿಗಳಿರುವುದನ್ನು 
ಗಮನಿಸಬಹುದು. (ಚಿತ್ರ-೧.ಅ) ಕಲ್ಲುಳಿಗಳು ಕರ್ನಾಟಕವೂ ಸೇರಿದಂತೆ ಪ್ರಪಂಚದಾದ್ಯಂತ ಪತ್ತೆಯಾಗಿದ್ದು ವೈಜ್ಞಾನಿಕ 
ಅಧ್ಯಯನಗಳು ನೆಡೆಯುತ್ತಿವೆ. ಇವುಗಳ ನಿರ್ಮಿತಿಗೆ ಸಷ್ಟವಾದ ಕಾರಣವೇನೆಂದು ಹೇಳುವುದು ಕಷ್ಟಕರ. ಕಲ್ಲುಳಿಗಳು 
ದೊರೆತ ಪರಿಸರದ ಹಿನ್ನಲೆಯಲ್ಲಿ ಅವುಗಳ ರಚನೆಗೆ ಕಾರಣಗಳನ್ನು ಹೇಳಲಾಗುತ್ತದೆ. 


ಕನ್ನೇರಗವಿ ಗುಡ್ಡದ ನೆಲೆಯಲ್ಲಿ ವರ್ಣಚಿತ್ರಗಳನ್ನೊಳಗೊಂಡ ಕಲ್ಲಾಸರೆಯ ಮುಂದೆ ಪ್ರತ್ವೇಕ ಕಲ್ಲು ಚಪ್ಪಡಿಗಳ 
ಮೇಲೆ ಎರಡು ಕಲ್ಲುಳಿಗಳಿವೆ. ಇವುಗಳನ್ನು ವರ್ಣದ್ರವ್ಯ ತಯಾರಿಸಲು ಮಾಡಿರಬಹುದೆಂದು ಹೇಳುತ್ತಾರೆ. ತರೀಕೆರೆ 
ತಾಲೂಕಿನ ಕೃಷ್ಣಾ ಪ್ಞಾಪುರದ ಕೆಪ್ರ ಚೌಡೇಶ್ವರಿ ಸಭ ಪಕ್ಕದ ಬೂತಪ್ಪನ ಗುಡಿ ಮುಂದಿರುವ ಕಲ್ಲು ಚಪಡಿ ಮೇಲೆ 
ಸುಮಾರು ಐವತ್ತಕ್ಕೂ ಹೆಚ್ಚಿನ ಕಲುಳಿಗಳಿವೆ. ಇಲ್ಲಿನ ಸಂಪದಾಯದಂತೆ ದೇವರಿಗೆ ಕಿವಿ ಕೇಳುವುದಿಲ್ಲವಾದ್ದರಿಂದ 
ಭಕ್ತರುಗಳು ಪ್ರಾರ್ಥನೆ ಮಾಡುವ ಅಥವಾ ಹರಕೆ ಒಪ್ಪಿಸುವ ಮುನ್ನ ಚಪ್ಪಡಿ ಕಲ್ಲಿನ ಮೇಲೆ ಕುಟ್ಟುವ ಕಲ್ಲಿನಿಂದ ಕುಟ್ಟುತ್ತಾರೆ. 
ಇದರಿಂದಾಗಿ ದೇವರಿಗೆ ಭಕ್ತರು ಬಂದಿದ್ದಾರೆಂದು ಅರಿವಾಗುತ್ತದೆಂಬುದು ಇಲ್ಲಿನ ಜನರ ನಂಬಿಕೆ. ಚಿತ್ರದುರ್ಗದ ಭೀಮನಗುಂಡು 
ನೆಲೆಯಲ್ಲಿ ಕಲ್ಲಗುಳಿಗಳಿರುವ ಬಂಡೆಯಲ್ಲಿ ಕುಟ್ಟಿದರೆ ಕಂಸಾಳೆಯಂತಹ ಶಬ್ದ ಬರುವುದರಿಂದ ಮನರಂಜನೆಗಾಗಿ 


* ಪಿಎಚ್‌.ಡಿ ಪಂಶೋಧವಾರ್ಥಿ, ಪ್ರಾಚೀನ ಇತಿಹಾಪ ಮಡ್ತು ಪುರಾತತ್ವ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ಮೊ: ೯೭೬೦೦ ೦೮೩೦೭ 


೨೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕುಟ್ಟರಬಹುದೆಂದು ಭಾವಿಸಬಹುದು." ಶಿಲೋಪಕರಣಗಳನ್ನು 
ಅಥವಾ ಕಲ್ಲುಕೊಡಲಿಗಳ ಮೊನೆಗಳನ್ನು ಮಸೆದು 
ಹರಿತಗೊಳಿಸುವ ಕಾರಣದಿಂದ ತಗ್ಗುಗಳು ಅಥವಾ ಕುಳಿಗಳು 
ಉಂಟಾಗಿರುವುದನ್ನು ಸಂಗನಕಲ್ಲು ಪರಿಸರದಲ್ಲಿ 
ಗುರುತಿಸಲಾಗಿದೆ. ಸಣ್ಣರಸಮ್ಮನ ಗುಡ್ಡದಲ್ಲೂ ಇಂಥವೇ 
ಕುಳಿ ಆಕೃತಿಗಳು ಗೋಚರಿಸಿವೆ. ಇಮ್ರಗಳು 
ಕಲ್ಲುಕೊಡಲಿಗಳನ್ನು ಉಜ್ಜಿ ಮೂಡಿಸಲಾದ ಕುಳಿಗಳಾಗಿವೆ."” 
ಪ್ರಸ್ತುತ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ, 
ಗಣಪತಿಹಳ್ಳಿ, ಕಾಮೇನಹಳ್ಳಿ, ಹುಲಿಹಳ್ಳಿಯಲ್ಲಿ ಕಲ್ಲುಳಿ 
ನೆಲೆಗಳು ಪತ್ತೆಯಾಗಿದ್ದು ಇವು ವೇದಾವತಿ ನದಿಪಾತ್ರದ 
ನೆಲೆಗಳಾಗಿವೆ. 
ಪಿಳ್ಳೇನಹಳ್ಳಿ; ಪಿಳ್ಗನಹಳ್ಳಿ ಗ್ರಾಮವು ಸಖರಾಯಪಟ್ಟಣ 
ಹೋಬಳಿಯ ಗ್ರಾಮವಾಗಿದ್ದು ಹೋಬಳಿ ಕೇಂದ್ರಕ್ಕೆ ೪ 
ಕಿ.ಮೀ. ಮತ್ತು ಕಡೂರಿನಿಂದ ೨೦ ಕಿ.ಮೀ. ಹಾಗೂ 
ಪ್ರಸಿದ್ದವಾದ ಅಯ್ಕನಕೆರೆಯಿಂದ ೧೨ ಕಿ.ಮೀ. ಅಂತರದಲ್ಲಿದೆ. 
ಈ ಗ್ರಾಮವು ಗುಡ್ಡದ ಪುದೇಶದಲ್ಲಿದ್ದು ಇಲ್ಲಿ ಗೌರಿ ಹಳ್ಳವಿದೆ. 
ಇದು ಮುಂದೆ ವೇದಾವತಿ ನದಿಗೆ ಸೇರುತ್ತದೆ. 
ಕಾಲುವೆಹಳ್ಳಿಯ ರಸ್ನೆಯಲ್ಲಿ ಕಾಳಸ್ಲೀಶ್ವ್ಷರ ದೇವಾಲಯದ 
ನ k ಬಳಿ ರೈಲ್ವೇ ಸೇತುವ ಇದೆ. ಇದರ ಪಕ್ಕದಲ್ಲಿ 
ಚಿತ್ರ-೧. ಕುಪ್ಪಳ್ಳಿಯ ಕುವೆಂಪುರವರ ಮನೆಯಲ್ಲಿರುವ ಚನ್ನೇಮಣೆ.  ಕೇತುಮಾರನಹಳ್ಳಿಯ ಅಜ್ಜಯ್ಯನವರ ಅಡಿಕೆ ತೋಟದಲ್ಲಿ 
ಛಾಯಾಚಿತ್ರ ತೆಗೆಯಲು ಅನುಮತಿಸಿದ ರಾಷ್ಟಕವಿ ಕುವೆಂಪು ಬೊಮ್ಮದೇವರ ಗುಡಿ ಇದೆ. ವಾಸ್ತವವಾಗಿ ಇದು ಬೃಹತ್‌ 
ಪ್ರತಿಷ್ಠಾನಕ್ಕೆ ಧನ್ಯವಾದಗಳು. ಶಿಲಾಯುಗದ ಸಮಾಧಿಯಾಗಿದೆ. ಸ್ಥಳೀಯರು ಇದನ್ನು 
ಬೊಮ್ಮದೇವರು (ಬೊಮ್ಮಲಿಂಗೇಶ್ವರ) ಎಂದು ಕರೆಯುವರು. ತುಂಬಾ ಕಟ್ಟುನಿಟ್ಟಾಗಿ ಭಯ-ಭಕ್ತಿಯಿಂದ ಪೂಜಿಸುತ್ತಿರುವರು. 
ಸ್ಥಳೀಯರು ಮಾಂಸಹಾರ ಸೇವಿಸಿದಾಗ ಇಲ್ಲಿಗೆ ಭೇಟಿ ನೀಡುವುದಿಲ್ಲ. ಈ ಭಯ-ಭಕ್ತಿಯಿಂದಲೇ ಈ ಸಮಾಧಿ 
ಸಂರಕ್ಷಣೆಯಾಗಿದೆ ಎಂದರೆ ತಪ್ಪಾಗಲಾರದು. ಇಲ್ಲದಿದ್ದಲ್ಲಿ ಯಾವಾಗಲೋ ಕೃಷಿ ಚಟುವಟಿಕೆಗೆ ತುತ್ತಾಗಿರುತ್ತಿತ್ತು. ಸ್ಲ್ಯಾಬ್‌ನ 
ಮೇಲ್ಮೈನಲ್ಲಿ ವಿವಿಧ ಆಕಾರದ ಸುಮಾರು ೩೧೦ ಕಲ್ಲುಳಿಗಳಿವೆ. (ಚಿತ್ರ-೨) ಕೆಲವು ಕಲ್ಲುಳಿಗಳನ್ನು ಲಂಬಸಾಲಿನಲ್ಲಿ 
ರಚಿಸಲಾಗಿದೆ. ಸ್ಟ್ಯಾಬ್‌ನ ಅಂಚಿನಲ್ಲಿ ಕಲ್ಲುಳಿಗಳ ಮಧ್ಯೆ ಹಾವಿನ ರೀತಿಯಲ್ಲಿ ಗೆರೆಗಳನ್ನು ಎಳದು ಹಾವಿನ ತಲೆಯಂತಯೇ 
ಮಾಡಿರುವುದರಿಂದ ಹಾವಿನ ಆಕಾರದಲ್ಲಿ ಕಾಣುತ್ತದೆ. (ಚಿತ್ರ-ಹಿ) ಇದರ ಪಕ್ಕದ ಕಲ್ಲುಳಿಗಳ ಮಧ್ಯೆ ಬಾಕ್ಸ್‌ನ ಆಕಾರದಲ್ಲಿ 
೪ ಮನೆಗಳಿರುವಂತೆ ಗೆರೆಗಳನ್ನು ಎಳಯಲಾಗಿದ್ದು ಇದು ಏಣಿಯಂತೆ ಕಾಣುತ್ತದೆ. (ಚಿತ್ರ-೪) ಇವು ಹಾವು-ಏಣಿ ಆಟದ 
ಫಲಕದಲ್ಲಿರುವಂತೆ ಗೋಚರಿಸುತ್ತದೆ. ಕಾಳಸ್ತೀಶ್ವ್ಷರ ದೇವಾಲಯದ ಮುಂಭಾಗದಲ್ಲಿ ನವಶಿಲಾಯುಗದ ಅರೆಯುವಕಲ್ಲು 
ಪತ್ತೆಯಾಗಿರುವುದನ್ನು ಬಿಟ್ಟರೆ ಬೇರೆ ಅವಶೇಷಗಳು ಪ್ರಸ್ತುತ ಸಿಕ್ಕಿಲ್ಲ. 
ಗಣಪತಿಹಳ್ಳಿ: ಗಣಪತಿಹಳ್ಳಿಯು ಸಖರಾಯಪಟ್ಟಣ ಹೋಬಳಿಯ ಗ್ರಾಮವಾಗಿದ್ದು ಹೋಬಳಿ ಕೇಂದಕ್ಕೆ ಸುಮಾರು 
೧೮ ಕಿ.ಮೀ. ಮತ್ತು ಕಡೂರಿನಿಂದ ೨೫ ಕಿ.ಮೀ. ಹಾಗೂ ದೇವನೂರಿಂದ ೪ ಕಿ.ಮೀ. ಅಂತರದಲ್ಲಿದೆ. ಇಲ್ಲಿ ಹಳ್ಳವಿದ್ದು 
ಸಮೀಪದ ಅಂಚೆಚೋಮನಹಳ್ಳಿಯಲ್ಲಿ ಸುಮಾರು ೩೦ ಶಿಲಾವೃತ್ತ ಸಮಾಧಿಗಳಿರುವ ನೆಲೆಯಿದೆ. ಬಿ.ಎಜ್‌. ರಸ್ತೆಗೆ 
ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಹೊಲದಲ್ಲಿ ಹಾಸುಬಂಡೆಯ ಮೇಲೆ ಸುಮಾರು ೨೦ 
ಕಲ್ಲುಳಿಗಳಿವೆ. (ಚಿತ್ರ-೫) ಪೂರ್ವ-ಪಶ್ಚಿಮಕ್ಕೆ ಲಂಬವಾಗಿ ತಲಾ ೬ ರಂತೆ ೨ ಸಾಲಿನಲ್ಲಿ ೧೨ ಕಲ್ಲುಳಿಗಳಿವೆ. ಇವು 
ಚನ್ನೇಮಣೆ ಆಟದ ಮಣೆಯನ್ನು ಹೋಲುತ್ತದೆ. ಈ ಹೊಲದಲ್ಲಿ ಬೃಹತ್‌ ಶಿಲಾಯುಗದ ಸಮಾಧಿಗಳ ಸ್ಥ್ಯಾಬ್ಗಳಿವೆ ಮತ್ತು 
ಅನೇಕ ಉಂಡೆ ಕಲ್ಲುಗಳಿವೆ. ಬಹುಷ ಇಲ್ಲಿ ಶಿಲಾವೃತ್ತ ಸಮಾಧಿಗಳಿದ್ದು ಕೃಷಿ ಚಟುವಟಿಕೆಯಿಂದಾಗಿ ಎಲ್ಲವೂ ನಶಿಸಿವೆ. 


Wy 


ಇತಿಹಾಸ ದರ್ಶನ : ಸಂ. ೩೬೭/೨೦೨೧ h 


st PE 


ಚಿತ್ರ-೧.ಅ. ಬ್ರಹ್ಮಸಮುದ್ರ ಮತ್ತು ಅಸಂದಿಯಲ್ಲಿರುವ ಹೊಯ್ದಳರ ಕಾಲದ ದೇವಾಲಯಗಳಲ್ಲಿರುವ ಕಲ್ಲುಳಿಗಳು. 


pe 


ಹಾಸುಬಂಡೆಯ ಮೇಲಿರುವ ಕಲುಳಿಗಳನ್ನು ಬಹುಷ ಸಮಾಧಿಗಳನ್ನು ಸೂಚಿಸಲು ರಚಿಸಿರಬಹುದೆಂದು ಊಹಿಸಬಹುದು. 
ಇದೇ ಹೊಲದಲ್ಲಿ ೧೦ ಸೆಂಟಿ ಮೀಟರ್‌ ಉದ್ದದ ತುಂಡಾದ ನವಶಿಲಾಯುಗದ ಕೈಕೊಡಲಿ ಪತ್ತೆಯಾಗಿದೆ. 


ಕಾಮೇನಹಳ್ಳಿ: ಕಾಮೇನಹಳ್ಳಿಯು ಸಖರಾಯಪಟ್ಟಣ ಹೋಬಳಿಗೆ ಸೇರಿದ ಗ್ರಾಮವಾಗಿದೆ. ಹೋಬಳಿ ಕೇಂದಕ್ಕೆ 
ಸುಮಾರು ೨೨ ಕಿ.ಮೀ ಮತ್ತು ಕಡೂರಿನಿಂದ ೨೫ ಕಿ.ಮೀ. ಹಾಗೂ ದೇವನೂರಿಂದ ಷಿ ಕಿ.ಮೀ: ಅಂತರದಲ್ಲಿದೆ. 
ಗಾಮದ ಬ್ರಹ್ಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಉತ್ತವಮೂರ್ತಿಯನ್ನು ಕೂರಿಸಲು ಒಂದು ಕಟ್ಟೆಯನ್ನು ಮಾಡಿರುವರು. 
ಕಟ್ಟೆಯ ಮೇಲ್ಲಾಗದ ಚಪ್ಪಡಿಯ ಮೇಲ್ಮೈನ ತುದಿಯಲ್ಲಿ ಸುಮಾರು ೧೪ ಕಲ್ಲುಳಿಗಳಿವೆ. (ಚಿತ್ರ-೬) ಕುಳಿಗಳ ಜಾಗದಲ್ಲಿ 


್‌ 


ಚಿತ್ರ-೨. ಪಿಳ್ಳೇನಹಳ್ಳಿಯ ಕಲ್ಲುಳಿಗಳು. ತಾಂತ್ರಿಕ ಸಹಾಯ - ವಿನಯಕುಮಾರ್‌ ಡಿ. 


೩೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


one 


ಚಿತ್ರ-೫. ಕಲ್ಲುಳಿಗಳು, ಗಣಪತಿಹಳ್ಳಿ ಚಿತ್ರ-೬. ಕಲ್ಲುಳಿಗಳು, ಕಾಮೇನಹಳ್ಳಿ 


ಕುಟ್ಟಿದರೆ ಶಬ್ದವು ಕಂಪಿಸುತ್ತದೆ. ಕಲ್ಲುಳಿಗಳ ಪಕ್ಕದಲ್ಲಿ ಕುಟ್ಟಿದರೆ ಬರುವ ಶಬ್ದಕ್ಕೂ ಕಲ್ಲುಳಿಗಳಿರುವ ಜಾಗದಲ್ಲಿ ಕುಟ್ಟದರೆ 
ಬರುವ ಶಬ್ದಕ್ಕೂ ವ್ಯತ್ಯಾಸವಿದೆ. ಬಹುಷ ಮನರಂಜನೆಗಾಗಿ ಈ ಕಲ್ಲುಳಿಗಳನ್ನು ರಚಿಸಿರಬಹುದು. 


ಹುಲಿಹಳ್ಳಿ: ಹುಲಿಹಳ್ಳಿಯು ಚೌಳಹಿರಿಯೂರು ಹೋಬಳಿಯ ಗ್ರಾಮವಾಗಿದೆ. ಅಂತರಘಟ್ಟೆಯಿಂದ ಷಿ ಕಿ.ಮೀ. 
ಮತ್ತು ಕಡೂರಿನಿಂದ ಸುಮಾರು ೩೫ ಕಿ.ಮೀ. ಹಾಗೂ ಉತ್ಸನನಗೊಂಡಿರುವ ನೆಲೆಯಾದ ಅನುವನಹಳ್ಳಿಯಿಂದ 
ಸುಮಾರು ೨೦ ಕಿ.ಮೀ. ಅಂತರದಲ್ಲಿದೆ. ಗ್ರಾಮದ ಕೆರೆಯ ಏರಿ ಮೇಲೆ ಬೊಮ್ಮಲಿಂಗದೇವರ ಗುಡಿ ಇದೆ. ಗುಡಿಗೆ 
ಬಳಸಿರುವ ಚಪುಡಿಕಲ್ಲುಗಳು ಬೃಹತ್‌ ಶಿಲಾಯುಗದ ಸಮಾಧಿಗಳಲ್ಲಿ ಬಳಸುವ ಸ್ಟ್ಯಾಬ್‌ನಂತಿವೆ. ಮೇಲ್ಲಾಗದ ಸ್ಟ್ಯಾಬ್‌ನ 
ಮೇಲ್ಮೈನಲ್ಲಿ ಒಂದೇ ಸಾಲಿನಲ್ಲಿ ೧೦ ಮತ್ತೊಂದು ತುದಿಯಲ್ಲಿ ೨ ಕಲ್ಲುಳಿಗಳು (ಚಿತ್ರ-೭) ಇರುವುದನ್ನು ಗಮನಿಸಬಹುದು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೧ 


{9 


<& 
x 
€ 


ಕಲ್ಲುಳಿಗಳು ಆದಿ ಹಳೇಶಿಲಾಯುಗದಿಂದ ವಿವಿಧ 
ಕಾಲಗಟ್ಟದವರೆಗೆ ಮುಂದುವರೆದುಕೊಂಡು ಬಂದಿರುವದರಕ್ಕೆ 
ಆಧಾರಗಳು ಲಭ್ವವಾಗಿವೆ. ಹೊಯ್ದಳರ ಕಾಲದ ದೇವಾಲಯ 
ಗಳಲ್ಲಿರುವ ಕಲ್ಲುಳಿಗಳನ್ನು ಇಂದಿಗೂ ಮನರಂಜನೆಯ 
ಉದ್ದೇಶಕ್ಕಾಗಿ ಬಳಸಿತ್ತಿರುವುದನ್ನು ಗಮನಿಸಬಹುದಾಗಿದೆ. 
ಪ್ರಸ್ತುತ ನೆಲೆಗಳಲ್ಲಿ ಪಿಳ್ಳೇನಹಳ್ಳಿ ಮತ್ತು ಗಣಪತಿಹಳ್ಳಿಯ 
ಕಲ್ಲುಳಿ ನೆಲೆಗಳು ಮುಖ್ಯವಾಗಿದ್ದು ಅಧ್ಯಯನ ಯೋಗ್ಯ 
ವಾಗಿದೆ. ಪುರಾತತ್ವಜ್ಞ ವಿದ್ದಾಂಸರುಗಳು ವೈಜ್ಞಾನಿಕ ಆಧ್ಯಯನ 
ಕೈಗೊಂಡಲ್ಲಿ ಇವುಗಳ ರಚನೆಗೆ ಕಾರಣಗಳನ್ನು ತಿಳಿಯ 
ಬಹುದಾಗಿದೆ. 

[ಸಲಹೆಗಳನ್ನು ನೀಡಿದ ಡಾ. ಕೆ.ಬಿ. ಶಿವತಾರಕ್‌, ಪ್ರವೀಣ್‌ಕುಮಾರ್‌ 
ಕೆ. ರವರಿಗೆ ಮತ್ತು ಕಡೂರು ತಾಲೂಕಿನ ನೆಲೆಗಳನ್ನು ನೋಡಲು 


ಉತ್ತುಕರಾಗಿ ಆಗಮಿಸಿ, ತಾಂತಿಕವಾಗಿ ಸಹಕರಿಸಿದ ವಿನಯಕುಮಾರ್‌ 
ಡಿ. ಹಾಗೂ ಪಿಳ್ಳೇನಹಳ್ಳಿಯ ಸ್ಥಳೀಯರಾದ ನಿತಿನ್‌ರವರಿಗೆ ಧನ್ಯವಾದಗಳು] 


ಚಿತ್ರ-೭ ಕಲ್ಲುಳಿಗಳು, ಹುಲಿಹಳ್ಳಿ 


್ಯ 


ಅಡಿ ಟಪ್ಪಣಿಗಳು 


Abhishankar K., 1981, Karnataka State Gazetteer, Chikmagalur District. Govt. of Karnataka, Bangalore. p 34. 
ಶಿವತಾರಕ್‌ ಕೆ.ಬಿ, ೨೦೦೧. ಕರ್ನಾಟಕದ ಪುರಾತತ್ವ ನೆಲೆಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ಪು. ೨೪೮. 
ತಿಪ್ಪೇಸ್ವಾಮಿ ಎಚ್‌., ೨೦೦೯. “ಕಡೂರಿನ ಪುರಾತತ್ವ ಅವಶೇಷಗಳು”, ಗೋಪಾಲ್‌ ಆರ್‌., (ಸಂ) ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ವ, ಪ್ರಾಚ್ಯವಸ್ತು ಮತ್ತು ಸಂಗ್ರಾಲಯಗಳ ನಿರ್ದೇಶನಾಲಯ, ಮೈಸೂರು. ಪು. ೧೮. 

ಮುರುಗೇಶಿ ಟಿ ೨೦೦೯. "ಚಿಕ್ಕಮಗಳೂರು ಜಿಲ್ಲಯಲ್ಲಿ ಬೌದ್ದ ಧರ್ಮ”, ಅದೇ, ಪು. ೧೧೨. 


ರೇಣುಕಸ್ವಾಮಿ ಒಡೆಯರ್‌ ಬಿ.ಈ., ೨೦೧೯. “ಕಡೂರು ತಾಲೂಕಿನ ನವಶೋಧಿತ ಶಿಲಾಯುಗದ ನೆಲೆಗಳು”, ಇತಿಹಾಸ ದರ್ಶನ ೩೪, 
ಪು. ೧೬-೧೮. 


ರೇಣುಕಸ್ವಾಮಿ ಒಡೆಯರ್‌ ಬಿ.ಈ., ೨೦೨೦. “ತುರುವನಹಳ್ಳಿಯ ಕರ್ನಾಟಕದ ಮೊದಲ ಪ್ರಾಗೈತಿಹಾಸಿಕ ಜಿಂಕೆ ಪ್ರಸವದ ವರ್ಣಚಿತ್ರ”, 
ಇತಿಹಾಸ ದರ್ಶನ ೩೫, ಪು. ೧-೩. 


Robert G. Bednarik., 2008. Cupules, Rock Art Research, volume 25, Number |, p. 61-62. 
ಮೋಹನ ಆರ್‌., ೨೦೧೯. ಕರ್ನಾಟಕದ ಆದಿಮ ಚಿತ್ರಕಲೆ, ಇತಿಹಾಸ ದರ್ಪಣ ಪ್ರಕಾಶನ, ಬೆಂಗಳೂರು. ಪು. ೧೩೦. 
ಮೋಹನ ಆರ್‌., ೨೦೧೯. ಅದೇ, ಪು. ೧೩೧-೧೩೨. 


೧೦. ಲಕ್ಷ್ಮಣ್‌ ತೆಲಗಾವಿ, ೨೦೦೬. “ಚಿತ್ರದುರ್ಗ ಪರಿಸರದ ಕುಳಿಭರಿತ ಭೀಮನಗುಂಡು: ಪುರಾತತ್ಲಿಕ ಅಧ್ಯಯನ”, ಇತಿಹಾಸ ದರ್ಶನ ೨೧, ಪು. ೩. 


೩೨ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಭಂಟನಮೂಲಿನ ಪಿ ಕಾ೦ಬಯನ್‌ ಯುದದ 
ಅವಶೇಷ ರಳ ಶೋಧ 


ಶಿವಪ್ಪ ನ. ನೀರಲಗಿ 


ಅಂದಿನ ವಿಜಯಪುರಜಿಲ್ಲೆಯ ತಾಳಿಕೋಟೆ ತಾಲೂಕಿನಿಂದ ಈಶಾನ್ಯಕ್ಕೆ ಸುಮಾರು ೧೬ ಕಿ.ಮೀ. ಗಳ ಅಂತರದಲ್ಲಿ 
ಭಂಟನೂರು ಗ್ರಾಮವಿದೆ. ಈ ಊರಿನಿಂದ ದಕ್ಷಿಣಕ್ಕೆ ಅರ್ಧ ಕಿ.ಮೀ.ಗಳ ಅಂತರದಲ್ಲಿ ಶ್ರೀ ನಡಗೇರಪ್ಪ ನೀರಲಗಿ ಇವರ 
ಸರ್ವೇ ನಂಬರ್‌ ೧೧೪ರ ಹೊಲವನ್ನು ಲೆವೆಲ್‌ ಮಾಡುವಾಗ ಈ ಅವಶೇಷಗಳು ಲಭ್ಯವಾಗಿವೆ. ಪ ಹೊಲವನ್ನು 
"'ಕಟಗನಕೋರೆ" ಎಂದು ಕರೆಯುತ್ತಾರೆ. | 


ಬೆಂಕಿ ಕಲ್ಲಿನಲ್ಲಿ ಕಪ್ಪು ನೀಲಿವರ್ಣದ ಸಸ್ಯಗಳು 


ಪ್ರಾಣಿಗಳ ದೇಹವು ಜ್ಞಾಲಾಮುಖ ಕಲ್ಲುಗಳಾಗಿ ಮಾರ್ಪಟ್ಟಿರುವುದು 


ಊರಿನಿಂದ ಪೂರ್ವಕ್ಕೆ ಸುಮಾರು ೪ ಕಿ.ಮೀ.ಗಳ ಅಂತರದಲ್ಲಿ "ಅಗ್ನಿ" ಎಂಬ ಊರಿದೆ, ಈ ಪ್ರದೇಶವು ಅಣಿಗಳಿಂದ 
(ತಗ್ಗು ದಿನ್ನೆ ಕೂಡಿದೆ. ಭಂಟನೂರಿನ ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ಚಿಮವಾಹಿನಿಯಾಗಿ ಹರಿಯುವ ಹಳ್ಳವೊಂದು ಇದ್ದು 
ಇದನ್ನು'ಅಗ್ಗಿಹಳ್ಳ'ವೆಂದು ಜನಪದರು ಕರೆಯುತ್ತಾರೆ, ಹೀಗಾಗಿ ಹಿಂದೊಮ್ಮೆ ಹಂತ ಹಂತವಾಗಿ ಭೂಮಿ ರೂಪಾಂತರ 
ವಾಗುವಾಗ (Formation of Earth) ಜ್ಞಾಲಾಮುಖಿಗಳು, ಭೂಕಂಪಗಳು ಈ ಪ್ರದೇಶದಲ್ಲಿ ಸಂಭವಿಸಿದ್ದರಿಂದ ಈ 
ಪ್ರದೇಶವು ಅನೇಕ ಕಣಿವೆಗಳಿಂದ ಕೂಡಿದೆ. ಜ್ವಾಲಾಮುಖಿಯಿಂದ ಅಗ್ನಿಯ ಉ॥y) ಹಳ್ಳವು ಹಿಂದೆ ಇಲ್ಲಿ ಹರಿದುದರಿಂದ 
pe ಹಳ್ಳಕ್ಕೆ ಜನರು ಅಗ್ನಿಹಳ್ಳವೆಂದು ಕರೆದುದರಲ್ಲಿ ತಪೇನೂ ಇಲ್ಲ. 


ಬೆಂಕಿ ಕಲ್ಲಿನಲ್ಲಿ ಕಪ್ಪು ನೀಲಿ ವರ್ಣದ ಸಸ್ಯಗಳು (ಬೆಂಕಿಕಲ್ಲು-Quartz) 


ಈ ಪ್ರಿ ಕ್ಯಾಂಬ್ರಿಯನ್‌ ಯುಗದಲ್ಲಿ ಸಂಭವಿಸಿದ ಜ್ಞಾಲಾಮುಖಿಯೊಳಗೆ ಸಿಕ್ಕ ಆಗಿನ ಕುರುಚಲು ಸಸ್ಕರಾಶಿಯು ಕಃ 
ಬೆಂಕಿ ಕಲ್ಲಿನಲ್ಲಿ (ಚೆಕಿಮುಖಿ) ಪಡೆ ಮೂಡಿವೆ. ಹೀಗಾಗಿ ಈ ಸಸ್ಕರಾಶಿಯಲ್ಲಿ ಸಮೀಪದ (ಕಪ್ಪು ನೀಲಿ ವರ್ಣದ) 


* ಭಂಟಮೂರು ಪೋಸ್ಟ್‌, ವಿಜಯಪುರ ಜಲ್ಲೆ, ಮೊ. ೯ಟರ೯೦ ೩೩8೮೬ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೩ 


. 


ಬೆಂಕಿ ಕಲ್ಲಿನಲ್ಲಿ ನೀಲಿವರ್ಣದ ಸಸ್ಯಗಳು ಪ್ರಾಣಿಗಳ ದೇಹವು ಜ್ಞಾಲಾಮುಖಿ ಕಲ್ಲುಗಳಾಗಿ ಮಾರ್ಪಟ್ಟಿರುವುದು 


ಮಿಣಜಗಿಯ ಸೇದಿಕಲ್ಲಿನಲ್ಲಿರುವ ಸಸ್ಕರಾಶಿಯನ್ನು ಹೋಲುವದರಿಂದ ಈ ಸಸ್ಮಗಳು ಸಹ ಮಿಣಜಗಿಯ ಸಮಕಾಲಿನ 
ಸಸ್ಯಗಳಾಗಿವೆ ಎಂದು ಹೇಳಬಹುದು. ಹೀಗಾಗಿ ಈ ಸಸ್ಕರಾಶಿಯು ಸುಮಾರು ೧೫ ಕೋಟಿ ವರ್ಷಗಳಿಗಿಂತಲೂ 
ಪ್ರಾಚೇನವುಗಳಾಗಿರಬಹುದೆಂದು ಹೇಳಬಹುದಾಗಿದೆ. 


ಜ್ಞಾಲಾಮುಖಿಯಲ್ಲಿ ಸಿಲುಕಿದ ಪ್ರಾಣಿಗಳ ದೇಹವು ಜ್ಞಾಲಾಮುಖಿ ಕಲ್ಲುಗಳಾಗಿ ಮಾರ್ಪಟ್ಟಿದೆ 

ದೊಡ್ಡ ಪ್ರಮಾಣದಲ್ಲಿ ಈ ಪ್ರದೇಶದಲ್ಲಿ ಜ್ಞಾಲಾಮುಖಿ ಉಂಟಾದುದರಿಂದ ಆ ಕಾಲಘಟ್ಟದಲ್ಲಿ ಜೀವಿಸಿದ್ದ ಪ್ರಾಣಿಗಳ 
ದೇಹವು ಜ್ಞಾಲಾಮುಖಿಯಲ್ಲಿ ಸಿಲುಕಿ ದಹಿಸಿದ್ದರಿಂದ ಆ ಪ್ರಾಣಿಗಳ ದೇಹವು ಜ್ವಾಲಾಮುಖಿ ಕಲ್ಲುಗಳಾಗಿ ಮಾರ್ಪಟ್ಟಿವೆ. 
ಜ್ಞಾಲಾಮುಖಿಯಲ್ಲಿ ಸಿಕ್ಕ ಈ ಎಲುಬಿನ ಅವಶೇಷವು ಒಂದು ಮಗ್ಗಲು ಮರಳುಗಲ್ಲಿನಿಂದ ಕೂಡಿದ್ದರೆ, ಇನ್ನೊಂದು 
ಮಗ್ಗಲು ಪ್ರಾಣಿಯ ಎಲುಬು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹೀಗಾಗಿ ಈ ಎಲುಬು ಪ್ರಿ ಕ್ಯಾಂಬ್ರಿಯನ್‌ ಯುಗದ 
ಡೈನೊಸರಸಿನದಾಗಿರಬಹುದೆಂದು ಊಹಿಸಬಹುದಾಗಿದ್ದು ಕಾರ್ಬನ್‌ ಡೇಟಿಂಗ್‌ (ಪ್ರಯೋಗಾಲಯಕ್ಕೆ ಒಳಪಡಿಸಿದರೆ 
ಇದರ ಸತ್ಯಾಂಶ ತಿಳಿಯಬಹುದಾಗಿದೆ. ಹೀಗಾಗಿ ಭಂಟನೂರಿನ ಈ ಸಸ್ಯ ವರ್ಗ ಮತ್ತು ಎಲುಬುಗಳು ಪ್ರಿ ಕ್ಯಾಂಬ್ರಿಯನ್‌ 
ಯುಗಕ್ಕೆ ಸೇರಿವೆ ಎಂದು ಹೇಳಬಹುದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಸಂಶೋಧನೆಯ ಅವಶ್ಯಕತೆಯಿದೆ. 


ಆಕರ ಗ್ರಂಥಗಳು 
೧. ಬಿಜಾಪುರ ಜಿಲ್ಲಯ ಗ್ಯಾಸೆಟಿಯರ್‌, ಆರ್‌. ಮುನಿಸ್ವಾಮಿ. 


೩೪ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಚಿತ್ರದುರ್ಗ ತಾಲ್ಲೂಕಿನ ಹೊಪಹಟ್ಲಯಲ್ಲ ಮೊರೆತ 
ಅಪ್ರಕಟತ ತಾಮ್ರ ಶಾಪವ 


ಎಸ್‌.ವೈ. ಸೋಮಶೇಖರ್‌ ೫x 


PI PITA UY HPL UU MM TY DANTE sd PY BY Al Yeon 


ಹೊಸಹಟ್ಟಿಯು ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯಲ್ಲಿರುವ ಮ್ಯಾಸಬೇಡ ಸಮುದಾಯದ 
ಗ್ರಾಮ. ಇದು ಮುದ್ದಾಪುರದ ಬಳಿ ಇರುವುದರಿಂದ ಮುದ್ದಾಪುರ ಹೊಸಹಟ್ಟಿ ಎಂದೇ ಕರೆಯುತ್ತಾರೆ. ಈ ಗ್ರಾಮದಂತೆ 
ಇದರ ಆಸುಪಾಸಿನಲ್ಲಿ ಇದೇ ರೀತಿ ನಾಲ್ಕೈದು ಕಿ.ಮೀ. ವ್ಯಾಪ್ತಿಯಲ್ಲಿ ಹಳೆಹಟ್ಟಿ ಮತ್ತು ಮ್ಯಾಸರಹಟ್ಟಿಗಳಿದ್ದು, ಅಲ್ಲಿಯೂ 
ಇದೇ ಸಮುದಾಯದ ಕುಟುಂಬಗಳು ಪ್ರತ್ವೇಕವಾಗಿ ವಾಸ್ತವ್ಯವನ್ನು ಹಿಂದಿನಿಂದಲೂ ಹೂಡಿ ಜೀವನವನ್ನು ಸಾಗಿಸುತ್ತಿವೆ. 

ಈ ಹೊಸಹಟ್ಟಿಯಲ್ಲಿ ಇತ್ತೀಚೆಗೆ ಶ್ರೀ ಕಂಚಪ್ರ ಎಂಬುವರ ಮನೆಯಲ್ಲಿ ಪ್ರಾಚೀನ ದಾಖಲೆಗಳು ಪತ್ತೆಯಾಗಿವೆ. 
ಅವುಗಳಲ್ಲಿ ತಾಮಪತ್ರ ಶಾಸನ, `ತಾಳೆಗರಿ ಮತ್ತು ಕಾಗದದ ದಾಖಲೆಗಳು ಮುಖ್ಯವಾಗಿ ಕಂಡುಬಂದಿವೆ. ಇವರ ಬಳಿ 
ಇರುವ ತಾಮಶಾಸನವನ್ನು ಅದೇ ಶಾಸನದಲ್ಲಿ ಕಂಚಿನ ದಾಖಲೆಯೆಂದೇ lesa ಗಮನಾರ್ಹ. 


ತಾಮ್ರಪತ್ರ ಶಾಸನದ ವಿವರ 

ಕಂಚಿನ ದಾಖಲೆಯೆಂದೇ ಕರೆಯುವ ಈ ತಾಮಪತ್ರ್ತವು "ಓಂ ಶ್ರೀ ಶ್ರೀ ವಿಪ್ಟೆ "ಶರ ಎಂಬ ದೇವರ ಸ್ತುತಿಯಿಂದ 
ಆರಂಭವಾಗುತ್ತದೆ. ನಂತರ ಇಪ್ಪತ್ತು ಸಾಲುಗಳಲ್ಲಿ ಮುಖ್ಯ ಪಠ್ಯವಿದ್ದು, ಕೊನೆಯಲ್ಲಿ ನ ಕಟ್ಟೆಮನೆ ಗೋಣೂರು ಮತ್ತು 
ಅವರ ಸಂಸ್ಥಾನ ಜರಿಮಲೆ ಮತ್ತು ee ಮುಕ್ತಾಯಗೊಳ್ಳುತ್ತದೆ. 5 ತಾಮಪತವು ಕನ್ನಡ ಭಾಷೆ ಮತ್ತು 
ಲಿಪಿಯಲ್ಲಿ ಸುಂದರ ಬರಹವುಳ್ಳದ್ದಾಗಿದೆ. ಇದರ ಆರಂಭದಲ್ಲಿ ಸೂರ್ಯ ಚಂದರ ಚಿತ್ರಗಳನ್ನು ಮೂಡಿಸಿದ್ದು, ಓಂ ಶ್ರೀ 
ಶ್ರೀ ವಿಫೆ ಶ್ವರ ಎಂದೇ ಆರಂಭವಾಗುತ್ತದೆ. ಮ ತಾಮಪತವು ೧೫ ಇಂಚು ಉದ್ದ ಮತ್ತು ೧೧ ಇಂಚು ಅಗಲವಾಗಿದೆ. 


ತಾಮ್ರಶಾಸನದ ಪಾಠ ಇಂತಿದೆ 


ಓಂ ಶ್ರೀ 

ಶ್ರೀ ವಿಘ್ನೇಶ್ವರ 

೧ ಶ್ರೀಶೀ ಶೀ. ಕಂಚೋಬಳೇಶ್ವರ ಪ್ರಸನ್ನ 
೨ ಶ್ರೀ ಅಕಿಲಾಂಡ ಕೋಟಿ ಬ್ರಹ್ಮಾಂಡ 

೩ ನಾಯಕ ಜಳಂದರ ಕಳಂದರ ಯುಗ 
೪ ಹಒಂಕಾರ ಪ್ರಣಮ ಪಂಚಾಕ್ಷರಿ, 

೫ ಉದ್ಭವಿಸಿದ ನಮಸ್ತುಂಗ ಸ್ಥಿರಸ್ತುಂಬಿ 
೬ ತ್ರೈಲೋಕ್ಯ ನಾಗಲಾಂಬೆ ಮೂಲ 

೭ ಸ್ಥಂಭಯ ಬಡಕರಾಜನ ವಂಶಾಬ್ದ 

೮ ಮುದ್ರೆ ಧರ್ಮ ಪಡೆದುಕೊಂಡ. 

೯ ವೇದವ್ಯಾಸ ಮಳೇಲು ಸಂತತಿಯವರು 


kd ಪ್ರಾಧ್ಯಾಪಕರು, ಪ್ರಾಚೀವ ಇತಿಹಾಪ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೫ 


೧೦ ಕಂಚಿ ಓಬಳದೇವರು ಬೋರೇದೇವರು 
೧೧ ಬೊಮ್ಮದೇವರು ಚಿತ್ರದೇವರು ಲಕ್ಷ್ಮೀ 

೧೨ ನರಸಿಂಹ್ಮದೇವರು. ಗಂಗಮಾಳಮ್ಮ ದೇವರು 
೧೩ ಜಡಕರಾಜ, ಬಡಕರಾಜ ಹರಳೇರಾಜ. 
೧೪ ತರುಳೇರಾಜ ಗಂಡರಾಜ, ಬೊಮ್ಮಂತರಾಜ 
೧೫ ಮರುಳೇರಾಜ ಮುದ್ದಾಪುರ ಮಾಕನಡಕು 
೧೬ ದೊಡಗಟ್ಟ. ಸೂಂಡೇಕೋಳ ಕೋಡಿಹಳ್ಳಿ 
೧೭ ನಿಂಗದಹಳ್ಳಿ. ಕಲ್ಲುಕುಂಟೆ. ಅಮಾಸೆಮನೆ 
೧೮ ಏಳುಜನ ಅಣ್ಣತಮ್ಮಗಳು ಸೇರಿ 

೧೯ ವಿಡುಪನಕುಂಟೆ ಯಳವರ ಮಲ್ಲನಿಗೆ 

೨೦ ಬರೆದುಕೊಟ್ಟ ಕಂಚಿನ ದಾಖಲೆ. 


ಇವರ ಕಟ್ಟೆಮನೆ ಶುಭಂ ಇವರ ಸಂಸ್ಥಾನ 
ಗೋಣೂರು ಜರುಮಲೆ 
ಗುಡೇಕೋಟೆ 


ತಾಮ್ರ ಶಾಸನವಾದ ಈ ದಾಖಲೆಯನ್ನು ಕಂಚಿನ ದಾಖಲೆಯೆಂದೇ ಇದರಲ್ಲಿ ಕರೆದಿರುವುದು ವಿಶೇಷ. ೨೦ 
ಸಾಲುಗಳ ಪಠ್ಯದಲ್ಲಿ ಬಿರುದುಗಳ ಉಲ್ಲೇಖವಿದ್ದು, ಬಡಕರಾಜನ ವಂಶ ವಿವರಗಳಿವೆ. ಹಾಗೆಯೇ ಅವನ ಸಂತತಿಯ 
ವಿವರದೊಂದಿಗೆ ಅವನಿಗೆ ಇದ್ದ ಏಳು ಜನ ಮಕ್ಕಳು, ಅವರು ಆರಾಧಿಸುತ್ತಿದ್ದ ದೇವ-ದೇವತೆಗಳನ್ನು ಹೆಸರಿಸಿದ್ದಾರೆ. 
ಮುಂದುವರೆದು ಅವರು ಹಂಚಿಕೊಂಡು ನೆಲಸಿದ ಗ್ರಾಮಗಳನ್ನು ಹೇಳಲಾಗಿದೆ. ಹಾಗೆಯೇ ಕೊನೆಯಲ್ಲಿ ಅವರು 
ಗೋಕಣಣರು ಕಟ್ಟೆಮನೆಯವರೆಂದೂ ಅವರ ಸಂಸ್ಥಾನಗಳು ಜರಿಮಲೆ ಮತ್ತು ಗುಡೇಕೋಟೆಗಳೆಂದು ಸ್ಪಷ್ಟಪಡಿಸಿರುವುದು 
ಗಮನಾರ್ಹ. ಕೊನೆಯಲ್ಲಿ ಈ ಮೇಲಿನ ಎಲ್ಲ ವಿವರಗಳುಳ್ಳ ದಾಖಲೆಯನ್ನು ಒಳಗೊಂಡ ತಾಮ್ರಪಟವನ್ನು ವಿಡುಪನಕುಂಟಿ 
ಮಲ್ಲನಿಗೆ ಬರೆದುಕೊಟ್ಟ ಕಂಚಿನ ದಾಖಲೆಯೆಂದೇ ಹೇಳಿದೆ. ಇದರಿಂದ ಈ ದಾಖಲೆಯು ಹೊಸಹಟ್ಟಿಯಲ್ಲಿ ಬಡಕರಾಜನ 
ವಂಶಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಇರುವಂತೆ ವಿಡುಪನಕುಂಟೆಯ ಯಳವ ಮಲ್ಲನ ವಂಶದವರಲ್ಲೂ ಇನ್ನೊಂದು ಪ್ರತಿ 
ಇರುವ ಸೂಚನೆಯನ್ನು ಕೊಡುತ್ತದೆ. 


ಈ ಶಾಸನದ ವಿಶೇಷತೆಯೆಂದರೆ ಬಡಕರಾಜನ ವಂಶವನ್ನು ಈ ವಂಶದ ಮುದ್ರೆಯನ್ನು ಪಡೆದುಕೊಂಡವರು 
ಮಳೇಲು ಸಂತತಿಯವರು ಎಂಬುದಾಗಿದೆ. ಇವರ ದೈವಗಳನ್ನು ಹೇಳಿರುವ ಇಲ್ಲಿ ಕಂಚಿಯ ಓಬಳದೇವರು, ಬೋರೆದೇವರು, 
ಬೊಮ್ಮದೇವರು, ಚಿತ್ರದೇವರು, ಲಕ್ಷ್ಮೀನರಸಿಂಹ ಎಂಬ ಗಂಡುದೇವರುಗಳಲ್ಲದೆ ಗಂಗಮಾಳಮ್ಮ ದೇವರನ್ನೂ ಉಲ್ಲೇಖಿಸಿದೆ. 
ಇದರಿಂದ ಅವರು ಆರಾಧಿಸುತ್ತಿದ್ದ ದೇವ-ದೇವತೆಗಳು ಸ್ಪಷ್ಟವಾಗಿ ದಾಖಲಾಗಿವೆ. ಹಾಗೆಯೇ ಇದರಲ್ಲಿ ಈ ಪರಿಸರದ 
ಗ್ರಾಮಗಳ ಉಲ್ಲೇಖವಿದ್ದು, ಅವುಗಳಲ್ಲಿ ಮುದ್ದಾಪುರ, ಮಾಕನಡುಕು, ದೊಡ್ಡಗಟ್ಟ, ಸೊಂಡೆಕೊಳ, ಕೋಡಿಹಳ್ಳಿ, ನಿಂಗದಹಳ್ಳಿ, 
ಕಲ್ಲುಕುಂಟೆಗಳನ್ನು ಹೆಸರಿಸಲಾಗಿದೆ. ಇವು ಚಿತ್ರದುರ್ಗ ಮತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಬರುವ ಗ್ರಾಮಗಳಾಗಿದ್ದು, ಅವುಗಳಲ್ಲಿ 
ಮ್ಯಾಸಬೇಡ ಸಮುದಾಯದ ಕುಟುಂಬಗಳು ಇಂದಿಗೂ ವಾಸವಿರುವುದು ಗಮನಾರ್ಹ. ಇವುಗಳಲ್ಲಿ ಈಗ ಸಿಕ್ಕಿರುವ 
ತಾಮ್ರಪತ್ರದ ಸ್ಥಳವಾದ ಹೊಸಹಟ್ಟಿಗೆ ಅಂಟಿದಂತಿರುವ ಮುದ್ದಾಪುರವಿದೆ. ಹಾಗೆಯೇ ದೊಡ್ಡಗಟ್ಟ, ಸೊಂಡೆಕೊಳ, 
ಕೋಡಿಹಳ್ಳಿ, ನಿಂಗದಹಳ್ಳಿ, ಕಲ್ಲುಕುಂಟೆ ಗ್ರಾಮಗಳು ಚಿತ್ರದುರ್ಗ ತಾಲೂಕಿನಲ್ಲಿದ್ದರೆ, ಇಲ್ಲಿ ಉಲ್ಲೇಖವಾದ ಮಾಕನಡಕು 
ಗ್ರಾಮ ಮಾತ್ರ ಕೂಢ್ಲಿಗಿ ತಾಲೂಕಿನಲ್ಲಿರುವುದನ್ನು ಕಾಣಬಹುದು. ಈ ಗ್ರಾಮಗಳಲ್ಲಿ ಬಡಕರಾಜನ ವಂಶದವರು ನೆಲಸಿದ್ದುದು 
ದಾಖಲೆಯಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ಹೇಳುವ ದಾಖಲೆಯನ್ನು ನೀಡಿದ್ದ ವಿಡುಪನಕುಂಟೆ ಮಲ್ಲನ ಈ ಗ್ರಾಮವು ಇಂದು 
ಚಳ್ಳಕೆರೆ ತಾಲೂಕಿನಲ್ಲಿದೆ. ಇದು ಹೆಳವರ ಕುಟುಂಬದ ತಾಣವೆಂಬುದನ್ನು ಗಮನಿಸಬಹುದು. ಈ ಹೆಳವ ಸಮುದಾಯವು 
ಪಾರಂಪರಿಕವಾಗಿ ಪ್ರಾಚೀನ ಸಮುದಾಯ ಮತ್ತು ಮನೆತನಗಳ ವಿವರಗಳನ್ನು ದಾಖಲಿಸುವ ಮಹತ್ತರ ಜವಾಬ್ದಾರಿಯನ್ನು 
ಹೊತ್ತುದಲ್ಲದೆ ಅದನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಕುಟುಂಬದ ಚರಿತ್ರೆಯನ್ನು ದಾಟಿಸುವ 


೩೬ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


i Jy / ಸಹಿ ಸನ 
(7 


mg lo MN UN, 


ಬಹುದೊಡ್ಡ ಕಾರ್ಯವನ್ನು ಪ್ರಾಚೀನ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದುದು ಶ್ಲಾಘನೀಯ. ಇದನ್ನು ಇಲ್ಲಿನ 
ದಾಖಲೆಯು ದೃಢಪಡಿಸುತ್ತದೆ. 

ಈ ತಾಮ್ರ ಪತ್ರವನ್ನು ಹೆಳವ ಮಲ್ಲನಿಗೆ ನೀಡಿದುದು ಮುಖ್ಯ ಮತ್ತು ಅಪರೂಪದ ಸಂಗತಿಯೇ ಆಗಿದೆ. ಹಾಗಾದರೆ 
ಈ ಹೆಳವ ಮಲ್ಲನ ಕಾರ್ಯವೇನೆಂದು ಪರಿಶೀಲಿಸಿದಾಗ ಅವನು ಬಡಕರಾಜನ ವಂಶದ ಎಲ್ಲ ಬಗೆಯ ವಂಶ ವಿವರ, 
ಅವರ ವೃತ್ತಿ, ವಲಸೆ, ಅನುಭವಿಸಿದ ಜೀವನ, ಅವರ ನೆಲೆಯ ವಿವರಗಳುಳ್ಳ ಸುಮಾರು ೧೫ ಪುಟಗಳ ಹಸ್ತಪ್ರತಿ 
ದೊರೆಯಿತು. ಇದನ್ನು ಸೂಕ್ಷ್ಮವಾಗಿ ಓದಿದಾಗ ಅದರ ಕೊನೆಯಲ್ಲಿ "ಇವರು ಏಳು ಜನ ದೊರೆಗಳು ಯಳವರ 
ಇಡಪುನುಕುಂಟೆ ಮಲ್ಲನನು ಒಪ್ಪಿ ; ಮಾಡಿಕೊಂಡಿರುತ್ತರೆ. ಇವರು ಬರೆದುಕೊಟ್ಟ ರಿಕಾರ್ಡು ಎಂಬ ಬರಹವಿದೆ. ಕೊನೆಯಲ್ಲಿ 
ಸಂಪೂರ್ಣ ಎಂಬುದಾಗಿ ಹೇಳಿರುವುದರಿಂದ ಹದಿನೈದು ಪುಟದ 2 ಸಪ್ರತಿಯು ಸಂಪೂರ್ಣ ಮಾಹಿತಿಯನ್ನು 
ಒಳಗೊಂಡದ್ದೆಂಬುದು ದೃಢವಾಗುತ್ತದೆ. ಇದರಿಂದ ಪತ್ರವನ್ನು ಬಡಕರಾಜನ ವಂಶಸ್ಥರು ನೀಡಿದ ಪ್ರಮುಖ 
ಉದ್ದೇಶವೆಂದರೆ ಅವರ ಇಡೀ ಪರಂಪರಾಗತ ವಂಶ ವಿವರವನ್ನು ಸ ದಾಖಲಿಸಿಕೊಟ್ಟ ಹೆಳವ ಮನೆತನದ 
ಮಲ್ಲನಿಗೆ ಪ್ರತಿಯಾಗಿ ಕೊಟ್ಟ ದಾಖಲೆಯೆಂಬುದು ಈ ತಾಮಪಟದ ಹೆಗ್ಗಳಿಕೆಯಾಗಿದೆ. 

೧೫ ಪುಟಗಳುಳ್ಳ ಕಾಗದದ ಹಸ್ತಪ್ರತಿಯಲ್ಲಿ ಈ ಸಮುದಾಯ ಮತ್ತು ಮನೆತನದ ಸಂಪೂರ್ಣ ವಿವರವನ್ನು 
ದಾಖಲಿಸಿಕೊಟ್ಟ ನೆನಪಿಗೆ ತಾಮ್ರ ಪತ್ರವನ್ನು ನೀಡಲಾಗಿದೆ. ಅದರಲ್ಲಿ ವಿಡುಪನಕುಂಟೆ ಮಲ್ಲನಿಗೆ ಬರೆದುಕೊಟ್ರ ಕಂಚಿನ 
ದಾಖಲೆ ಎಂದು ಹೇಳಿದೆ. ಹಾಗೆಯೇ ಸಸ ಸಪ್ರತಿಯ ಕೊನೆಯಲ್ಲೂ “ಇವರು ಏಳು ಜನ ದೊರೆಗಳು 'ಯಳವರ 
ಇಡಪುನುಕುಂಟೆ ಮಲ್ಲನು ಒಪ್ಪ ಮಾಡಿಕೊಂಡಿರುತ್ತಾರೆ. ಇವರು ಬರೆದು ಕೊಟ್ಟ ರಿರ್ಕಾಟ್ಟು ಎಂದಿದೆ. ಅದರ ಪ್ರತಿ ಈ 
ಕೆಳಕಂಡಂತಿದೆ. 

[ಈ ತಾಮಪತ್ರವನ್ನು ಒದಗಿಸಿ ಸಹಕರಿಸಿದ ಶ್ರೀ ಓ. ಕಂಚೋಬಳಪ್ಪ ಮತ್ತು ವಿದ್ಯಾರ್ಥಿ ಮಿತ್ರ ಬಿ.ನರಸಿಂಹಪ್ಪ ಅವರಿಗೆ ಅನಂತ ಧನ್ಯವಾದಗಳು.] 


A AEE. 
(abe 
eg 


ಇತಿಹಾಸ ದರ್ಶನ : ಸಂ. &೬ಿ/೨೦೨೧ ೩೭ 


(YO 
ಮಲ್ಲಿ ಪಲಿಪರದ ಅಪ್ರಕಣತ ಶಾಪನವದಳು 


ಚನ್ನಬಸಪ್ಪ ಮಲ್ಲಂದಿನ್ಸಿ* 


ಮಸ್ಕಿ ಪಟ್ಟಣವು ರಾಯಚೂರು ಜಿಲ್ಲೆಯ ಒಂದು ತಾಲ್ಲೂಕಿನ ಕೇಂದ್ರ ಸ್ಥಳ. ಈ ತಾಲ್ಲೂಕಿನ ಗೋನವಾರ, 
ವೆಂಕಟಾಪುರ, ಮಸ್ಸಿ, ಮೆದಿಕಿನಾಳ, ದಿಗ್ಗನಾಯಕನಬಾವಿ (ದಿನ್ನೆಬಾವಿ), ಉಸ್ಸಿಹಾಳ, ಹಿರೇಕಡಬೂರು, ದಬ್ಬೇರಮಡು, 
ಕಾಚಾಪುರ, ಸಂತೆಕೆಲೂರು, ಕುಣಿಕೆಲೂರು ಮತ್ತು ಲಿಂಗಸೂಗೂರು ತಾಲ್ಲೂಕಿನ ಚಿಕ್ಕಹೆಸರೂರು ಎಂಬ ಹೆಸರಿನ 
ಹನ್ನೆರಡು ಗಾಮಗಳಲ್ಲಿ ಒಟ್ಟು ೧೮ ಶಾಸನಗಳು ಬೆಳಕಿಗೆ ಬಂದಿವೆ. ಈ ಶಾಸ ಸನಗಳು ಕ್ರಿ.ಶ. ನಿಂನೇ ಶತಮಾನದಿಂದ ಕ್ರಿ.ಶ. 
೧೯೫೫ರ ವರೆಗೆ ಇರುವ ಶಾಸನಗಳಾಗಿವೆ. ಈ ಎಲ್ಲಾ ಶಾಸನಗಳು ದತ್ತಿ ನೀಡಿದ ಶಾಸನಗಳಾಗಿದ್ದು, ಇದರಲ್ಲಿ ಕೊನೆಯ 
ಗೋನವಾರ ಗ್ರಾಮದ ಶಾಸನವು ಕಣಶಿಲೆಯಲ್ಲಿ ಬರೆಸ ಲಟಿದ್ದು, ಶ್ರೀ ಶಾಲಿವಾಹನ ಶಕವರ್ಷ ೧೮೭೭ ಎಂದಿದ್ದು, ಇದು 
ಕ್ರಿಶ. ೧೯೫೫ಕ್ಕೆ ಸರಿಹೊಂದುತ್ತದೆ. ಇದು ಇಲ್ಲಿಯವರೆಗೆ ಪ್ರಕಟಿತ ಮತ್ತು ಅಪ್ರಕಟಿತವಾದ ರಾಯಚೂರು ಜಿಲ್ಲೆಯ 
ಶಾಸನಗಳಲ್ಲಿಯೇ ಕೊನೆಯ ಮತ್ತು ಇತ್ತೀಚಿನ ಶಾಸನವಾಗಿದೆ. ಇವುಗಳಲ್ಲಿ ಕೈವಧರ್ಮದ ಹನ್ನೊಂದು ಶಾಸನಗಳು 
ವೈಷ್ಣವಧರ್ಮದ ಮೂರು ಶಾಸನಗಳು ಮತ್ತು ಪ್ರಮುಖ ವ್ಯಕ್ತಿಗಳ ಕುರಿತು "ನಿಲಿನಸುವಾ ನಾಲ್ಕು ಶಾಸನಗಳಿವೆ. 
ಇವೆಲ್ಲವುಗಳು ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿವೆ. ಈ ಶಾಸನಗಳಲ್ಲಿ ಉಲ್ಲೇಖಗೊಂಡಂತೆ ಮಸಿ ಪರಿಸರದ ಪ್ರದೇಶವೂ 
ಪ್ರಾಚೀನ, ಮಧ್ದಯುಗೀನ ಕಾಲದಲ್ಲಿ ಎಡೆದೊರೆ-೨೦೦೦ ನಾಡಿಗೆ ಸೆ ಸೇರಿತ್ತು ಇದರ ರಾಜಧಾನಿ ಪಿರಿಯ ಮೋಸಂಗಿ 
[ಪ್ರಸ್ತುತ ಮಸ್ತಿ ಸಟ್ಟಣ]ವಾಗಿತ್ತು ನಂತರ ಇದು ಕ್ರಿಶ. ೧೮-೧೯ನೇ ಶತಮಾನದಲ್ಲಿ ಮೊಸಗೆ ಮತ್ತು ಬಾಲ್ಲಮರೆ ಪ್ರಸ್ತುತ 
ಬೆಲ್ಲದ ಮರಡಿ ಗ್ರಾಮ ಮಸ್ಸಿ ತಾಲ್ಲೂಕು ಸೀಮೆಗಳು ಅಸ್ತಿತ್ವದಲ್ಲಿದ್ದವು. ಅಪ್ತಕಟಿತ ಶಾಸನಗಳ ಕುರಿತು ಸಂಕ್ಷಿಪ್ತ ವಿವರಗಳು. 
೧. ಗೋನವಾರ ಗ್ರಾಮದ ಮೌನೇಶ್ನರ ದೇವಾಲಯದ ನವರಂಗದ ಬಿತ್ತಿಯಲ್ಲಿ ಜೋಡಿಸಿದ ಶಾಸನ 


dE ೨. ಬೀರಲಿಂಗಪ್ಪ 

೩. ಶ್ರೀಶಕ ೧೬೧೩ನೇ ಸ್ಥಾ... ೪, ಬೀರಲಿಂಗ ದೇವರಿನ 

೫. ಅರ್ಚಕರಾದ ಕುರುಬ ೬. ಗೊಲ್ಲರಿಗೆ ಪಕ್ಕತಿ... 

೭ ಯರಿಗೆ ಜಗ ಬಿಟ್ಟ ೮. ಗುಡಿಯೊಳಗಿನ ಬೀರಲಿಂಗ 
೯. ದೇವನು | ವಡರು ಪಡುವಲು ೧೦. ದಿಕ್ಕಿಗೆ ಇತ್ತರು | ಅಜಗ 
೧೧. ಡದಿಂದ ಬೀರಲಿಂಗ ....:. ೧೨. ಸ್ಥಾಪನಾನಿಂತಿತು 

೧೩. ಲಿಂಗ ಪಡುಕಿ.... ೧೪. ಸ್ಥಾಪನಾ ಗೈಯಿರಿ 


ಶಾಸನದಲ್ಲಿ ಶಾಲಿವಾಹನ ಶಕವರ್ಷ ೧೬೧೩ ಎಂದಿದ್ದು ಇದಕ್ಕೆ ೭೮ನ್ನು ಸೇರಿಸಿದರೆ ಕ್ರೈಶ. ೧೬೯೧ರ 
ಕಾಲಘ pe ಸೇರುತ್ತದೆ. ಇದರಲ್ಲಿ ಬೀರಲಿಂಗ ದೇವರ ಅರ್ಚಕರಾದ ಸ್‌ ಗೊಲ್ಲರಿಗೆ ದತ್ತಿ ಬಿಟ್ಟ ಉಲ್ಲೇಖವಿದೆ. 
೨, ಅದೇ ಗ್ರಾಮದ I ದೇವಾಲಯದ ಹಿಂಬದಿಯಲ್ಲಿರುವ ಶಾಸ ಸನ 
೧.  ಪ್ರಮಾಧಿ ಸಂ॥ ಷಾಡ ಬ॥ ೧೫ ಹಿ. ವ ನಾ ವ॥ ಗ್‌॥ 


ಈ ಶಾಸನದಲ್ಲಿ ಪ್ರಮಾಧಿ ಸಂವತ್ತರ ಆಷಾಡ ಬಹುಳ ೧೫ ಎಂದಿದೆ: ಇಡು£೧೮-೦೩೬-೧ ೬೯೨ ಬುದುವಾರಕ್ಕೆ 


ಖಿ 


ಸಮನಾಗುತಿದು, ವಸಮನಿ ನಾಗನಗೌಡ ವಕ್ಕಲಿಗ (ಒಕ್ಕಲಿಗುಗೌಡನೆಂದು ತಿಳಿಸುತ್ತದೆ. ಪ್ರಸ್ತುತ ಗೋನವಾರ ಗಾಮದಲ್ಲಿ 


A. 


* ಇ.ಪ.ಪ್ರಾ.. ದೇವವಾಂಪ್ರಿಯ ಅಶೋಕ ಸರ್ಕಾಲಿ ಪ್ರಥಮ ದರ್ಜೆ ಕಾಲೇಜು, ಮಲ್ತಿ, ರಾಯಚೂರು ಜಲ್ಲೆ, ಮೊ. ೮೯೯೭೨೨ ೨೭೨೪೮ 


೩೮ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನೆಲೆಸಿರುವ ಲಿಂಗಾಯತ ಜನಾಂಗದ ನಾಗನಗೌಡನ ಮುತ್ತಾತನ [೪ನೇ ತಲೆಮಾರು] ಹೆಸರೆಂದು ತಿಳಿದುಬರುತ್ತದೆ. 
ಶಾಸನೋಕ್ತ ಒಂದನೇ ನಾಗನಗೌಡನು ಅಂದಿನ ದಿನಗಳಲ್ಲಿ ಗೋನವಾರ ಗ್ರಾಮದ ಗೌಡಿಕೆಯನ್ನು ಮಾಡುತ್ತಿರಬೇಕು. 
ಗ್ರಾಮೀಣ ಜನರ ಭಾಷೆಯಲ್ಲಿ ಈ ಶಾಸನವು ಬರೆಸಲಟ್ಟಿದ್ದು, ಆದುದರಿಂದ ವ ಅಂದರೆ ವಸಮನಿ » ಹೊಸಮನಿ 
ಎಂದಾಗುತ್ತದೆ. ಹಾಗೆಯೇ ಬಹುಳ ೧೫ ಎಂದರೆ ಅಮವಾಸ್ಯೆ. 
ಶಾಸನದಲ್ಲಿ ಉಲ್ಲೇಖಗೊಂಡ ನಾಗನಗೌಡನ ವಂಶಾವಳಿ ಬೇರೆ ಮಾಹಿತಿಯಿಂದ ಹೀಗಿದೆ 
ಒಂದನೇ ನಾಗನಗೌಡನ ಮಗ ಅಮರೇಗೌಡ ಅವನ ಮಗ ತಿಮ್ಮನಗೌಡ, ಇವನ ಮಗನೇ ಇಮ್ಮಡಿ ನಾಗನಗೌಡ 
ಎಂದು ತಿಳಿಯಬಹುದು. 
೩. ಅದೇ ಗ್ರಾಮದ ಊರು ಹೊರಗೆ [ಸಂತೆಕೆಲೂರ ದಾರಿಯಲ್ಲಿ] ಬಸವಣ್ಣ ದೇವಾಲಯದ ಮುಂದೆ ಅರುವ 
ಶಾಸನ 
೧. ಶ್ರೀಶಾ॥ ನ ಸಶ್ಪಗನೆ೦ಲಿ 
ಇದರಲ್ಲಿ ಶಾಲಿವಾಹನ ಶಕವರ್ಷ ೧೮೭೭ ಎಂದಿದ್ದು, ಇದಕ್ಕೆ ೭೮ನ್ನು ಸೇರಿಸಿದರೆ ಕ್ರಿಶ. ೧೯೫೫ಕ್ಕೆ ಸರಿ 
ಹೊಂದುತ್ತದೆ. 
೪. ಮೆದಿಕಿನಾಳ ಗ್ರಾಮದ ಪೂರ್ವದಿಕ್ಕಿಗೆ ಭೀಮಪ್ಪ ತಂದೆ ತಿಮ್ಮಣ್ಣ ಕೊರವರ್‌ರವರ ಜಮೀನಿನ 
[ಸರ್ವೆ ನಂಬರ್‌-೧೧೭ ಚಿನ್ನಕ್ಕಿನ ಕೆರೆ ಹತ್ತಿರ] ಕರಿಮರಡಿಯಲ್ಲಿನ ಹುಟ್ಟು ಬಂಡೆಗಲ್ಲಿಗೆ ಇರುವ ಶಾಸನ 


೧. ನಾಡಗೌಡ ೨. ಲಿಂಗನಗೌ 

೩. ಡನವರು ೪, ಸೋಮೊ ನಾಮ ಸೀಮಾಂತಲ್ಲಿ 
೫. ಮೆದಿಕಿನಹಾಳ ಮಸಿಗಿಹೊಳಿ ೬. ಬಾಲ್ಲಮೇರೆ ಸೀಮೆ 

೬ ಂತ್ರದಲ್ಲಿರೊವಲವು 


ಈ ಶಾಸನವು ಕ್ರಿಶ. ೧೮-೧೯ನೇ ಶತಮಾನಕ್ಕೆ ಸೇರುತ್ತಿದ್ದು ಮೆದಿಕಿನಾಳ ನಾಡಗೌಡ ಲಿಂಗನಗೌಡರ ಜಮೀನು 
[ಹೊಲ] ಮಸಿಗಿ ಹೊಳೆ [ಪ್ರಸ್ತುತ ಮಸ್ಥಿ ಪಟ್ಟಣ ತಾಲ್ಲೂಕು ಕೇಂದ] ಬೆಲ್ಲದ ಮರಡಿ ಸೀಮೆಯಲ್ಲಿ ಇದ್ದಿತೆಂಬ 
ವಿಷಯವಿದೆ. 

೫. ವೆಂಕಟಾಪುರ ಗ್ರಾಮದ ಉಪ್ಪಿನಹಳ್ಳದ ಬಲ ದಂಡೆಯ (ದಕ್ಷಿಣ) ಜಮೀನಿನ (ಸರ್ವೆ ನಂಬರ್‌-೧೪) 
ಲ್ಲರುವ ಶಾಸನ 
೧. ಕರಸ್ತಲ್ಲದ ದೇವರು 


ಈ ಶಾಸನವು ಕಣಶಿಲೆಯ ಗುಂಡಿಗೆ ಇದ್ದು ಕ್ರಿಶ. ೧೭-೧೮ನೇ ಶತಮಾನಕ್ಕೆ ಸೇರುತ್ತದೆ. ಇದರಲ್ಲಿ ಉಲ್ಲೇಖಗೊಂಡ 
ಕರಸ್ಥಲ ದೇವರು ಎಂಬ ಪದವು ಕ್ರಿಶ. ೧೨ನೇ ಶತಮಾನದ ವಚನಕಾರನಾದ ನಾಗಿದೇವನ ವಚನಾಂಕಿತವಾಗಿದೆ. 
ಶರಣರ ವಚನಗಳು ಮತ್ತು ಅಂಕಿತನಾಮಗಳನ್ನು ಪ್ರಸ್ತುತ ದಿನಗಳವರೆಗೆ ಶಿಲೆ, ತಾಮ್ರಪಟ, ಕಂಚಿನ ಪಟಗಳಲ್ಲಿ 
ಕೆತ್ತನೆಗೊಂಡಿರುವುದು ಬಹಳ ಅಪರೂಪವೆಂದೇ ಹೇಳಬೇಕಾಗುತ್ತದೆ. 

ಕ್ರ.ಶ. ೧೨ನೇ ಶತಮಾನದಲ್ಲಿ ಶರಣರು ಕಾಯಕ ಮತ್ತು ದಾಸೋಪಕ್ಕೆ ಪ್ರಾಮುಖ್ಯತೆ ನೀಡಿದಂತೆ ಶಿವಪೂಜೆಗೂ 
ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರು ಶರಣರು ಕರಸ್ತಲದೇವನನ್ನು ಅಂಗೈದೇವ, ಲಿಂಗದೇವ, ಈಶ್ವರ ಲಿಂಗವೆಂಬ ಪರ್ಯಾಯ 
ಅರ್ಥದಲ್ಲಿ ಕರೆದರು. ಅಂದರೆ ಅಂಗೈಯಲ್ಲಿರುವ ಶಿವಲಿಂಗವನ್ನು ಕರಸ್ತಲ ದೇವ ಎಂದು ಸಂಬೋಧಿಸಿದರು. 

ಹಾಗೆಯೇ ಕರಸ್ಥಲದ ನಾಗಿದೇವನು ಕ್ರಿಶ. ೧೫ನೆಯ ಶತಮಾನದಲ್ಲಿ ಕಾಣಿಸಿಕೊಳ್ಳುವ ನೂರೊಂದು 
ವಿರಕ್ಷರಲ್ಲೊಬ್ಬನಾಗಿದ್ದಾನೆ. | 

ಒಟ್ಟಿನಲ್ಲಿ ಹೇಳುವುದಾದರೆ ಈ ಶಾಸನವು ವೆಂಕಟಾಪುರ ಗ್ರಾಮದ ಜಂಗಮ ಜನಾಂಗದವರಿಗೆ ಇಲ್ಲಿನ ಸಾಮಂತ 
ಅರಸರು, ಗೌಡರು ಗ್ರಾಮದಲ್ಲಿನ ದೇವರುಗಳ ಪೂಜೆ-ಪುನಸ್ವಾರಗಳ ಸಲುವಾಗಿ ಜಮೀನನ್ನು ದತ್ತಿಕೊಟ್ಟು ಅದರ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ರ೯ 


ಮೇರೆ ಗುರುತಿಸುವುದಕ್ಕೆ ನಾಲ್ಕು ಮೂಲೆಗಳಲ್ಲಿ ಲಿಂಗಮುದ್ರೆಕಲ್ಲು ಹಾಕಿಸುವುದು ಅಂದಿನ ದಿನಗಳಲ್ಲಿ ವಾಡಿಕೆಯಾಗಿತ್ತು. 
ಆದರೆ ಇಲ್ಲಿನ ಜಮೀನಿನಲ್ಲಿ ನಾಲ್ಕು ಲಿಂಗ ಮುದ್ರೆ ಕಲ್ಲುಗಳಿರದೆ ಪ್ರಸ್ತುತ ಕೇವಲ ಒಂದೇ ಕಲ್ಲು ಕಾಣಬರುತ್ತದೆ. 
ಕ್ಲಿ ದಬ್ಬೇರಮಡು ಗ್ರಾಮದ ಹನುಮಂತ ದೇವಾಲಯದ ಬಲಬದಿ[ಪಶ್ಲಿಮ]ಯಲ್ಲಿರುವ ಶಾಸನ 


೧.  ಯಭಟ್ಟಗರಂಣ ೨. ಲಯರಸ ೧ ರೌಬ್ಲಟ 
ಹಿ. ತಪ್ಪಿದವರ ಬಾಯಿಗೆ ೪. ಕತ್ತೆ ತುಂಣಿ ಕಳ್ಳ 
೫. ಮೊಗೆ 


ಈ ಶಾಸನವು ಕ್ರಿಶ. ೧೬-೧೭ನೇ ಶತಮಾನಕ್ಕೆ ಸೇರಿದ ಶಾಸನವಾಗಿದ್ದು, ಕಣಶಿಲೆಯಲ್ಲಿದೆ. ಇದರಲ್ಲಿ ಬಟ್ಟರಹಳ್ಳಿಯ 
ರೌಬ್ದಟ ಎಂಬಾತನ ಉಲ್ಲೇಖವಿದ್ದು, ನಂತರ ಅವಾಚ್ಯ ಶಬ್ದಗಳಿಂದ ಶಾಪಾಶಯವನ್ನು ಹಾಕಿಸಲಾಗಿದೆ. 
೭. ಅದೇ ಹನುಮಂತ ದೇವಾಲಯದ ಎಡಬದಿ [ಪೂರ್ವ]ಯಲ್ಲಿರುವ ಶಾಸನ 


೧a ಯಿ ಮೊ ೨. ಪಾಲಮರ 


೩. ತಪ್ಲಿದವರ ಬಾ[ಯಿಗೆ] ೪. [ಕತ್ತೆ ತುಂ[ಣಿ] 

ಈ ಶಾಸನವು ಕ್ರಿಶ. ೧೬-೧೭ನೇ ಶತಮಾನಕ್ಕೆ ಸೇರಿದ ಶಾಸನವಾಗಿದ್ದು, ಕಣಶಿಲೆಯಲ್ಲಿ ರಚಿತಗೊಂಡಿದೆ. ಇಲ್ಲಿಯೂ 
ಕೂಡ ಅಸ್ಪಷ್ಟ ಭಟ್ಟರ ಹಳ್ಳಿಯ ಉಲ್ಲೇಖದೊಂದಿಗೆ ಆಲದಮರ (ಪಾಲಮರ)ದ ಪ್ರಸ್ತಾಪವಿದೆ. ಹಾಗೆಯೇ ಕೆಟ್ಟ ಪದಗಳಿಂದ 
ಶಾಪಾಶಯವನ್ನು ಹಾಕಿಸಲಾಗಿದೆ. 

೮. ಕಾಚಾಪುರ ಗ್ರಾಮದ ಊರ ಹೊರಗೆ ಮಾರುತಿ ದೇವಾಲಯದ ಸ್ವಂಭಕ್ಕೆ ಇರುವ ಶಾಸನ 


೧. "ಟಓ ನಮಃ ಶಿವಾಯ ೨. ಶ್ರೀ ಮತು [ವ್ಯಯ] 
೩. ಸಂವತ್ತರದ ಬಾ ೪. ದ್ರಪದಸುರ೯ 
೫. ಗುರುವಾರದ ೬ ಲುಶ್ರೀಮಂ 

೭ ನ್ನಹಾ ನಾಯ್ಕ ೮ ಚಾರ್ಯಗುಜ್ಬ 

೯. ಲ ಯಿಂಮ್ಮ ೧೦. ಡಿ ಪರಿನಾ 

೧೧. ಯ ವಡೆಯ ೧೨. ರ ನಿರೂಪ 

೧೩. ದಲಿ ಸಂಖ [ಬೀ] ೧೪. ರೆಯ ಗಡದ 

೧೫. ಮಲೆಯ ಹ ೧೬. ಡಪದ ಮುದ್ಯೈ 
ಲ್ಲಿ ಸಳುಣಾ 


ಈ ಶಾಸನವು ಗರುಢ ಸ್ವಂಭಕ್ಕೆ ರಚಿಸಲ್ಪಟ್ಟಿದ್ದು, ಹದಿನೇಳು ಸಾಲುಗಳಿವೆ. ಇದರ ಮೇಲ್ಲಾಗದಲ್ಲಿ ನಂದಿ, ಈಶ್ವರಲಿಂಗದ 
ಶಿಲ್ಪಗಳಿವೆ. ಇದು ಶೈವಶ್ಲೋಕವಾದ ಓಂ ನಮಃ ಶಿವಾಯ ಎಂದು ಪ್ರಾರಂಭವಾಗುತ್ತದೆ. ನಂತರ ಶ್ರೀಮತು ವ್ಯಯ 
ಸಂವತ್ಸರದ ಬಾದ್ರಪದ ಸು ೧೯ ಗುರುವಾರವೆಂದಿದ್ದು ೨೬-೦೮-೧೪೬೬ರಕ್ಕೆ ಸಮನಾಗುತ್ತದೆ. ಇದನ್ನು ಶ್ರೀ 
ಮನ್ಮಹಾನಾಯಕಾಚಾರ್ಯ ಗುಜ್ಜಲ ವಂಶದ ಇಮ್ಮಡಿ ಪರ್ಸ್ನಿನಾಯಕ ವಡೆಯರು ಬರೆಸಿದ ನಿರೂಪವೆಂದಿದೆ. ಇವರು 
ಸಂಕ ಬೀರೆಯ ಗಡದ [ಪ್ರಸ್ತುತ ಅಮೀನಗಢ ಗ್ರಾಮ ಮಸಿ ತಾಲ್ಲೂಕು] ಮಲೆಯ ಹಡಪದ ಮುದ್ಯೆಯಗಳೆಂದು 
ಪ್ರಸ್ತಾಪಿಸುತ್ತದೆ. ಶಾಸನದಲ್ಲಿ ಉಲ್ಲೇಖಗೊಂಡ ಇಮ್ಮಡಿ ಪರ್ಸಿನಾಯಕನು ಪ್ರಸ್ತುತ ಅಮೀನಗಢದ ಸುತ್ತಲಿನ ಪ್ರದೇಶವನ್ನು 
ವಿಜಯನಗರ ಸಾಮ್ರಾಟರ ಕಾಲಾವಧಿಯಲ್ಲಿ ಸಾಮಂತ ಅರಸನಾಗಿ ಆಳ್ಗಿಕೆ ಮಾಡುತ್ತಿರಬೇಕು. 

೯. ಮಸ್ಸಿ ಪಟ್ಟಣದ ಬೆಟ್ಟದ ಚೌಡೇಶ್ವರಿ ದೇವಾಲಯದ ಬಲಬದಿಯ (ದಕ್ಷಿಣ)ನವರಂಗದ ಹೊರಬಿತ್ತಿಗೆ 
ಜೋಡಿಸಿರುವ ಕಪ್ಪು ಶಿಲೆಯ ಶಾಸನ 


೧. ಸ್ವಸ್ತಿ ಸಮಸ್ಪಭುವನಾಶ್ರಯ ಶ್ರೀ ಪೃಥ್ವೀ kh ವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪ 
೩. ರಮ ಭಟ್ಟಾರಕಂ ಸತ್ಯಾಶ್ರಯ ಕುಳತಿ ೪. ಳಕ೦ಂ ಚಾಳುಕ್ಕಾಭರಣಂ ಶ್ರೀ ಮಧ್ಗುವನೈ 


೪೦ | ಇತಿಹಾಸ ದರ್ಶನ : ಸಂ. ಹ&೬ಿ/೨೦೨೧ 


೫. ಕಮಲ್ಲದೇವರ್ನಿಜ ಬಷರಹ ರಾಜ್ಯ ಮುತ್ತರೋತ್ತ ೬ ರಾಭಿವದಿ ಪವರ್ದ ಮಾನಮಾ ಚಂದ್ರಾರ್ಕ್ಕ 


೭ ತಾರಂಬರಂ ಸಲ್ಲುತ್ತಮಿರೆ ಕಿರುದೊರೆಯ ೮. ರಟ್ಟ ಗಕ್ರರಗೊಳದುಪುಯಣವೀಡಿನೊಳ್‌ 

೯. ಸಕವರ್ಷ೯೯೩ಿನೆಯ ವಿರೋಧ ಕೃತ್ನಂವತ್ನ ೧೮. ಇರಿದ ವೈಶಾಖದ ಪುಣ್ಣಮೆ ಆದಿತ್ಯವಾ 

೧೧. ರದಂದು ವ್ಯತೀಪಾತ ನಿಮಿತ್ತದಿಂ ಮೂ ೧೨.  ವಡಿಯರಂ ದಂಡನಾಯಕಂ ಮಲ್ಲಯ್ಯ ಭಟಾರನ 
೧೩. ಭಿನ್ನಪದೊಳಂ ಪ್ರಧಾನಂ ದಂಡನಾಯಕ ನೀಶ್ಚರ ೧೪. ಭಟ್ಟರ ಸಾಧಿಷ್ಠತದೊಳಂ ಹೇರಿಲಾಳಸಂದಿವಿಗ 
೧೫. ಹಿ ದಂಡನಾಯಕ ರವಿಯಣ ಭಟ್ರರ್ಗೆಸಮ ey ಬೆಸಸಿ ರಾಜಧಾನಿ ಪಿರಿಯ ಮೊಸಂಗಿ 
Sis ತೆಂಕವೊಲದ ನಾಗರಕೆರೆ ಪೆರಗೆ ೧೮. ..... ಯೆಡೆವೊಲದಲ್ಲಿ ಮಾಧವ 


ಶಾಸನದ ಮೇಲೆ ಬರೆದಿರುವುದು 
೧೯. ಕೆಯೊಳಗೆ ತಳಾರ ಬಿಳಿಯ ಬೋವ ಕಾಟಿೆಬೋವ ಮಳವೆ ೨೦. ಗಂ ಮತ್ತ॥ 


ಈ ಶಾಸನದಲ್ಲಿ ಕಾಲವು ಶಕವರ್ಷ ೯೯೩ ವಿರೋಧಿಕೃತ್‌ ವೈಶಾಖ ಪುಣ್ಣಮೆ ಆದಿತ್ಯವಾರವೆಂದಿದ್ದು, ಇದು ಕಿ.ಶ. 
೧೭-0೪-೧೦೭೧ರ ಕಾಲಕ್ಕೆ ಸಮನಾಗುತ್ತದೆ. 


ಕಲ್ಯಾಣ ಚಾಳುಕ್ಕ ಅರಸ ಭುವನೈ ಕಮಲ್ಲದೇವನು ರಾಜ್ಯಭಾರ ಮಾಡುತ್ತಿದ್ದು ಕಿರುದೊರೆ [ತುಂಗ ಭದ್ರಾ ನದಿ] 
ದಡದಲ್ಲಿನ' ಕಕ್ಕರಗೋಳದಲ್ಲಿ ಬೀಡು ಬಿಟಿದಾಗ ಕ ದಂಡನಾಯಕ ಮಲ್ಲಯ್ಯ ಭಟಾರನ ಭಿನ್ನಪದಂತೆ 
ಹೇರಿಲಾಳ ಸಂದಿ ವಿಗಹಿ ದಂಡನಾಯಕ ರವಿಯಣಭಟನು ರಾಜಧಾನಿ ಪಿರಿಯ ಮೊಸ ನಹ ಬಳಿಯ TE 
ಬಳಿ ಭೂದಾನ ನೀಡಿದಂತೆ ತಿಳಿಯುತ್ತದೆ. ಭೂದಾನ ನೀಡಿದ ವಿವರವು ತೃಟಿತಗೊಂಡಿದೆ. ಆದರೆ ಶಾಸನದ ಕೊನೆಯ 
ಎರಡು ಸಾಲುಗಳನ್ನು ಶಾಸನದ ಮೇಲೆ ಬರೆಸಲಾಗಿದ್ದು, ಶಾಸನದ ಸ್‌ ಭಾಗದಲ್ಲಿ ಸ್ಥಳಾವಕಾಶವಿಲ್ಲದಿದ್ದುದರಿಂದ 
ರೂವಾರಿ ಈ ಕ್ರಮ ಕೈಗೊಂಡಿರಬೇಕು. ಈ ಎರಡು ಸಾಲುಗಳಲ್ಲಿ ತಳಾರ ಬಿಳಿಯ ಬೋವ ಮತ್ತು ಕಾಟಬೋವ ಎಂಬ 
ವ್ಯಕ್ತಿಗಳ ಪ್ರಸ್ತಾಪವಿದೆ. 

೧೦. ಅದೇ ಪಟ್ನಣದ ಬೆಟ್ಟದ ಮಲ್ಲಿಕಾರ್ಜುನ ದೇವಾಲಯದ ಮೆಟ್ಟಿಲುಗಳಲ್ಲಿರುವ (ಉತ್ತರ) ಶಾಸನ 
೧. ನೆಲ್ಲಿದಿಗೆ ಚನಪುನ ಕಟ್ಟೆ ಡೊಮಗಸಿಪ್ಪ 


ಇದು ಕ್ರಿ.ಶ. ೧೭-೧೮ನೇ ಶತಮಾನಕ್ಕೆ ಸೇರುತ್ತಿದ್ದು ಇದರಲ್ಲಿ ನೆಲ್ಲಿದಿಗೆ ಚನ್ನಪ್ಪನೆಂಬಾತನು ಬೆಟ್ಟದ ಮಲ್ಲಿಕಾರ್ಜುನ 
ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಕಟ್ಟೆ "ವೇದಿಕೆ ಜಗಲಿ) ಕಟ್ಟಿಸಿದನೆಂದು ಉಲ್ಲೇಖಿಸುತ್ತದೆ. ಆದರೆ ಈ ಕಟ್ಟೆಯನ್ನು 
ಚನ್ನಪುನು ಎಖಾವ ಕಾರಣಕೆ ; ಕಟ್ಟಿಸಿದನೆಂಬುದು ನಿಗೂಢವಾಗಿದೆ. 
೧೧. ಅದೇ ಪಟ್ಟಣದ ಕಲುಡಿ ಚೌಡೇಶ್ವರ ದೇವಾಲಯದ ಗರ್ಭಗೃಹದ ತೊಲೆಗೆ ಆಸರೆಯಾಗಿ ಜೋಡಿಸಿದ 
ಸಂಭದಲ್ಲಿರುವ ಶಾಸನ 


೧. ಭವನಾಮ ಸಂವತ್ತರದ ೨. ಚಯಿತ್ರ ಸುದ್ದ ೧೧ ಲು 
೩. ಜಲಿಯ ಹಾಳ ಹ ೪. ಟ ಗುರು ಕರಡಿ ಸಿದ್ದಿ 
೫. ಯ ಮಗ ಗಡದಮ ೬, ಸುರಪನು ಪ್ರಶಿಷ್ಠ 

೭ ಯ ಮಾಡಿದನುಬಿ ೮. ಯ ತಂಬಲು ಖಂಡರಿ 
೯. ಸಿದ ಅಮಿತ ವೀರಯನು 


ಈ ಶಾಸನವು ಇರುವ ಚೌಡೇಶ್ವರಿ ದೇವಾಲಯವು ಮೂಲದಲ್ಲಿ ಜೈನ ಬಸದಿಯೆಂದು ತಿಳಿದು ಬರುತ್ತದೆ. ನಂತರದ 
ದಿನಗಳಲ್ಲಿ ಇದು ಕೈವದೇವಾಲಯವಾಗಿ ಈಶ್ವರ, ನಂದಿ ವಿಗಹಗಳಿವೆ ಇವುಗಳ ಆನಂತರದ ದಿನಗಳಲ್ಲಿ ಕಲ್ಲುಡಿ 
ಚೌಡೇಶ್ನರ ಪರಿವರ್ತಿತವಾಗಿದೆ. ಪ್ರಸ್ತುತ ಇಲ್ಲಿ ಒಂಬತ್ತು ಸಾಲಿನ ಕ್ರಿಶ. ೧೫-೧೬ನೇ ಶತಮಾನದ 
ಶಾಸನವಿದೆ. ಇದರಲ್ಲಿ ಭವನಾಮ ಸಂವತ್ಸರದ ಚೈತ್ರ ಶುದ್ದ ಜಲಿಹಾಳ (ಪ್ರಸ್ತುತ ಸಿಂಧನೂರು ತಾಲ್ಲೂಕಿನ ಜಾಲಿಹಾಳ 
ಗ್ರಾಮ) ಹಟಗುರುವಾದ ಕರಡಿಸಿದ್ದ ಎಂಬಾತನ ಮಗನಾದ ಗಡದಮ ಸೂರಪನೆಂಬುವಾತನು ಇಲ್ಲಿಯ ದೇವರುಗಳನ್ನು 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೪೧ 


(ಈಶ್ನರಲಿಂಗ, ಬಸವಣ್ಣ?) ಪ್ರತಿಷ್ಠೆ ಮಾಡಿದನು. ಹಾಗೆಯೇ ಶಾಸನವನ್ನು ಬರೆದಾತ ಬಿಯತುಂಬಲು ಎಂಬುವವನಾಗಿದ್ದು, 
ಇದನ್ನು ಖಂಡರಿಸಿದವನು ಅಮಿತವೀರಯ್ಯನಾಗಿದ್ದಾನೆ. 

೧೨. ಸಂತೆಕೆಲೂರ ಗ್ರಾಮದ ಬೀರಲಿಂಗೇಶ್ವರ ದೇವಾಲಯದ ಮುಂಬದಿಯಲ್ಲರುವ ವೀರಗಲ್ಲು ಶಾಸನ 
೧. ಜಂಗಾತಿಂ ೨. ಮಯ್ಯ 

ಇದು ವೀರಗಲ್ಲು ಶಾಸನವಾಗಿದ್ದು, ಕ್ರಿಶ. ೧೫-೧೬ನೇ ಶತಮಾನಕ್ಕೆ ಸೇರುತ್ತದೆ. ಇದರಲ್ಲಿ ವೀರನ ಹೆಸರು ಜಂಗಾ 
ತಿಮ್ಮಯ್ಯನೆಂದು ತಿಳಿದುಬರುತ್ತದೆ. 
೧೩. ದಿಗ್‌ ನಾಯಕನ ಬಾವಿ (ದಿನ್ನೆಬಾವಿ) ಗ್ರಾಮದ ಊರಹೊರಗೆ (ಪೂರ್ವ) ಯಮನಗೌಡ ತಂದೆ 

ತಿಮ್ಮನಗೌಡರವರ (ಸರ್ವೆ ನಂಬರ್‌-೩೧/ಹೊ-೦೧/೦೨) ಜಮೀನಿನಲ್ಲಿರುವ ಶಾಸನ 

[ನಮಸ್ತುಂಗ ಶಿ]ರ ಶ್ಲುಂಬಿ ಚಂದ್ರಚಾಮರ ಚಾರವೇ ತ್ರೈಳೋಕ್ಕ ನಗರಾರಂಭ ಮೂಲ 
[ಸಂಬಾಯ] ಶಂಭವೇ॥ ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪೃದ್ಧೀ 
[ವಲ್ಲಭ ಮಹಾ]ರಾಜಾಧಿರಾಜ ಪರಮೇಸ್ವರ ಪರಮಭಟ್ಟಾರಕಂ ಸತ್ಯಾ 
[ಶ್ರಯ ಕುಳತಿಳ] ಕಂ ಚಾಳುಕ್ಕಾಭರಣಂ ಶ್ರೀಮತ್ರಿಭುವನಮಲ್ಲದೇವರ 
[ವಿಜಯ ರಾಜ್ಯ ಮು]ತ್ತರೋತ್ತರಾಭಿವೃದ್ದಿ ಪ್ರವರ್ದಮಾನ ಮಾಚಂದ್ರಾರ್ಕ ತಾರಂಬರಂ 
[ಸಲ್ಲುತಮಿ]ರೆ ಶ್ರೀಮತ್ಸುಮಾರನಾಹವಮಲ್ಲದೇವರು ಶ್ರೀ ಮನ್ಮಹಾ ಪ್ರ 
.- - .[ಕ]ನ್ನಡ ಸನ್ನಿ ವಿಗಹಿ ಪಿರಿಯದಣ್ಣನಾಯಕಂ ಕಾಟಿಮರಸರ 
SO ಕಾಟಿಂಗಲ್ಲ ಸುಖದಿನಾಳುತ್ತಮಿರೆ ಸ್ಪಸ್ಟಿ ಶ್ರೀ ಚಾಳುಕ್ಕ ವಿಕ್ರಮ ವರ್ಷದ 
೯. [೨೯ನೆಯ ವ್ಯ]ಯ ಸಂವತ್ಸರದ ಪುಶ್ಯಬಹುಳ ೧೪ ಆದಿವಾರದಂದುತ್ತ 


೧೦. [ರಾಯಣ ಸಂ]ಕ್ರಾನ್ತಿ ಪರ್ಬೃ ನಿಮಿತ್ತಂ ಶ್ರೀ ಮತ್ಸುಮಾರನಾಹವಮಲ್ಲದೇವರುಂ ಬ 


Yes yl D 


$4 [ದಂಡ] ನಾಯಕಂ ಕಾಟಿಮರಸರುವಿರ್ದ್ದು ಪಿರಿಯಪಳ್ಳಿಯ ಅಜ್ಜೇಸ್ಪರದೇವ 

We ಸುಮತ್ತ ಮೂರು ತೀರ್ತದ ರಾಮೇಶ್ವರದೇವರ್ಗೆ ಮತ್ತರೆರಡುಗದ್ದೆ 

9 ರಾರು ಪಿರಿಯ ಹೊಸಗೆರಗೆ ಮತ್ತರೆಂಟು ಕಾಟಿಂಗಲ್ಲ ಕಲಿದೇವರಿಗೆ ನಿ 

sled: ಕೃ ಹೊಸಗೆರೆಯ ಬಡಗಣ ಗದ್ದೆ ಕಮ್ಮಂ ಮೂನೂರು ಕಟ್ಟೆಯ ಕೆರೆಗೆ 

೧೫೩ [ಮ]ತ್ತರೆರಡು ಸೇನಬೋವ ಬಾವಿಮಯ್ಯನ ಕೆರೆಗೆ ಮತ್ತರೆರಡು ಅನ್ನನಿತಕಂ 
CR ಹೊಸಗೆರೆಯ ಕೋಡಿಯಿಂ ಪಡುವಲು ಬಿಟ್ಟ ಕಿಸುಮತ್ತರು ೦೧ ಪೂವಿನತೋಂಟಕೆ 
yg [ಕ]ಮ್ಮದಿನ್ನೂರು Il ಸಾಮಾನ್ಕೋಯಂ ಧರ್ಮ್ಯಸೇತುಂ ನಿಪಾಣಾಂ ಕಾಲೇ ಕಾಲೇ ಪಾಲನಿ 


೧೮, ಯೋ ಭವಗದ್ಧಿ] ಭೂಯೋ ಭೂಯೋ ಯಾಚತೇ ರಾಮಚಂದ ॥ ಬಹುಭಿರ್ವ 

೧೯. ಸುಧಾ ಭುಕ್ತಾ ರಾಜಭಿಸ್ಪಗರಾದಿಭಿಃ ಯಸ್ಯ ಯಸ್ಯ ಯದಾ ಪಾಥ್ವ [ಪೃಥ್ಧಿ]ತಸ್ಯ ತ 

೨೦. ಸ್ಯ ತದಾಫಲಂ ॥ ಸ್ಪದತ್ತಂ ಪರದತ್ತಂ ವಾಯೋ ಹರೇತಿ ವಸುನ್ನ 

೨೧. ರಾ ಶರ್ಷಿ ರ್ವರ್ಷ ಸಹಶ್ರಾಣಿ ಮಿಷ್ಣಾಯಾಂ ಜಾಯತೇಕ್ರಿಮಿ ಖಕ ದ 

೨೨. ರ್ಮಮನಾವನೋರ್ವ ನಳಿದವಗೆ ಸೆವಾ ತಾಸಿ [ಕಾಸಿ] ಕುರುಕ್ಷೇತ್ರದೊಳು ಕವಿಲೆಯುಂ 
೨೩. ಬ್ರಾಹ್ಮಣರು ಮನಳಿದ ದೋಷ ಈ ಧರ್ಮಮಂ ಪ್ರತಿಪಾಳಿಸಿದಂತೆ ಸಾಯಿರ ಕವಿಲೆಯ 
೨೪. ಕೋಡುಂ ಕೊಳಗುವಂ ಪೊನ್ನೊಳು ಕಟ್ಟಿಸಿ ವೇದಪಾರಗ ಬ್ರಾಹ್ಮಣರ್ಗೆ ದಾನವ ಕೊಟ್ಟ ಫ 
೨೫. ಳವಕ್ಕು ಮಂಗಳ ಮಹಾಶ್ರೀ ಶ್ರೀಮತ್ರಿಪುರಾನ್ಷಕದೇವ ಪಾದಾರಾಧಕಂ 


೪೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೬. ಪೆರ್ಗಡೆ ನಾಗಿಯಣ್ಣ ॥ ಮಹಿಪೊಗಳೆ ದಣ್ಣನಾಯಕಂ ಪಿತಾಮ 
೨೭. ಹಂ ಬಿಟ್ಟ ರಾಜನಭಿವೃದ್ದಿಗೆ ಸನ್ನದಿನಿತ ಸಾಸನಮಂ ಬರೆವನ್ನ ಹರ್ಣಿ 
೨೮. ಶಂ ನಾಗರಾಜನೆಸೆದಿರೆ ಬರೆದಂ @ 

ಈ ಶಾಸನವು ೨೬-೧೨-೧೧೦೬ ಸೋಮವಾರಕ್ಕೆ ಸಮನಾಗುತ್ತಿದ್ದು, ಕಲ್ಯಾಣ ಚಾಳುಕ್ಯ ಅರಸ ಆರನೇ ವಿಕಮಾದಿತೃನಿಗೆ 
ಸೇರುತ್ತದೆ. ಈ ಅವಧಿಯಲ್ಲಿ ಈತನ ಮಗ ಕುಮಾರ ಆಹವಮಲ್ಲದೇವನು ಬಹುಶಃ ಎಡೆದೊರೆ-೨೦೦೦ ನಾಡನ್ನು 
ಆಳುತ್ತಿರಬೇಕು. ಪ್ರಸ್ತುತ ದಿನಗಳವರೆಗೆ ಕಲ್ಕಾಣ ಚಾಳುಕ್ಯ ಅರಸ ಆರನೇ ವಿಕ್ರಮಾದಿತ್ಯನಿಗೆ ಐದು ಜನ ಪುತ್ತರಿದ್ದುದು 
ತಿಳಿದುಬರುತ್ತಿತ್ತು. ದಿಗ್ಗನಾಯಕನ ಬಾವಿ ಗ್ರಾಮದ (ಮಸ್ಥಿ ತಾಲ್ಲೂಕು. ರಾಯಚೂರು ಜಿಲ್ಲೆ) ಶಾಸನದ ಮೂಲಕ 
ವಿಕಮಾದಿತ್ಕನಿಗೆ ಇನ್ನೊಬ್ಬ ಮಗ ಕುಮಾರ ಆಹವಮಲ್ಲದೇವನಿದ್ದುದು ತಿಳಿದುಬರುತ್ತದೆ. ಈ ಕುಮಾರನು ಆರನೇ 
ವಿಕಮಾದಿತ್ಯನ ಯಾವ ರಾಣಿಯ ಮಗನೆಂದು ತಿಳಿದು ಬರುವುದಿಲ್ಲ. ಮುಂದೊಂದು ದಿನ ಬೇರೆ ಯಾವುದಾದರೊಂದು 
ಹೊಸ ಶಾಸನ ದೊರಕಿ ಈತ ಯಾವ ರಾಣಿಯ ಮಗನೆಂದು ತಿಳಿದುಬರಬಹುದು. 


ಈ ಆಹವಮಲ್ಲದೇವನ ಕೈಕೆಳಗೆ ದಂಡನಾಯಕನಾಗಿ ಕಾಟಿಮರಸನಿದ್ದನು. ಈ ಕಾಟಿಮರಸನು ಪುರಾತನ ಕಾಟಿಂಗಲ್‌ 
[ಪ್ರಸ್ತುತ ಕಾಟಗಲ್‌ ಗ್ರಾಮ ಮಸ್ಸಿ ತಾಲ್ಲೂಕು] ಭೂ ಪ್ರದೇಶವನ್ನು ಆಳುತ್ತಿದ್ದನು. ಈ ಕಾಟಿಮರಸ ದಂಡನಾಯಕನು 
ಪಿರಿಯ ಪಳ್ಳಿಯಲ್ಲಿ ಅಜ್ಜೇಶ್ವ್ಷರ ಮತ್ತು ರಾಮೇಶ್ವರ ದೇವರುಗಳಿಗೆ ತಲಾ ಎರಡೆರಡು ಮತ್ತರುಗಳ ಗದ್ದೆಯನ್ನು ದಾನವಾಗಿ 
ನೀಡಿದನು. ಈ ಪಿರಿಯ ಪಳ್ಳಿಯು ಪ್ರಸ್ತುತ ಯಾವ ಗ್ರಾಮವೆಂದು ಗೋಚರಿಸದೇ ಇದು ಶಾಸನವಿರುವ ಸ್ಥಳದ 
ಹಾಳೂರಾ [ಬೇಚಿರಾಕ್‌ ಗ್ರಾಮ]ಗಿರಬೇಕು. ಹಾಗೆಯೇ ಕಾಟಿಮರಸನು ಕಾಟಿಂಗಲ್‌ ಕಲಿದೇವರಿಗೆ ಹೊಸಗೆರೆಯಲ್ಲಿ ಗದ್ದೆ 
ಕಮ್ಮವನ್ನು ದತ್ತಿಯಾಗಿ ಕೊಟ್ಟನು. ಶಾಸನದಲ್ಲಿ ಸೇನಬೋವ ಬಾವಿಮಯ್ಯ, ಪೆರ್ಗ್ಗಡೆನಾಗಿಯಲಣ್ಪ, ಕೆರೆ, ಹೂವಿನ ತೋಟ, 
ಸಂಕ್ರಾಂತಿ ಹಬ್ಬಗಳು ಉಲ್ಲೇಖಗಳಿವೆ. ಶಾಸನದ ಕೊನೆಯ ಭಾಗದಲ್ಲಿ ನಾಗರಾಜ ಎಂಬುವವನು ಶಾಸನ ಬರೆದನೆಂದು 
ಪ್ರಸ್ತಾಪಿಸುತ್ತದೆ. 

೧೪. ಉಸ್ಕಿಹಾಳ ಗ್ರಾಮದ ಹಿರೇಹಳ್ಳದ (ಮಸ್ಸಿ ನದಿ) ಗಂಗಮ್ಮ ಪಾದದ ಹತ್ತಿರದಲ್ಲಿರುವ ಶಾಸನ 


೧. ಶ್ರೀಮತು ಯಮ ೦ವ ೦ನ ೨. ದ.ಲಿಮಾದೇವದದಿ 
ಹಿ. ವಾರ ೪ ನ 
೫ ಪ 


ಈ ಶಾಸನವು ಅಸ್ಪಷ್ಟವಾಗಿದ್ದು, ಕ್ರಿಶ. ೧೭-೧೮ನೇ ಶತಮಾನಕ್ಕೆ ಸೇರುತ್ತದೆ. ಇದರಲ್ಲಿ ಶೀಮತು ದೇವ, ವಾರ 
ಎ೦ಬ ಕೆಲವೇ ಅಕ್ಷರಗಳನ್ನು ಮಾತ್ರ ಓದಲಾಗಿದೆ. 
೧೫. ಕುಣಿಕೆಲೂರು ಗ್ರಾಮದ ಊರ ಹೊರಗಿನ ಶಿವಪ್ಪ ತಂದೆ ಬಸಪ್ಪ ಹಿರೇಕುರುಬರರವರ ಹೊಲದ ಮರಕ್ಕೆ 
ಆನಿಸಿಟ್ಟಿರುವ ಶಾಸನ | 
೧. ಶ್ರೀ ಮನ್ನಾರಾಯಣ ದೇವರ್ಗೆ ಹ. ಯ ರಿಯ 
ಹಿ ಬ್ಲ. ಶ್ರರ ಇ ಯದಿಾಯಿಮಿರು 
ಈ ಶಾಸನವನ್ನು ಲಿಪಿಯ ಆಧಾರದಿಂದ ಕ್ರಿಶ. ೧೩ನೇ ಶತಮಾನಕ್ಕೆ ಸೇರಿಸಬಹುದು. ಇದರ ಚಪುಡಿಕಲ್ಲಿನಲ್ಲ 
ನಾರಾಯಣ ವಿಗಹ ಕಾಣಬರುವುದರೊಂದಿಗೆ, ಈ ದೇವರಿಗೆ ದತ್ತಿ ನೀಡಿದ ವಿಷಯವಿದೆ. 
೧೬. ಚಿಕ್ಕಹೆಸರೂರು ಗ್ರಾಮದ ಶಿವಣ್ಣ ತಂದೆ ಅಮರಣ್ಣ ಕೊಡ್ಡಿಯವರ ಮನೆಯ ಮುಂದೆ ಇರುವ ಶಾಸನ 
೧. ಶ್ರೀ ಮಣ್ಣಂಡ ನಾಯಕ ಕಾ ೨. ಟಿ ಮರಸರು ದಮ್ಮ [ಮ] ೩. ತ್ತರು ಬಿಟ್ಟರು ಕೆಯ್‌ 
ಈ ಶಾಸನವು ಕ್ರಿಶ. ೧೨ನೇ ಶತಮಾನದ ಲಿಪಿಯಲ್ಲಿದೆ. ದಂಡನಾಯಕ ಕಾಟಿಮರಸರು ದಮ್ಮ ಮತ್ತರುಗಳನ್ನು ದತ್ತಿ 
ಬಿಟ್ರ ಉಲ್ಲೇಖವಿದೆ. ಇವನ ಉಲ್ಲೇಖ ದಿಗ್‌ನಾಯಕನ ಬಾವಿ ಗ್ರಾಮದ ಶಾಸನದಲ್ಲಿ ಉಲ್ಲೇಖವಾಗಿದೆ. 
೧೭. ಹಿರೇಕಡಬೂರು ಗ್ರಾಮದ ಮಾರುತಿ ದೇವಾಲಯದ ಮುಂದೆ ಇರುವ ಕೆಂಪು ಕಣಶಿಲೆಯ ಶಾಸನ 


೧.. ಸ್ಪಸ್ಲಿ ಸಮಸ್ತಭುವನಾಶ್ರಯ ೨. ಶ್ರೀ ಪೃದ್ಧೀವಲ್ಲಭ ಮಹಾರಾಜಾಧಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪ಡಿ 


W'S 


ಗೋನವಾರ ಶಾಸನ-೨ 


ಸನ 
ಶಾಸನ-೧ 


ಚಿಕ್ಕಹೆಸರೂರು ಶಾಸನ 


೩. ರಾಜ ಪರಮೇಸ್ವರ ಪರಮ ಭಟ್ಟಾರ 

೫. ಳುಕ್ಯಾಭರಣಂ ಶ್ರೀಮಜ್ಞಗದೇಕಮಲ್ಲದೇ 
೭. ಸಲ್ಲುತ್ತಮಿರೆ | ಸಕವರಿಷ 

೯. ರದ ಕಾರ್ತಿಕ ಶುದ್ದ 
೧೧. ಬಣಜ . . ದೇಯ ವಿನಯ... 
೧೩. ಕೂನ್ನು ಪಂಪಯನ ಮ..... 
೧೫. ದನ ಲಮ ..... ವಬ. 


ಅಲ 


ಹಿರೇಕಡಬೂರು ಶಾಸನ 


QV ESE 


Wy, 


ih 


ಗೋನವಾರ ಶಾಸನ-೩ ಮೆದಿಕಿನಾಳ ಶಾಸನ 


ಸನ 


ತಮಿ 


ಹಿರೇಕಡಬೂರು ಶಾ 


ಸನ-೧ 


ಲ್ಲ ಹೀಸ ಸತ್ಯಾಶ್ರಯ ಕುಳತಿಳಕ ಚಾ 
೬ ವರ ರಾಜ್ಯಮುತ್ತರೋತ್ತರಾಭಿವೃದ್ದಿಯಂ 
ದಡವ ಬಹುದಾನ್ಯ ಸಂವತ್ಸ 


೧೮ ,:ದ್ದೇವರ£ಿ ಬಯಲ ೨8೧. 
೧೨. ಕೆಯ್‌ ..ಪ್ರ .. ಮತ್ತರು 


೧೬. ಪಬದ 
ಬ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸ ಜಲವನುದಣಜ್‌ಗ ೧೮. ಕದಿರೆಯ್ಯ ಬಾ .ಲ್ಪ... 


೧೯. ... ಮತ್ತರು 
ಇದೇ ಚಪ್ಪಡಿ ಕಲ್ಲಿನ ಇನ್ನೊಂದು ಬದಿ(ಬಲ)ಯಲ್ಲಿರುವ ಸಾಲುಗಳು 
9೮. ಸಾಮಾನ್ಕೋಯಂ ಧರ್ಮ ೨೧. ಸೇತುನೃಪಾಣಂ ಕಾಲೇ 
೨೨. ಕಾಲೇ ಪಾಲನೀಯೋ ೨೩. ಭವದ್ಧಿ ಸರ್ವನೇತಾ 
೨೪. ನ್ಸಾವಿನಃ ಪಾರ್ಲಿವೇಂದ್ರಾನ್ಸುಯೋ ೨೫. ಭೂಯೋ ಯಾಚತೇ 
೨೬. ರಾಮಭದಃ ॥ ಸ್ಪದತ್ತಾಂ ೨೭. ಪರದತ್ತಾಂ ವಾ ಯೋಹ 
೨೮. ರೇತ ವಸುನ್ನರಾಂ ಷಷ್ಠಿವರ್ಷ ೨೯. ಸಹಸ್ರಾಣಿ ವಿಷ್ಣಾಯಾಂ ಜಾಯತೇಕಿಮಿ॥ 


ಈ ಶಾಸನವು ಕ್ರಿಶ. ೧೧ನೇ ಶತಮಾನಕ್ಕೆ ಸೇರುತ್ತಿದ್ದು, ಕಲ್ಯಾಣ ಚಾಳುಕ್ಯ ಚಕ್ರವರ್ತಿ ಇಮ್ಮಡಿ ಜಯಸಿಂಹ (ಕ್ರಿ.ಶ. 
೧೦೧೫-೧೦೪೪)ನನ್ನು ಜಗದೇಕಮಲ್ಲನೆಂಬ ಬಿರುದಿನಿಂದ ಉಲ್ಲೇಖಸುತ್ತದೆ. ನಂತರ ಶಾಸನವು ಅಸ್ಪಷ್ಟವಾಗಿದ್ದು, 
ಶಾಸನದ ಕೊನೆಯಲ್ಲಿ ಎರಡು ಗೋವುಗಳ ಚಿತ್ರಗಳನ್ನು ಖಂಡರಿಸಿರುವುದು ಕಾಣಬರುತ್ತದೆ. 


೧೮. ಇದೇ ಗ್ರಾಮದ ಮಾರುತಿ ಮಂದಿರದ ಮುಂಬದಿಯಲ್ಲಿರುವ ಬಿಳಿ ಕಲ್ಲು ಶಾಸನ 


೧. @ ಸ್ವಸ್ತಿ ಶ್ರೀಮತು ಯಾದವರಾಯ ನಾರಾಯಣ ೨.ಭುಜಬಳ ಚಕ್ರವರ್ತಿ ಶೀವೀರ ರಾಮಚಂದರಾಯ ವಿಜಯ 
೩. ರಾಜ್ಯೋದ್ದುದಯ ಶಕ OS RR NE ಯ. 

೫. ದಿರೆಗ ದೆ Ga AE SoS 
ರ ಸಮಾ. ಹಿ ನಥ ಲ. ತ್ತರ 


ಈ ಶಾಸನವು ಕ್ರಿಶ. ೧೩ನೇ ಶತಮಾನಕ್ಕೆ ಸೇರುತ್ತಿದ್ದು, ಒಟ್ಟು ೧೫ ಸಾಲುಗಳಿಂದ ರಚಿತಗೊಂಡಿದೆ. ಇದರಲ್ಲಿ 
ಕೇವಲ ೮ ಸಾಲುಗಳು ಕಾಣಬರುತ್ತಿದ್ದು, ಇನ್ನುಳಿದ ೭ ಸಾಲುಗಳು ಅಸ್ಪಷ್ಟವಾಗಿವೆ. ಇದರಲ್ಲಿ ಯಾದವ (ಸೇವುಣ)ವಂಶದ 
ಕೊನೆಯ ಚಕ್ರವರ್ತಿ ವೀರ ರಾಮಚಂದ್ರದೇವ (ಕ್ರಿ.ಶ. ೧೨೭೧-೧೩೧೨)ನನ್ನು ಯಾದವ ನಾರಾಯಣ ಪ್ರತಾಪ 
ಚಕ್ರವರ್ತಿಯೆಂದು ಉಲ್ಲೇಖಿಸುತ್ತದೆ. ನಂತರದ ಸಾಲುಗಳು ಪೂರ್ತಿ ಸವೆದು ಹೋಗಿರುತ್ತವೆ. 

[ಮಸ್ಥಿ ಪರಿಸರದ ಶಾಸನಗಳ ಕ್ಷೇತ್ರ ಕಾರ್ಯದಲ್ಲಿ ಅಶೋಕ ನಾಯಕ ದಿದ್ದಿಗಿ, ಪರಪ್ಪ ಬಂಡಾರಿ ಹಂಚಿನಾಳ, ಮಂಜುನಾಥ ಸಾಹುಕಾರ ಮನಿ, 
ಉದಯ ಕುಮಾರ ಅಮೀನಗಢ, ಶಿವಪುತ್ರ ಮಾರಲದಿನ್ನಿ ನರಸನಗೌಡ ಮ್ಯಾದರನಾಳ, ಶ್ರೀಕಾಂತ ಚಿಕ್ಕಡಬೂರು ಹಾಗೆಯೇ ಈ ಶಾಸನಗಳ ಕುರಿತು 


ಕೆಲವು ಮಾಹಿತಿಗಳನ್ನು ನೀಡಿದ ಡಾ. ದೇವರಕೊಂಡಾ ರೆಡ್ಡಿ, ಶೀಮತಿ ಹನುಮಾಕ್ಷಿ ಗೋಗಿ, ಗುರುಪಸಾದ್‌ ಬಿ.ಎಸ್‌. ಬೆಂಗಳೂರು, ಡಾ. ಜಗದೀಶ 
ಅಗಿಸಿ ಬಾಗಿಲನವರು ಶಿವಮೊಗ್ಗ ಮೊದಲಾದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.) 


Mp ಕ 
NNR 
Le 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪ಖಿ 


(YO 


ನಾದವರ್ಮರಪನ ಬಡದೇಲಿ ಮತ್ಚು ಭಂಡಾಲಿಗದ್ದೆಯ 
ರಣರಂಬ ಶಾಪನಗದಳು 


ಶ್ಯಾಮಸುಂದರ ಅ. ಗೌಡ¥ 


'ನಾಗವರ್ಮರಸ' ಸುಮಾರು ಕ್ರಿ.ಶ. ೧೦೭೦ ರಿಂದ ೧೧೧೩ರ ವರೆಗೆ ಗೋಕರ್ಣವನ್ನು ಕೇಂದ್ರವಾಗಿಟ್ಟುಕೊಂಡು 
ಹೊನ್ನಾವರ, ಕುಮಟ, ಅಂಕೋಲಾ, ಶಿರಸಿ, ಸಿದ್ದಾಪುರ ತಾಲೂಕುಗಳ ಭಾಗದಲ್ಲಿ ಮಹಾಮಂಡಳೇಶ್ಪರನಾಗಿ ಸ್ವತಂತ್ರವಾಗಿ 
ಸಂಪೂರ್ಣ ಪ್ರಾಚೀನ ಹೈವೆ-೫೦೦ ಪ್ರಾಂತ್ಯ ಮತ್ತು ಅದರ ಆಚೀಚಿನ ಪ್ರದೇಶಗಳನ್ನು ಆಳುತ್ತಿದ್ದಂತಹ ಒಬ್ಬ ರಾಜ. 
ಪ್ರಸ್ತುತ ಚರ್ಚೆಯ ಶಾಸನಗಳ ಹೊರತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಹೊನ್ನಾವರ ತಾಲೂಕಿನ ಕೆಕ್ಕಾರ, 
ಹಳದೀಪುರ, ಕಡಬಾಳ, ಹಾವೇರಿ ಜಿಲ್ಲೆಯ ಗಳಗನಾಥ ಮೊದಲಾದೆಡೆ ದೊರೆತ ಶಾಸನಗಳಲ್ಲಿ ನಾಗವರ್ಮರಸನ 
ಉಲ್ಲೇಖವಿದೆ. ಹಳದಿಪುರದ ಶಾಸನ ಈತನನ್ನು "ಗೋಕರ್ಣ ಪುರವರಾಧೀಶ್ನರ' ಎಂದು ಕರೆದಿದೆ. ಈ ನಾಗವರ್ಮರಸನಿಗೆ 
ಸಂಬಂಧಿಸಿದ ಮತ್ತೆರಡು ಅಪ್ರಕಟಿತ ಶಾಸನಗಳ ಮೇಲೆ ಈ ಪ್ರಬಂಧವನ್ನು ಸಿದ್ದಪಡಿಸಲಾಗಿದೆ. ಬಡಗೇರಿಯ ಶಾಸನವು 
ಕೆ.ಆರ್‌.ಆಯ್‌. ಪ್ರಕಟಿಸಿದ ಶಾಸನಗಳ ಸಾರಾಂಶ ೧೯೪೩-೪೪ ರಿಂದ ೧೯೪೯-೫೦ ಪುಟ ೫೨-೫೩ ಸಂಖ್ಯೆ ೧೯ 
ರಲ್ಲಿ ವರದಿಯಾಗಿದೆ. ಆದರೆ ಈವರೆಗೆ ಎಲ್ಲಿಯೂ ಪಾಠ ಪಕಟವಾಗಿಲ್ಲ. ಅಲ್ಲದೇ ವರದಿಯಲ್ಲಿ ಪ್ರಕಟಿಸಿದ ಸಾರಾಂಶದಲ್ಲಿ 
ಶಾಸನದ ಮುಖ್ಯ ವಿಷಯವನ್ನು ತಪ್ಪಾಗಿ ತಿಳಿಸಲಾಗಿದೆ. ಭಂಡಾರಿಗದ್ದೆಯ' ಶಾಸನ ನನ್ನ ಇತ್ತಿಚೀನ ಕ್ಷೇತ್ರಕಾರ್ಯದಲ್ಲಿ 
ಪತ್ತೆಯಾಗಿದ್ದು ಇದು ಒಂದು ಸ ಅಪ್ರಕಟಿತ ಶಾಸನವಾಗಿದೆ. 


ಅ) ಬಡಗೇರಿ ರಣಗಂಬ ಶಾಸನ 
ಬೇಟೇ ಬೀರ ದೇವಸ್ಥಾನದ ಎದುರಿನಲ್ಲಿದ್ದು ವೀರಗಂಬ ಶಾಸನವಾಗಿದ್ದು ಕನ್ನಡ ಭಾಷೆ ಲಿಪಿಯಲ್ಲಿದೆ. 
ಕಾಲ : ಕ್ರಿಶ. ೧೧೧೩ ಫೆಬ್ರುವರಿ ೨೭ಕ್ಕೆ ಸರಿ ಹೊಂದುತ್ತದೆ. 


ಶಾಸನದ ಪಾಠ 

೧. ಸ್ವಸ್ತಿ ಸಖವರಿಸ ೧೦೩೫ನೆ ೧೨. ಸಾಕಿದರ೦ ಉರ್ಕಿದರಂ ಅಬಹದಸಿ 
೨. ಯ ವಿಕ್ರಿತ ಸಂವತ್ತರದ ಫಾ ೧೩. ಅರಮನೆಗೆ ತ(೦)ತ್ರಂ ನಾದಿಂಗೆ ನಾ 
ಹಿ. ಲ್ಲುನಿ ಮಾಶಂ ಸುದ್ದ ದಸ ೧೪. ದೆಗರಾಗಿ ಅರಸರು ಮನೆ ದೀಪಿ 

೪, ಮಿ ಗುರುವಾರದಂದು ೧೫. ದ ಬಟರು ಮೂವತ್ತಾಳು ಕ 

ಜಿ, ಸಮಧಿಗತ ಪಂಚಮಹಾ ೧೬. ಯ್ಲುವಂ ಕೊಂಡು ಎಳ್ಳೂರಿಂಗೆ 

೬ ಸಬ್ದ್ಬ ಮಹಾಮಣ್ಣಳೇ ೧೭. ಅವರಿನ್ನಂ ಮೂಡೆಯ 

೭ ಸ್ವರಂ ನಾಗವರ್ಮರ ೧೮. ಪೋಷಿಸಿದರು ಬಟ್ಟಿಪೋಲಗದ 

೮. ಸರ ರಾಜ್ಯದೋಕಾಲದೊಳ್‌ ಆ ೧೯. ವರಂ ಮಿರಿವಂ ಹಣೆಯೇ ಪೊಯ್ದು 
೯. ರಿದಗೇರಿಯೊಳ್‌ ಪುಟ್ಟಿದರ್‌ ೨೦. ಅರಿದಗೇರಿಗೆ ಕೊಂಕಣದ ತಟ್‌ಗೆ ೩ 
೧೦. ಆಡಹನ ಬಳಿಯಲು ದಾಯಿ ೨೧. ಭತ್ತ ಮೂಡೆ ೧೫ ಈಯಂದದ ಮಿಕ್ಕಸಾ 
೧೧. ಮಾರಿದಂ ಸಿರಿಕಾರಿದನೆಂಬ ಸೊಂದರು ೨೨. ನ್ನ್ಷರು ಅವರ ಮಮ್ಮೊಕ್ಕಳಾಗಿಯುಂ 


* ಸಾಲಖ ಅಂಡ್ಸ್‌, ವಾಜಂತ್ರಿವಾಡ, ಕಾರವಾರ ರಸ್ತೆ, ಅಂಕೋಲಾ, ಉತ್ತರ ಕನ್ನಡ, ಮೊ: ೭೦೧೯೦ ೧೪೬೧೮೭ 


೪೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೩. ಅಸಗಾರಿದನ ಮಗಂ ರಕ್ಕಸಾರಿದ ೩೯. ್ಲಿಮೆಯ ದಸಮಿ ಗುರುವಾ 


೨೪. ಚಿಪ್ಲಿಯಲ್ಲುತ್ತು ಪುಟ್ಟುವನ್ನೆ ಪುಟ್ಟಿ ೪೦. ರಂ ಪುಸ್ಕಾ ನಕ್ಷತ್ರದಂದು 

೨೫. ಅರಸಿಂಗನಾಡಿಂಗಡಿತ್ತು ಗುಡದೆ ೪೧. ದಾನ ಧರ್ಮಂ ಮಾಡಿ ದೇಮ 
೨೬. ಪಚ್ಚವದಿಗೆ ಬೆಂಗಾಣದ ೪೨. ಗಾರಿದನುಂ ರಕ್ಕಸಾರಿದನುಂ 

೨೭. ಗಂಡ ರಕ್ಕಸಾರಿದಂ ಸುರ ೪೩. ಬಂಮುವಾರಿದನುಂ ಗುಣುಕು 

೨೮. ಲೋಕ ಪ್ರಾಪನಾದಂ ನಾತನ ೪೪. ವಾರಿದೆಂಗೆ ಬುದ್ದಿಯಂ ಪೆರ್ದ್ದರಕ 
೨೯. ಮಗಂ ಗುಣುಕವಾರಿದಂ ಸಿಂಗ ಅಜಿ. ಸಾರಿದಂ ದೇವಲೋಕಕ್ಕೆ 

೩೦. ದ ದೊಡೆಗೆ ವಜದ ಮುಗುಪ ೪೬. ಪೋದರ್‌ ಈ ಕಲ್ಲ ಬರೆದಂ ಸೇನ 
೩೧. ಪುಟ್ಟುವನ್ಹೆ ಯಾತಂ ದೇಗಿ ಮಗಂ ೪೭. ಭೋವ ರೇವಣಯ್ಯ ಮಚ್ಚರಿ 

೩೨. ಪುಟ್ಟಿ ಅಡಹಾನ ಬಳಗದೊಂ ೪೮. ಪ ಬಲ್ಲರ ಮೊಗದಕ್ಕೆ ಬರೆದಂ 
೩ಷಿ. ಬನ ಬಳಿಗಂ ಗೋತ್ರಕ್ಕಲ್ಲ ಪವಿ ರಳ. ಲಕೃ್ಕಣೋಜಂ ವಿದ್ದೆಗೆ ಸಮುದದಾ 
೩೪. ತ್ರಮಾಗಿ ಸಂದಂ ತಮ್ಮಯ್ಯಗೆ ಇ ೫೦. ಗರ ಆತನಳಿಯಂ ಚಂದನ 

೩೫. ಪುತ್ತು ಗದ್ಯಾಣ ಹೋ ೫೧. ಬಳಿಯ ಗೊರವೋಜಂ ಮಾಡಿದ ಕ 
ಹ೬. ಲ ಮಾಡಿಸಿ ಕೊಳ ೫.೨. ಲ್ಲು ಈ ಕಲ್ಲಂ ಮಾಡಿದವನ ಮೇಗನೆಂದ 
೩೭. ರುಮಂ ಮಾಡಿ ಕಲ್ಲನಿರಿಸಿದ ೫೩. ನೆ ದೇಮಧು ಪೆರದು ಬಳಿಯುಲು 
೩೮. ಫಲಗುನಿ ಮಾಸ ಸುದ್ದ ಪು ೫೪. ನಾಗವರ್ಮರಸನ ಮಗಂ ಪೊನ್ನ 


ಶಾಸನದ ಸಾರಾಂಶ: 


ಶಕವರ್ಷ ೧೦೩೫ನೆಯ ವಿಕ್ರಿತ ಸಂವತ್ಸರದ ಫಾಲ್ಲುಣದ ಶುದ್ಧ ದಶಮಿ ಗುರುವಾರದಂದು (ಕ್ರಿಶ. ೧೧೧೩ 
ಫೆಬ್ರವರಿ ೨೭) ಪಂಚಮಹಾ ಶಬ್ದಗಳಿಂದ ಗೌರವಿತನಾದ ಮಹಾಮಂಡಳೇಶ್ವರ ನಾಗವರ್ಮರಸರ ಆಳ್ಗಿಕೆಯ ಕಾಲದಲ್ಲಿ 
ಆರಿಡಗೇರಿಯಲ್ಲಿ ಹುಟ್ಟದ ಅಡಹನ ಬಳಿಯ ದಾಯಿಮಾರಿದ ಮತ್ತು ಸಿರಿಕಾರಿದ ಎಂಬ ಸಹೋದರರು ತಂತ್ರಮಾಡಿ 
ತನ್ನು ತಂಡದೊಂದಿಗೆ ಅರಮನೆಯ ಮೇಲೇರಿ ಬಂದಾಗ, ಅರಸನ ಉಪ್ಪಿನ ಯಣವುಳ್ಳ ಮೂವತ್ತು ಜನ ಯೋಧರು 

ಶಸ್ತಗಳನ್ನೆ ತಕೊಂಡು ಹೋರಾಡಿ ಸುಲಿಗೆಕೋರರಿಂದ ಮೂವರು ಧಾನ್ಯ ಅಳೆಯುವವರನ್ನೂ, ೧೫ ಮೂಡೆ ಭತ್ತವನ್ನೂ 


ಮೆ 


ರಥದರು. ದುಃಖದ ಸಂಗತಿಯೆಂದರೆ, ಈ ಹೋರಾಟದಲ್ಲಿ ಮಿಕ್ಸಸಂದನ ಮೊಮ್ಮಗನೂ, ಅಸಗಾರಿದನ ಮಗನೂ ps 
ಚಿಪ್ಲಿಯಲ್ಲಿ ಮುತ್ತು ಹುಟ್ಟುವಂತೆ ಹುಟ್ಟಿ, ಅರಿದಗೇರಿಗೂ ಕೊಂಕಣಕ್ಕೂ ಭತ್ರದಂತಿದ್ದ, 'ಅರಸಿಂಗನಾಡಿಂಗಡಿತ್ತು ಗುಡದೆ 
ಪಚ್ಚವರಿಗೆ ಬೆಂಗಾಣದ ಗ೦ಡ' ಬಿರುದಾಂಕಿತ ರಕ್ಕಸರಿದನು ಸುರಲೋಕ ನಾದ (ಮರಣವನ್ನಪ್ಪಿದ). ಸಿಂಹದ ದವಡೆಗೆ 
ವಜದ ಮುಕುಟ ಮೂಡುವಂತೆ ಹುಟ್ಟಿದ ರಕ್ಕಸರಿದನ ಮಗ ಗುಣಖಕುವಾರಿದನು ಇಪ್ಪತ್ತು ಗದ್ಮಾಣಗಳನ್ನು ವ್ಯಯಿಸಿ 


ಬನದಂತಿರುವ ಅಡಹಾನ ಬಳಗವೆಂಬ ಬಳಿಗೆ ಪವಿತ್ರನಾದ ತನ್ನ ತಂದೆಗೆ ಕಾರ್ಯಗಳನ್ನು ಮಾಡಿ ಈ ಕಲ್ಲನ್ನು ನಿಲ್ಲಿಸಿದ. 

ಪುಣ್ಯದಿನವಾದ ಫಾಲ್ಗುಣ ಸುದ್ದ ದಶಮಿ ಗುರುವಾರದಂದು ಪುಷ್ಯ ನಕ್ಷತ್ರದಲ್ಲಿ ರಕ್ಕಸರಿದನ ಹೆಸರಲ್ಲಿ ದೇಮುಗಾರಿದ 
ಮತ್ತು ಬಂಮುವಾರಿದರು ದಾನ ಧರ್ಮಗಳನ್ನು ಮಾಡಿ ಗುಣಖಕುವಾರಿದಗೆ ತಿಳುವಳಿಕೆಯ ಮಾತುಗಳನ್ನು ಹೇಳಿ 
ಪ್ರಾಣತ್ಯಾಗ ಮಾಡಿದರು. ದುಷ್ನರಿಗೆ ಕಪಾಳಮೋಕ್ಷದಂತಿದ್ದ ಸೇನಭೋವ ರೇವಣಯ್ಯ ಶಾಸನ ರಚಿಸಿದ್ದು, ವಿದ್ಯೆಯ 
ಸಮುದವಾಗಿದ್ದ ಲಕ್ಕಣ್ಣೋಜ ಅದನ್ನು ಕಲ್ಲ ಕಂಬದ ಮೇಲೆ ಬರೆದರೆ, ಆತನ ಸೋದರ ಅಳಿಯ ಚಂದನ ಬಳಿಯ 
ಗೊರವೋಜ ದಃ ಕಲ್ಪನ್ನು ಕೆತಿದ. ಪಾ ಕೊನೆಯಲ್ಲಿ ನಾಗವರ್ಮರಸನ ಮಗನಾದ ಪೊನ್ನನನ್ನು ಉಲ್ಲೇಖಿಸಲಾಗಿದೆ. 


ಶಾಸನದ ಗೊಂದಲಗಳು ಮತ್ತು ಪರಿಹಾರಗಳು 


ಶಾಸನವು ತೇದಿಯನ್ನು ಹೇಳುವಾಗ "ಸಖವರಿಸ ೧೦೩೫ ನೇ ವಿಕ್ರಿತ ಸಂವತ್ಸರ” ಎಂದಿದೆ. ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ "ವಿಕ್ತಿತ ಸಂವತೆರ' ಬಂದಿರುವುದು ಶಕವರ್ಷ ೧೦೩೨ರಲ್ಲಿ. ಶಕವಷ ರ ೧೦೩೫ರಲ್ಲಿರುವುದು "ವಿಜಯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೭ 


ಸಂವತ್ತರ'. ಶಾಸನ ಹೇಳುವ ಶಕ ವರ್ಷ ಅಥವಾ ಸಂವತ್ಸರ ಈ ಎರಡರಲ್ಲಿ ಯಾವುದಾದರೂ ಒಂದು ತಪ್ಪಾ ನಿಗಿದೆ. ಸಕ 
ವರ್ಷ "೧೦೩೫ ಸರಿ ಎಂದು ಇಟ್ಟುಕೊಂಡರೆ ಸಂವತ್ಸರವನ್ನು "ವಿಕಿತ'ದ ಬದಲು "ವಿಜಯ' ಎಂದು ತಿದ್ದಿಕೊಳ್ಳಬೇಕು. 
ವಿಕಿತ ಸಂವತ್ಸರ ಸರಿ ಎಂದರೆ ಶಕವರ್ಷವನ್ನು ೧೦೩೫ರ ys ೧೦೩೨ ಎಂದು ತಿದ್ದಿಕೊಳ್ಳಬೇಕಾಗುತ್ತದೆ. ಇದನ್ನು 
ಶಾಸನಕಾರನ ಅಥವಾ ಲಿಪಿಕಾರನ ದೋಷ ಸಜ ಭಾವಿಸಬೇಕಾಗಿದೆ. ವಿಕ್ತತಿ ಮತ್ತು ವಿಜಯ 3 ಹೆಸರುಗಳ ಮಧೆ 
ಸಾಮ್ಮತೆ ಇರುವುದರಿಂದ ವಿಜಯ ಸಂವತ್ತರದ ಸ್ಥ ಸ್ಥಳದಲ್ಲಿ ಹಿಂದೆ ಆಗಿ ಹೋದ ವಿಕ್ಷಿತ ಸಂವತ್ತರದ ಹೆಸರನ್ನು ಬರೆದಿರಬಹುದಾದ 
ಸಾಧ್ರತೆ ಹೆಚ್ಚಾಗಿರುವುದರಿಂದ ಶಾಸನ ಹೇಳುವ ಶಕವರ್ಷ ೧೦೩೫ನ್ನು ಸರಿ ಎಂದು ಇಟುಕೊಂಡು ಕಿ ಕಶ. ೧೧೧೩ 
ಫೆಬ್ರುವರಿ ೨೭ಕ್ಕೆ ಶಾಸನದ ಕಾಲವನ್ನು ಸರಿ ಹೊಂದಿಸಿಕೊಳ್ಳಬೇಕಾಗಿದೆ. 


ಶಾಸನ ಪಠ್ಯವನ್ನು ಲಿಪಿಕಾರನು ಆಧುನಿಕ ಕಾವ್ಯದ ರೀತಿಯಲ್ಲಿ ವ್ಯಾಕರಣವನ್ನು ಮುರಿದು ಬರೆದಿರುವುದರಿಂದ 
ಶಾಸನದ ಪಾಠ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಮೊದಲಿಗೆ ವಿಷಯವನ್ನು ನೇರವಾಗಿ ಹೇಳಿ ನಂತರ ವಿಶೇಷಣಗಳನ್ನೂ 
ಅಲಂಕಾರಗಳನ್ನೂ ಬಳಸಲಾಗಿದೆ. ಶಾಸನವನ್ನು ಕಾವ್ಯಮಯವಾಗಿ ಬರೆಯುವ ಪ್ರಯತ್ನವನ್ನು ಇಲ್ಲಿ ಕಾಣಬಹುದಾದರೂ 
ಛಂದಸ್ಸು ಪೂರ್ತಿಯಾಗಿ ತಪಿದೆ. 

ಶಾಸನದ ೩೮ ರಿಂದ ೪೦ನೇ ಸಾಲುಗಳಲ್ಲಿ "ಫಲಗುನಿ ಮಾಸ ಸುದ್ದ ಪುಣ್ಣಮೆಯ ದಸಮಿ ಗುರುವಾರಂ ಪುಸ್ಯಾ 
ನಕ್ಷತ್ರ' ಎಂದು ಮತ್ತೊಮ್ಮೆ ತೇದಿಯನ್ನು ಹೇಳಿದರೂ ಇಲ್ಲಿ ಸಂವತ್ಸರವನ್ನು ಹೇಳಿರುವುದಿಲ್ಲ. ಮುಂದುವರಿದ ಶಾಸ ಸನವು 
"ದಾನ ಧರ್ಮಂ ಮಾಡಿ ಜೀಮಗರವನುರ ರಕ್ಕಸಾರಿದನುಂ ಬರಮಾವ್‌ರರಿನಾತೆ ಗುಣಖಕುವಾರಿದೆಂಗೆ ಬುದ್ದಿಯಂ 
ಪೆರ್ದರಕ ಸಾರಿದಂ ದೇವಲೋಕಕ್ಕೆ ಪೋದರ್‌' "ಎನ್ನುತ್ತದೆ. ಎರಡನೇಬಾರಿ ತೇದಿಯನ್ನು ಹೇಳುವುದಕ್ಕೂ ಮೊದಲು 
ರಕ್ಕಸಾರಿದನ ಮಗ ಗುಣುಕು ವಾರಿದನು ಇಪ್ಪತ್ತು ಗದ್ಯಾಣಗಳನ್ನು ವೆಚ್ಚಮಾಡಿ 'ಕೊಳರುವಂ ಮಾಡಿಸಿ ತಮ್ಮಯ್ಯಗೆ 
ಕಲ್ಲನಿರಿಸಿಸಿದ' ಎನ್ನುತ್ತದೆ. ಈ ಸಂಗತಿಗಳನ್ನು ಗಮನಿಸಿದಾಗ ರಕ್ಕಸಾರಿದನು ಸುರಲೋಕ ಪ್ರಾಪ್ತನಾದುದು ಮತ್ತು 
ದೇಮಗಾರಿದ ಹಾಗೂ ಬಂಮುವಾರಿದರು ದೇವಲೋಕಕ್ಕೆ ಹೋದುದು ಒಂದೇಬಾರಿ ನಡೆದಿದೆಯೋ ಅಥವಾ ಬೇರೆ 
ಬೇರೆ ದಿನ ನಡೆಡಿದೆಯೋ? ಎನ್ನುವ ಪ್ಲೆ ಎದುರಾಗುತ್ತದೆ. ಶಾಸನದಲ್ಲಿ ಎರಡನೇ ಬಾರಿ ತೇದಿಯನ್ನು ಹೇಳುವಾಗ 
ಬಳಸಿದ "ಪುಣ್ಣಮಿಯ ದಸಮಿ' ಎನ್ನುವಲ್ಲಿನ ಪುಣ್ಣಮಿ ಶಬ್ದವನ್ನು ಹುಣ್ಣಿಮೆ ಎನ್ನುವ ಅರ್ಥದ ಬದಲು ಪುಣ್ಯದಿನ 
ಅಥವಾ ಪುಣ್ಯತಿಥಿ ಎನ್ನುವ ಅರ್ಥದಲ್ಲಿ ಇಲ್ಲಿನ ಹ ಬಗೆಹರಿಯುತದೆ. ರಕ್ಕಸರಿದನು RP 
ಪ್ರಾಪನಾದುದು ವಿಕೃತಿ ಸರಿವತರದಲ್ಲಿ (ಶಕವಷ ೯ ೧೦೩೨). ಗುಣುಕುವಾರಿದನು ತಂದೆಯ ಕಾರ್ಯಗಳನ್ನು ಮಾಡಿ 
ಕಲ್ಲನಿರಿಸಿದ್ದು, ದೇಮಗಾರಿದ ಘಾಗೂ ಬಂಮುವಾರಿದರು ದಾನ-ಧರ್ಮಗಳನ್ನು ಮಾಡಿ ದೇವಲೋಕಕ್ಕೆ ಹೋದುದ್ದು 
ಶಕವರ್ಷ ೧೦೩೫ರಲ್ಲಿ (ವಿಜಯ ಸಂವತ್ತರ). ರಕ್ಕಸರಿದನು ವಿಕ್ರಿತ ಸಂವತ್ತರದಲ್ಲಿ ಮಡಿದರೆ ಆತನ ಮಗ 
ಈ ಸಾರಕ ಶಿಲೆಯನ್ನು ನಿಲ್ಲಿಸಿದ್ದು ವಿಜಯ ಸಂವತ್ತರದಲ್ಲಿ. ಅಂದರೆ ರಕ್ಕಸರಿದನ ಮೂರನೇಯ ಪುಣ್ಯತಿಥಿಯ 
ಸಂದರ್ಭದಲ್ಲಿ. ಅದೇ ವೇಳೆಗೆ ದೇಮಗಾರಿದ ಹಾಗೂ ಬಂಮುವಾರಿದರು ರಕ್ಕಸಾರಿದನ 'ಲೆಂಕವಾಳಿ'ಯವರೋ, 
"ಜೋಳವಾಳಿ'ಯವರೋ ಅಥವಾ "ಗರುಡ'ರಾಗಿಯೋ ಆತ್ಸಾಪ್ಪಪಣೆ ಮಾಡಿಕೊಂಡಿದ್ದಾರೆ. ಶಾಸನದ ಆರಂಭದಲ್ಲಿ 
ಹೇಳುವ ಶಕವರ್ಷ ೧೦೩೫ ಶಾಸನ ಬರೆಯಿಸಿದ ವರ್ಷವಾದರೆ, ಅದಕ್ಕಿಂತ ಮೂರುವರ್ಷ ಮೊದಲು (ಶಕವರ್ಷ 
೧೦೩೨) ಬರುವ ವಿಕ್ರಿತ ಸಂವತ್ಸರ ರಕ್ಕಸರಿದನು ಮಡಿದ ವರ್ಷವಾಗಿದೆ ಎನ್ನುವುದು ಸ್ಪಷ್ಟವಾಯಿತು. ಇದನ್ನು ಸಷ್ಟವಾಗಿ 
ಹೇಳುವಲ್ಲಿ ಶಾಸನಕಾರ ಎಡವಿದ್ದಾನೆ. ಇದೇ ವೇಳೆಗೆ ಸತ್ತವರ ಸಂಬಂಧಿಕರಿಂದ ಅಥವಾ ಹಿತೈಷಿಗಳಿಂದ ಸಮಾಧಿ 
ಸ್ಥಳದಲ್ಲಿ ದವ್ಯ ಇತ್ಯಾದಿಗಳನ್ನು ದಾನ ಮಾಡುವ ಪದ್ದತಿ ಆ ಕಾಲದಲ್ಲಿ ಪ್ರಚಲಿತವಿದ್ದ ಬಗ್ಗೆ ಇದು ಬೆಳಕು ಚೆಲ್ಲುತ್ತದೆ. ಈ 
ಶಾಸನ ತಿಳಿಸುವ ಇನ್ನೊಂದು ಮಹತ್ವದ ಅಂಶ ಎಂದರೆ ನಾಗವರ್ಮರಸನ ಮಗನ ಹೆಸರು. ಈ ವರೆಗೆ ಲಭ್ಯವಾದ 
ಶಾಸನಗಳಲ್ಲಿ ನಾಗವರ್ಮರಸನಿಗೆ ಪೊನ್ನ ಎನ್ನುವ ಮಗನಿದ್ದ ಎನ್ನುವ ವಿಷಯ ತಿಳಿಸುವ ಏಕಮಾತ್ರ ಶಾಸನ ಇದಾಗಿದೆ. 
ಶಾಸನದ ಕೊನೆಯಲ್ಲಿ ಶಾಪಾಶಯ ವಾಕ್ಯಗಳಾಗಲಿ, ಮಂಗಳ ಶಬ್ದಗಳಾಗಲಿ, ಚಿಹ್ನೆಗಳಾಗಲಿ ಇಲ್ಲ. 


ಶಾಸನ ಶಿಲ್ಪ 


ಆರು ಅಡಿ ಎತ್ತರ ೧೪ ಇಂಚು ಅಗಲ ಮತ್ತು ದಪವಿರುವ ಚಚ್ಲೌ್‌ಕವಾದ ವಿನ್ಯಾಸ ಸದ ಅಪರೂಪದ ಶಿಲವಾಗಿದೆ. 
ಕಪು ಶಿಲೆಯಿಂದ ಮಾಡಲ್ಲಟ್ಟಿದ್ದು ತಲೆಯ ಮೇಲೆ 'ಅಮ್ಹಕ ಅಥವಾ ಪೂರ್ಣ ಕಲಶ ಹೊತ್ತಂತೆ ಚಿತ್ರಿಸ ಕಿಸಲಾಗಿದೆ. ಇದು 
ಡಾ. ಎಸ್‌.ವಿ. ಪಾಡಿಗಾರ ಅವರು ಅಭಿಪ್ರಾಯ ಪಟ್ಟಂತೆ ಕೂಟಮಾದರಿಯ ಕಪೋತ, ಗೀವ ಸಹಿತ ಏಕತಲ ದೇಗುಲದ 


೪೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


4 


ಪ್ರತಿರೂಪ. ಪ್ರಸ್ತುತ ಶಾಸನದ ಪೂರ್ವದ ಮುಖದಲ್ಲಿ ಪೂರ್ತಿ ಭಾಗದಲ್ಲಿ ೩೮ ಸಾಲುಗಳಲ್ಲಿ ಶಾಸನವನ್ನು ಬರೆದರೆ, 
ಉತ್ತರದ ಮುಖದಲ್ಲಿ ಅರ್ಧದಿಂದ ಕೆಳಕ್ಕೆ ೧೬ ಸಾಲುಗಳಲ್ಲಿ ಶಾಸನವನ್ನು ಬರೆಯಲಾಗಿದೆ. ಉತ್ತರದ ಮುಖದ ಮೇಲಿನ 
ಅರ್ಧ ಭಾಗ, ಪಶ್ಚಿಮ ಮತ್ತು ದಕ್ಷಿಣದ ಮುಖಗಳ ಪೂರ್ಣ ಭಾಗದಲ್ಲಿ ಶಿಲ್ಲಗಳನ್ನು ಕೆತ್ತಲಾಗಿದೆ. ೧೨ ಅಂಗುಲ ಅಗಲ 
ಮತ್ತು ೯ ಅಂಗುಲ ಎತ್ತರದ ಕೋಷ್ನಕಗಳನ್ನು ಮಾಡಿಕೊಂಡು ಅದರಲ್ಲಿ ಯುದ್ದದ ದೃಶ್ಯಗಳನ್ನು ವೀರನ ಸ್ಪರ್ಗಾರೋಹಣದ 
ದೃಶ್ಯಗಳನ್ನು, ಕೈಲಾಸ ಮತ್ತು ವೈಕುಂಠದ ದೃಶ್ಯಗಳನ್ನು ಚಿತ್ತರಿಸಲಾಗಿದೆ. ಪ್ರತಿ ಕೋಷ್ಟಕಗಳ ನಡುವೆ ೩ ಅಂಗುಲ 
ಎತ್ತರದಲ್ಲಿ ಪುಷಲತೆಗಳನ್ನು ಚಿತ್ರಿಸಲಾಗಿದೆ. ದಕ್ಷಿಣ ಮತ್ತು ಉತ್ತರದ ಮುಖದಲ್ಲಿ ತಲಾ ೫ ಕೋಷ್ನಕಗಳನ್ನೂ ಉತ್ತರದ 
ಮುಖದಲ್ಲಿ ೩ ಕೋಷ್ಟಕಗಳನ್ನೂ ಚಿತ್ರಿಸಲಾಗಿದೆ. ಉತ್ತರದ ಮುಖದ ಮೇಲಿನ ಕೋಷ್ಟಕದಲ್ಲಿ ಶೇಷಶಯನ ವಿಷ್ಣುವನ್ನೂ 
ಅವನ ನಾಭಿಯಿಂದ ಹೊರಟ ಕಮಲದಲ್ಲಿ ಬಹ್ಮನನ್ನೂ ಕಾಲಬಳಿಯಲ್ಲಿ ಲಕ್ಷ್ಮೀಯನ್ನೂ ಕೆತ್ತಲಾಗಿದೆ. ಪಶ್ಚಿಮ ಮುಖದ 
ಮೇಲಿನ ಕೋಷ್ನಕದಲ್ಲಿ ಮಂಟಪವನ್ನೂ ಚಿತ್ರಿಸಿದ್ದು ಮಧ್ಯದಲ್ಲಿ ಶಿವಲಿಂಗವನ್ನೂ ಿಂಗದ ಅಕ್ಕ-ಪಕ್ಕದಲ್ಲಿ ಯತಿಯನ್ನೂ 
ವೀರನನ್ನೂ ಕೆತ್ತಲಾಗಿದೆ. ಮಂಟಪದ ಒಂದು ಪಕ್ಕಕ್ಕೆ ಗಣಪತಿಯನ್ನೂ ಇನ್ನೊ ೦ದು ಪಕ್ಕಕ್ಕೆ "ಕೋಣವನ್ನು ಮೆಟ್ಟಿನಿಂತ 
ಮಹಿಷಮರ್ಥಿನಿಯನ್ನು ಚಿತ್ರಿಸಲಾಗಿದೆ. ಯುದ್ದದ ದೃಶ್ಯವನ್ನು ತೋರಿಸುವಾಗ ಮುಖ್ಯ ವೀರನನ್ನು ಕರೀಟಧಾರಿಯಾಗಿ 
ಮಾನವರೂಪದಲ್ಲಿ, ಅವನ ಸಹಚರರನ್ನು ವಾನರ ರೂಪದಲ್ಲಿ ತೋರಿಸಿದರೆ, ಶತ್ರುಗಳನ್ನು ರಾಕ್ಷಸ ರೂಪದಲ್ಲಿ ತೋರಿಸಲಾಗಿದೆ. 
ಆತ್ನಾರ್ಪಣೆ ಮಾಡಿಕೊಂಡ ವೀರನನ್ನು ಸ್ಪರ್ಗಕ್ಕೆ ಅಪುರೆಯರ ಬದಲು ವಾನರರು ಕರೆದುಕೊಂಡು ಹೋಗುತ್ತಿರುವುದು 
ಅಪರೂಪದ ದೃಶ್ಯವಾಗಿದೆ. ಹೀಗೆ ಸ್ತಂಭದಲ್ಲಿನ ಬಹುತೇಕ ಶಿಲ್ಪಗಳನ್ನು ರಾಮಾಯಣದ ದಶ್ವಗಳಿಗೆ ಸಮೀಕರಿಸಿ 
ಚಿತಿಸಿರುವುದು ವಿಶೇಷವಾಗಿದೆ. 

ಈ ಬಗೆಯ ಸ್ಥಂಬ ಮಾದರಿಯ ಶಾಸನಗಳನ್ನು ಬೇರೆ ಕಡಗಳಲ್ಲಿ ನೋಡಬಹುದಾದರೂ ಈ ರೀತಿಯ ಶಿಲ್ಲ 
ವಿನ್ಯಾಸದಿಂದ ಕೂಡಿದ ಶಾಸನಗಳನ್ನು ಧರಿಸು ಅಪರೂಪ. ದ್ರ ರೀತಿಯ ಸ್ಥಂಬ ವೀರಗಲ್ಲು ಶಾಸನಗಳು 
ಬಡಗೇರಿಯ ಹೊರತು ಅಂಕೋಲಾ ತಾಲೂಕಿನ ವಂದಿಗೆ, ವಾಸರಕುದಿಗೆ, ಅಂಗಡಿಬೈಲು ಗಾಮಗಳಲ್ಲಿಯೂ ಕಂಡುಬರುತ್ತವೆ. 
ಅಲ್ಲದೇ ಕುಮಟಾ ತಾಲೂಕಿನ ಗೋಕರ್ಣ, ಹೊನ್ನಾವರ ತಾಲೂಕಿನ ಕೆಕ್ಟಾರ, ಹಳದಿಪುರ, ಮಂಕಿಯಲ್ಲಿಯೂ ಕಂಡುಬರುತ್ತವೆ. 
ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಎಲ್ಲ ಸ್ವಂಬಗಳು ವಾಪರ್ಮರಸನ ಕಾಲದಲ್ಲೇ (ಕ್ರಿ.ಶ. ೧೦೭೦ ರಿಂದ ಕ್ರಿ.ಶ. 
೧೧೧೩) ರಚಿತವಾಗಿರುತ್ತವೆ. ಈ ಬಗೆಯ ರಣಗಂಬಗಳು ಕೇವಲ ಕರಾವಳಿ ವೀರರಿಗೆ ಅರ್ಪಿತವಾದ ಅತ್ಯುನ್ನತ 
ಗೌರವವಾಗಿವೆ. 


ಭಂಡಾರಿಗದ್ದೆ ಶಾಸನ 
ಭಂಡಾರಿಗದ್ದೆ, ಚಂದಕಾಂತ ಆಚಾರಿ ಅವರ ಮನೆ ಅಂಗಳದಲ್ಲಿದೆ. | 
ಕಾಲ: ೧೧ ನೇ ಶತಮಾನದ್ದಾಗಿದೆ. ಕನ್ನಡ ಲಿಪಿ ಮತ್ತು ಭಾಷೆಯಲ್ಲಿದೆ. k 
ಶಾಸನ ಪಾಠ | | 
೧. ಶ್ರೀ ಸ್ಪಸ್ತಿ ಸಮಸ್ತ ಗುಣ ಗಣಳೀಕ್ರಿತಮಪ್ಪ ಶ್ರೀಮನ್ಮಹಾಮಣ್ಣಳೇಶ್ವ್ತರಂ ಧರ್ಮ | 
೨. ಸುಮೇರು ಪರನಾರಿಪುತ್ತಂ ಕೋಕ ರಕ್ಷಪಾಲಕಂ ಶ್ರೀಮನ್ನಾಗವರ್ಮದೇ 
೩. ವರ ಚಂದ ಚನ್ನಿಗನತಮಂ ಕನ್‌ತಾಪ ತರಾ ತಪಿದರೆ ಮುಟ 


ಸಾರಾಂಶ : 'ಗುಣಗಣಳೀಕ್ರಿತಮಪ್ಪ' 'ಧರ್ಮಸುಮೇರು', "ಪರನಾರಿಪುತ್ರ', 'ಕೋಕರಕ್ಷಪಾಲಕ' ಇತ್ಕಾದಿ ಬಿರುದುಗಳನ್ನು 
ಹೊಂದಿರುವ ಮಹಾಮಂಡಳೇಶ್ವ್ಷರ ನಾಗವರ್ಮದೇವರು ಎಂಬ ಅರಸನನ್ನು ಹೆಸರಿಸುತ್ತದೆ. ಶಾಸನವು ಬಕನ 
ತುಂಡಾಗಿದೆ ಮತ್ತು ತುಂಡಾದ ಭಾಗಗಳು ಲಭ್ಯವಿಲ್ಲದ್ದರಿಂದ ಶಾಸನದ pe ಶಾಸನ ನಿಲ್ಲಿಸಿರುವ ಉದ್ದೇಶ 
ಮೊದಲಾದ ವಿವರಗಳು ತಿಳಿಯಲಾರವು. 


ವಿಶ್ಲೇಷಣೆ : ಭಂಡಾರಿಗದ್ದೆಯಲ್ಲಿ ದೊರೆತ ಹೊಸ ಶಾಸನವು ಕೇವಲ ಮೂರು ಸಾಲುಗಳನ್ನೂ ಹೊಂದಿದ್ದರೂ, ಈ 
ಹಿಂದೆ ದೊರೆತ ಶಾಸನಗಳು ತಿಳಿಸದ ನಾಗವರ್ಮರಸನ ಬಿರುದುಗಳನ್ನು ನಮಗೆ ತಿಳಿಸುತದೆ. ಶಾಸ ಸನಕಾರನು 
ನಾಗವರ್ಮರಸನನ್ನು "ಸಮಸ್ತ ಗುಣಗಣಳೀಕ್ರಿತಮಪು' ಎಂದು ಕೊಂಡಾಡಿದಾನೆ. ಇದರಿಂದ ಅರಸನು ಸಕಲ ಸದ್ದುಣಗಳ 
ಆಗರವಾಗಿದ್ದ ಒಬ್ಬ ಒಳ್ಳೆಯ ಆಡಳಿತಗಾರ, ಶೂರ-ಧೀರ ಅರಸನಾಗಿದ್ದನೆಂದು ಅರ್ಥೈಸಬಹುದಾಗಿದೆ. ಅರಸನು 


(4 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೯ 


ನ್ಯಾಯ-ನೀತಿಗಳ ಪರಿಪಾಲಕನಾದ ಧರ್ಮರಾಜ ಸವಾಜ್ಞನರಗುಪುವಪಣದ ಶಾಸನವು ಆತನನ್ನು "ಧರ್ಮಸುಮೇರು” 
ಎಂದಿದೆ. ಪರಸ್ತ್ರೀಯರನ್ನು ತನ್ನ ತಾಯಿಯಂತೆ ಕಾಣುತ್ತಿದ್ದ ಅರಸನನ್ನು "ಪರನಾರೀಪುತ್ತ'ನೆಂದು ಕರೆದಿದೆ. ಅಲ್ಲದೇ 
ಶಾಸನಕಾರ ಅರಸನನ್ನು ಓ್ಫೋಕರಕ್ಷಪಾಲಕಂ” ಎಂದು ; ರಜಿರುವಿದಹ ವಿಶೇಷವಾಗಿದೆ. ಇದರಿಂದ ಅರಸನು ಪಕ್ಷಿ 
ಸಂಕುಲವನ್ನೂ ಪ್ರೀತಿಸುವ ರಕ್ಷಿಸುವ "ರಾಜನಾಗಿದ್ದ ಎನ್ನುವ ಅಪರೂಪದ ಅಂಶ ಇಲ್ಲಿ ತಿಳಿಯುತ್ತದೆ 


ಭಂಡಾರಿಗದ್ದೆಯ ಈ ಹೊಸ ಶಾಸನ ತಿಳಿಸುವ ವಿಷಯದ ಜೊತೆಗೆ ಇದರ ಶಿಲವೂ ಅಪರೂಪದ್ದಾಗಿದೆ. ಲಲಾಟ 
ಭಾಗದಲ್ಲಿ ಐದು ಅಂತಸುಗಳ ಮೂರು ಸುಂದರ ಮಂಟಪಗಳನ್ನು ಚಿತ್ರಿಸಲಾಗಿದ್ದು ಮಧ್ಯದ ಮಂಟಪದಲ್ಲಿ ಶಿವಲಿಂಗವಿದ್ದು 
ಅದನ್ನು ಪೂಜಿಸುವ ಯತಿ ಮತ್ತು ಲಿಂಗದ ಎದುರಿಗೆ ಕ್ಥಮುಗಿದು ನಿಂತ ವೀರನನ್ನು ಚಿತಿಸ ತಿಸಲಾಗಿದೆ. ಶಿಲೆಯ ಬಲಭಾಗದ 
ಮಂಟಹದಲ್ಲಿ ಗಣಪತಿ, ಷಣ್ಮುಖ ಮತ್ತು ನಂದಿಯನ್ನು ಚಿತ್ರಿಸಲಾಗಿದೆ. ಎಡಭಾಗದ ಮಂಟಪದಲ್ಲಿ ಕರುವಿಗೆ ಹಾಲುಣಿಸುತ್ತಿರುವ 
ಆಕಳನ್ನು ಚಿತ್ರಿಸ ತಿಸಲಾಗಿದೆ. ಕೇವಲ ವೀರಗಲ್ಲು ಏಂಜ ಪರಿಗಣಿಸಿದಾಗ ಇದು ಕೈಲಾಸದ ಚಿತ್ರಣ. ಆದರೆ ಸೂಕ್ಷ್ಮವಾಗಿ 
RN ಆ ಕಾಲದಲ್ಲಿ ಭಂಡಾರಿಗದ್ದೆಯಲ್ಲಿ ಶಿವ, ಗಣಪತಿ ಮತ್ತು ಷಣ್ಮುಖರ ದೇವಾಲಯ ಇದ್ದ ಸುಳಿವನ್ನು 
ನೀಡುತ್ತದೆ. ಶಿಲಿಯು ಶಾಸನದಲ್ಲಿ ಮಂಟಪ ಗಳನ್ನು ಬೋಧಿಗೆಯೊಂದಿಗೆ ಚಿತ್ರಿಸಿದ್ದನ್ನು ನೋಡಿದರೆ ಈ ಮುಂಟಪಗಳ 
ರಚನೆಗೆ ಆತ 'ಆವೂರಿನ ದೇವಾಲಯದಿಂದ ಸೂರ್ತಿಪಡೆದದ್ದು ಸ್ಪಷ್ಟವಾಗುತ್ತದೆ. ಇದಕ್ಕೆ ಪುಷ್ಟಿಕೊಡುವಂತೆ ಶಾಸನ 
ದೊರೆತ ಸ್ಥಳದಿಂದ ಸುಮಾರು ೬೦೦ ಮೀ. ದೂರದಲ್ಲಿ ಇಂದು ಕಾಂಕ್ರೀಟಿನಿಂದ ಜೀರ್ಣೊದ್ಲಾರವಾದ ಪ್ರಾಚೀನ 
ಶಿವಾಲಯವಿದೆ. ಅದರ ಪರಿಸರದಲ್ಲಿ ಸುಂದರ ಕೆತ್ತನೆಯ ಹಳೆಯ ಶಿಲಾಕಂಬಗಳ ಅವಶೇಷಗಳೂ ಇವೆ. ಇನ್ನು ಶಾಸನ 
ಶಿಲ್ಲದಲ್ಲಿ ಆಕಳು ಕರುವಿಗೆ ಹಾಲು ನೀಡುತ್ತಿರುವುದು ರಾಜ್ಯದ ಸಮೃದ್ದಿಯ ಸಂಕೇತವಾಗಿ ಗುರುತಿಸಬಹುದು. 


ನಾಗರ್ವಮರಸ 


ಪ್ರಸ್ತುತ ಚರ್ಚೆಯ ಶಾಸನಗಳಲ್ಲಿ ಉಲ್ಲೇಖಿತ ಯಾವುದೇ ರಾಜವಂಶ ಇತ್ಯಾದಿಗಳನ್ನು ಉಲ್ಲೇಖಿಸದೇ ತೇದಿಯನ್ನು 
ಹೇಳಿ ನೇರವಾಗಿ ಪಂಚಮಹಾಶಬ್ದ ಮಹಾಮಂಡಳೇಶ್ವರ ನಾಗವರ್ಮರಸನನ್ನು ಉಲ್ಲೇಖಿಸುತದೆ. ಶಾಸನದ ಪದವ: 
ಕಲ್ಯಾಣ ಚಾಲುಕ್ಕರ ಆಳ್ಳಿಕೆಯ ಅವಧಿಯಾಗಿದ್ದು ಸಮೆಕಾಲೀನ ಸಂದರ್ಭದಲ್ಲಿ ಪರಿಚಿತವಿರುವ ಮತ್ತು ಅಂಕೋಲೆಯಲ್ಲಿ 
ಆಡಳಿತ ನಡೆಸಿದ ಪ್ರಮುಖ ರಾಜ ಮನೆತನದಲ್ಲಿ ಈ ಅರಸನ ಉಲ್ಲೇಖವಿಲ್ಲದಿರುವುದರಿಂದ ನಾವು ಈ ನಾಗವರ್ಮರಸ 
ಯಾರು? ಎಂದು ತಿಳಿಯಲು ಬೇರೆ ಆಕರಗಳನ್ನು ಪರಿಶೀಲಿಸಬೇಕಾಗುತ್ತದೆ. 

ಹೊನ್ನಾವರದ ಕೆಕ್ಟಾರಿನ ಅಮ್ಮನವರ ದೇವಾಲಯದಲ್ಲಿನ ಮೂರು ವೀರಗಂಬ ಶಾಸನಗಳಿದ್ದು ಮೊದಲನೆಯ 
ಶಾಸನದ ಕಾಲ ಕ್ರಿಶ. ೧೦೭೮,೧ ಎರಡನೆಯ ಶಾಸನದ ಕಾಲ ಕ್ರಿಶ. ೧೦೭೯೨, ಮೂರನೆಯ ಶಾಸನದಲ್ಲಿ ಕಾಲಮಾನದ 
ವಿವರಣೆ ಇಲ್ಲ”. ಕ್ರಿಶ. ೧೦೭೯ ರ ಎರಡನೆಯ ವೀರಗಂಬ ಶಾಸನದಂತೆ ಪಂಚಮಹಾಶಬ್ದ ಮಹಾಮಂಡಳೇಶ್ವರ 
ಫೊನ್ನಾವುರಪುರವರಾಧೀಶ್ವರ ಶ್ರೀಮತು ಕಾಮದೇವರಸರ ಹೆಗ್ಗಡೆ, ನಾಡಮನೆ ಮತ್ತು ರಾಜ ಮನೆಯಲ್ಲಿ ಪುಸಿದ್ದ  ವಾಗ್ನಿಯಾದಂತೆಹ 
ಮಾರಸಿಂಗನ ವಿರುದ್ದ ಅವನ ವೈರಿಗಳು ನಾಗವರ್ಮರಸನ ಕಿವಿಯಲ್ಲಿ” ಪಿಸು ಮಾತನ್ನು Fes ಸಿಟ್ಟಿಗೆದ್ದ 
ನಾಗವರ್ಮರಸ ಮಾರಸಿಂಗನನ್ನು ಕೂಂದನೆಂದು ತಿಳಿದುಬರುತ್ತದೆ. ಮಾರಸಿಂಗನ ಹೆಸರಲ್ಲಿ ಸವನ ಹೆಂಡತಿ ಹೊನ್ನಬೆ 
ಹೆಗ್ಗಡತಿ, ಗೋನು ಮತ್ತು ನ ಕೂಡಿಕೊಂಡು ವೀರಗಂಬವನ್ನು ನೆಡಿಸಿದರೆಂಬುದು ಇದರ ಸಾರಾಂಶ. ಮನರನೆಯ 
ವೀರಗಂಬ ಶಾಸನವು ಪೊನ ವುರಪುರವರಾಧೀಶ್ವರ ಕಾಮದೇವರಸ ಮುತ್ತು ಗೋಕರ್ಣ ಪುರವರಾಧೀಶ್ವರ ನಾಗವರ್ಮರಸರ 
ಮಧ್ಯೆ ಬಲ್ಲಾಳ ಬಯಲಿನಲ್ಲಿ ನಡೆದ ಕಾಳಗದಲ್ಲಿ ಜಳೆವಳಿಯ ಬಡಮ್ಮ `ನಾಗವರ್ಮರಸನ ಕಡೆಯ” ಹಲವು ಸೈನಿಕರನ್ನು 
ಸ್ನ ಜಯಹೊಂದಿ  ಸ್ಪರ್ಗಸ್ಥನಾದನೆಂದು ತಿಳಿಸುತ್ತದೆ. 


el ಕ್ರಿಶ. ೧೦೭೯ರ ಹಳದಿಪುರ ಚಂಡೇಶ್ವರ ವೀರಗಂಬ ಶಾಸನದಲ್ಲಿ, ಸ್ಪಸ್ತಿ 
| ಸಮಧಿಗತ ಪಂಚ ಮಹಾಸಬ್ದ ಮಹಾಮಂಡಳೇಶ್ವರಂ ಪೊನ್ನವುರ ಪುರವರಾಧೀಶ್ವರಂ 
೫ ಹ ಪರನಾರೀದೂರ ನರಸಂಕಸೂಲ ಕಲಿಗಳ ಮೊಗದ ಕೈ ನಾಮಾದಿ ಸಮಸ್ತ ಪ್ರಸ ಪೆಸಸಿ 
೫ ಸಹಿತ ಶ್ರೀಮತು ಕಾಮದೇವರಸರುಂ a ಸಾ 
£8 ನಾಗವರ್ಮದೇವರುಮಿದ್ದ ಪೊನ್ನವುರ ಕೋಟೆಯ ಮುತ್ತಿ ಸಕವರುಸಂ 
ಕ| ಸಾಸಿರದೆರಡನೆಯ ಸಿದ್ದಾರ್ಥಿ ಸಂವತ್ತರದಾಸ್ಟೇಜ ಸುದ್ದ ಪಂಚಮಿ ವಡ್ಡವಾರದಂದು 
ಜಯಗೆಯ್ದರ್‌ ॥" ಎಂದು ಹೊನ್ನಾವರದ ಕೋಟೆಯನ್ನು ಮಹಾಮಂಡಳೇಶ್ವರ 


೫೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪೊನ್ನವುರ ಪುರವರಾಧೀಶ್ವರ ಕಾಮದೇವರಸನು ಗೋಕರ್ಣಪುರವರಾಧೀಶ್ವರ ನಾಗವರ್ಮರಸನಿಂದ ಜಯಿಸಿದನೆಂಬ 
ವಿವರ ಇದೆ. 


ಹಾವೇರಿಯ ಗಳಗನಾಥದಲ್ಲಿರುವ ಕ್ರಿ.ಶ.೧೦೮೦ ರ ಕಾಲಕ್ಕೆ ಸೇರಿದ ಬೆಳ್ಳುಹೋಗೆ೭೦, ಮುವತ್ತಾರುಂಬವಾಡ 
ಕೊಂಡವಟಿ, ಮತ್ತು ಮಹಳಿಗೆನಾಡಿನ ರಾಜ್ಯಾಧಿಕಾರಿ ಚನ್ನರಸನು ಹೈವೆಯ ನಾಗವರ್ಮನ ಮೇಲೆ ಆಕ್ರಮಣ ಮಾಡಿದನು. 
ಈ ಯುದ್ದದಲ್ಲಿ ಚನ್ನರಸನು ನಾಗವರ್ಮನನ್ನು ಸೋಲಿಸಿ, ಆತನಿಂದ ಕಪ್ಪಕಾಣಿಕೆಗಳನ್ನು ಪಡೆದಿದ್ದನೆಂದಿದೆ. ಈ ಶಾಸನದಲ್ಲಿ 
ಚೆನ್ನರಸನ ಹೈವೆಯ ಮೇಲಿನ ವಿಜಯವನ್ನು ಈ ಕೆಳಗಿನಂತೆ ಹೇಳಿದೆ: 
ಬೆಸನಂ ಚಾಳುಕದ ಸಿಂಹಕಿತಿಪ 
ತಿ ಚೆಸಸಲ್‌ ಬನ್ನಪಂ ಚನ್ನುಗಂ ರಕ್ಕಸರೂಪಂ ತೋಟಲೆನ್ನಟ್ಟಿದನತಿಭಯದಿಂದಾಳ್ಲರಂ ಕಪ್ಪ 
ಮಂ ಗೊಗ್ಗಿ ಪಡಿಲ್ಲುಳ್ಳರ್ತ್ತಮಂ ಕೊಟ್ಟಡಿಗೆಜಗಿದನಾ ಪೈವೆಯೊಳ್‌ ನಾಗವರ್ಮಂ ಪೊಸ ಕಪ್ಪಂದೆತ್ತನಿನ್ನು 
ಳ್ಳುಳಿದ ಮಲಪರುಳ್ಳಂಜೆ ತನ್ನೆ ಮ್ಹದೆಂಬರ್‌ ಮಿಸುಕಾಡಲ್‌ ಬರ್ಕ್ಯುವೆ ಪೇಳ್ಗನಿಜಮನಸಿಗಂ ಚನ್ನುಗಂಗಂ ಜವಂಗಂ।” 
ಕ್ರಿಶ. ಹನ್ನೆರಡನೇ ಶತಮಾನದ ಕಡಬಾಳ ಾಸನಪಿನರನೆ ಮಹಾಮಂಡಳೇಶ್ಪರ ಜೊಕ್ಕಿದೇವರಸ ಮ ಹೈವೆಯ 
ರ ವಿರುದ್ದ ದಂಡಯಾತ್ರೆ ಗೈದಾಗ ನಡೆದ ಯುದ್ಧದಲ್ಲಿ, ಕಾಳಾಚಾರಿ ಬಿರ್ಮನ ರ 
ಅಸುನೀಗಿದನೆಂದಿದೆ.ಆ 


ಕಾಲ ನಿರ್ದೇಶನವಿಲ್ಲದ ಅಂಕೋಲಾ ತಾಲೂಕಿನ ಭಂಡಾರಿಗದ್ದೆಯ ಶಾಸನ ಮಹಾಮಂಡಳೇಶ್ವರ “ಧರ್ಮಸುಮೇರು, 
"'ಪರನಾರಿಪುತ್ತ', 'ಕೊಕರಕ್ಷಪಾಲಕ' ಎ೦ದು ನಾಗವರ್ಮನನ್ನು ಉಲ್ಲೇಖಿಸುತ್ತದೆ." 


ಈ ಎಲ್ಲ ಶಾಸನಗಳನ್ನು ಪರಿಶೀಲಿಸಿದಾಗ ಕೆಕ್ಕಾರ ಮತ್ತು ಹಳದಿಪುರ ಶಾಸನಗಳು ನಾಗವರ್ಮನನ್ನು 
“ಗೋಕರ್ಣ ಪುರವರಾಧೀಶ್ವರ' ಎಂದು ಉಲ್ಲೇಖಿಸಿವೆ. ಈ ಶಾಸನಗಳು ಕ್ರಿಶ. ೧೧ನೇ ಶತಮಾನಕ್ಕೆ ಸೇರುತ್ತವೆ. ನಾಗವರ್ಮನು 
ಶಿಶುಗಲಿಯ ಪಾಂಡ್ಕ ಡೊರೆ ಎರಡನೇ ಕಾಮನ ವಶದಲ್ಲಿದ್ದ ಹೊನ್ನಾವರ ಕೋಟೆಯನ್ನು ಗೆದ್ದುಕೊಂಡನು. ಈ 
ಕೋಟೆಯನ್ನು ಬಹುಶಃ ಗೋವೆಯ ಕದಂಬ ದೊರೆ ಜಯಕೇಶಿ ಕಟ್ಟಿದ್ದನು. ಕ್ರಿಶ. ೧೦೮೦ ಹಾವೇರಿ ತಾಲೂಕಿನ 
ಗಳಗನಾಥ ಶಾಸನ ಮಹಾಮಂಡಳೇಶ್ನರ ಚೆನ್ನರಸನು ಕಲ್ಯಾಣ ಚಾಲುಕ್ಕರ ಸಿಂಹ ಕ್ಷಿತಿಪತಿ (ಎರಡನೇ ಜಯಸಿಂಹ, 
೧೦೧೫-೧೦೪೪) ಯ ಆಜ್ಞೆಯ ಮೇರೆಗೆ ಹೈವೆಯ ನಾಗವರ್ಮನನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪಡೆದನೆಂದು 
ತಿಳಿಸುತ್ತದೆ. ಈ ನಾಗವರ್ಮನನ್ನು ಕೆಕ್ಕಾರ ಮತ್ತು ಹಳದೀಪುರ ಶಾಸನದಲ್ಲಿ ಉಲ್ಲೇಖಿತ ನಾಗವರ್ಮನೇ ಎಂದು 
ಭಾವಿಸಿದರೆ ಗೋಕರ್ಣದ ನಾಗವರ್ಮ ಕ್ರಿಶ. ೧೦೭೦ರ ಸಮಯಕ್ಕೆ ಈ ಪ್ರದೇಶದಲ್ಲಿ ರಾಜಕೀಯವಾಗಿ 
ಕ್ರಿಯಾಶೀಲನಾಗಿದ್ದನೆಂದು ತಿಳಿಯುತ್ತದೆ. ಕ್ರಿಶ. ೧೦೭೦ ರಿಂದ ಕ್ರಿಶ. ೧೧೧೩ರ ಅವಧಿಯಲ್ಲಿ ಈ ಪ್ರದೇಶದ ಶಾಸನಗಳಲ್ಲಿ 
ನಾಗವರ್ಮನ ಉಲ್ಲೇಖವಿರುವದರಿಂದ ಈತ ಸ್ವತಂತ್ರ ರಾಜನಾಗಿದ್ದನೆಂದು ಭಾವಿಸಬಹುದು. 


ಆದರೆ ಈ ಯಾವ ಶಾಸನಗಳೂ ನಾಗವರ್ಮನು ಯಾವ ರಾಜವಂಶಸ್ಥ ಎನ್ನುವ ಸುಳಿವನ್ನು ನೀಡುವುದಿಲ್ಲ. 
ಹೀಗಿರುವಾಗ ನಾಗವರ್ಮರಸನು ಮಹಾಮಂಡಳೇಶ್ವರನಾದ ಕುರಿತು ಒಂದು ವಾದವನ್ನು ಡಾ. ಸದಾನಂದ ನಾಯಕರು 
ಮುಂದಿಡುತ್ತಾರೆ.” ಅವರ ಪ್ರಕಾರ ಕ್ರಿಶ. ೯೭ರಲ್ಲಿ ತೈಲಪನು ರಾಷ್ಟ್ರಕೂಟ ಕಕ್ಕಲನನ್ನು ಗೆದ್ದು ಚಾಲುಕ್ಕ ಅಧಿಪತ್ಯವನ್ನು 
ಪುನಃ ಸ್ಥಾಪಿಸುವುದಕ್ಕೂ ಪೂರ್ವದಲ್ಲಿ ಅಂದರೆ ಕ್ರಿ. ಪ. ಹ ೬೮ರಲ್ಲಿ ಚಾಲುಕ ತಟದೇವನು ಬನವಾಸಿ ಮತ್ತು £5 | 
ಸೂತ್ತಲಿನ ಪ್ರದೇಶವನ್ನು, ಗೆದ್ದುಕೊಂಡಿದ್ದನು. ತೈಲಪನು ಚಕವರ್ತಿಯಾದ ಮೇಲ. ಬನವಾಸಿ ಪ್ರಾಂತ್ಯವನ್ನು "ಆಳಲು 
ಮಹಾಮಂಡಲೇಶ್ವರನ್ನು ನೇಮಿಸುತ್ತಿದ್ದಂತೆ ತೋರುತದೆ. ಮ ಮಹಾಮಂಡಳೇಶ್ವರರನ್ನು ಅರಸ ಎಂದು ಕರೆಯುತ್ತಿದ್ದರು. 
ಕ್ರಶ. ೯೯೭ರಲ್ಲಿ ಭೀಮರಸ'ನೆಂಬುವನು ಮಹಾಮಂಡಳೇಶ್ವರನಾಗಿದ್ದನು. ಕ್ರಿಶ. ೧೦೪೫ರಲ್ಲಿ ಮಹಾಮಂಡಳೇಶ್ನರನಾದ 
'ಸಿಂಗಣದೇವ'ನೆಂಬುವವನ ಆಳ್ಲಿಕೆಯು ಬನವಾಸಿ ಸಾಂತಲಿಗೆ, ಕಿಸುನಾಡು ಪ್ರಾಂತ್ಯಗಳನ್ನಲ್ಲದೇ ಪಶ್ಚಿಮ ಕರಾವಳಿಯವರೆಗೂ 
ಹಬ್ಬಿತ್ತು" ಕ್ರಿಶ. ೧೦೪೬ರಲ್ಲಿ ಮಹಾಮಂಡಳೇಶ್ವರನಾದ "ಚಾಮುಂಡರಾಯ'ನೆಂಬುವನು ಬಲು ಪ್ರಖ್ಯಾತಿಯನ್ನು ಹೊಂದಿ 
ಹಲವು ಕೆರೆಕಟ್ಟೆ ದೇವಾಲಯಗಳನ್ನು ಕಟ್ಟಿಸಿದ್ದಾನಲ್ಲದೇ ತನ್ನ ಕೈಕೆಳಗಿನ ಅಧಿಕಾರಿಯಾಗಿದ್ದ ನಾಗವರ್ಮ ವಿಭುವಿನ 
ಕೈಯಿಂದ ಹಲವುದೇವಾಲಯಗಳನ್ನು ಕಟ್ಟಿಸಿದನು". ಈ ನಾಗವರ್ಮ ವಿಭುವೇ ಚಾಮುಂಡರಾಯನ ನಂತರ 
ಮಹಾಮಂಡಳೇಶ್ವರನಾಗಿ ಪ್ರಬಲನಾಗಿ ನಾಗವರ್ಮರಸನಾಗಿರಬೇಕು. ಗೋಕರ್ಣವನ್ನು ಗೆದ್ದು ಅಲ್ಲಿಂದ ಆಳ್ಗಿಕೆ ನಡೆಸಿದ 
ಈತನನ್ನೇ ಕೆಕ್ಕಾರು ಮತ್ತು ಹಳದಿಪುರದ ಶಾಸನಗಳು ಗೋಕರ್ಣಪುರವರಾಧೀಶ್ವರ ನಾಗವರ್ಮರಸನೆಂದು ಕರೆದಿರುವುದೆಂದು 
ಭಾವಿಸಲು ಅಡ್ಡಿಯಿಲ್ಲ. ಅಲ್ಲದೇ ಪ್ರಸ್ತುತ ಬಡಗೇರಿ ಮತ್ತು ಭಂಡಾರಿಗದ್ದೆಯ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟ ನಾಗವರ್ಮರಸ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೫೧ 


ಮತ್ತು ಕೆಕ್ಟಾರ, ಹಳದಿಪುರ, ಕಡತೋಕ, ಗಳಗನಾಥ, ಶಿಕಾರಿಪುರ ಈ ಎಲ್ಲ ಶಾಸನಗಳಲ್ಲಿ ಉಲ್ಲೇಖಿತ ನಾಗವರ್ಮರಸ 
ಎಲ್ಲರೂ ಒಬ್ಬನೇ ಎನ್ನುವುದು ಸಷ್ಟ. ಈ ಎಲ್ಲ ಶಾಸನಾಧಾರಗಳ ಅವಲೋಕನದಿಂದ "ನಾಗವರ್ಮರಸ' ಸುಮಾರು ಕ್ರಿಶ. 
೧೦೭೦ ರಿಂದ ೧೧೧೩ರ ವರೆಗೆ ಗೋಕರ್ಣವನ್ನು ಕೇಂದವಾಗಿಟ್ಟುಕೊಂಡು ಹೊನ್ನಾವರ, ಕುಮಟ, ಅಂಕೋಲಾ, 
ಶಿರಸಿ, ಸಿದ್ದಾಪುರ ಶಿಕಾರಿಪುರ, ಸಾಗರ ತಾಲೂಕುಗಳ ಭಾಗದಲ್ಲಿ ಮಹಾಮಂಡಳೇಶ್ವರನಾಗಿ ಸ್ವತಂತ್ರವಾಗಿ ಸಂಪೂರ್ಣ 
ಪ್ರಾಚೀನ ಹೈವೆ-೫೦೦ ಪ್ರಾಂತ್ಯ ಮತ್ತು ಅದರ ಆಚೀಚಿನ ಪ್ರದೇಶಗಳನ್ನು ಆಳಿರುವಂತಹ ಒಬ್ಬ ರಾಜ ಎಂದು ನಿಷ್ಕರ್ಶೆಯಾಗಿ 
ಒಪುವಂತದ್ದು. 

[ಶಾಸನ ಪಾಠಗಳನ್ನು ಪರಿಶೀಲಿಸಿ ತಿದ್ದಿ ಕೊಟ್ಟು ಅಗತ್ಯ ಮಾರ್ಗದರ್ಶನ ನೀಡಿದ ಡಾ. ರವಿಕುಮಾರ ಕೆ. ನವಲಗುಂದ ಹರಿಹರ ಅವರಿಗೆ 


ತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಪ್ರಬಂಧ ಮಂಡಿಸಲು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಇತಿಹಾಸ ಅಕಾದೆಮಿಯ ಎಲ್ಲ ಪದಾಧಿಕಾರಿಗಳಿಗೂ, 


ಸಿಬಂದಿಗಳಿಗೂ ಹಾಗೂ ಸಮ್ಮೇಳನದ ಸಂಘಟಕರಿಗೂ ಧನ್ಯವಾಗಳು.] 


ಬ 


eH 


್ಯ 
ಅಡಿ ಟಪ್ಪಣಿಗಳು 
೧. ಗಣಪತಿ ಗೌಡ, “ಶಿಸುಗಲಿ ಪಾಂಡ್ಯರ ಕೆಕ್ಕಾರ ವೀರಗಂಬ ಶಾಸನಗಳು : ಒಂದು ಅಧ್ಯಯನ” ಇತಿಹಾಸ ದರ್ಶನ, ಸಂಪುಟ ೧೧, ಪು. 


೧೩೪-೧೩೯. 
೨. ಪೂರ್ವೋಕ್ತ ೧. 
೩. ಪೂರ್ವೋಕ್ತ ೧. | 
೪. ಪಾಡಿಗಾರ ಶ್ರೀನಿವಾಸ ಮತ್ತು ಗಣಪತಿ ಗೌಡ “ಎರಡನೆ ಕಾಮದೇವನ ಕಾಲದ ಚಂಡೇಶ್ವರ ವೀರಗಲ್ಲು ಶಾಸನ” ಕರ್ನಾಟಕ ಭಾರತಿ, 
ಸಂಪುಟ-೨೩, ಸಂ. ೨, ಪು. ೧೩೫. 
ಸೌಥ್‌ ಇಂಡಿಯನ್‌ ಇನ್ನಿ ಪಶನ್ಸ್‌ ಸಂಪುಟ ೧೮, ಸಂಖ್ಯೆ ೮೮ ಸಾಲು ೪೮-೫೨. 
ಅನುವಲ್‌ ರಿಪೋರ್ಟ ಆಫ ಸೌಥ್‌ ಇಂಡಿಯನ್‌ ಇಪಿಗಫಿ ೧೯೪೯-೫೦, ಭಾಗ ಬ., ಸಂ. ೧೩೩. 
ಡಾ. ಸದಾನಂದ ನಾಯಕ, "ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ', ಪುಟ ೬೯. 
ಪೂರ್ವೋಕ್ತ ೭. 
ಡಾ. ಜಿ.ಎಂ. ಮೊರೇಸ್‌ "ಕದಂಬಕುಲ' ಭಾಗ ೩ ಅಧ್ಯಾಯ ೨ ಪುಟ ಆಲ. 
೧೦. ಪೂರ್ವೋಕ್ತ ೮, ಪುಟ ೭೦. 


೧೧. ಎಪಿಗ್ರಾಫಹಿಕಾ ಕರ್ನಾಟಿಕಾ ಸಂಪುಟ ೭ ಪುಟ ೧೨೦. 
“ಬನವಾಸೆ ದೇಸದೊಳಗುಣ ಜಿನ ನಿಳಯಂ ವಿಷ್ಣು ನಿಳಯಮೀಶ್ವರ 
ನಿಳಯಂ ಮುನಿಗಣ ನಿಳಯಮಿವಂ ರಾಯನ ಬೆಸದಿಂದ ನಾಗವರ್ಮವಿಭು ಮಾಡಿಸಿದಂ॥" 


MA Sofa 


೫೨ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨ 
ಮೂರನೇ ಬಲ್ಲಾಕನ ಕಡತನಮಲೆಯ ಅಪ್ರಕಣತ ಶಾಫವ 


ಕೆ.ಆರ್‌. ನರಸಿಂಹನ್‌ 


'ಕಡತನಮಲೆ'- ಎಂಬ ಹೆಸರಿನ ಗ್ರಾಮವು ಬೆಂಗಳೂರು ಉತ್ತರ ತಾಲ್ಲೂಕಿನ ಅರಕೆರೆ ಗ್ರಾಮಪಂಚಾಯಿತಿಯಲ್ಲಿ 
ಬರುವುದಾಗಿದ್ದು, ಬೆಂಗಳೂರು-ದೊಡ್ಡಬಳ್ಳಾಪುರ ಮಾರ್ಗದ ರಾಜಾನುಕುಂಟೆಯ ಮೂಲಕವಾಗಿ ಇಲ್ಲಿಗೆ ತಲುಪಬಹುದಾಗಿದೆ. 
ಅದ್ದೇವಿಶ್ವನಾಥಪುರವೆಂಬುದು ಕಡತನಮಲೆಗೆ ಸಮೀಪದಲ್ಲಿರುವ ಮುಖ್ಯ ಸ್ಥಳವಾಗಿದೆ. ಕಡತನಮಲೆ ಗ್ರಾಮದಲ್ಲಿರುವ 
ಕಂಬದ ಆಂಜನೇಯಸ್ವಾಮಿ ದೇವಾಲಯದ ಮುಂದೆ ರಸ್ಟೆಯಲ್ಲಿ ಶಾಸನವನ್ನು ಕಾಣಬಹುದು. 

ಶಾಸನವನ್ನು ಗ್ರಾಮಸ್ಥರ ನೆರವಿನಿಂದ ಕಾಂಕ್ರೀಟ್‌ ನೆಲದಿಂದ ಸಂಪೂರ್ಣವಾಗಿ ಹೊರತೆಗೆಯಲಾಗಿದ್ದು, ಇದು 
ಇಲ್ಲಿಯೇ ಸುಮಾರು ಇಪ್ಪತ್ತು ಮೀಟರ್‌ ದೂರದಲ್ಲಿ ನೆಲದಲ್ಲಿ ಇನ್ನೂ ಉಳಿದಿರುವ ಕಲ್ಲಿನ ಮೇಲಿನ ಭಾಗದ್ದೆಂದು 
ತೀರ್ಮಾನಿಸಬಹುದಾಗಿರುತ್ತದೆ. ಎಂದರೆ ಇವೆರಡು ಕಲ್ಲುಗಳು ಒಂದೇ ಶಾಸನವನ್ನು ಬರೆಯಲು ಸಹಾಯಕವಾಗಿದ್ದು 
ಇದು ಯಾವಾಗ ತುಂಡಾಯಿತೆಂದು ತಿಳಿದುಬರುತ್ತಿಲ್ಲ. ಇವೆರಡೂ ಶಿಲೆಗಳನ್ನು ಒಟ್ಟಾಗಿ ಸೇರಿಸಿ ಶಾಸನದ ಪಾಠವನ್ನು 
ತಾತ್ವಾಲಿಕವಾಗಿ ಇಲ್ಲಿ ನೀಡಲಾಗಿದೆ. 

ಶಾಸನದ ಪಾಠ 
ಲಿಪಿ: ಕನ್ನಡ ರಾಜ: ಮೂರನೇ ಬಲ್ಲಾಳ ಕಾಲ: ಕ್ರಿಶ ೧೩೨೯ 


(ಶಾಸನಶಿಲೆಯ ಮೇಲ್ಲಾಗದಲ್ಲಿ ಚಂದ್ರ-ಸೂರ್ಯರ ನಡುವೆ ಅರ್ಧಸ್ಪಸ್ತಿಕ ಚಿಹ್ನಯಿದೆ) 


೦೧ ಸ್ಪಸಿಶ್ರೀಶಕವರ್ಷಂ೦ಗಳು ೧೨೫೨ ೧೧ ಯ್ದರು [ಊ] ಎಲಹಕ್ಕನಾಡ ಸಮಸ್ತ ಪ್ರ 

೦.೨ ನೆಯ ಶುಕ್ಷಸಂವತ್ತರದ... ೧೨ ಜೆ ಗಊಡಗಳು | ಚಯ್ಕಮುಲೆ 

NR ಶ್ರೀಮತ್ತತಾಪ ಚಕ್ರವ ೧೩ ಪ್ರಜೆಯರಿಗು ಕೊಟ್ಟ ಶಿಲಾಶಾಸನದ 

೦೪ [ರ್ತಿ] ಹೊಯಿಸಣ ಬುಜಬಳ ವೀ ೧೪ ಕ್ರಮವೆಂತೆಂದಡೆ ಎಲಪಕ್ಕನಾ 

೦೫ [ರ] ಬಲ್ಲಾಳ ದೇವರಸರು ಉಣಾ ೧೫ ಡೊಳಗಣ ಕಡಿತಲೈಮಲೆಯ ಚ 

೦೬ ಮಲೆಯ ಪಟ್ಟಣದಲು ಸು ೧೬ ತುಶೀಮೆವೊಳಗಾದ ಗದ್ದೆಬೆದ್ದಲನೂ 

೦೭ ಖ ಸಂಗತಾ ವಿನೋದದಲು ೧೭ ಕೊಡುಗೆ ಆಗಿ ಚಂದಸೂರಿಯ.. . 

೦೮ ರಾಜ್ಯಂಗೈಯುತಿರಲೂ ೮ರ ಹಪರಲಾಗಿರ 

೦೯ ಶ್ರೀಮನುಮಹಾಪುಧಾನಂ ಪೊಂನಣ ೧೯ ಕೊಡಗೆ ಮಂಗಳ ಮಹಾ ಶ್ರೀ ಶ್ರೀ 

೧೦ ರವರ ಮಕ್ಕಳು ಕಾಮೆಯ ದಂಣಾ (ನೆಲದೊಳಗೆ ಇರುವ ಹೂತಿರುವ ಕಲ್ಲಿನ ಮೇಲಿರುವ 


ಕೊನೆಯ ಎರಡು ಸಾಲುಗಳು) 


ಶಾಸನದ ಸಾರಾಂಶ: ಶಕವರ್ಷ ೧೨೫೨ನೆಯ ಶುಕ್ಷ ಸಂವತ್ಸರದಲ್ಲಿ ಎಂದರೆ ಕ್ರಿಶ ೧೩೨೯-೩೦ರ ವರ್ಷದಲ್ಲಿ 
ಶ್ರೀಮತ್‌ ಪ್ರತಾಪ ಚಕ್ರವರ್ತಿಯಾದ ಹೊಯಿಸಳ ಬಲ್ಲಾಳದೇವರಸರು (ಮೂರನೇ ಬಲ್ಲಾಳ:) ಆಳ್ಗಿಕೆಯ ಕಾಲ ೧೨೯೧ 
ರಿಂದ ೧೩೪೩ರವರೆಗೆ) ಉಣ್ಲುಮಲೆ ಪಟ್ಟಣದಲ್ಲಿ ಸುಖಸಂಕಥಾವಿನೋದಗಳಿಂದ ರಾಜ್ಯಭಾರವನ್ನು ಮಾಡುತ್ತಿರುತ್ತಾರೆ. 


* # ೨೦8, ೧೦ಎ ಅಡ್ಡರಪ್ತೆ, ೧ನೇ ಮುಖ್ಯರಸ್ತೆ, ಮಾರುತಿನಗರ, ಯಲಹಂಕ, ಬೆಂಗಳೂರು, ಮೊ. ೯ಟಆಲಟ ೧೩೦೪೬೫ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೫೩ 


ಇವರ ಮಹಾಪುಧಾನಿಗಳಾದ ಪೊನ್ನಣ್ಣನವರ ಮಕ್ಕಳಾದ ಕಾಮೆಯ ದಂಡನಾಯಕನೂ, ಎಲಹಕ್ಕನಾಡಿನ ಸಮಸ್ತ ಪ್ರಜೆ 
ಗವುಂಡಗಳೂ ಚಯ್ಯಮೂಲೆಯ ಪ್ರಜೆಗಳಿಗೆ ಶಿಲಾಶಾಸನವನ್ನು ಇಲ್ಲಿ ಹಾಕಿಕೊಟ್ಟಿರುತ್ತಾರೆ. 


ಇದರ ಕ್ರಮವೇನೆಂದರೆ ಎಲಹಕ್ಕನಾಡಿಗೆ ಸೇರುವ ಕಡಿತಲೈವಾಲೆಯ ಚತುಸ್ಲೀಮೆ ಒಳಗಾದ ಗದ್ದೆಬೆದಲು 
ಅಚಂದರ್ಕಸ್ಥಾಯಿಯಾಗಿ (ಚಂದ್ರಸೂರ್ಯರಿರುವರೆಗೆಂದು ಅರ್ಥ) ಕೂಡುಗೆ ನೀಡಲಾಗಿದೆ, ಮಂಗಳವಾಗಲಿ. 
ಶಾಸನಾಧ್ಯಯನ 

ಕಡತನಮಲೆ ಶಾಸನವು ಹೊಯ್ದಳರ ಮೂರನೇ ಬಲ್ಲಾಳನ ಆಳ್ಗಿಕೆಯ ಕಾಲಕ್ಕೆ ಸೇರಿದ್ದೆಂಬುದು ಸ್ಪಷ್ಟವಾಗುತ್ತದೆ. 
ಮೂರನೇ ನರಸಿಂಹನ ನಂತರದಲ್ಲಿ ಗದ್ದುಗೆಗೇರಿದ ಆತನ ಮಗ ಮೂರನೇ ಬಲ್ಲಾಳನ ಆಳ್ಗಿಕೆಯ ಕಾಲವು ಚರಿತ್ರಾರ್ಹವಾದದ್ದು. 
ತನ್ನ ಕಾಲದಲ್ಲಿ ಈತನು ಮುಸ್ಲಿಮರ ಆಕ್ರಮಣವನ್ನು ದಿಟ್ಟವಾಗಿ ಎದುರಿಸಿ ಸಮರ್ಥ ರಾಜ್ಯಭಾರ ನಡೆಸಿದ್ದಾನೆ. ಆದರೆ 
ಅವರ ಉಪಟಳದಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ರಾಜಧಾನಿಯನ್ನು ತಾತ್ಕಾಲಿಕವಾಗಿ ಹಲವೆಡೆಗೆ ಬದಲಾಯಿಸಿಕೊಳ್ಳುತ್ತಾನೆ. 
ಇಂಥವುಗಳಲ್ಲಿ ಉಣ್ಣಾಮಲೆಯೂ ಒಂದಾಗಿದೆ. ಇದು ಇಂದಿನ ತಿರುವಣ್ಣಾಮಲೆಯಾಗಿದ್ದು, ಬಲ್ಲಾಳನ ಚಿಕ್ಕಪುನಾದ 
ರಾಮನಾಥನ ಕಾಲದಿಂದ ಅಥವಾ ಅದಕ್ಕೂ ಮುನ್ನವೇ ತಾತ ಸೋಮೇಶ್ವರನ ಕಾಲದಿಂದಲೇ ಇವರಿಗೆ ತಮಿಳು 
ಪ್ರಾಂತ್ಯವು ಸುಪರಿಚಿತವಾಗಿತ್ತು. ಇದರಿಂದಾಗಿ ಈತನಿಗೆ "ಉಣಾಮಲೆ'ಯಲ್ಲಿ ಸುಖಸಂಗತಾವಿನೋದದಿಂದ ರಾಜ್ಯಭಾರ 
ಮಾಡಲು ಸಾಧ್ಯವಾಯಿತು. ಬಲ್ಲಾಳನ ಇಂತಹದೊಂದು ಸಮಯೋಚಿತವಾದ ಚಾತುರ್ಯ ಮತ್ತು ಅದಕ್ಕೆ ದೊರೆತ 
ಹೋಷಣೆಗಳು ಸಹ ಈತನ ಸುದೀರ್ಪವಾದ ಅಳ್ಗಿಕೆಗೆ ಕಾರಣವಾಗಿದೆಯೆನ್ನಬಹುದು. 


ಮೂರನೇ ಬಲ್ಲಾಳನ ಕಾಲದ ಶಾಸನಗಳನ್ನು ಅಧ್ಯಯನ ಮಾಡಿದಲ್ಲಿ ಈತನು ಎರಡು ಬಾರಿ ಉಣಾಮಲೆ/ 
ಉಂಣಾಮಲೆ/ ವುಂಣಾಮಲೆ ಎಂಬ ಪ್ರಾಚೀನರೂಪಗಳನ್ನು ಹೊಂದಿದ ಇಂದಿನ ತಿರುವಣ್ಣಾಮಲೆಯಿಂದ ರಾಜ್ಯಭಾರ 
ಮಾಡಿದ್ದಾಗಿ ತಿಳಿದುಬರುತ್ತದೆ. ಇದರ ಕಾಲವು ಕ್ರಮವಾಗಿ ಕ್ರಿಶ. ೧೩೨೮-೨೯ ಮತ್ತು ೧೩೪೨ರ ಸಂವತ್ತರಗಳಾಗಿವೆ. 
ಇದಕ್ಕೆ ಪೂರಕವಾಗೆಂಬಂತೆ ಹೊಯ್ದಳರ ಬಗ್ಗೆ ವಿಶೇಷ ಅಧ್ಯಯನವನ್ನು ನಡೆಸಿರುವ ಜೆ.ಡಿ.ಎಂ. ಡೆರಟ್‌ ಅವರೂ ಸಹ 
ಮೂರನೇ ಬಲ್ಲಾಳನು ೧೩೨೮ರ ಹೊತ್ತಿಗೆ ಬೇಸಿಗೆ ಮತ್ತು ಮಳಗಾಲಗಳನ್ನು ತಿರುವಣ್ಣಾಮಲೈನಲ್ಲಿ ಕಳದನೆಂದು 
ಅಭಿಪ್ರಾಯಪಟ್ಟಿರುತ್ತಾರೆ (ನೋಡ The Hoysalas J Duncan M DerretteP 164) ಇದೀಗ ಇದನ್ನು ವಿಸ್ಪರಿಸಬಹುದಾಗಿದ್ದು 
ಕಡತನಮಲೆ ಶಾಸನದ ಆಧಾರದ ಮೇರೆಗೆ ಬಲ್ಲಾಳನು ಶುಕ್ಷ ಸಂವತ್ಸರದಲ್ಲಿ. ಎಂದರೆ ಕ್ರಿಶ. ೧೩೨೯ರಲ್ಲಿ ಸಹ ಅಲ್ಲಿಯೇ 
ಇದ್ದಿರಬೇಕೆಂದು ಅಭಿಪ್ರಾಯಪಡಬಹುದಾಗಿದೆ. ಉಣಾಮಲೆ ಪ್ರಸ್ತಾಪವಿರುವ ಕ್ರಿಶ. ೧೩೨೮ರ ವಿಭವ ಸಂವತ್ಸರಕ್ಕೆ 
ಸೇರುವ ಐದಾರು ಶಾಸನಗಳು ಬೆಂಗಳೂರು ಶಾಸನ ಸಂಪುಟದಲ್ಲಿ ದಾಖಲಾಗಿದೆ. ಅವು ಯಾವುದೆಂದರೆ, ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಹಾಡೋನಹಳ್ಳಿ-ಕುರವಿಗೆರೆ, ದೇವನಹಳ್ಳಿ ತಾಲ್ಲೂಕಿನ ತಿಂಡಲು-ಚಿಕ್ಕಜಾಲ ಮತ್ತು ಹೊಸಕೋಟೆ ತಾಲ್ಲೂಕಿನ 
ಬೈರತಿ. ಈಗ ಸದ್ಯದಲ್ಲಿ ಶುಕ್ಷ ಸಂವತ್ಸರದ ಎಂದರೆ ೧೩೨೯ರಲ್ಲಿ ಬಲ್ಲಾಳನು ಉಣಾಮಲೆಯಿಂದಲೇ ರಾಜ್ಯ ನಿರ್ವಹಣೆ 
ಮಾಡುತ್ತಿದ್ದ ಎಂಬ ವಿಚಾರವನ್ನು ತಿಳಿಸುವ ಕಡತನಮಲೆ ಶಾಸನವು ವಿಶಿಷ್ಠವಾದದ್ದೆನ್ನಬಹುದು. 


"ಎಲ್ಲಾವಿಷಯ'ವೆಂಬುದು ಇಂದಿನ ಯಲಹಂಕ ಬಗೆಗಿನ ಪ್ರಾಚೀನ ರೂಪಕವಾಗಿದ್ದು ಇದನ್ನು ಹನ್ನೊಂದನೇ 
ಶತಮಾನದ ಶಾಸನದಲ್ಲಿಯೇ ಬಳಸಿರುವುದು ಕಂಡುಬರುತ್ತದೆ. (ನೋಡಿ "ಇತಿಹಾಸ ದರ್ಶನ' ಸಂಪುಟ: ೩೩, ಲೇಖನ: 
ಹೆಸರಘಟ್ಟದ ಅಪ್ರಕಟಿತ ಶಾಸನ, ಲೇಖಕರು: ಕೆ. ಧನಪಾಲ್‌, ಕೆ.ಆರ್‌.ನರಸಿಂಹನ್‌, ಪ್ರಕಟಣೆ: ಕರ್ನಾಟಕ ಇತಿಹಾಸ 
ಅಕಾಡೆಮಿ) ಎಲಹಂಕವನ್ನು ತಮಿಳು ಶಾಸನಗಳು "ಇಲೈಪಕ್ಕ' ಎಂದು ಕರೆದಿದೆ. "ಇಲೈಪಕ್ಕನಾಟ್ಲು' ಎಂಬ ಪ್ರಯೋಗಕ್ಕೆ 
ಹಲವಾರು ಶಾಸನಗಳು ಉದಾಹರಣೆಯಾಗಿ ನಮಗಿಂದು ದೊರೆಯುತ್ತಿವೆ. ಎಲಹಕ (ಎಲಹ / ಎಲಹಕ್ಕ / ಎಲಹಂಕ 
/ ಯಲಹಂಕ- ಎಂಬಿತ್ಯಾದಿ ಹಲವು ಸ್ಥಳನಾಮಗಳು ಸುಮಾರು ಐವತ್ತಕ್ಕೂ ಹಚ್ಚು ಶಾಸನಗಳಲ್ಲಿ ಲಭ್ಯವಾಗುತ್ತಿವೆ. ಇದರ 
ಸಂಖ್ಯೆಯು ಹೂಸ ಹೊಸ ಶಾಸನಗಳ ಶೋಧದಿಂದ ಹೆಚ್ಚಾಗುತ್ತ ಸಾಗಿದೆ. ಕಡತನಮಲೆ ಶಾಸನದಲ್ಲಿ "ಎಲಹಕ್ಕ'ನಾಡಿನ 
ಉಲ್ಲೇಖ ಬಂದಿದೆ. "ಎಲವ' ಎಂಬ ಪದದ ವಿಶ್ಲೇಷಣೆಯನ್ನು ಅರಿತುಕೊಳ್ಳುವುದು ಇಲ್ಲಿ ಅಗತ್ಯವಾದೀತು. ಕೆಂಪು 
ಬೂರುಗದ ಮರಕ್ಕೆ "ಎಲವ' ಎಂಬ ಹೆಸರಿದ್ದು ಇದನ್ನು ಇಲವ ಎಂದೂ ಪರ್ಯಾಯವಾಗಿ ಕರೆಯುತ್ತಾರೆ. ಇದಕ್ಕೆ ಸಸ್ಯ 
ಶಾಸ್ತ್ರದ ಹೆಸರೇನೆಂದರೆ "B೦ಖಔಸ CEIBA’ ಎಂಬುದಾಗಿದೆ. *ಇಲವಿಂದ' ಎಂಬ ಒಂದು ಬಗೆಯ ವನಸ್ಪತಿಯನ್ನು 
'ಸಕಲವೈದ್ಯಸಾರವು' ತಿಳಿಸುತ್ತದೆ. ಇದರ ಚಿಗುರನ್ನು ಜೀರಿಗೆ ಮತ್ತಿತರ ಸಾಂಬಾರ ವಸ್ತುಗಳೊಂದಿಗೆ ಸೇರಿಸಿ ಕಷಾಯ 
ಮಾಡಿ ಕುಡಿದರೆ ಅಂತರ್ದಾಹವು ಪರಿಹಾರವಾಗುತ್ತದೆಂಬ ಮನೆಮದ್ದಿನ ವಿಷಯ "ಸಕಲವೈದ್ಯಸಾರ'ದಲ್ಲಿದೆ. (ಇದನ್ನು 


೫೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ತಿಳಿಸಿದ ಕಾಲೇಜು ಪ್ರಾಧ್ಯಾಪಕ ಡಾ.ಎಸ್‌.ಎಲ್‌. ಶ್ರೀನಿವಾಸಮೂರ್ತಿ ಅವರಿಗೆ ಧನ್ಯವಾದಗಳು) ಇದರಿಂದ ನಮಗೆ 
ಎಲಹಂಕ ನಾಡಿನ ಪ್ರದೇಶವು ಇಂತಹ ಕೆಂಪು ಬೂರುಗದ ಮರಗಳಿಂದಲೂ "ಇಲವ' ಎಂಬ ವನಸ್ಪಶಿಯಿಂದಲೂ 
ಸಮೃದ್ದವಾಗಿರಬೇಕೆಂದು ಆಲೋಚಿಸಲು ಅವಕಾಶವಿದೆ. 


ಕಡತನಮಲೆ ಶಾಸನದಲ್ಲಿ ಪಸ್ತಾಪಗೊಂಡಿರುವ ಕಾಮೆಯ ದಂಡನಾಯಕನನ್ನು 'ಶ್ರೀಮನು ಪ್ರಧಾನಂ ಪೊಂನಣನವರ 
ಮಕ್ಕಳು ಕಾಮೆಯ ದಂಣಾಯ್ದರು”-ಎಂದು ಹೇಳಲಾಗಿದೆ. ಈಗಾಗಲೇ ಪ್ರಸಾಪ ಮಾಡಿರುವ ಬಲ್ಲಾಳನ ಆಳ್ಗಿಕೆಯ 
ಕಾಲದ ಐದೂ ಶಾಸನಗಳಲ್ಲಿ ಈತನನ್ನು ಬಹುಪಾಲು ಇದೇ ಹೆಸರಿನಿಂದ ಕರೆದಿರುವುದು ಈತನಿಗೆ ಸಂದಿದ್ದ ಗೌರವಕ್ಕೆ 
ನಿದರ್ಶನವಾಗಿದೆ. ಇಲ್ಲಿಯವರೆಗೆ ತಿಳಿದುಬಂದಿರುವ ಹಾಗೆ ಈತನ ಮೊದಲ ಪ್ರಸ್ತಾಪವು ಮಾಗಡಿ ತಾಲ್ಲೂಕಿನ ಹೆಬೊಳಲು 
ಗ್ರಾಮದ ಕ್ರಿಶ ೧೩೧೫ರ ಕಾಲಕ್ಕೆ ಸೇರಿರುವ ಶಾಸನದಲ್ಲಿ ಬಂದಿರುತ್ತದೆ. 


ಕಾಮೆಯ ವರಡಘೇಯಕವು ಎಲಹಂಕ ನಾಡಿನ ಅಭಿವೃದ್ದಿಯ ಕಡೆಗೆ ವಿಶೇಷ ಗಮನವನ್ನು ಹರಿಸಿದ್ದನೆಂಬ 
ಸಂಗತಿಯು ನಮಗೆ ಡಾ. ಗಂಗಾಂಬಿಕೆ ಅವರ ಮಾತುಗಳಲ್ಲಿ ತಿಳಿದುಬರುತ್ತದೆ. "ಮೂರನೆ ಬಲ್ಲಾಳನು ಉಣಾಮಲೆ 
ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುತ್ತಿದ್ದ ರಾಜಕೀಯ ಮೇಲಾಟಗಳಲ್ಲಿ, ರಾಜಕೀಯ ಸ್ಥಿತ್ಯಂತರದ ಕಾದಾಟಗಳಲ್ಲಿ 
ನಿರತನಾಗಿದ್ದ ಸಂದರ್ಭದಲ್ಲಿ ಕನ್ನಡ ನಾಡಿನ ಬಯಲುಸೀಮೆಯ ಪ್ರದೇಶಗಳಾದ ದೇವಗುಂದ ನಾಡು ಮತ್ತು ಯಲಹಂಕ 
ನಾಡುಗಳಲ್ಲಿ ಯುದ್ದಾದಿ ಅಶಾಂತ ಪರಿಸ್ಥಿತಿಗಳು, ಅರಾಜಕತೆಗಳು, ಸಾಮಾನ್ಯ ವಿಪ್ಲವಗಳು ಸಹ ಮುನ್ನ ಆಗೆ ಬಾರದಂತೆ 
ದಕ್ಷವೂ, ಯೋಗ್ಯವೂ ಆದ ಆಡಳಿತವನ್ನು ನಡೆಸಿದ್ದನು ಎಂಬುದು ದೃಢವಾಗುತ್ತದೆ” ಎಂದಿದ್ದಾರೆ ಸೋಡಿ "ಶಾಸನ 
ಅಧ್ಯಯನ' ಸಂಪುಟ: ೧೦, ಸಂಚಿಕೆ: ೧ ಜುಲೈ ಡಿಸೆಂಬರ್‌ ೨೦೧೮. ಕನ್ನಡ ವಿಶ್ವವಿದ್ಯಾಲಯ, ಹಂಪಿ) ಎಲಹಂಕ 
ನಾಡಿನ ಉತ್ಕ್ಸರ್ಷದಲ್ಲಿ ಮೂರನೇ ಬಲ್ಲಾಳನಿಗೆ" ತನ್ನ ಸಮರ್ಥ ಆಡಳಿತ ನಿರ್ವಹಣೆಯಿಂದ ಒತ್ತಾಸೆಯಾಗಿ ನಿಂತ 
ಕಾಮಯ್ಯ ದಂಡನಾಯಕನ ಮಿಗಿಲಾದ ಪಾತ್ರವನ್ನು ಯಲಹಂಕ ಇತಿಹಾಸದ ಅಧ್ಯಯನದಲ್ಲಿ ಅರಿತಿರಲೇಬೇಕಾದದ್ದು 
ಅತ್ಕವಶ್ಯಕವಾದದ್ದು. 

ಕಡತನಮಲೆಯನ್ನು ಶಾಸನದಲ್ಲಿ "ಕಡಿತಲೈಮಲೆ' ಎಂಬ ಹೆಸರಿನಿಂದ ಕರೆದಿದೆ. "ಮಲೆ' ಎಂಬ ವಿಶೇಷಣ ಬೆಟ್ಟಕ್ಕೆ 
ಅನ್ವಯವಾಗಬಹುದಾದರೂ ಇಲ್ಲಿ ಯಾವುದೇ ಬೆಟ್ಟಗಳು ಕಂಡುಬರುತ್ತಿಲ್ಲವೆಂಬುದು ಇಲ್ಲಿ ಗಮನಿಸಬೇಕಾದದ್ದು. ಇದು 
"'ಉಣಾಮಲೆ'ಯ ಪ್ರಭಾವದಿಂದ ಇಲ್ಲಿನ ಪ್ರದೇಶಕ್ಕೆ ನೀಡಿರುವ ಹೆಸರಾಗಿರಬಹುದೆ ಎಂಬುದನ್ನು ಇಲ್ಲಿ ಚಿಂತಿಸಬೇಕಾಗುತ್ತದೆ. 
ಎಲಪಕ್ಕ ನಾಡಿನಲ್ಲಿ ಬರುವ ಕಡಿತಲೈಮಲೆಯ ಚತುಸ್ಲೀಮೆಯೊಳಗಣದ ಗಡದ್ದೆ-ಬೆದ್ದಲು ಎಲ್ಲವನ್ನು ಕಾಮೆಯ ದಂಡನಾಯಕ 
ಮತ್ತು ಎಲಹಕ್ಕ ನಾಡಿನ ಮಹಾಜನಗಳು "ಚಯ್ಯಮೂಲೆ'ಯವರಿಗೆ ಕೊಡುಗೆಯಾಗಿ ಕೊಟ್ಟಿರುತ್ತಾರೆ. ಇಲ್ಲಿ ಬಂದಿರುವ 
ಚೆಯ್ಯಮೂಲೆಯವರು ಯಾರೆಂಬುದು ಇಲ್ಲಿ ಇನ್ನೂ ಬಿಡಿಸಬೇಕಾದ ಪುಶ್ನೆಯಾಗುಳಿದಿದೆ. ಯಲಹಂಕ ನಾಡಿನ ಮಹಾಜನಗಳು 
ಹೊಂದಿದ್ದ ಗಣನೀಯ ಸ್ಥಾನವೂ ಶಾಸನದಿಂದ ನಿರ್ದೇಶಿತವಾಗಿದೆ. 


ಕಡತನಮಲೆಯಲ್ಲಿ ಲಭ್ಯವಾದ ಹೊಸ ಶಾಸನದಿಂದಾಗಿ ನಮಗೆ ಮೂರನೇ ಬಲ್ಲಾಳನು ಉಣಾಮಲೆ ಆರ್ಥಾತ್‌ 
 ತಿರುವಣ್ಣಾಮಲೆಯಿಂದ 'ಹೊದಲ ಹಂತದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ರಾಜ್ಯ ನಿರ್ವಹಣೆ ಮಾಡಿದ್ದಿರಬೇಕೆಂಬ 
ಹೊಸ ಸಂಗತಿ ಬೆಳಕಿಗೆ ಬಂದಂತಾಗಿದೆ. ಕಾಮೆಯ ದಂಡನಾಯಕನ ಆಡಳಿತದ ಕೊನೆಯ ಹಂತದ ಶಾಸನವಾಗಿರುವ 
ಇದರಿಂದ ನಮಗೆ ಆತನಿಗೆ ತನ್ನ ರಾಜನಂತೆಯೇ ಪ್ರಜೆಗಳ ಬಗೆಗಿನ ಅಭಿಮಾನ, ಅವರ ಆರ್ಥಿಕ ಪುನಶ್ಲೇತನದ ಕಡೆಗಿದ್ದ 
ಒಲವು ವ್ಯಕ್ತವಾಗುತ್ತದೆ. ಇತಿಹಾಸದ ಬಲಸಂವರ್ಧನೆಯ ಕೊಂಡಿಯಾಗಿಯೂ ಉಳಿಯಬಲ್ಲ ಇಂತಹ ಶಾಸನಗಳ 
ಸಂರಕ್ಷಣೆಯ ಕಾರ್ಯ ಅತ್ಯವಶ್ಯಕವಾಗಿ ಆಗಬೇಕಾಗಿದೆ. 


[ಲೇಖನ ರಚನೆಗೆ ನೆರವಾದ ಕೆ. ಧನಪಾಲ್‌, ಡಾ. ಆರ್‌. ಯುವರಾಜು, ಕಡತನಮಲೆಯ ಸತೀಶ್‌ ಹಾಗೂ ಅಲ್ಲಿನ ಯುವಕರು ಮತ್ತು 
ಪತ್ರಕರ್ತ ರಾಮಚಂದ್ರಮೂರ್ತಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.] 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 9೫5೫ 


(YS 


ದೇವನಹಳ್ವ ತಾಲ್ಲೂಕಿವ ಬೊಮ್ಮವಾರದ 
ಅಪ್ರಕಣತ ಶಾಪವ 


ಆರ್‌. ಯುವರಾಜು* 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲ್ಲೂಕ್‌ಗಳಲ್ಲಿ ಒಂದಾದ ದೇವನಹಳ್ಳಿ ತಾಲ್ಲೂಕಿನ ಕುಂದಾಣ 
ಹೋಬಳಿಗೆ ಸೇರಿರುವ ಬೊಮ್ಮವಾರ ಗ್ರಾಮವು ಐತಿಹಾಸಿಕವಾಗಿ ಮಹತ್ವ ಪಡೆದಿರುವುದಕ್ಕೆ ಹಲವಾರು ಶಾಸನಗಳಾಧಾರದಿಂದ 
ತಿಳಿದು ಬರುತ್ತದೆ. ಹಾಗೇಯೇ ಗ್ರಾಮದಲ್ಲಿನ ಪ್ರಸಿದ್ದವಾದ ಸುಂದರೇಶ್ವರ ದೇವಾಲಯವನ್ನು ದೇವನಹಳ್ಳಿಯನ್ನು ಆಳುತ್ತಿದ್ದ 
ಬಚ್ಚೆಗೌಡ ಎಂಬುವವನು ನಿರ್ಮಿಸಿದನು ಎಂಬ ಪ್ರತೀತಿ ಇದೆ. ಗ್ರಾಮದ ಅಂಜನೇಯ ದೇವಾಲಯದ ಎದುರಿನ ರಸ್ತೆಯ 
ಪಕ್ಕದಲ್ಲಿ ಸುಮಾರು ೫ ಅಡಿ ಎತ್ತರ, ೩ ಅಡಿ ಅಗಲದ ೨೦ ಸಾಲುಗಳ ಅಪ್ರಕಟಿತ ಶಾಸನವನ್ನು ೨೦೧೯ ರಲ್ಲಿ ಪತ್ತೆ 
ಹಚ್ಚಲಾಗಿದೆ. 


ಶಾಸನದ ಪಾಠ 
೧. ಶ್ರೀ ಮತು ಸಕವರುಷ ೧೨೭೭ ಜ ೧೧ .ಯಪ ಅಲಾಜಿಯರು ಒಳಗಾದ ಸ 
೨. ಯ ಸಂವತ್ಸರದ (ಕಾ) ಸು ೧೫ ಶ್ರೀಮನು ೧೨. ಮಸ್ತ ಪಜೆಗಾವುಂಡಗಳು ಶ್ರೀಮನು ಮಹಾ 
೩. ಮಹಾ ಮಂಡಳೇಶ್ವರಂ ಅರಿರಾಯ ವಿಭಾಡ ೧೩. ಸಾವಂತದಿಪತಿ ನರಲೋಕ ಗಂಡ ಮಯಿಲೆ 
೪. ಭಾಷೆಗೆ ತಪ್ಲುವರಾಯ ಗಂಡ ಚತುಸಮು ೧೪. ಯ ನಾಯಕನ ತಮ್ಮ ಚನ್ನಯನಾಯಕ 
೫. ದಾದಿಪತಿ ಶ್ರೀವೀರ ಹ ೧೫. ರಿಗೆ ಬೊಮ್ಮವರದ ಚತುಸೀಮೆನು 
೬. ರಿಯಪ್ರ ಒಡೆಯರು ಪ್ರುತಿ ೧೬. ಕೊಡಗಿಯಾಗಿ ಕೊಟ್ಟೆಉ ಚಂದ್ರಾದಿತ್ಯ 
೭ ವಿ ರಾಜ್ಯವಂ ಶ್ರೀಮನು ಮಹಾ ೧೭. ವರೆ.. ಅನುಭವಿಸೂದು ಮಂಗಳ 
೮. ಎಲಹಕ್ಕನಾಡ ಪ್ರಭುಗಳು ಸೊಣಪ ..ದೇ ೧೮. ಮಹಾ ಶ್ರೀಶ್ರೀ ಇ ಉರ ಎಂಮ 
೯. ಣನ .ಸರುರ ಬಯಿರಿದೇವ.. ವಾಗಟ ೧೯. ತಮ ಮಕ್ಕಳು ವರಯತ್ರ ಸಲು 


೧೦ ದ ಮಾರದೇವಯ ಕಂನ ಗಉುಡನು ತಾಮಿಯಪ್ರ ೨೦. ವುದು. 


ಸಾರಂಶ: ವಿಜಯನಗರದ ವೀರ ಹರಿಯಪ್ಪ ಒಡೆಯರ್‌ ಆಳ್ಗಿಕೆಯಲ್ಲಿ ಮಹಾ ಎಲಹಂಕನಾಡ ಪ್ರಭುಗಳು ಸೊಣಪ., 
ಬಯಿರಿದೇವ, ವಾಗಟದ ಮಾರದೇವಯ, ಕಂನಗಉಡ, ತಾಮಿಯಪ್ಪ, ..ಯಪ, ಅಲಾಜಿಯರು ಒಳಗಾದ ಸಮಸ್ತ 
ಪಜೆಗವುಂಡಗಳು ಸೇರಿ ಮಹಾ ಸಾವಂತಾಧಿಪತಿಯಾದ ನರಲೋಕ ಗಂಡ ಮಯಿಲೆಯನಾಯಕನ ತಮ್ಮ ಚನ್ನಯನಾಯಕನಿಗೆ 
ಬೊಮ್ಮವಾರದ ಚತುಸೀಮೆಯನ್ನು ಕೊಡುಗೆಯಾಗಿ ಕೊಟ್ಟ ವಿವರವಿದೆ. 


ಶಾಸನದಲ್ಲಿ ಉಲ್ಲೇಖವಾದ ಜಯ ಸಂವತ್ಸರ ಹಾಗೂ ಶಾಲಿವಾಹನ ಶಕ ೧೨೭೭, ಕಾರ್ತಿಕ ಶು ೧೫ನ್ನು ಇಂದಿನ 
ಕಾಲಮಾನಕ್ಕೆ ಬದಲಾಯಿಸಿದರೆ ಕ್ರಿಶ. ೧೩೫೪, ನವೆಂಬರ್‌ ೧ ಕೈ ಸರಿ ಹೊಂದುತ್ತದೆ. ಮತ್ತು ಶಾಸನದಲ್ಲಿನ ಹರಿಹರರಾಯನು 
ವಿಜಯನಗರ ಮನೆತನ ಸಂಸ್ಥಾಪಕರಾದ ಸಂಗಮನ ಐದು ಸಹೋದರರಲ್ಲಿ ಹಿರಿಯವನಾಗಿದ್ದು, ೧೩೫೬ ರ ವರೆಗೆ 
ಆಳ್ಳಿಕೆ ನಡೆಸಿದ್ದಾನೆ. ಜಿಲ್ಲೆಯಲ್ಲಿ ಹರಿಹರನಿಗೆ ಸಂಬಂಧಿಸಿದಂತೆ ೧೬ಕ್ಕೂ ಶಾಸನಗಳು ದೊರೆತಿವೆ. 

ಹಾಗೆಯೇ ಮಹಾ ಯಲಹಂಕ ನಾಡಪ್ರಭು ಸೊಣ್ಣಪ ಎಂಬುವವನು ನಲ್ಲೂರುನಾಡ ನಾಯಕರಾದ ಶ್ರೀಪತಿನಾಯಕನ 
ಮಗನಿರಬೇಕು. ಇವನ ಕಾಲಮಾನ ಕ್ರಿಶ. ೧೩೪೬-೧೪೧೭ ಆಗಿರುವುದರಿಂದ ಶಾಸನಕಾಲ ಕ್ರಿಶ. ೧೩೫೫ ಆಗಿದ್ದು, ಈ 
* ಪಂಶೋಧಕರು, ಶ್ರೀ ಅರವಿಂದ ಭವನ, ವಿ ಮಿಥಿಕ್‌ ಸೊಸ್ಕೆಟ, ನೃಪತುಂಗ ರಸ್ತೆ, ಬೆಂಗಳೂರು, ಮೊ. ೯8೦೬೯ ೯೯೬೯೯ 


೫೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸಂದರ್ಭದಲ್ಲಿ ಈ ಸೊಣಪುನಾಯಕ ಬಿಟ್ಟರೆ ಬೇರೆ ಯಾವ ಸೊಣಪ್ಪ ಇರುವುದಕ್ಕೆ ಶಾಸನಾಧಾರಗಳು ಲಭ್ಯವಾಗಿಲ್ಲ. 
ಸೊಣ್ಣಪ್ಪ ಹಾಗೂ ಅವರ 'ವಂಶಸ್ಥರು ದೇವನಹಳ್ಳಿ ನಲ್ಲೂರು, ಚಿಕ್ಕಜಾಲ, ps ಹೋಬಳಿಗಳಲ್ಲಿ ಅಳಕೆ 
ನಡೆಸಿರುವುದಕ್ಕೆ ಹಲವಾರು ಶಾಸನಗಳು ಲಭ್ಯವಾಗಿವೆ. ಹೊಯ್ದಳರ ಕಾಲದಲ್ಲಿದ್ದ ಸೊಣ್ಣೆಯನಾಯಕ ಅಥವಾ ಸೊಣ ಗೌಡನು 
ವಿಜಯನಗರ" ಕಾಲದಲ್ಲಿ ನಾಡಪಭುವಾಗಿದ್ದರು ಎಂದು .ವಿ.ಕೃಷ್ಣಮೂರ್ತಿ ಅಭಿಪ್ರಾಯ ಪಟ್ಟಿದ್ದಾರೆ. ವಿಜಯನಗರ 
ಕಾಲಾವಧಿಯಲ್ಲಿ ಮಹಾಸಾಮಂತಾಧಿಪತಿ, ನಾಡಪುಭು. ಸೇನಾಧಿಪತಿಯಾಗಿ (£€-9, ॥63, ಕ್ರಿಶ. ೧೪೧೨, ಬೆಂಡಿಗಾನಹಳ್ಳಿ) 
ಹಲವು ಬಗೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎನ್ನಬಹುದು. ಬೊಮ್ಮವಾರದ ಸೊಣ್ಣಪ್ಪ ಎಂದು ಚಿಕ್ಕಹೋಬನಹಳ್ಳಿಯ 
ಶಾಸನದಲ್ಲಿ ಇರುವುದರಿಂದ ಸೊಣ್ಣಪ್ಪುನು ಬೊಮ್ಮವಾರದ ಗ್ರಾಮದವನಾಗಿದ್ದು (€-9, ೪8, ಬೊಮ್ಮವಾರ), ಇದೇ 
ಗ್ರಾಮವನ್ನು ದಾನ ನೀಡಿದ್ದಾನೆ. ಸೊಣ್ಣಪುನಾಯಕನ ವಂಶಾವಳಿಯನ್ನು ಇಲ್ಲಿ ಕಾಣಬಹುದು. 


ಶ್ರೀಪತಿನಾಯಕ 


ಮಹಾಸಾಮಂತಾಧಿಪತಿ ಸೊಣಪುನಾಯಕ 


ಸೊಯನಾಯಕ  ಅಂಕಿಯನಾಯಕ  ಚಿಕ್ಕಅಂಕಿಯ ನಾಯಕ ಹಿರಿಯಪ್ಪ ಜಚಾವುಂಡೆಯನಾಯಕ 
ಪುರುಗಣ ಜೀಮೆಯನಾಯಕ  ಭೈರಣ್ಣನಾಯಕ 


ಈ ಶಾಸನದಲ್ಲಿ ಪ್ರಮುಖವಾಗಿ ಕಂಡುಬರುವ ಬಯಿರಿದೇವ, ವಾಗಟದ ಮಾರದೇವ, ಕಂನಗವುಡನು, ತಾಮಿಯಪ್ಪನು 
ಅಲ್ಲಾಳಜಿಯರು ಈ ತಂಡದ ಉಲ್ಲೇಖವಿರುವ ಹಲವಾರು ಶಾಸನಗಳು ಈಗಾಗಲೇ ದಾಖಲಾಗಿವೆ. ಅಲ್ಲಾಳಜಿಯನು 
ಯಲಹಂಕನಾಡ ಸೇನಾಬೋವನಾಗಿದ್ದು, ಮಾರದೇವ ವಾಗಟದ ಗ್ರಾಮದವನಾಗಿದ್ದು, ಭೃರೀದೇವ ದೇವಣನ ಮಗನಾಗಿದ್ದು, 
ಮಹಿಲೆಗೌಡನ ಮಗ ವೈಚಣ್ಣನಿದ್ದನು. 


ಮೂರನೇ ವೀರಬಲ್ಲಾಳ ದೇವರಸನ ಆಳಿಕೆಯಲ್ಲಿ ಯಲಹಂಕನಾಡ ಮಯಿಲುಗೌಡ, ಮಾರಗೌಡ, ಮಲ್ಲಯ್ಯಗೌಡ, 
ತಾಮಿಯಪ್ಪ ಹಾಗೂ ನಾಡಸೇನಬೋವ ಅಲ್ಲಾಳರು ಒಳಗಾದ ಸಮಸ್ತ ಪ್ರಜೆಗೌಡಗಳು ಕ್ರಿಶ. ೧೩೨೮ ರಲ್ಲಿ ದೊಮ್ಮಲೂರಿನ 
ಸೋಮೇಶ್ವರ ದೇವಸ್ಥಾನಕ್ಕೆ (£€-9, ಅನುಬಂಧ, 165, ಕ್ರಿಶ. ೧೩೨೮, ದೊಮ್ಮಲೂರು, ಈ ಶಾಸನ ಹಾಗೂ 
ದೇವಾಲಯ ಎರಡೂ ಈಗ ಇಲ್ಲ). ಅದೇ ವರ್ಷ ಜಾಲದ ಚೆನ್ನಕೇಶವ ದೇವರಿಗೆ (E€-9, D೪60, ಕ್ರಿಶ. ೧೩೨೮, 
ಚಿಕ್ಕಜಾಲ, ದೇವಾಲಯವನ್ನು ಜೀರ್ಣೋದ್ದಾರ ಮಾಡುವಾಗ ಶಾಸನ ಕಣ್ಮರೆಯಾಗಿದೆ.) ಕ್ರಿಶ. ೧೩೩೮ರಲ್ಲಿ ಉನ.ಲದ 
ದೇವಣ್ಣನ ಮಗ ಭೈರಿದೇವನಿಗೆ (£€-9, D೪60, ಕ್ರಿಶ. ೧೩೩೮, ಬಂಡೆಕೊಡಿಗೇಹಳ್ಳಿ) ದಾನ ನೀಡುತ್ತಾರೆ. ಕ್ರಿಶ. ೧೩೪೨ 
ರಲ್ಲಿ ಅಲ್ಲಯ್ಯರಿಗೆ (£€-9, B24, ಕ್ರಿಶ. ೧೩೪೨, ಗಾಣಿಗರಹಳ್ಳಿ, ಈಗ ಶಾಸನವನ್ನ ಮಾಸ್ತಿಯಮ್ಮ ಗುಡಿ ಮುಂದೆ 
ಸಂರಕ್ಷಿಸಲಾಗಿದೆ), ಕ್ರಿಶ. ೧೩೪೨ರ ನಾಗಸಂದ್ರ ಶಾಸನದಲ್ಲಿ (£€-9, B34, ಕ್ರಿಶ. ೧೩೪೨, ನಾಗಸಂದ್ರ, ಶಾಸನವನ್ನು 
ಹೊಡೆದು ಹಾಕಲಾಗಿದೆ, ಶಾಸನದ ತುಂಡು ತುಂಡು ಭಾಗಗಳನ್ನು ಕಾಣಬಹುದು) ಶಾಸನ ತ್ರುಟಿತವಾಗಿರುವುದರಿಂದ 


' ಮಾರದೇವ, ಅಲ್ಲಾಳಜಿಯರ ಉಲ್ಲೇಖ ಮಾತ್ರ ಕಾಣಿಸುತ್ತದೆ. 


ನಾಡಸೇನಾಬೋವ ಅಲ್ಲಾಳರಿಗೆ ಕ್ರಿಶ. ೧೩೪೨ರಲ್ಲಿ ಜಕ್ಕೂರ ಕೆರೆ ಕೆಳಗೆ ಗದ್ದೆಯನ್ನು (£EC-9, B21, ಕ್ರಿ.ಶ. 
೧೩೪೨, ಜಕ್ಕೂರು, (ಈ ಶಾಸನವನ್ನು ಗ್ರಾಮದ ಮದ್ಮಭಾಗದಲ್ಲಿನ ಪಾರ್ಕ್‌ನಲ್ಲಿ ಸಂರಕ್ಷಿಸಲಾಗಿದೆ). ಅದೇ ವರ್ಷ 
ರಪನವರಿಗೆ' (EC-9, Bn129, ಕ್ರಿಶ. ೧೩೪೨, ನಾಗಶೆಟ್ಟಿಹಳ್ಳಿ ಈಗ ಶಾಸನ ಇಲ್ಲ ನಾಶವಾಗಿದೆ.) ದಾನ ನೀಡುತ್ತಾರೆ. 


ಹೊಯ್ದಳ ಕಾಲದಲ್ಲಿದ್ದ ಈ ತಂಡವು ವಿಜಯನಗರ ಕಾಲದಲ್ಲಿಯೂ ಮುಂದುವರೆದಿದ್ದಾರೆ. ಕ್ರಿಶ. ೧೩೪೮ರಲ್ಲಿ 
ವೀರಹರಿಯಪ್ಪ ಒಡೆಯರು ಮತ್ತು ಬುಕ್ಕಣ್ಣ ಒಡೆಯರ ಕಾಲದಲ್ಲಿ ಕೊಡಿಗೇಹಳ್ಳಿಯನ್ನು (£€-9, D೪60, ಕ್ರಿಶ. ೧೩೪೮, 
ಕಟಿಗೇನಹಳ್ಳಿ, ಈ ಶಾಸನವು ಈಗ ಸರ್ಕಾರಿ ಮ್ಯೂಸಿಯಂನಲ್ಲಿದೆ) ದಾನ ನೀಡಿದ್ದಾರೆ. ಇವರುಗಳು ದಾನ ನೀಡುವಾಗ 
ತಂಡದಲ್ಲಿನ ಎಲ್ಲಾ ಗೌಡುಗಳು ಹಾಗೂ ಅಲ್ಲಾಳಜಿಯರು ಒಳಗಾದ ಸಮಸ್ತ ಪಜೆ ಗಾವುಂಡಗಳು ಸೇರಿ ಎಂದು ಹೇಳಿ 
ಅಧಿಕಾರಿಗಳ ಜೊತೆಗೆ ನಾಡಿನಲ್ಲಿನ ಸಮಸ್ತ ಪ್ರಜೆಗಳ ನೆನೆದು ದಾನ ಕೊಡುವುದೇ ವಿಶೇವಾಗಿದೆ. 


ಕುಕ್ಕಲನಾಡು: ಬೆಂಗಳೂರು ನಗರ ಜಿಲ್ಲೆಯ ಪಶ್ಚಿಮ ಭಾಗವಾದ ಉತ್ತರ ತಾಲ್ಲೂಕು, ದಕ್ಷಿಣ ತಾಲ್ಲೂಕು ಹಾಗೂ 
ಮಾಗಡಿ ತಾಲ್ಲೂಕ್‌ಗಳ ಕೆಲವು ಭಾಗಗಳನ್ನು ಒಳಗೊಂಡ ಪ್ರದೇಶವೇ ಕುಕ್ಕಲನಾಡಾಗಿತ್ತು. ಈ ನಾಡನ್ನು ಕ್ರಿಶ. ೭೫೦ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೫೭ 


ರಿಂದ ಕ್ರಿ.ಶ. ೧೫೨೩ ರ ಅವಧಿಯಲ್ಲಿ ಹಲವಾರು ಮನೆತನಗಳು ಅಳ್ಳಿಕೆ ನಡೆಸಿರುವುದಕ್ಕೆ ೨೪ ಕ್ಕೂ 
ಹೆಚ್ಚು ಶಾಸನಗಳು ದೊರೆತಿವೆ. ಈ ರೀತಿಯಲ್ಲಿ ಅಧಿಕಾರ ನಡೆಸಿದ ಮನೆತನಗಳಲ್ಲಿ ಒಂದಾದ 
ಕೋಡಿಯ ನಾಯಕರ ಮಕ್ಕಳಾದ ಮೈಯಿಲೆಯನಾಯಕರು ಮತ್ತು ಅವರ ಸಹೋದರರು ೧೩೩೩ 
ರಿಂದ ಹೊಯ್ದಳರ ಕಾಲದಲ್ಲಿ ಸಾಮಂತಾಧಿಪತಿಯಾಗಿ ಕುಕ್ಕಲನಾಡಿನಲ್ಲಿ ಆಳ್ಳಿಕೆಯನ್ನು ನಡೆಸುತ್ತಿದ್ದು, 
ಹಲವಾರು ಸಾಮಾಜಿಕ. ಧಾರ್ಮಿಕ ಅಭಿವೃದ್ದಿ ಕಾರ್ಯಗಳನ್ನು ಮಾಡಿದ್ದಾರೆ. ಹೊಯಳಿ ಮನೆತನದ 
ಅವನತಿಯ ನಂತರ ವಿಜಯನಗರ ಸಾಮ್ರಾಜ್ಯದ ಹರಿಯಪ್ಪ ಜಒಜೆಯರಲ ಅಧೀನಕ್ಕೆ ವರ್ಗಾವಣೆಯಾದನೆನ್ನ ಬಹುದು. 


ಕ್ರಿಶ. ೧೩೪೮ರ ವೇಳೆಗೆ A ಅರಸರಾದ ಹರಿಹರರಾಯರ ಸಾಮಂತರಾಗಿ ಯಲಹಂಕನಾಡನ್ನು 
ಮಯಿಲೆಯನಾಯಕನು, ಚನ್ನಪಟ್ನದ ಕಳುವಳೆನಾಡನ್ನು ಚನ್ನೆಯನಾಯಕನು ಆಳುತ್ತಿದ್ದರು. ಹೀಗೆ ನಾಡುಗಳನ್ನು ಅಧಿಕಾರ 
ನಡೆಸುತ್ತಿದ್ದು, ಹಲವಾರು ದಾನ ಧರ್ಮಗಳನ್ನು ನೀಡುತ್ತಿದ್ದ ಇವರಿಗೆ ಇದಾದ ೪ ವರ್ಷದ ನಂತರದಲ್ಲಿ ಅಂದರೆ ಕ್ರಿ.ಶ. 
೧೩೫೪ ರಲ್ಲಿ ಈ ಚನ್ನೆಯನಾಯಕನಿಗೆ ಬೊಮ್ಮವಾರದ ಚತುಸೀಮೆಯನ್ನು ಯಾಕೆ ದಾನ ನೀಡಿದರು ಎಂಬುದಕ್ಕೆ 
ಹಲವಾರು ಪ್ರಶ್ನೆಗಳು ಕಾಡುತ್ತದೆ. 

ಬಹುಶಃ ಸೊಣ್ಣೆಯನಾಯಕನ ಸಂಬಂಧಿ ಅಥವಾ ವೈವಾಹಿಕ ಸಂಬಂಧವನ್ನು ಚನ್ನೆಯನಾಯಕ ಹೊಂದಿರಬೇಕು 
ಅದಕ್ಕೆ ಅವನಿಗೆ ದಾನ ನೀಡಿರಬೇಕು. ಅಥವಾ ಅಧಿರಾಜರ ವಿರುದ್ದ ಬಂಡಾಯ ಏಳಬಹುದು ಎಂದು ತಮ್ಮ ನಿಷ್ಠಾವಂತ 
ಅಧಿಕಾರಿಗಳುಳ್ಳ ಪ್ರಾಂತ್ಯದಲ್ಲಿ ದಾನ ನೀಡುವುದರೊಂದಿಗೆ ಅವರ ಮೇಲೆ ನಿಗಾ ಇಡಬಹುದು ಎಂದು ಅಥವಾ ವೀರ 
ಬಲ್ಲಾಳನ EY ಪ್ರಬಲ ಅಧಿಕಾರಿಗಳಾಗಿದ್ದ ಇವರು ಅಧಿಕಾರವನ್ನು ಮೊಟಕು ಗೊಳಿಸಲು ಈ ರೀತಿಯಾಗಿ 
—- ನೀಡಿರಬಹುದು. 


ಕ್ರಿ ಶ. ೧೩೮೬ರ ಕ್ಯಾತಮಾರನಹಳ್ಳಿ (೦-9, Bn139, ಕ್ರಿಶ. ೧೩೮೬, ಕ್ಯಾತಮಾರನಹಳ್ಳಿ, ಈಗ ಶಾಸನ ಕಾಣೆಯಾಗಿದೆ) 
ಶಾಸನದ ನಂತರ ಮಯಿಲೆಯನಾಯಕರ ವಂಶಸ್ಥರ ಸುಳಿವು ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ. 


[ಗೆಳೆಯರಾದ ಹೆಚ್‌.ಜಿ. ಶಶಿಧರರವರು ಮಾಹಿತಿ ನೀಡಿದರು, ಅವರಿಗೂ ಗುರುಗಳಾದ ಪ್ರೊ. ಕೆ.ಆರ್‌. ನರಸಿಂಹನ್‌ ಹಾಗೂ 
ಕೆ. ಧನಪಾಲ್‌ರವರಿಗೂ ಹಾಗೂ ಬೊಮ್ಮವಾರದ ಗ್ರಾಮಸ್ಥರಿಗೆ ಧನ್ಯವಾದಗಳು] 


ಆಕರ ದ್ರಂಥಗಳು 


(0. Lewis Rice.B, Epigraphia Carnatica, Inscriptions in The Bangalore District, vol. 9, 1905. 


lo 


Supplement to vol. 9, Director of Archaeological Researches in Mysore. 


೩. ಕೆ.ಆರ್‌. ನರಸಿಂಹನ್‌, ಯಲಹಂಕ ನಾಡು, ಇತಿಹಾಸದ ನೋಟಗಳು, (ಭಾಗ-೧) ಶೋಧನ ಪ್ರಕಾಶನ, ಮಾರುತಿ ನಗರ, ಯಲಹಂಕ, 
ಬೆಂಗಳೂರು, ೨೦೧೯. 


೪. ಪಿ.ವಿ. ಕೃಷ್ಣಮೂರ್ತಿ, “ಕುಕ್ಕಲನಾಡು ಒಂದು ಪ್ರಾಚೀನ ಪ್ರಾದೇಶಿಕ ವಿಭಾಗ, ಇತಿಹಾಸ ದರ್ಶನ, ಸಂಪುಟ ೭, ೧೯೯೨, ಪುಟ ಸಂಖ್ಯೆ 


೧೪೪-೧೪೮. 

೫. ಪಿ.ವಿ. ಕೃಷ್ಣಮೂರ್ತಿ, “ಕೋಳಾಲನಾಡು-ಒಂದು ಚಾರಿತ್ರಿಕ ಅಧ್ಯಯನ”, ಇತಿಹಾಸ ದರ್ಶನ, ಸಂಪುಟ ೧೦, ೧೯೯೫, ಪುಟ ಸಂಖ್ಯೆ 
೧೫೨. 

೬ ಡಾ. ಎಂ.ಜಿ. ಮಂಜುನಾಥ, "ದೊಡ್ಡೇರಿಯ ಅಪ್ರಕಟಿತ ವೀರಗಲ್ಲು ಶಾಸನ”, ಇತಿಹಾಸ ದರ್ಶನ, ಸಂಪುಟ ೧೬, ೨೦೦೧, ಪುಟ ಸಂಖ್ಯೆ 
೨೪-೨೬ 


೭. ಹೆಚ್‌.ಎಸ್‌. ಗೋಪಾಲರಾವ್‌, “ ೈಲಕೋನೇನಹಳ್ಳಿ ಶಿಲಾ ಶಾಸನ”, ಇತಿಹಾಸ ದರ್ಶನ, ಸಂಪುಟ ೨, ೧೯೮೭, ಪುಟ ಸಂಖ್ಯೆ ೬೮-೬೨. 


೮. ಆರ್‌. ಯುವರಾಜು, “ಶಾಸನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಯನ” (೫ನೇ ಶತಮಾನದಿಂದ ೧೮ನೇ 
ಶತಮಾನದವರೆಗೆ), (ಅಪ್ರಕಟಿತ ಮಹಾಪ್ರಬಂಧ ಬೆಂಗಳೂರು ವಿಶ್ವವಿದ್ಯಾಲಯ) ೨೦೨೦, ಪುಟ ಸಂಖ್ಯೆ ೫ಜ೭-ರ್ಜ, ೧೪೩-೧೪೮. 


೯.  ಆದಪು ಪಾಸೋಡಿ, ಪುರಾವಸ್ತು, ಕ.ಸಾ.ಪ, ಬೆಂಗಳೂರು, ೨೦೧೬, ಪುಟ ಸಂಖ್ಯೆ-೬೩. 


೫೮ ಇತಿಹಾಸ ದರ್ಶನ : ಸಂ. ೩೬ಿ/(೨೦೨೧ 


- 


ಸರ್ಕಾಲಿ ವಪ್ಲುಪಂದ್ರಹಾಲಯದಲ್ಲರುವ ಕಳಹ ಮತ್ಚು 
ಶಂಖದ ಮೇಲರುವ ಅಪ್ರಹಕಟತ ಶಾಪವಗದಳು 


ಎಂ. ಕಾವ್ಯಶ್ರೀ* ಎಸ್‌. ಕಾರ್ತಿಕ್‌ 


ಬೆಂಗಳೂರಿನ ಸರ್ಕಾರಿ ವಸ್ತುಸಂಗಹಾಲಯವು ಭಾರತದ ಪ್ರಾಚೀನವಾದ ವಸ್ತುಸಂಗಹಾಲಯಗಳಲ್ಲಿ ಒಂದಾಗಿದ್ದು, 
ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ವಸ್ತುಸಂಗಹಾಲಯಗಳಲ್ಲ ಎರಡನೆಯದಾಗಿದೆ”. ಈ ಮ್ಯೂಸಿಯಂನಲ್ಲಿ ವಿವಿಧ 
ರಾಜಮನೆತನಗಳ 'ನಾಣಿಗಳು, ವರ್ಣಚಿತೆಗಳು. ಶಿಲಗಳು, ಸಂಗೀತ ವಾದ್ಯಗಳು, ಶಿಲಾಶಾಸನಗಳು, ತಾಮ್ರಶಾಸನಗಳು, 
ಉತ್ಸನನಗಳಲ್ಲಿ ದೊರಕಿರುವ ಅವಶೇಷಗಳು ಮುಂತಾದ ಅಮೂಲ ಿ ವಸ್ತುಗಳು ಸಂಗಹವಾಗಿ, ಸಂರಕ್ಷಿತವಾಗಿ, ಪದರ್ಶಿತವಾಗಿವೆ. 
ಇವುಗಳನ್ನು ಕುರಿತಾದ ಪೂರ್ಣಪ್ರಮಾಣದ ಸೂಚಿ ಇದುವರೆಗೂ ಪ್ರಕಟವಾಗಿಲ್ಲ. ನಮ್ಮ ಗಮನಕ್ಕೆ ಬಂದಂತೆ ಮೂರು 
ಸೂಚಿಗಳು ಮಾತ್ರ ಮುದ್ರಿತವಾಗಿವೆ”. ಇವುಗಳನ್ನು ಹೊರತುಪಡಿಸಿದರೆ ಮೈಸೂರು ಪುರಾತತ್ತ್ವ ಇಲಾಖೆಯ ವಾರ್ಷಿಕ 
ವರದಿಗಳಲ್ಲಿ (೧೮೮೫-೧೯೫೬), ಬೆಂಗಳೂರಿನ (ಮೈಸೂರು) ಸರ್ಕಾರಿ ವಸ್ತುಸಂಗಹಾಲಯದ ವಾರ್ಷಿಕ ವರದಿಗಳಲ್ಲಿ 
(೧೮೮೫-೧೯೫೬) ಈ ವಸ್ತುಸಂಗಹಾಲಯದಲ್ಲಿನ ವಸ್ತುಗಳ ಬಗೆಗೆ ಹಾಗೂ ಈ ವಸ್ತುಸಂಗಹಾಲಯಕ್ಕೆ ಸಂಬಂಧಪಡುವ 
ಬೇರೆಬೇರೆ ಅಂಕಿ-ಅಂಶಗಳ ಬಗೆಗೆ ಮಾಹಿತಿ ದೊರಕುತ್ತದೆ. ಆದರೆ ಕಾಲಾನುಕಾಲಕ್ಕೆ ಅಂದರೆ ೧೯೫೬ರ ಅನಂತರ 
ಸೇರ್ಪಡೆ ಯಾಗಿರುವವುಗಳ ವಿವರಗಳು ಲಭವಾಗುವುದಿಲ್ಲ. ಆದರೂ ಇವುಗಳಿಂದ ಆಗುವ ನೆರವನ್ನು ಅಲ್ಲಗಳಯುವಂತೆಯೂ 
ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿರುವ ಶಾಸನಗಳನ್ನು ಗಮನಿಸಿದಾಗ, ಬಹುತೇಕವು ಪ್ರಕಟವಾಗಿದ್ದರೂ ಎರಡು ಅಪ್ರಕಟಿತ 
ಶಾಸನಗಳೂ ಇರುವುದು ಇತ್ತೀಚಿನ ಪರಿಶೀಲನೆಯಿಂದ ಕಂಡುಬಂದಿದೆ. ಇವೆರಡೂ ಪ್ರಕಟವಾಗಿರುವುದು ನಮ್ಮ ಗಮನಕ್ಕೆ 
ಬಂದಿಲ್ಲ. ಈ ಎರಡು ಶಾಸನಗಳ ಪಾಠವನ್ನು ಪ್ರಕಟಿಸುವುದೇ ಪ್ರಕೃತ ಲೇಖನದ ಪ್ರಮುಖ ಉದ್ದೇಶವಾಗಿದೆ. 


ಈ ಎರಡೂ ಶಾಸನಗಳಲ್ಲಿ ಒಂದು ಶಾಸನವು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿ ಎರಡು ಸಾಲುಗಳಲ್ಲಿದ್ದು, ಕಹಳೆಯ 
ಹೊರಗಿನ ಬಾಯಿಯ ಮೇಲೆ ಸುತ್ತಲೂ ಕೆತ್ತಲಟ್ಟಿದೆ (ದಾಖಲಾತಿ ಸಂಖ್ಯೆ-೩೯ ಚಿತ್ರ-೧). ಮತ್ತೊಂದು ಶಾಸನವನ್ನು ಶಂಖದ 
ಕವಚದ ಮೇಲೆ ತಮಿಳು ಭಾಷೆ ಮತ್ತು ಲಿಪಿಯಲ್ಲಿ ಕೆತ್ತಲಾಗಿದೆ. ಈ ಎರಡೂ ಶಾಸನಗಳ ಪಾಠವನ್ನು ಕೆಳೆಗೆ ಕ್ರಮವಾಗಿ 
ನೀಡಿ ಅನಂತರ ವಿಶ್ಲೇಷಣೆಯನ್ನು ಮಾಡಲಾಗಿದೆ. 
| ೧ 

ಕಹಳೆಯ ಹೊರಬಾಯಿಯ ಸುತ್ತಲೂ ಕೆತ್ತಿರುವ ಶಾಸನ 
೧ ಬೆಲು. ॥ ದುರ್ಗಂಮ ॥ ॥ಕಂ ॥ ಯಿರೇ ॥ ಮಗ ನಿರುವಾಣಿಗೌಡರು 


i ವಟ್ಟೇಗೌಡ ॥ ಕ॥ಳ 
೨ 
ಶಂಖಕ್ಕೆ ಅಳವಡಿಸಿರುವ ಕಂಚಿನ ಕವಚದ ಮೇಲಿರುವ ಶಾಸನ 
೧ ಶ್ರೀ ೨ ಮುರುಗನ್‌ ದುಣ್ಯ ಹ ಬಜ್ಲಾರ್‌ ದೇವರ್‌ 


ಈ ಕಹಳೆಯು ಸು. ೧೨೩ ಸೆಂಟಿಮೀಟರ್‌ ಉದ್ದವಿದ್ದು, ರೋಮನ್‌ ಲಿಪಿಯ ಎಸ್‌ ಅಕ್ಷರದ ಆಕಾರದಲ್ಲಿದೆ. ಕಹಳೆಯ 
ಮೇಲಿರುವ ಬರಹದ ಅರ್ಥವನ್ನು ಖಚಿತವಾಗಿ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ನಿರುವಾಣಿಗೌಡ ಮತ್ತು ವಟೇಗೌಡ ಎಂಬ 
ಇಬ್ಬರ ಹೆಸರುಗಳು ಮಾತ್ರವಿದ್ದು, ಬೆಲು ॥ ದುಗಮ ಎಂಬುದು ಏನನ್ನು ಹೇಳುತ್ತದೆ ಎಂದು ಸ್ಪಷ್ಟವಾಗುತ್ತಿಲ್ಲ. ಗೆರೆಗಳು 
ಮತ್ತು ಕಂ ಎಂಬುದು ಏನನ್ನು ಸಂಕೇತಿಸುತ್ತಿವೆ ಎನ್ನುವುದು J ಕ ॥ ಫೆ ಎಂದಿರುವುದು ಕಹಳೆಯ ಸಂಕ್ಷಿಪ್ತ 


* ಉಪ ನಿದೇರ್ಶಕರು (ಪ್ರಭಾರ), ಸರ್ಕಾಲಿ ವನ್ನು ಪಂದ್ರಹಾಲಯ (ಫು.ಪಂ. ೩ ಪರಂಪರೆ ಇ), ಕಪ್ಲೂರ ಬಾ ರಪ್ತೆ, ಬೆಂಗಳೂರು. 
3% # ೬೧೩, ಕರ್ನಾಟಕ 'ಹಿ' ದ್ರೂಪ್‌ ಎ೦ಪ್ಲಾಂಖಸ್‌ ಲೇಔಟ್‌, ಅಂಗಧಿೀೀರನಹಳ್ಳಿ, ಅಂದ್ರಹಟ್ಟಿ ಮುಖ್ಯರಸ್ತೆ. ಬೆಂಗಳೂರು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೫೯ 


ರೂಪವೇ ಗೊತ್ತಾಗುವುದಿಲ್ಲ. ಈ ಶಾಸನದ ಕಾಲವನ್ನು ಲಿಪಿಯ ಆಧಾರದಿಂದ ಹದಿನೆಂಟನೆಯ ಶತಮಾನದ ಕೊನೆಯ 
ಭಾಗವೆಂದು ಹೇಳಬಹುದು. 


ಶಂಖದ ಕವಚದ ಮೇಲಿರುವ ತಮಿಳು ಬರಹವು ಕೂಡ ಬಲುಮಟ್ಟಿಗೆ ಹತ್ತೊಂಬತ್ತನೆಯ ಶತಮಾನದ್ದೆಂದೇ 
ತೋರುತ್ತದೆ. ಇದನ್ನು ವಸ್ತುಸಂಗಹಾಲಯದ ದಾಖಲೆಯಲ್ಲಿ ಧವಳ-ಶಂಖವೆಂದು ಕರೆಯಲಾಗಿದೆ (ದಾಖಲಾತಿ ಸಂಖ್ಯೆ- 
೧೫, ಚಿತ್ರ-೨). ಧವಳ ಅಥವಾ ಧವಲ ಶಬ್ದ ಕ್ಕ ಬಿಳಿ ಎಂಬರ್ಥವಿದೆ. ಧವಳ ಶಂಖವೆಂದರೆ ಬಿಳಿಯ ಶಂಖ ಎಂದರ್ಥ. 
ಇದಕ್ಕೆ ಅನುಗುಣವಾಗಿ ಈ ಶಂಖವೂ ಬಿಳಿಯ ಬಣ್ಣದ್ದಾಗಿದೆ. ಈ ಶಂಖಕ್ಕೆ ಅಳವಡಿಸಿರುವ ಕವಚದ ಭಾಗವು ಕಂಚಿನದಾಗಿದ್ದು 
ಶಂಖವನ್ನು ಊದಲು ಅನುವಾಗುವಂತೆ ಕೃತಕವಾಗಿ ಅಳವಡಿಸಲಾಗಿದೆ. ಇದರ ಮೇಲೆ ಶಾಸನವಿದೆ. ಇನ್ನೊಂದು 
ತುದಿಯಲ್ಲಿ ಹಿತ್ತಾಳೆ ಲೋಹದಲ್ಲಿ ಎಲೆಯನ್ನು ಕೃತಕವಾಗಿ ವಿನ್ಯಾಸಗೊಳಿಸಿದೆ. ಇದಿಷ್ಟೂ ಭಾಗ ಒಟ್ಟು ೫೩ ಸೆಂಟಿಮೀಟರ್‌ 
ಉದ್ದವಿದೆ (ಶಂಖವು ಊದುವ ಭಾಗದೊಳಗೆ ಹುದುಗಿರುವುದೂ ಸೇರಿ ಸುಮಾರು ೧೩ ಸೆಂಟಿಮೀಟರ್‌ ಉದ್ದವಿದೆ. 
ಊದಲು ಅಳವಡಿಸಿರುವ ಕಂಚಿನ ಭಾಗವು ಸು ೧೨ ಸೆಂಟಿಮೀಟರ್‌ ಉದ್ದವಿದ್ದು, ಎಲೆಯಾಕಾರದ ವಿನ್ಯಾಸವು ೩೧ 
ಸೆಂಟಿಮೀಟರ್‌ ಉದ್ದವಿದೆ). ಮುರುಗನ್‌ ದುಣೈ ಎಂದರೆ ಮುರುಗ ಅಥವಾ ಷಣ್ಮುಖನ ಕೃಪೆ ಎಂದರ್ಥ. ಬಂಗಾರು 
ದೇವರ್‌ ಎಂದಿರುವುದು ವ್ಯಕ್ತಿಯ ಹೆಸರಾಗಿ ತೋರುತ್ತದೆ. ದೇವಾಲಯಕ್ಕೆ ಸಂಬಂಧಪಟ್ಟ ಗ್ಯ ನಾಕನೇ ಇದ್ದಿರುಪುರು 
ಸಾಧ್ಯ (ಈ ಶಾಸನವನ್ನು ಓದಿಕೊಟ್ಟವರು ಶಾಸನತಜ್ಞ ಡಾ. ಪಿ.ವಿ. ಕೃಷ್ಣಮೂರ್ತಿ ಅವರು). 


ಕಹಳೆಯು ಯುದ್ದದಲ್ಲಿ ಬಳಸುತ್ತಿದ್ದ ಒಂದು ಸುಷಿರವಾದವಾಗಿದೆ. ಇದು ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ 
ಬಳಕೆಯಲ್ಲಿದೆ. ಕಹಳೆಯನ್ನು ಪೂಜಾದಿಗಳಲ್ಲಿ ಇಲ್ಲವೇ ಕೋಟಿಯ ಸಂರಕ್ಷಣೆಯ ಸಮಯದಲ್ಲಿ, ಯುದ್ದಗಳ ಸಂದರ್ಭಗಳಲ್ಲಿ 
ಬಳಸಲಾಗುತ್ತಿತ್ತು. ಇದು ಉದ್ದವಾಗಿದ್ದು, ಬಾಗಿರುವ ವಾದ್ಯವಾಗಿದೆ. ಇದು ಪಂಚಮಹಾವಾದ್ಯಗಳಲ್ಲಿ ಒಂದಾಗಿದೆ. ಈ 
ಹಿನ್ನೆಲೆಯಲ್ಲಿಯೇ ವಸ್ತುಸಂಗಹಾಲಯದಲ್ಲಿರುವ ಕಹಳೆ ಮತ್ತು ಶಂಖವೂ ಬಳಕೆಯಾಗುತ್ತಿದ್ದಿರಬೇಕು ಎಂದು ತಿಳಿಯಲು 
ಸಾಧ್ಯವಿದೆ. ಪ್ರಕೃತ ವಿವರಿಸಿರುವ, ಶಾಸನವಿರುವ ಶಂಖವು ಯಾವುದೋ ದೇವಾಲಯದ್ದೇ ಆಗಿರಬೇಕೆಂದು ಇದರಿಂದ 
ತಿಳಿಯಲು ಸಾಧ್ಯವಿದೆ. ಕರ್ನಾಟಕದ ಅನೇಕ ಶಾಸನಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಶಂಖದ ಮತ್ತು ಕಹಳೆಯ ಉಲ್ಲೇಖವೂ 
ಅದರ ಬಳಕೆಯ ವಿವರಗಳೂ ತಕ್ಕಮಟ್ಟಿಗೆ ದೊರಕುತ್ತದೆ". ವಸ್ತುಸಂಗ್ರಹಾಲಯದಲ್ಲಿರುವ ಕಹಳೆ ಮತ್ತು ಶಂಖಗಳ ಬಗೆಗೆ 
ಇದಕ್ಕಿಂತ ಹೆಚ್ಚಿನ ವಿವರಗಳನ್ನು ವಿಶ್ಲೇಷಿಸಲು ಸದ್ಯದಲ್ಲಿ ಲಭವಾಗಿರುವ ಮಾಹಿತಿಗಳಿಂದ ಸಾಧ್ಯವಿಲ್ಲವೆಂದು ಹೇಳಬಹುದಾಗಿದೆ. 

[ಈ ಬರಹವನ್ನು ಸಿದ್ದಪಡಿಸಲು ಪ್ರೋತ್ಸಾಹಿಸಿ, ಪ್ರಕಟನೆಗೆ ಅನುಮತಿಯನ್ನು ನೀಡಿರುವ ಡಾ. ಆರ್‌. ಗೋಪಾಲ್‌ (ನಿರ್ದೇಶಕರು, ಪುರಾತತ್ತ್ವ 
ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ) ಅವರಿಗೂ ಶ್ರೀಮತಿ ಬಿ.ಆರ್‌. ಪೂರ್ಣಿಮಾ (ಆಯುಕ್ತರು, ಪುರಾತತ್ತ್ವ, ಸಂಗ್ರಹಾಲಯಗಳು ಮತ್ತು 
ಪರಂಪರೆ ಇಲಾಖೆ) ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ] 


pe 


ಅಡಿ ಟಪ್ಪಣಿದಳು 
೧. ಈ ವಸ್ತುಸಂಗ್ರಹಾಲಯದ ಬಗೆಗೆ ತಿಳಿದುಕೊಳ್ಳಲು ಈ ಕೆಳಗಿನ ಬರಹಗಳನ್ನು ಗಮನಿಸಬಹುದಾಗಿದೆ. 
* ಕರ್ನಾಟಕ ರಾಜ್ಯದ ಪುರಾತತ್ತ್ವ ಇಲಾಖೆ: ಒಂದು ನೂರು ವರುಷ, ಕೆ.ಜಿ. ನಾಗರಾಜನ್‌, ಇತಿಹಾಸ ದರ್ಶನ, ಸಂಪುಟ ೧ (೧೯೮೬), 
ಪು. ೩೬-೪೨. 
* ಬೆಂಗಳೂರು ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಚರ್ಮಪ್ರಸಾದನ ಕಲೆ, ವೇಮಗಲ್‌ ಸೋಮಶೇಖರ್‌, ಇತಿಹಾಸ ದರ್ಶನ, ಸಂಪುಟ ೪, 
(೧೯೮೯), ಪುಟ ೧೫೩-೧೫೬. 
* ಬೆಂಗಳೂರು ವಸ್ತುಸಂಗಹಾಲಯದಲ್ಲಿದ್ದ ಗ್ರಂಥಭಂಡಾರ, ವೇಮಗಲ್‌ ಸೋಮಶೇಖರ್‌, ಇತಿಹಾಸ ದರ್ಶನ, ಸಂಪುಟ ೮ (೧೯೯೩), 
ಪುಟ ೨೦೨-೨೦೪. 
Catalogue of Mysore Coins in the Collection of The Government Museum Bangalore by Capt R.H. Campbell Tufnell, 
Madras-1889. 
Catalogue of Sculptures [in the] Government Museum, Bengaluru-H.T. Talwar, Department of Archaeology, Museums 
and Heritage, Mysuru-2015. 
ಕರ್ನಾಟಕದ ವಸ್ತುಸಂಗಹಾಲಯಗಳಲ್ಲಿನ ಚಿತ್ರಕಲೆ-ಪ.ಜಿ. ಗವಾನಿ, ಪುರಾತತ್ತ್ವ, ಸಂಗಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು- 
೨೦೧೭. 
೩. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು [ಸಂಪುಟ-೨, ಕ-ಗಾಢಿಕೆ], ಬೆಂಗಳೂರು-೧೯೭೬, ಪುಟ ೧೬೪೨ ಮತ್ತು ಕನ್ನಡ ಸಾಹಿತ್ಯ 
ಪರಿಷತ್ತಿನ ಕನ್ನಡ ನಿಘಂಟು [ಸಂಪುಟ-ಲೆ, ವ-ಟಾಂತ], ಬೆಂಗಳೂರು-೧೯೯೯೯೫, ಪುಟ ೮೦೬೩-೮೦೬೪. 


೬೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


0% 
ಶಿಕಾಲಿಪುರದ ತೊದರ್ಪಿ ದ್ರಾಮದ ದೋಪಾಪ ಶಾಪವ 


ರಮೇಶ ಬ. ಹಿರೇಜಂಬೂರು%¥ 


ಶಿಕಾರಿಪುರ ತಾಲೂಕಿನ ತೊಗರ್ಸಿ ಗ್ರಾಮವು ಐತಿಹಾಸಿಕವಾಗಿ ಅನೇಕ ಪ್ರಾಚೀನ ಆಕರಗಳನ್ನು ಹೊಂದಿರುವ 
ಪ್ರದೇಶವಾಗಿದೆ. ಇಲ್ಲಿನ ಮಳಿಮಠದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ದೊರೆತಿರುವ ಬೌದ್ಧ ದೀಪಸ್ಥಂಬವು ಕಿ.ಶ. 
೨-೩ಿನೇ ಶತಮಾನಕ್ಕೆ ಸೇರಿದ್ದಾಗಿದೆ. ೧೧೩ ಸೆಂ.ಮೀ. ಉದ್ದವಿರುವ ಕೆತ್ತನೆಯ ಭಾಗವು ೩೦ ಸೆಂ.ಮೀ. ಸುತ್ತಳತೆ 
ಹೊಂದಿದೆ. ಕೆತ್ತನೆಗಳು ಮೂರು ಹಂತದಲ್ಲಿದ್ದು ಮದ್ಯದ ಭಾಗವು ವೃತ್ತಾಕಾರದಲ್ಲಿದೆ. ಎರಡೂ ಬದಿಯಲ್ಲಿ ಕುಬ್ಬ ಮತ್ತು 
ಯಕ್ಷರು ದೀಪ ಪಾತ್ರೆ ಹೊತ್ತು ನಿಂತ ಚಿತ್ರಗಳಿವೆ. ಮುಂಭಾಗ ಹಾಗೂ ಹಿಂಭಾಗಗಳಲ್ಲಿ ಬುದ್ದ ಹಾಗೂ ಬುದ್ದನ 
ಅನುಯಾಯಿಗಳ ಚಿತ್ರಗಳು ಕೆತ್ತಲಟಿದ್ದು, ಕೆಳಭಾಗದ ವೃತ್ತಾಕಾರದ ಪಟ್ಟಿಕೆಯಲ್ಲಿ ವೀರರ ಕೆತ್ತನೆಗಳಿವೆ. ಬುದ್ದನ ಶಿಲ್ಪ 
ಎಡಗೈಯಲ್ಲಿ ವಸ್ತವನ್ನು ಓಡಿದಿದ್ದು, ಇದು ಎರಡನೇ ಶತಮಾನದ ಅಮರಾವತಿಯಲ್ಲಿರುವ 'ಶಿಲವನ್ನು ಹೋಲುತ್ತದೆ 
Ks ಕರ್ನಾಟಿಕೆದ ಖ್ಯಾತ ಇತಿಹಾಸಕಾರರಾದ ಅ. ಸುಂದರ್‌ರವರು ಅಭಿಪ್ರಾಯಪಟ್ಟದ್ದಾರೆ. “ಶ್ರೀಯುತರು ಇದೇ 
ದೇವಾಲಯದಲ್ಲಿ ತುಂಬಾ 'ಹಾಲಾಡ ಸ್ಥಿತಿಯಲ್ಲಿರುವ ಎರಡನೇ ಶತಮಾನಕ್ಕೆ ಸೇರಿದ ಬುದ್ಧನ ಶಿರವನ್ನು ಗುರುತಿಸಿದ್ದಾರೆ. 

ಈಗಿನ ತೊಗರ್ಸಿ ಗ್ರಾಮದ ವಾಯುವ್ಯ ದಿಕ್ಕಿನಲ್ಲಿರುವ ಹಳೆ a ಪ್ರದೇಶದಲ್ಲಿ ಕರೆಯ ದಂಡೆಯ ಮೇಲೆ 
ಉದ್ರಿ ಗ್ರಾಮಕ್ಕೆ ಸಾಗುವ ಮಾರ್ಗದಲ್ಲಿ ರಸ್ತೆ ಪಕ್ಕದಲ್ಲಿನ ದಿಬ್ಬದ ಮೇಲೆ ಒಂದು ಪ್ರಾಚೀನ ಶಿವಲಿಂಗವಿದೆ. ಸುಮಾರು 
೧೦೧೦ ಅಡಿ ಅಳತೆಯ ತೆರೆದ ಪ್ರದೇಶದಲ್ಲಿ ಈ ಲಿಂಗು ಇದ್ದು ಅದರ ಉತ್ತರಕ್ಕೆ ಕೆರೆ ಹಾಗೂ ದಕ್ಷಿಣಕ್ಕೆ ರಸ್ತೆ 
ಕಂಡುಬರುತ್ತವೆ. ಪೂರ್ವ ಹಾಗೂ ಪಶ್ಚಿಮಕ್ಕೆ ಗಿಡ ಗಂಟೆಗಳಿಂದ ಕೂಡಿದ ಬೇಲಿ ರಚಿತವಾಗಿದೆ. ಈ ಪ್ರದೇಶವನ್ನು 
ಸೂಕ್ಷವಾಗಿ ಗಮನಿಸಿದಾಗ ಈ ಕೆಳಕಂಡ ಅಂಶಗಳು ಕಂಡುಬಂದವು. 

* ಅದರ ಕೆಳಭಾಗದಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ರಚಿಸಲ್ಪಟ್ಟ ಬೃಹತ್‌ ದೇವಾಲಯದ ತಳಪಾಯ. 

* ನಾಲ್ಬು ಗೋಸಾಸ ಕಲ್ಲುಗಳು 

* ಒ೦ದು ರಾಷ್ಟಕೂಟರ ಅವಧಿಯ ವೀರಗಲ್ಲು (ಶಾಸನ ಪಾಠ ಸವೆದಿದೆ) 

* ಒ೦ದು ಮಹಾಸತಿ ಕಲ್ಲು 

ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಕೆರೆಯಿದ್ದು ಇತ್ತೀಚಿಗೆ ಈ ದಂಡೆಯ ಮಣ್ಣನ್ನು ಸ್ಥಳೀಯರು ಗೃಹ ಕಾರ್ಯಗಳಿಗೆ 
ಜೆಸಿಬಿ ಯಂತ್ರಗಳಿಂದ ಅಗೆದಿದ್ದಾರೆ. ಇದರಿಂದಾಗಿ ಉತ್ತರ ಭಾಗದ ತಳಪಾಯ ಸ್ನಲ್ಪ ಪ್ರಮಾಣದಲ್ಲಿ ಹಾನಿಗೊಂಡು 
ಮಣ್ಣಿನ ಸ್ತರಗಳಲ್ಲಿ ಸಷ್ಟವಾಗಿ ಕಾಣಿಸುತ್ತದೆ. ಈ ರಚನೆಯು ಸುಮಾರು ಎಂಬತ್ತು ಅಡಿ ಉದ್ದ ಹಾಗೂ ಮೂವತ್ತು ಅಡಿ 
ಅಗಲವಿದ್ದು ಅಂದಿನ ದೇವಾಲಯದ ವಿಶಾಲ ವಿಸೀರ್ಣವನ್ನು ಕಾಣಬಹುದಾಗಿದೆ. ಸುಮಾರು” ನಾಲ್ದು ಅಡಿಗಳ ಕೆಳೆಗೆ = 
ಇಟ್ಟಿಗೆಗಳ 'ತಳಪಾಯವಿದ್ದು ಅದರ ಕೆಳಗೆ ೨ ಅಡಿ ಕಲ್ಲಿನ pe ಪೂರ್ಣ ಇಟ್ಟಿಗೆಯು ರ ಅಳ- ೪ಜಿ 
ಸೆಂ.ಮೀ. ಉದ್ದ, ೨೨ ಸೆಂ. ಮೀ. ಅಗಲ ಹಾಗೂ ೭ ಸೆಂ.ಮೀ. ದಪ್ಪ ಗಾತ್ರ ಹೊಂದಿದೆ. ಇಲ್ಲಿ ಕೆಂಪು ಹಾಗೂ ಕಪ್ಪು ಬಣ್ಣದ 
ಹೊಳೆಯುವ ಮೇಲೆ ಹೊಂದಿರುವ ಮಡಿಕೆಗಳ ಭಾಗಗಳು ದೊರೆತಿವೆ. ಕದಂಬರ ಅವಧಿಯ ಸುಟ್ಟ ಹೆಂಚುಗಳ 
ಚೂರುಗಳು ಅಲ್ಲಲ್ಲಿ ಕಂಡುಬಂದಿವೆ. 


ಈಗಾಗಲೇ ತೊಗರ್ಸಿಯಲ್ಲಿ ೨ನೇ ಶತಮಾನಕ್ಕೂ ಹಿಂದಿನ ಬೌದ್ದ ದೀಪಸ್ತಂಭ ದೊರೆತಿದ್ದು ಈ ಪ್ರದೇಶವು 
ಪ್ರಾಚೀನ ಇತಿಹಾಸದ ನೆಲೆ ಎನ್ನಲು ಈ ತಳಪಾಯವು ಇನ್ನಷ್ಟು ಪ್ರು ಪುಷ್ನಿ ನೀಡುತ್ತದೆ. 


*% ಹಿರೇಜಂಬೂರು, ಮೊ: ೯೭ಟ೩೫ ೯೨೨೨೮ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೬೧ 


ರಸ್ತೆ ಪಕ್ಕದಲ್ಲಿ ಗೋಚರ ದೃಶ್ಯ 


b 


ಲಿಪಿ ಇರುವ ಗೋಸಾಸ 
ಮೂಲತಃ ಈ ಸ್ಥಳದಲ್ಲಿ ಕದಂಬರ ಕಾಲದಲ್ಲಿ 


ದೇವಾಲಯ ರಚನೆಯಾಗಿದ್ದು ರಾಷ್ಟಕೂಟರ ಅವಧಿಯಲ್ಲಿ 
ಅಭಿವೃದ್ದಿ ಹೊಂದಿರಬಹುದಾಗಿದೆ. ಏಕೆಂದರೆ ಇದೇ ಸ್ಥಳದಲ್ಲಿ 
ರಾಷ್ಟಕೂಟರ ಅವಧಿಯ ಒಂದು ವೀರಗಲ್ಲು ಹಾಗೂ ನಾಲ್ಕು 
ಗೋಸಾಸ ಕಲ್ಲುಗಳು ಕಂಡು ಬಂದಿವೆ. ಕರ್ನಾಟಕದಲ್ಲಿ 
ವಿಶೇಷವಾಗಿ ಕಾಣಸಿಗುವ ಗೋಸಾಸ ಕಲ್ಲುಗಳ ಶಾಸನಗಳು 

ಗೋಸಾಸದ ಪಾಠ ಮಹಾಸತಿ ಕಲ್ಲು ಪ್ರಂದಿನ ಭೂಮಿ ಮತ್ತು ಗೋವುಗಳ ದಾನದ ವಿವರಗಳನ್ನು 
ಹೊಂದಿರುತ್ತವೆ. ಇವುಗಳಲ್ಲಿ ಕೆಲವೇ ಕೆಲವುಗಳಲ್ಲಿ ಚಿಕ್ಕ ಮಾಹಿತಿ ಇರುತ್ತದೆ. ಇದರಿಂದ ಆ ಕಲ್ಲಿನ ಅವಧಿ ಹಾಗೂ ಯಾವ 
ರಾಜರ ಆಡಳಿತದ ಅವಧಿ ಎಂದು ತಿಳಿಯುತ್ತದೆ. ಗೋದಾನದ ಕಲ್ಲುಗಳು ಕರುನಾಡಿನ ವಿಶೇಷ ಶಾಸನಗಳಾಗಿದ್ದು, 
ಬಾದಾಮಿ ಚಾಲುಕ್ಕರು ಹಾಗೂ ರಾಷ್ಟಕೂಟರ ಅವಧಿಗಳಲ್ಲಿ ಇವುಗಳನ್ನು ಕಾಣಬಹುದು. 


ಇಂತಹ ನಾಲ್ಕು ಗೋಸಾಸ ಕಲ್ಲುಗಳು ಇಲ್ಲಿ ಪತ್ತೆಯಾಗಿವೆ. ಗಾತ್ರದಲ್ಲಿ ಅವುಗಳ ಭೂಮಿಯ ಮೇಲ್ಲಾಗದಲ್ಲಿ ಎತ್ತರ 
೪೨ ಇಂಚುಗಳಾಗಿದ್ದು, ಅಗಲ ೨೨ ಇಂಚಗಿರುತ್ತದೆ. ಈ ಗೋಸಾಸ ಕಲ್ಲುಗಳು ಶಿವಲಿಂಗದ ಹಿಂಬಾಗ ಅಂದರೆ ಪಶ್ಚಿಮ 
ದಿಕ್ಕಿನಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಒಂದರಲ್ಲಿ ಐದು ಸಾಲಿನ ಶಾಸನವಿದೆ. 

ಸನ ಪಾಠ 

೧. (ಮ)ರಕ್ಕೆ ಆ ಪನ್ನಿಚ್ಛಾಸಿರ ಆಳೆ ನಾಗಿಯ್ಯನ್‌ (ನಾಗಿಯ್ಮನ್‌?) ಊರಾಳ 
೨. ಭರಕಣ್ಣಮ ನಾಳ್ಗಾಮು (ಣ್ಣು*) ಗೆಯೆ ಆರಿದಾರಾಕಾರಿ ಗೂಡಿ 
೩. ಬಳ(ಬೀಳ್‌?) ಮತ್ತಲು ಭೂಮಿದಾನಮು ಪಡಲ್ಲಾನ ಚಾ 
೪ 
®೫ 


. ಹಸ್ತ ಕೊಟ್ಲಾನ್‌ ಶ್ರೀ ಯಾಗರ ಆಚಾರಿ ಮಾಡಿ 
. ದೋನ್‌ 


೬೨ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸಾರಾಂಶ : ರಾಷ್ಟ್ರಕೂಟರ ಮೂರನೇ ಗೋವಿಂದನ ಅವಧಿಯಲ್ಲಿ ಬನವಾಸಿ ೧೨೦೦೦ ರಾಜ್ಯವನ್ನು ಮರಕ್ಕೆರಸ 
(ಕ್ರಿಶ. ೭೯೦- ೮೦೦) ಎಂಬ ದಂಡನಾಯಕ ಆಳುತ್ತಿದ್ದನು. ಈ ಅವಧಿಯಲ್ಲಿ ನಾಗಿಯಮ್ಮನು ಊರನ್ನು ಅಳುಫಿದ್ದ 
ಭರಕಣ್ಣ ನಾಡ ಗಾವುಂಡನಾಗಿದ್ದನು. ಇಬ್ಬರೂ ಸೇರಿ ಬೊೂಮಿದಾನ ನೀಡಿದ್ದಾರೆ. ಜೊತೆಗೆ ನಾಲ್ಕು ಸಹಸ ಗೋವುಗಳನ್ನು 
ದಾನ ನೀಡಿದ್ದಾರೆ. ಶ್ರೀಯಾಗರ ಆಚಾರಿ ಈ ಕಲ್ಲನ್ನು ಮಾಡಿಸಿದ್ದಾನೆ. 


ಪ್ರಾಚೀನ ಕಾಲದಿಂದಲೂ ಗೋವುಗಳನ್ನು ಪವಿತ್ರ ಬಾವದಿಂದ ಕಾಣಲಾಗಿದೆ. ಗೋವುಗಳನ್ನು ಸಂಪತ್ತು ಎಂದು 
ಪರಿಗಣಿಸಲಾಗಿದೆ. ರಾಷ್ಟಕೂಟರ ಅವಧಿಯಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಸಾವಿರ ಸಾವಿರ ಸಲಿಖ್ಯೆಯಲ್ಲಿ 
ಗೋದಾನ ಮಾಡಲಾಗಿಡೆ. ಅನೇಕ ಗ್ರಾಮಗಳಲ್ಲಿ ರಾಮೇಶ್ವರ, ಕಲ್ಲೇಶ್ಚರ ಎಂಬ ಶಿವ ದೇವಾಲಯಗಳನ್ನು ನಿರ್ಮಿಸಿ ಆ 
ದೇವಾಲಯಗಳಿಗೆ ಗೋವುಗಳನ್ನು ಮಂಡಳಿಕರು. ದಂಡನಾಯಕರು, ಸಿರಿವಂತರು, ಸ್ತೀಯರಾಧಿಯಾಗಿ ಅನೇಕರು 
ದಾನ ನೀಡಿದ್ದಾರೆ. ಕೆಲವು ಕಡೆ ಗ ಗ್ರಾಮ ನಿರ್ಮಾಣ ಮಾಡಿ ಆ ಗ್ರಾಮದ ಅಭಿವೃ ್ದಿಗ ಗೋದಾನ ನೀಡಲಾಗಿದೆ. 
ಆ ಮೂಲಕ ಆ ಗ್ರಾಮಗಳ ಸಂಪತ್ತನ್ನು ವೃದ್ಧಿಸುವ ಮೂಲಕ ಸಾಮಾಜಿಕ ಬದುಕನು  ಕಟ್ಟಿಕೊಡಲಾಗುತ್ತಿತ್ತು ಗೋವುಗಳು 
ಸಂಪತ್ತಿನ ಪ್ರತೀಕ ಮಾತ್ರವಲ್ಲದೆ ಆ ಪ್ರದೇಶದ ಪ್ರತಿಷ್ಠೆ ಹಿರಿಮೆಯ ಪ್ರತೀಕವೂ ಆಗಿದ್ದವು. ಒ೦ದು ಸಾವಿರ ಗೋವುಗಳನ್ನು 
ದಾನ ನೀಡಿದಾಗ ಅದರ ನೆನಪು ಹಾಗೂ ಪ್ರತಿಷ್ಠ ಮತ್ತು ಇನ್ನೊಬ್ಬರಿಗೆ ಪ್ರೇರಣೆ ನೀಡುವ ಕಾರಣಕ್ಕೆ ಒಂದು ವಿಶೇಷ 
ಕಲ್ಲನ್ನು ನೆಡಲಾಗುತಿತ್ತು. ಇವುಗಳನ್ನು ಗೋಸಾಸ ಕಲ್ಲುಗಳು ಎಂದು ಕರೆಯಲಾಗುತ್ತದೆ.ಗೋಸಾಸಗಲ್ಲುಗಳು ಗೋದಾನಕ್ಕೆ 
ಸಂಬಂಧಿಸಿದ ಶಾಸನಗಳಾಗಿದ್ದು ಕನ್ನಡ ಶಾಸನಗಳಲ್ಲಿಯೇ ವಿಶಿಷ್ಠವೆನಿಸಿವೆ. 

ತೊಗರ್ಸಿಯಲ್ಲಿ ನಾಲ್ಕು ಗೋಸಾಸಗಳು ದೊರತಿರುವುದರಿಂದ ನಾಲ್ಕು ಸಹಸ್ರ ಗೋವುಗಳನ್ನು ದಾನ ನೀಡದ್ದು 
ಸಷ್ಟವಾಗುತ್ತದೆ. “ಗೋಸಹಸ” ಸ ಸಂಸ್ಕತ ಪದದ ತದ್ದವ “ಗೋಸಾಸ” ವಾಗಿದೆ. ಸಾವಿರ ಗೋವುಗಳ ದಾನ ಗೋಸಾಸವೆನಿಸಿದೆ. 
ಶೋಡಶ 'ದಾನಿಗಳಲ್ಲಿ ಇದೂ ಒಂದು. 


[ಅಧ್ಯ ಯನಕ್ಕೆ ಪ್ರಾಕ್ತಾನ ಶಾಸ್ತ ಸ್ತದ ಖ್ಯಾತ ತಜ್ಞರಾದ ಟಿ.ಎಂ. ಕೇಶವರವರು ಮಾರ್ಗದರ್ಶನ ನೀಡಿದ್ದಾರೆ. ಶಾಸನ ತಜ್ಞರಾದ ಡಾ. ಎಸ್‌.ವಿ. 
ಪಾಡಿಗಾರ್‌ BE ಡಾ. ಜಗದೀಶ್‌ರವರು ಶಾಸನ ಪಾಠ ಓದಿ ಕೊಟ್ಟಿದ್ದಾರೆ. ಪತ್ತೆ ಕಾರ್ಯಕ್ಕೆ ಅರುಣ್‌ಕುಮಾರ್‌, ನವೀನ್‌ಕುಮಾರ್‌, ಅಶೋಕ್‌, 
ಚಂದನ್‌ ಮತ್ತು ಮಾಲತೇಶರವರಿಗೆ ಕೃತಜ್ಞತೆಗಳು.] 


ಆಕರ ದ್ರಂಥಗಳು 
ಕೆಲವು ಇತ್ತೀಚಿನ ಗಮನಾರ್ಹ ಪುರಾತನ ಶೋಧನೆಗಳು, ಕರ್ನಾಟಕ ಭಾರತಿ, ಸಂಪುಟ ೧೯, ಪುಟ ಸಂಖ್ಯೆ ೪, ೯೪-೯೫. 
ಕನ್ನಡ ಲಿಪಿ ಉಗಮ-ಡಾ. ಎಂ.ಜಿ. ಮಂಜುನಾಥ, ಪ್ರೊ. ಜಿ.ಕೆ. ದೇವರಾಜಸ್ತಾಮಿ. 
ಎಪಿಗ್ರಾಫಿಯಾ ಕರ್ನಾಟಕ-ಸಂಪುಟ ೧೪, ೨೦೧೯. ಕುವೆಂಪು ವಿಶ್ವವಿದ್ಯಾಲಯ. 
ಬನವಾಸಿ ನಾಗರಖಂಡ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಮಧ್ಯಕಾಲೀನ ಇಟ್ಟಿಗೆಯ ದೇವಾಲಯಗಳು, ರಾಜರಾಮ ಹೆಗಡೆ, ಇತಿಹಾಸ 
ದರ್ಶನ-೧೯೯೬. 
೫. ಈಸೂರಿನಲ್ಲಿ ಬೆಳಕಿಗೆ ಬಂದಿರುವ ಗಜಪೃಷ್ಠಾಕಾರದ ದೇವಾಲಯದ ವಾಸ್ತು ಅವಶೇಷ-ಶಶಿಧರ ಸಿ.ಎಸ್‌., ಇತಿಹಾಸ ದರ್ಶನ-೧೯೯೧. 


SS 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೬೩ 


NE 
ಕೆಳದಿ ಚೆನ್ನಮ್ಮನ ಕಾಲದ ಅಪ್ರಕಟತ ಶಾಸನಗಳು 


ಆರ್‌. ಶೇಹೇಶ್ವರ% 


ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕು ಉಳವಿ ಹೊಬಳಿಯ ಹೀರೆಕಸವೆ ಗ್ರಾಮದಲ್ಲಿ ಬಿ.ಎಲ್‌. ರೈಸ್‌ರವರು 
ಈಗಾಗಲೇ ಅಲ್ಲಿನ ವೀರಭದ್ರ ದೇವಾಲಯದ ಬಳಿ ಕಳದಿ ಚೆನ್ನಮ್ಮಾಜಿಯವರ ಸಾ.ಶ. ೧೬೮೨ರ ಕಾಲದ ಶಾಸನವನ್ನು 
ದಾಖಾಲಿಸಿದ್ದು,” ಇದೇ ಗ್ರಾಮದಲ್ಲಿ ರಮೇಶ ಹಿರೇಜಂಬೂರು ಜೊತೆ ಲೇಖಕರು ಕ್ಷೇತ್ರ ಕಾರ್ಯ ಕೈಗೊಂಡಾಗ ಇದೇ 
ಗ್ರಾಮದ ಹಿರ್ಲೆರು ಮಲ್ಲಿಕಾರ್ಜುನ ಗೌಡ್ರ ಅಡಿಕೆಯ ತೋಟದಲ್ಲಿ ಲಿಂಗಮುದ್ರೆಯ ಕಲ್ಲಿನಲ್ಲಿ ಶಾಸನ ಹಾಗೂ ಶಾಂತಪ್ಪ 
ದಾಸರ ಮನೆಯ ಹತ್ತಿರ ಲಿಂಗಮುದೆಯ ಕಲ್ಲಿನಲ್ಲಿ ಶಾಸನ ಒಟ್ಟು ಎರಡು ಅಪ್ರಕಟಿತ ಶಾಸನಗಳನ್ನು ಪತ್ತೆ ಮಾಡಲಾಗಿದೆ. 


೧. ಹಿರ್ಲೆರು ಮಲ್ಲಿಕಾರ್ಜುನ ಗೌಡ್ರ ಅಡಿಕೆಯ ತೋಟದಲ್ಲಿ ಲಿಂಗಮುದ್ರೆಯ ಕಲ್ಲಿನಲ್ಲಿ ಶಾಸನ: ಈ ಶಾಸನವು 
ಲಿಂಗಮುದ್ರೆ ಕಲ್ಲಿನ ಮೇಲಿದ್ದು, ಮೇಲ್ಲಾಗದ ಎಡ ಹಾಗೂ ಬಲ ಬಾಗದಲ್ಲಿ ಸೂರ್ಯ ಚಂದ್ರರಿದ್ದು, ಮಧ್ಯದಲ್ಲಿ 
ಶಿವಲಿಂಗವಿದೆ. ಇದು ೧೪ ಸಾಲುಗಳನ್ನೊಂದಿದ್ದು ಕನ್ನಡ ಬಾಷೆ ಹಾಗೂ ಕನ್ನಡ ಲಿಪಿಯ ಶಾಸನವಾಗಿದೆ. ಶಾಸನದ ಕಲ್ಲು 
೭೨ ಸೆಂ.ಮೀ ಉದ್ದ ಹಾಗೂ ೪೭ ಸೆಂ.ಮೀ ಆಗಲವಾಗಿದ್ದು ಸ್ವಲ್ಲ ಭಾಗ ಮಣ್ಣಿನಲ್ಲಿ ಹೂತು ಹೋಗಿರುವುದು 
ಕಂಡುಬರುತದೆ. 

ಸ ಶಾಸನದ ಪಠ್ಯ 

ಶ್ರೀಮತ್ತೆ ಕೆಳದಿ ಚಂನಂಮಾಜಿಯವರು ಶಿವವೊಡರಿ 
ಗೆ ಶರಣಾರ್ತಿ ಚಿಂನದಕಂತೆಯ ಬಗೆನ ರಾಮ 
ಚೆಶ ದೇವರಿಗೆ ಚಿಟ್ಟೂರ ಸೀಮೆ ಹಿರೆಕಸವೆ ಗ್ರಾಮ 
ದ ಗ ೩೦ ಮುವತ್ತು ವರಹ ಸ್ಥಾಸ್ತಿಯನು ಶಿವರ್ಪಿತ 
ವಾಗಿ ಬಿಟ್ಟು ಯೀ ಭೂಮಿಗೆ ಲಿಂಗಮುದ್ರೆ ಶಿಲಾಸ್ತಾಪಿತವ 
ಮಾಡಿಸಿ ಕೊಡುವಲ್ಲಿಗೆ ಹುಜೂರಿಂದ ಊಳಗದ 
ಬಸವನ ಕಳುಹಿಸಿದೆ ವೆ ಚಉಗ್ರಾಮದವರ ಕ 
ರಸಿ ಕೊಂಡು ಗಡಿತತ್ನರಾಬಾರದ ರೀತ್ತಿ ಯಿವನ 
ಮುಂದಿಟ್ಟು ರೇಕೆ ಪಮಾಣ ಭೂಮಿ ಐಭೂ 
. ಮಿಗೆ ಸಲುವ ಹಕಲು ಆದಾಯದಲಿ ಯಿವರು 
. (ಕಜಸ ಮಟದ) ಚಉ ಮುಲಿಗೆ . . ಲಿಂಗ ಮುದ್ರೆ 
೧೧. [ಶಿಲಸ್ಮಪಿ]ತವ ಮಾಡಿಸಿ ಕೊಟ್ರು ಯೀ ಕಾಗದವ ಸೇನ 
೧೨. ಬೋವರ ಕಡತಕ್ಕೆ ಬರಸಿ [ತಿರಿಗಿ ಯವರಾ ವಾಶಕ್ಕೆ] 
೧೩. ಕೊಡುವ ಹಾಗೆ ಸಿದ್ದಾರ್ಥಿ ಸಂವತ್ತರದ ಕಾರ್ತಿಕ 


We FO RR D 


೦ ೦ 
3A 


* ಸಹಾಯಕ ನಿರ್ದೇಶಕರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಶಿವಮೊದ್ಧ, ಮೊ. ೯೧೬೬೫ ೬೦೫೦೭ 


೬೪ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಸಾರಂಶ: ಕೆಳದಿ ಚೆನ್ನಮ್ಮಾಜಿಯವರು ಶಿವವೊಡೆಯರ ಶರಣಾರ್ಥವಾಗಿ ಚಿಂನದಕಂತೆಯ ಬಗೆನ ಚಿಟ್ಟೂರು 
ಸೀಮೆಯ ಹಿರೇಕಸವೆ ಗ್ರಾಮದ ಗದ್ಯಾಣ ೩೦ ವರಹ ಹುಟ್ಟುವಳಿಯ ಭೂಮಿಯನ್ನು ಕ್ರಿಶ. ೧೬೭೯ರ ಕಾರ್ತಿಕ 
ಮಾಸದಲ್ಲಿ ರಾಮೇಶ್ವರ ದೇವರಿಗೆ ದಾನ ನೀಡಿ, ಈ ಭೂಮಿಯಲ್ಲಿ ಲಿಂಗಮುದ್ರೆ ಕಲ್ಲನ್ನು ನಿಲ್ಲಿಸುವಾಗ ಅರಮನೆಯ 
ಊಳಿಗದ (ಪ್ರತಿನಿಧಿ) ಬಸವನು ಬಂದು ಈ ಗ್ರಾಮದ ನಾಲ್ಕು ಗಡಿಯವರನ್ನು ಕರೆಯಿಸಿ ಗಡಿಯಲ್ಲಿ ಯಾವುದೇ 
ತಕಾರರು ಬರದಂತೆ ಭೂಮಿಯನ್ನು ಪ್ರಮಾಣಿಸಿ ನಾಲ್ಕು ಮೂಲೆಗೆ ಲಿಂಗ ಮುದ್ರೆ ಕಲ್ಲನ್ನು ಪ್ರತಿಷ್ಠಾಪಿಸಿ, ಅಧಿಕಾರಿ 
ಸೇನಬೋವರ ಕಡತಕ್ಕೆ ಶಾಸ ಸನದಲ್ಲಿರುವ ವಿಷಯವನ್ನು ಕಾಗದದಲ್ಲಿ ಬರೆಯಿಸಿ ದಾನ ನೀಡಿದವರಿಗೆ ಒಂದು ಪ್ರತಿ 
ಅರಮನೆಗೆ ಒಂದು ಪತಿ ಬರೆಯಿಸಿ ದಾಖಲಿಸಿ ದಾನ ನೀಡಿದ್ದಾರೆ. 

೨. ಶಾಂತಪ್ಪ ದಾಸರ ಮನೆಯ ಹತ್ತಿರವಿರುವ ಲಿಂಗಮುದ್ರೆಯ ಕಲ್ಲಿನ ಶಾಸನ: ಈ ಶಾಸನವು ಲಿಂಗಮುದ್ರೆ ಕಲ್ಲಿನ 
ಮೇಲಿದ್ದು ಮೇಲ್ಲಾಗದ ಎಡ ಹಾಗೂ ಬಲ ಬಾಗದಲ್ಲಿ ಸೂರ್ಯ ಚಂದರಿದ್ದು, ಮಧ್ಯದಲ್ಲಿ ಶಿವಲಿಂಗವಿದೆ. ಇದು ೧೩ 
ಸಾಲುಗಳನೊಳ್ಳಗೊಂಡಿದ್ದು ಕನ್ನಡ ಬಾಷೆ ಹಾಗೂ ಕನ್ನಡ ಲಿಪಿಯ ಶಾಸನವಾಗಿದೆ. ೬೧ ಸೆಂ.ಮೀ. ಉದ್ದ ಹಾಗೂ ೪೯ 
ಸೆಂ.ಮೀ ಆಗಲವಾಗಿದೆ. 

ಶಾಸನದ ಪಠ್ಯ 
೦ ಶ್ರೀಮತ್ನೆಳದಿ ಚೆಂನ್ನಮ್ಮಾಜಿಯವರೂ ಸಿವವೊಡರಿ 
೦ ಗೆ ಶಣರ್ಥೆ ಚಿಂನದಕಂತೆ ಮಹತ್ತ ದೇವರ ಶಿಶ್ಯರು ಬಸವಲಿಂಗಣ 
೦ ದೇವರ ಕೈಯ ಕ್ರಯ ಗ ೧೨೦ ನೂರಯಿಪ್ಪ ವರಹನ್ನು ಅರಮನಿಗೆ ತ್ತೆ 
೦ ಗದುಕೊ(೦)ಡು ಚಿಟುರ ಸೀಮೆ ವಳಗಣ ಹಿರೆಕಸವೆ ಗ್ರಾಮದಿಂದ 
೦ ಗ ೧೨ ಹಂನೆರಡು ವರಹನ ಸ್ವಾಸ್ಥಿಯನು ಶಿವಾರ್ಪಿತವಾಗಿ ಬಿಟು [ಯಿ] 
೦ ಭೂಮಿಗೆ ಲಿಂಗಮುದ್ರೆ ಶಿಲಸ್ತಪಿತವ ಮ[ಮಾ]ಡಿದ ಬಗ್ಗೆ ಹಜೂರಿಂದ [ಊ)] 
೦ ಳಿಗದೆ ಮಲನಾಳುಲ್ಲಿಸಿದೆವೆ ಚೌಗ್ರಾಮದವರ ಕರಿಸಿ ಕೊಂಡು ಗಡಿ 
೦ ತತ್ಪಾರ ಬರದ ರೀತಿಯಲ್ಲಿ ಯಿವನ ಮುಂದಿಟ್ಟು ರೇಖೆ ಪ್ರಮಾಣ ಭೂಮಿ 
೦ ಆ ಗ್ರಾಮದಲ್ಲಿ ಯಿವರು ಕಟ್ಟಿಸುವ ಮರದ ಚಳುಮೂಲೆಗೆ . 
೧೦. ೦ ಹ ಲಿಂಗಮುದ್ರೆ ಶಿಲಾಸ್ತಪಿತವ ಮಾಡಿಸಿ ಕೂಟ್ಟು [ಯಿ ಕಾಗದವ] ಸೇ 
. ೦ ನಬೋವರ ಕಡತಕ್ಕೆ ಬರಸಿ [ತ್ತಿರಿಗಿಯವರ ವಶಕ್ಕೆ ಕೊ]ಡುವ ಹಾಗೆ 
. ೦ ಆಂ ಅಂ ॥ ಗೀರಸ ಸವಚತ್ತರದ ಆಸಾಡ ಬ ೧೧ 
.೦ಲ್ಲು ಮಡಿಸುವ.ಗಿ ಅಮರಣ 


ಸಾರಾಂಶ: ಕೆಳದಿ ಸಾಮ್ರಾಜ್ಯದ ಚೆನ್ನ ಮ್ಮಾಜಿಯವರು ತಮ್ಮ ಆಡಳಿತದ ಅವಧಿಯ ಅಂಗೀರಸ ಸಂವತ್ಸರದ ಆಷಾಡ 
ಬಹುಳ-೧೧ರಂದು ಅಂದರೆ ಕ್ರಿ. ಶ್ರ A0- ೦೬-೧೬೯ ೨ ರಂದು "ಶಿ ವವೊಡೆಯರ ಶರಣಾರ್ಥವಾಗಿ ಚಿಂನದೆಕಂತೆ ಮಹತ್ತ 
ದೇವರ ಶಿಶ್ಯ ಬಸವಲಿಂಗಣ್ಣ ದೇವರು ೧೨೦ ಗದ್ಯಾಣ ವರಹವನ್ನು ಅರಮನೆಯಿಂದ ತೆಗೆದುಕೊಂಡು ಹಾಗೂ ಚಿಟ್ಟೂರ 
 ಸೀಮೆಯಲ್ಲಿರುವ ಹೀರೆ ಕಸವೆ ಗ್ರಾಮದಿಂದ ೧೨ ಗದ್ಯಾಣ ವರಹದ ಹುಟ್ಟುವಳಿಯ ಭೂಮಿಗೆ ಲಿಂಗಮದ್ರೆಯಕಲ್ಲನ್ನು 
ಅರಮನೆಯ ಪ್ರತಿನಿಧಿಯಾಗಿ ಮಲನಾಳು ಬಂದು ಈ ಭೂಮಿಯ ಅಂದರೆ ಹಿರೇಕಸವೆ ಗ್ರಾಮದ ನಾಲ್ಕು ಗಡಿಯ 
ಗ್ರಾಮದವರನ್ನು ಕರೆಯಿಸಿ ಅವರ ಮುಂದೆ ಯಾವುದೇ ತಕಾರರು ಬರದಂತೆ ಭೂಮಿಯ ಪ್ರಮಾಣ ಮಾಡಿಸಿ ನಾಲ್ಕು 
ಮೂಲೆಗೆ ಲಿಂಗಮುದ್ರೆಯ ಕಲ್ಲನ್ನು ನಿಲ್ಲಿಸಿ, ಶಾಸನದ ವಿಷಯವನ್ನು ಅಧಿಕಾರಿಯಾದ ಸೇನಬೋವರ ಕಾಗದದ ಕಡತಕ್ಕೆ 
ಬರೆಸಿಟ್ಟಿರುವುದನ್ನು ತಿಳಿಸುತ್ತದೆ. 

ಎರಡು ಶಾಸನಗಳ ಮಹತ್ವ; ಕೆಳದಿ ಅರಸರು ಕೆಳದಿ, ಇಕ್ಕೆರಿ ಹಾಗೂ ಬಿದನೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು 
ಕ್ರೈಶ. ೧೬೩೮ ರಿಂದ ಕ್ರಿಶ. ೧೭೬೩ ರವರೆಗೆ ಆಳ್ಳಿಕೆ ಮಾಡಿದರು. ಇವರಲ್ಲಿ ಪ್ರ ಪ್ರಸಿದ್ದವಾದ ರಾಣಿ ಚೆನ್ನಮ್ಮ ಇವರನ್ನು ಕೆಳದಿ 
ಚೆನ್ನಮ್ಮ ಎಂದು ಕರೆಯಲಾಗಿದ್ದು, ಇವರು ಕ್ರಿ. 3, ೧೬೭೨ ರಿಂದ ಕ್ರಿ.ಶ. ನಹಿ ರವರೆಗೆ ಜದ ೨೬ ಗಲ 


WP SSW AD 


bol SRC 
> LD 


ಇತಿಹಾಸ ದರ್ಶನ : ಸಂ. ೩೭/೨೦೨೧ ೬೫ 


ಕಾಲ ಆಳಿಕೆ ಮಾಡಿದ್ದಾರೆ. ಇವರು ತಮ್ಮ ಆಳ್ಗಿಕೆಯ ಅವಧಿಯಲ್ಲಿ ಆನೇಕ ಯುದ್ಧ, ದಾನ, ಧರ್ಮಗಳನ್ನು ನೀಡಿದ್ದಾರೆ. 
ಚೆನ್ನಮ್ಮನ ಆಳ್ಗಿಕೆಗೆ ಸಂಬಂಧಿಸಿದಂತೆ ಹಿರೇಕಸವಿ ಗ್ರಾಮದಲ್ಲಿ ಈಗ ಅಪ್ರಕಟಿತ ಎರಡು ಶಾಸನಗಳು ದೊರೆತಿವೆ. ಇದೇ 
ಗ್ರಾಮದಲ್ಲಿ ಈಗಾಗಲೇ ಈ ಹಿಂದೆ ಪ್ರಕಟಿತವಾದ ವೀರಭದ್ರ ದೇವಾಲಯದ ಬಳಿಯಿರುವ ಶಾಸನವು ಕ್ರಿಶ. ೧೬೮೨ರ 
ಚೆನ್ನಮ್ಮಾಜಿಯ ಆಳ್ಳಿಕೆಯ ಕಾಲದ್ದಾಗಿದೆ.? ಆದರೆ ಈಗ ಇದೇ ಗ್ರಾಮದಲ್ಲಿ ದೊರೆತಿರುವ ಚೆನ್ನಮಾಜಿಯ ಶಾಸನ ಸಾ.ಶ. 
೧೬೭೯ರ ಕಾಲದ್ದಾಗಿದ್ದು, ಇದು ಈ ಗ್ರಾಮದಲ್ಲಿ ಕ್ರಿಶ. ೧೬೮೨ರ ಮೊದಲೇ ಇಲ್ಲಿ ಚೆನ್ನಮ್ಮ ಆಳಿಕೆ ಮಾಡಿರುವುದನ್ನು 
ತಿಳಿಸುತ್ತದೆ. ಇನ್ನೊಂದು ಶಾಸನವು ಕ್ರಿಶ. ೧೬೯೨ರ ಕಾಲದ್ದಾಗಿದ್ದು ಇಲ್ಲಿ ಚೆನ್ನಮ್ಮನ ಆಳ್ಗಿಕೆಯನ್ನು ತಿಳಿಸುತ್ತದೆ. ದೊರೆತಿರುವ 
ಎರಡು ಶಾಸನಗಳಲ್ಲಿ ಶಿವ ಒಡೆಯರ ಶರಣಾರ್ಥವಾಗಿ ಚಿಂನದಕಂತೆ ಮಹತ್ತ ದೇವರ ಉಲ್ಲೇಖಿಸಲಾಗಿದ್ದು, ಅಂದರೆ 
ಇದು ಮಠವಾಗಿದ್ದು ಹೀರೆಕಸವಿ ಗ್ರಾಮದಲ್ಲಿ ಈ ಶಾಸನಗಳು ದೊರೆತಿರುವ ಸ್ಥಳದಿಂದ ಸುಮಾರು ೫೦೦ ಮೀಟರ್‌ 
ದೂರದಲ್ಲಿ ಈಗ ಪಾಳುಬಿದ್ದ ಸ್ಥಿತಿಯಲ್ಲಿರುವ ಹೀರೆ ಮಠವೇ ಚಿಂನದಕಂತೆ ಮಠ ಎಂದು ಅಭಿಪ್ರಾಯಪಡಲಾಗಿದೆ. 
ಏಕೆಂದರೆ ಕೆಳದಿ ಸ ಸಾಮ್ರಾಜ್ಯದಲ್ಲಿ ಇದುವರೆಗೂ ಚಿಂನದಕಂತೆ ಮಠದ ಕುರಿತು ಚೆನ್ನಮ್ಮನ ಕಾಲದ ಕ್ರಿಶ. ೧೬೯೬ರ 
ಶಿವಮೊಗ್ಗ ತಾಲ್ಲೂಕಿನ ಕಡೋಕಲ್ಲು ಗ್ರಾಮದ ಶಾಸನದಲ್ಲಿ ಚಿನದಕಂತೆ ಗಾಜನೂರು . . . ದೇವರಿಗೆ ದಂಡಿಗೆ 
ಉಂಬಳಿಯ ಉಲ್ಲೇಖ ಕಂಡುಬರುತದ. * ಈ ಮಠದ ದೇವರ ಪಲ್ಲಕ್ಕಿಯನ್ನು ಹೊರುವವರಿಗೆ ಉಂ೦ಬಳಿಯನ್ನು 
ನೀಡುವಾಗ ಈ ಕಡೋಕಲ್ಲು ಗ್ರಾಮವನ್ನು ದಾನ ನೀಡಿದ್ದಾರೆ. ಹಾಗೂ ಇದು ಕ್ರಿಶ. ೧೬೭೨ರಲ್ಲಿಯೇ ಹರೇಕಸವಿ 
ಗ್ರಾಮದಲ್ಲಿ ಚಿಂನದಕಂತೆ ಮಠವಿರುವುದರಿಂದ ಅದರ ಉಪ ಅಥವಾ ಅದರ ಅಧೀನ ಮಠ ಕಡೋಕಲ್ಲು ಗ್ರಾಮದ 
ಶಾಸನದಲ್ಲಿ ಉಲ್ಲೇಖವಾಗಿರುವ ಮಠವಿರಬಹುದು.ಇದು ಗಾಜನೂರಿನಲ್ಲಿ ಇದ್ದಿರಬಹುದೆಂದು ತಿಳಿಯಬಹುದಾಗಿದೆ. 
ಕೆಳದಿ ಸಾಮ್ರಾಜ್ಯದಲ್ಲಿ ಹಿರೇ ಕಸವಿ ಹಾಗೂ ಕಡೋಕಲ್ಲು ಗ್ರಾಮದ ಶಾಸನಗಳಲ್ಲಿ ಬಿಟ್ಟರೇ ಬೇರೆ ಎಲ್ಲಿಯೂ ಸಹಾ ಈ 
ಮಠಗಳ ಉಲ್ಲೇಖ ನನ್ನ ಅಧ್ಯಯನದ ಪ್ರಕಾರ ಕಂಡುಬಂದಿಲ್ಲ. ಇನ್ನೊಂದು ಅರ್ಥದಲ್ಲಿ ಚಿನ್ನದಕಂತೆ ಎಂದರೆ ಲಿಂಗಕ್ಕೆ 
ಧರಿಸುವ ಚಿನ್ನದ ಕವಚ ಮುಖವಾಡ ಹಾಗೂ ಚಿನ್ನದಿಂದ ಆಭರಣ ಎಂದು ಅರ್ಥೈಯಿಸಬಹುದಾಗಿದೆ. ಇಲ್ಲಿ ರಾಮಚೇಶ 
ದೇವರಿಗೆ ದಾನ ನೀಡಲಾಗಿದೆ, ಈ ದೇವಾಲಯವು ಇದೇ ಗ್ರಾಮದ ಹಿರೇ ಮಠದ ಮುಂಬಾಗದಲ್ಲಿದ್ದು, ಈ ದೇವಾಲಯದ 
ಮರದ ಬಾಗಿಲನ್ನು ಚೌಡೇಶ್ವರಿ ಎಂದು ಕರೆಯಲಾಗಿದೆ. ಈ ಬಾಗಿಲನ್ನು ಕೆಳದಿ ಅರಸರ ಕಾಲದಲ್ಲಿಯೇ ನಿರ್ಮಾಣ 
ಮಾಡಿದ್ದಾರೆ. ದೇವಾಲಯವನ್ನು ಶಾಸನದಲ್ಲಿ ರಾಮೇಶ್ವರ ದೇವಾಲಯವೆಂದು ಹಾಗೂ ಸ್ಥಳೀಯರು ಇದನ್ನು ಇದೇ 
ಹಸರಿನಿಂದ ಕರೆಯಲಾಗಿದ್ದು ಶಾಸನದಲ್ಲಿ ಈ ದೇವಾಲಯಕ್ಕೆ ದಾನ ನೀಡಿದ್ದಾರೆ.ದಾನ ನೀಡುವಾಗ ಗದ್ಯಾಣ ವರಹ 
ಅಂದರೆ ಚಿನ್ನದ ನಾಣ್ಯಗಳನ್ನು ಹಾಗೂ ಈ ನಾಣ್ಯಗಳ ಬೆಲೆಯ ಆಧಾರದ ಮೇಲೆ ಹುಟ್ಟುವಳಿ ಭೂಮಿಯನ್ನು ದಾನ 
ನೀಡಿದ್ದಾರೆ. ದಾನ ನೀಡುವಾಗ ಚಿಟ್ಟೂರು ಸೀಮೆಯ ಉಲ್ಲೇಖವಿದ್ದು, ಚಿಟ್ಟೂರು ಗ್ರಾಮವು ಸೊರಬ ತಾಲ್ಲೂಕಿನ 
ಗ್ರಾಮವಾಗಿದ್ದು, ಕ್ರಿಶ. ೧೧೫೪ರ ಕಲ್ಮಾಣ ಚಾಲುಕ್ಕರ ಕಾಲದಲ್ಲಿ ಚಿಟ್ಟೆವೂರಗಿದ್ದು,” ನಂತರ ಕ್ರಿಶ. ೧೧೯೨ರ ಹೊಯ್ದಳರ 
ಕಾಲದಲ್ಲಿ ಚಿಟ್ಟೂರು ಆಗಿದ್ದು,” ವಿಜಯನಗರ ಕಾಲದಲ್ಲಿ ಚಿಟ್ಟೂರು ಸೀಮೆಯಾಗಿದೆ.* ಈ ಸೀಮೆಯೇ ಕೆಳದಿ ಅರಸರ 
ಕಾಲದಲ್ಲಿ ಮುಂದುವರೆದು ಚೆನ್ನಮಾಜಿಯ ಕಾಲದಲ್ಲಿ ಈ ಸೀಮೆಗೆ ಸೇರಿದ ಹಿರೆಕಸವೆ ಗ್ರಾಮದಲ್ಲಿ ಅಂದರೆ ಈ ಗ್ರಾಮದ 
ಉಲ್ಲೇಖವು ಈ ಹಿಂದೆ ಪ್ರಕಟಿತವಾದ ಇದೇ ಗ್ರಾಮದ ವೀರಭದ್ರ ದೇವಾಲಯದ ಬಳಿಯಿರುವ ಶಾಸನದಲ್ಲಿ ಕ್ರಿ.ಶ. 
೧೬೮೨ರ ಚೆನ್ನಮ್ಮಾಜಿಯ ಆಳ್ಗಿಕೆಯ ಕಾಲದಲ್ಲಿ ಹೀರೆಕಸವಿ ಗ್ರಾಮವು ಚಿಟ್ಟೂರು ಸೀಮೆಗೆ ಸೇರಿರುವುದು ತಿಳಿಯುತ್ತದೆ.“ 
ಚೆನ್ನಮಾಜಿಯ ಊಳಿಗದ ಅಂದರೆ ಚೆನ್ನಮಾಜಿಯ ಪ್ರತಿನಿಧಿಯಾಗಿ ಮಲ್ಲನಾಳು ಹಾಗೂ ಬಸವನ ಎಂಬುವರು ಬಂದು 
ದಾನ ಕೋಡುವಾಗ ಗಡಿಯಲ್ಲಿ ಯಾವುದೇ ತಕಾರರು ಬರದಂತೆ ನಾಲ್ಕು ಗ್ರಾಮದವರನ್ನು ಕರೆಯಿಸಿ ದಾನ ನೀಡುವ 
ಭೂಮಿಗೆ ಲಿಂಗಮುದ್ರೆಯ ಕಲ್ಲನ್ನು ಶಿವಾರ್ಪಿತವಾಗಿ ನಿಲ್ಲಿಸಿ ಇದು ಶಾಶ್ನತವಾಗಿರುವಂತೆ ಹಾಗೂ ದಾಖಲೀಕರಣವಾಗುವಂತೆ 
ಈ ಶಾಸನದ ಕಲ್ಲಿನಲ್ಲಿ ಕಂಡರಿಸಿದ ವಿಷಯವನ್ನು ಕಾಗದದಲ್ಲಿ ಸೇನಬೋವರ ಕಡತಕ್ಕೆ ಅಂದರೆ ಸೇನಬೋವರ ಲೆಕ್ಕಪತ್ರಕ್ಕೆ 
ಕಾಗದದಲ್ಲಿ ಬರೆಯಿಸಿ ದಾಖಲಿಕರಿಸಿರುವುದು ತಿಳಿದುಬರುತ್ತದೆ. ಇವುಗಳು ದಾನವನ್ನು ಹಾಗೂ ಲಿಂಗಮದ್ರೆ ಕಲ್ಲಿನ 
ಮಹತ್ವವನ್ನು ಸಾರುವ ಕೆಳದಿ ಸಾಮ್ರಾಜ್ಯದ ಮಹತ್ವದ ಶಾಸನಗಳಾಗಿವೆ. 

ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಚಿಂನದಕಂತೆ ಮಠವು ಶಿವಮೊಗ್ಗ ತಾಲ್ಲೂಕಿನ ಕೊಡೆಕಲ್ಲು(ಕಡೆಕಲ್ಲು)ನ ಶಾಸನದಲ್ಲಿ 
ಚಿನದ ಕಂತೆಯ ಗಾಜನೂರ ಎಂದು ಇಲ್ಲಿ ಶಾಸನವು ತೃಟಿತವಾಗಿರುವುದರಿಂದ ಯಾವ ದೇವರು/ಮಠ ಎನ್ನುವುದು 
ತಿಳಿಯುವುದಿಲ್ಲ, ಆದರೆ ಕಡೆಕಲ್ಲು ಗ್ರಾಮವನ್ನು ದಾನ ನೀಡಿರುವುದು ತಿಳಿಯುತ್ತದೆ. ಆದರೆ ಈಗ ಅಲ್ಲಿ ಮಠವಿರುವುದು 
ಕಂಡುಬಂದಿಲ್ಲ. ಅದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡೆಕಲ್ಲುನಲ್ಲಿ ಕೊಡೆಕಲ್ಲು ಮಠವಿದ್ದು, ಇದು ಕೆಳದಿ ಅರಸರ ಕಾಲದ್ದು 


೬೬ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


Wy) 


MW IM 


ಶಾಂತಪ್ಪ ದಾಸರ ಮನೆಯ ಹತ್ತಿರವಿರುವ ಲಿಂಗಮುದ್ರೆಯ 
ಕಲ್ಲಿನ ಶಾಸನ 


ಎಂದು ಹೇಳಲಾಗುತ್ತಿದೆ. ಈ ಮಠ ಚಿಂನದ ಕಂತೆ ಮಠವಿರಬಹುದೇ ಅಥವಾ ಇಲ್ಲಿನ ಕೊಡೆಕಲ್ಲು ಗ್ರಾಮದಿಂದ ಹಾಗೂ 
ಇದು ದಾನ ನೀಡಿದ ಗ್ರಾಮವಾಗಿರುವುದರಿಂದ ಕಳದಿ ಅರಸರು ಇದೇ ಗ್ರಾಮದ ಹೆಸರಿನಲ್ಲಿ ಅಲ್ಲಿ ಕೂಡೆಕಲ್ಲು ಮಠವನ್ನು 
ಸ್ಥಾಪಿಸಿರಬಹುದೇ ಎನ್ನುವುದರ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನದ ಅವಶ್ಯಕತೆಯಿದೆ ಎಂದು ಅಭಿಪ್ರಾಯಪಡಲಾಗಿದೆ. 

[ಈ ಶಾಸನವನ್ನು ಪತ್ತೆ ಹಚ್ಚುವಲ್ಲಿ ಸಹಕರಿಸಿದ ರಮೇಶ ಹೀರೆಜಂಬೂರು, ಶಾಸನವನ್ನು ಓದಿಕೊಟ್ರ್ಟ ಡಾ. ಜಗದೀಶ ಹಾಗೂ ಶಿಕ್ಷಕರಾದ 


ಸುಧಾಕರ, ಪುಟ್ಟರಾಜು ಗೌಡ್ರು ಗಣಪತಿ, ನಾಗರಾಜ, ದಿನೇಶ್‌ ಬಾಬು, ಉದಯಬಾಬು ಹಾಗೂ ನಕ್ಷೆಯನ್ನು ತಯಾರಿಸಿ ಕೊಟ್ಟ ಅಜಯ ಕುಮಾರ 
ಶರ್ಮ ಇವರುಗಳಿಗೆ ಧನ್ಯವಾದಗಳು] 


ಅಡಿ ಅಪ್ಪಣಿಗಳು 


ಸ್‌.ಬಿ.ಎಲ್‌., ೧೯೦೪, "ಎಪಿಗ್ರಾಫಿಯ ಕರ್ನಾಟಿಕ' ಸಂಪುಟ ೮. ಸೊರಬ. ಶಾ.ಸಂ. ೫೪೮. 


ಅದೇ ಸೊರಬ., ಶಾ.ಸಂ. ೫೪ಲಿ. 
ರೈಸ್‌. ಬಿ.ಎಲ್‌. ೧೯೦೨, "ಎಪಿಗ್ರಾಫಿಯ ಕರ್ನಾಟಿಕ್‌ ಸಂಪುಟ ೭. ಶಿವಮೊಗ್ಗ ಶಾ.ಸಂ. ೧೭. 
ರೈಸ್‌. ಬಿ.ಎಲ್‌., ೧೯೦೪, "ಎಪಿಗ್ರಾಫಿಯ ಕರ್ನಾಟಿಕ' ಸಂಪುಟ ಲೆ. ಸೊರಬ. ಶಾ.ಸಂ. ೫೧೦. 
ಅದೇ ಸೊರಬ., ಶಾ.ಸಂ. ೫೧೪. 
ಅದೇ ಸೊರಬ., ಶಾ.ಸಂ. ೫೫೪. 


OU SI 


ಅದೇ ಸೊರಬ,, ಶಾ.ಸಂ. ೫೪೮. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೬೭ 


೧೭ 
ಹಾಸನದ ದೊಡ್ಡ ಬಪದಿಯ ಅಪ್ರಕಟತ ಜೈನ ಶಾಪನಗಳು 


ಎಚ್‌.ಪಿ. ನಿತಿನ್‌» 


ಹಾಸನದ ದೊಡ್ಡ ಬಸದಿಯಲ್ಲಿ ೧೨ರಿಂದ ೧೫ನೇ ಶತಮಾನಕ್ಕೆ ಸೇರಿದ ಅಪರೂಪದ ನಾಲ್ಕು ಜೈನ ಶಿಲಾ 
ಶಾಸನಗಳು ಪತ್ತೆಯಾಗಿವೆ. 


ಹಾಸನ ನಗರದ ದೇವಿಗೆರೆ ಸಮೀಪದಲ್ಲೇ ಇರುವ ದೊಡ್ಡ ಬಸದಿಯ ಮೂಲ ಸ್ಹಾಮಿಯಾದ ಪಾರ್ರ್ರನಾಥ 
ತೀಥರ೯ಕರರು, ಮೊದಲ ಅಂತಸ್ತಿನಲ್ಲಿದ್ದ ನೇಮಿನಾಥ ತೀಥರ೯ಕರರು, ಬಸದಿಯ ನವರಂಗದಲ್ಲಿರುವ ಕಂಬದ ಮೇಲೆ 
ಹಾಗೂ ಬಸದಿಯ ಆವರಣದಲ್ಲಿರುವ ಜೆಟ್ಟಿಗೆರಾಯನ ಗುಡಿಯ ಹೊರಭಾಗದ ಪೀಠದ ಮೇಲೆ ಈ ನಾಲ್ಕು ಶಾಸನಗಳು 
ಪತ್ತೆಯಾಗಿವೆ. 


ಹಾಸನ ಜಿಲ್ಲೆಯು ಶಾಸನಗಳ ನೆಲೆವೀಡಾಗಿದ್ದು ಅದರಲ್ಲೂ ವಿಶೇಷವಾಗಿ ಶ್ರವಣಬೆಳಗೊಳದಲ್ಲಿರುವ ಸುಮಾರು 
ಆರುನೂರು ಜೈನ ಶಾಸನಗಳು ಹಾಗೂ ಜಿಲ್ಲೆಯಾದ್ಯಂತ ಹಲವಾರು ಜೈನ ಶಾಸನಗಳು ದೊರಕಿದ್ದರೂ ಕೂಡ ಹಾಸನ 
ನಗರದಲ್ಲಿ ಯಾವುದೇ ಜೈನ ಶಾಸನಗಳು ಇದುವರೆಗೆ ಪತ್ನೆಯಾಗಿರಲಿಲ್ಲ. ಪ್ರಸ್ತುತ ಸಿಕ್ಕಿರುವ ನಾಲ್ಕು ಜೈನ ಶಾಸನಗಳು 
ಹಾಸನ ನಗರದಲ್ಲಿನ ಜೈನ ಪರಂಪರೆಯ ಪುರಾತನ ಸಂಸ್ಕೃತಿಯನ್ನು ತಿಳಿಸುತ್ತದೆ. 
ಶ್ರೀ ನೇಮಿನಾಥ ತೀಥರ೯ಕರರ ಪಾದಪೀಠ ಶಾಸನ 

ಬಸದಿಯ ಮೊದಲ ಅಂತಸ್ತಿನಲ್ಲಿ ನೇಮಿನಾಥ ತೀಥರ೯ಕರರ ವಿಗ್ಗಹವನ್ನು ಒಂದು ಪೀಠದ ಮೇಲೆ ಪ್ರಶಿಷ್ಠಾಪಿಸಲಾಗಿತ್ತು 
ಬಸದಿಯ ಜೀರ್ಣೋದ್ದಾರದ ಸಮಯದಲ್ಲಿ ಈ ನೇಮಿನಾಥ ವಿಗ್ರಹವನ್ನು ಇಟ್ಟಿದ್ದ ಕೋಣೆಯನ್ನು 
ತೆರವುಗೊಳಿಸಬೇಕಾಗಿದ್ದರಿಂದ ವಿಗಹವನ್ನು ತೆಗೆದು ಮತ್ತೊಂದು ಜಾಗದಲ್ಲಿ ಇರಿಸಲಾಗಿದೆ. ಹಿಂದೆ ಕಾಂಕ್ರೀಟಿನಲ್ಲಿ ಮುಚ್ಚಿ 
ಹೋಗಿದ್ದ ಭಾಗದಲ್ಲಿ ಈ ಶಾಸನವು ಬೆಳಕಿಗೆ ಬಂದಿದೆ. 
ಶಾಸನದ ಪಾಠ 
೧ ಶ್ರೀ ಮೂಲಸಂಘ ದೇಸಿಯಗಣ ಪೊಸ ಗಚ್ಛ 
೨ ಕೊಂಡ ಕುಂದಾನ್ವಯದ ಇಂಗಳೇಶ್ವರದ ಬ 
ಹಿ ಳಿಯ ಶ್ರೀ ಶ್ರುತಕೀರ್ತಿ ದೇವರ ಗುಡ್ಡಗಳು 
೪ ಕೊಂಗನಾಡ ಶ್ರೀಕರಣದ ಕಾವಣ್ಣಂಗಳ ಮಕ್ಕ 
೫ ಳು ನಾಕಣ್ಣ ಹೊನ್ನಣ್ನ್ಣಂಗಳು ಮಾಡಿಸಿದ ಶ್ರೀ 
೬ ನೇಮಿನಾಥ ಸ್ವಾಮಿಗಳ ಪ್ರತಿಮೆ ಮಂಗ 
೭೪ಳಮಹಾಶೀಶ್ರೀಶೀಪಪಔ 


ಶಾಸನದ ಸಾರಾಂಶ: ಮೂಲ ಸಂಘ ದೇಸಿಯ ಗಣ ಪುಸ್ತಕ ಗಚ್ಛ ಕುಂದಕುಂದಾನ್ವಯ ಇಂಗಳೇಶ್ವರ ಬಳಿಯ 
ಮುನಿಗಳಾದ ಶ್ರೀ ಶೃತಕೀರ್ತಿ ದೇವರ ಶಿಷ್ಯರು ಕೊಂಗನಾಡಿನ ಶ್ರೀ ಕಾವಣ್ಣನ ಮಕ್ಕಳಾದ ನಾಕಣ್ಣ ಹಾಗೂ ಹೊನ್ನಣ್ಣರು 
ಶ್ರೀ ನೇಮಿನಾಥ ಸ್ವಾಮಿಗಳ ಪ್ರತಿಮೆಯನ್ನು ಮಾಡಿಸಿದರು ಎಂದು ತಿಳಿಸುತ್ತದೆ. 


¥ # €0೭, "ರತ್ನತ್ರಯ, ೧೨ನೇ ಅಡ್ಡರಸ್ತೆ, ೨ನೇ ಬ್ಲಾಕ್‌, ಅನೇ ಹಂಡ, ಬಟಎಂ ಬಡಾವಣೆ, ಬೆಂಗಳೂರು. 


೬೦ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಮುನಿ ಪರಂಪರೆಯ ಸಂಪೂರ್ಣ ವಿವರ: ಒಂದೇ ಶಾಸನದಲ್ಲಿ ಮುನಿ ಪರಂಪರೆಯ ವರ್ಗೀಕರಣ ಅಂದರೆ 
ಸಂಘ, ಗಣ, ಗಚ್ಛ, ಅನ್ನ್ವಯ, ಬಳಿ ಎಲ್ಲವುಗಳು ಕಂಡು ಬರುವುದು ಅಪರೂಪ. ಈ ರೀತಿಯ ಉಲ್ಲೇಖಗಳನ್ನು 
ಶ್ರವಣಬೆಳಗೊಳದ ಒಂದೆರಡು ಶಾಸನಗಳು ಹಾಗೂ ಕರ್ನಾಟಕದ ಕೆಲವೇ ಕೆಲವು ಶಾಸನಗಳಲ್ಲಿ ಕಾಣಬಹುದು. 
ಈ ಶಾಸನದಲ್ಲಿ ಹೆಸರಿಸಲಾದ ಶ್ರುಶಮುನಿಯ ಸಂಪೂರ್ಣ ಗುರುಪರಂಪರೆಯನ್ನು ನಾವು ಕಾಣಬಹುದು. 


ಮೂಲ ಸಂಘ: ಮೂಲ ಸಂಘವೆಂದರೆ ಜೈನ ಮುನಿ ಪರಂಪರೆಯ ಸಂಘದ ಹೆಸರು ಹಾಗೂ ಈ ಮುನಿ 
ಪರಂಪರೆಗೆ ದೊಡ್ಡ ಹೆಸರಿದೆ. 

ಇಅಂಗುಳೇಶ್ನರ ಬಳಿ: ಇಂಗುಳೇಶ್ತರ ಎಂಬುದು ಒಂದು ಊರಿನ ಹೆಸರು. 'ಇಂಗುಳೇಶ್ವರ ಬಳಿ” ಎಂದರೆ ಇಂಗುಳೇಶರ 
ಎಂಬ ಊರಿನಲ್ಲಿ ಜನ್ಮತಾಳಿದ ಮುನಿಸಂಘದ ವರ್ಗ. 


ಕೊಂಗನಾಡು: ಈ ಶಾಸನದಲ್ಲಿ ”ೌಕೊಂಗನಾಡ” ಎಂಬ ಪದದ ಪ್ರಯೋಗವಿದೆ. ಕೊಂಗನಾಡು ಎಂದರೆ ಇಂದಿನ 
ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಪ್ರದೇಶದಿಂದ ಉತ್ತರ ಕೊಡಗಿನ ಏಳು ಸಾವಿರ ಪ್ರದೇಶ ಅಂದರೆ 
ಕಾವೇರಿ ಹಾಗೂ ಹೇಮಾವತಿ ನದಿಗಳ ನಡುವಿನ ಸ್ಥಳದಲ್ಲಿ ಆಳಿಕೆ ಮಾಡುತ್ತಿದ್ದ ಪ್ರದೇಶವೇ ಕೊಂಗನಾಡು ಅಥವಾ 
ಕೊಂಗಾಳ್ದರನಾಡು ಹಾಗೂ ಆ ಪ್ರದೇಶದಲ್ಲಿ ಆಳ್ಗಿಕೆ ಮಾಡುತ್ತಿದ್ದವರೇ ಕೊಂಗಾಳ್ನರು ಹಾಗೂ ಅವರು ಜೈನ 
ಅರಸರು. 
ಶ್ರೀಕರಣ: ಈ ಶಾಸನದಲ್ಲಿ 'ಶೀಕರಣ' ಎಂಬ ಪದದ ಉಲ್ಲೇಖವಿದೆ, ಅಂದರೆ ಲೆಕ್ಕ ಪತ್ರವನ್ನು ಬರೆಯುವವರು. 
ಸನದ ಕಾಲ: ಈ ಶಾಸನದಲ್ಲಿ "ಕೊಂಗನಾಡು” ಎಂಬ ಪದದ ಉಲ್ಲೇಖವಿದೆ. ಕೊಂಗಳ್ನರು ಆಳಿದ ಸಮಯ 
ಸುಮಾರು ೧೧-೧೨ನೇ ಶತಮಾನ ಹಾಗೂ ಇದರ ಲಿಪಿಯ ಆಧಾರದಲ್ಲಿ ಈ ಶಾಸನವು ೧೨ನೇ ಶತಮಾನಕ್ಕೆ 
ಸೇರಿದ್ದೆಂದು ನಿಶ್ಚಯಿಸಿಬಹುದು. 


ಶ್ರೀ ಪಾರ್ತ್ರನಾಥ ತೀಥರ೯ಕರರ ಪಾದಪೀಠ ಶಾಸನ 
ಬಸದಿಯ ಮೂಲ ಸ್ವಾಮಿಯಾದ ಶ್ರೀ ಪಾರ್ಶ್ರನಾಥ ತೀಥರ೯ಕರರನ್ನು ಪೀಠವೊಂದರ ಮೇಲೆ ಪ್ರತಿಷ್ಲಾಪಿಸಲಾಗಿತು. 


ಮ 


ಜೀರ್ಣೋದ್ದಾರದ ಕಾರಣದಿಂದಾಗಿ ವಗಹವನ್ನು ತೆಗೆದಿದ್ದರಿಂದ A ಕಾಂಕ್ರೀಟಿನಲ್ಲಿ ಮುಚ್ಚಿಹೋಗಿದ್ದ ಪೀಠದ 
ಭಾಗದಲ್ಲಿ ಈ "ಶಾಸನವು ಬೆಳಕಿಗೆ ಬಂದಿದೆ. 


ಶಾಸನದ ಪಾಠ 
೧ ಶ್ರೀ ಮೂಲ ಸಂಘ ದೇಸಿಯಗಣ ಪುಸ್ತಕಗಚ್ಛ ಕೊಂಡ ಕುಂ 
೨ ದಾನ್ಹಯ ಇ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೬೯ 


ಶಾಸನದ ಸಾರಾಂಶ: ಮೂಲ ಸಂಘ ದೇಸಿಯ ಗಣ ಪುಸಕ ಗಚ್ಛ ಕುಂದಕುಂದಾನ್ವಯ ಎಂಬ ಸಾಲನ್ನು ನಾವು 
ಕಾಣಬಹುದು. ಈ ಮುನಿ ಪರಂಪರೆಗೆ ಸೇರಿದ ಮುನಿಗಳ ಶಿಷ್ಠರು ಈ ವಿಗಹವನ್ನು ಮಾಡಿಸಿದರೆಂದು ನಿಶ್ಚಯಿಸಿಬಹುದು. 


ಲಿಪಿಯ ಆಧಾರದಲ್ಲಿ ಈ ಶಾಸನವು ೧೨ನೇ ಶತಮಾನಕ್ಕೆ ಸೇರಿದ್ದೆಂದು ನಿಶ್ಚಯಿಸಿಬಹುದು. 


ನವರಂಗದಲ್ಲಿನ ಕಂಬದ ಮೇಲಿನ ಶಾಸನ 

ದೊಡ್ಡ ಬಸದಿಯ ನವರಂಗ(ಸಭಾಮಂಟಪು)ದಲ್ಲಿರುವ ಕಂಬವೊಂದರ. ಮೇಲ್ಲಾಗದಲ್ಲಿ ಎರಡು ಸಾಲಿನ ಶಾಸನವು 
ಹಾಗೂ ಕೆಳಭಾಗದಲ್ಲಿ ಕಾಯೋತ್ಪರ್ಗ ಭಂಗಿಯಲ್ಲಿ ನಿಂತಿರುವ ಜೈನ ಮುನಿಯೊಬ್ಬರ ಕೆತನೆಯಿದೆ. ಮುನಿಗಳ ಕೆತ್ತನೆ 
ಇರುವ ಕೆಳಭಾಗವು 'ಕಾಂಕೀಟ್‌ ಹಾಗೂ ಮಾರ್ಬಲ್‌ನಿಂದ ಮುಚ್ಚಲಾಗಿದೆ ಬಹುಶಃ ವ "ಭಾಗದಲ್ಲಿ ಶಾಸನವೊಂದು 
ಇದ್ದಿರಬಹುದು. 
ಶಾಸನದ ಪಾಠ 
೧ ಶ್ರೀ ಸಾಂತನ ಹ 
೨ ಳಿಯ 


ಶಾಸನದ ಸಾರಾಂಶ: "ಶ್ರೀ ಸಾಂತನ ಹಳ್ಳಿಯ” ಎಂಬ ಪಾಠವಿರುವುದರಿಂದ ಬಹುಶಃ ಸಾಂತನಹಳ್ಳಿ ಎಂಬ ಊರಿಗೆ 
ಸೇರಿದ dn ಮುನಿಗಳ ಸೇವೆಯನ್ನು ಮಾಡಿದ್ದರ ವಿವರವನ್ನು ಕೆತ್ತಿಸಲು ಪ್ರಯತ್ನಪಟ್ಟ ಅಪೂರ್ಣ ಶಾಸನವೆಂದು 
ತೋರುತದೆ. 


ಲಿಪಿಯ ಆಧಾರದಲ್ಲಿ ಈ ಶಾಸನವು ೧೪-೧೫ನೇ ಶತಮಾನಕ್ಕೆ ಸೇರಿದ್ದೆಂದು ನಿಶ್ಚಯಿಸಿಬಹುದು. 
ನಾಲ್ಕನೇ ಶಾಸನ - ಜೆಟ್ಟಿಗೆರಾಯನ ಗುಡಿಯ ಹೊರಭಾಗದ ಪೀಠದ ಮೇಲಿನ ಶಾಸನ 
ಬಸದಿಯ ಆವರಣದಲ್ಲಿರುವ ಜೆಟ್ಟಗೆರಾಯನ ಗುಡಿಯು ಮಂಟಪದ ರೂಪದಲ್ಲಿದ್ದು ಈ ಕಲ್ಲಿನ ಮಂಟಪದ 
ಹೊರ ಪೀಠದ ಮೇಲೆ ಎರಡು ಸಾಲಿನ ಶಾಸನವು ಪತ್ತೆಯಾಗಿದೆ. 
ಶಾಸನದ ಪಾಠ 
೧ ಶ್ರೀ ದೊಡಹಳಿಯ ಪದುಮಪ ಸೆಟಿಯರ ಮಕಳು ಬೊಂ 
೨ ಮಣ ಸೆಟಿಯರು ಮಾಡಿದ ಧರ್ಮ ಮಂಗಲ ಮಹಾ ಶ್ರೀ 


ಶಾಸನದ ಸಾರಾಂಶ ಹಾಗೂ ವಿಶ್ಲೇಷಣೆ: ಶ್ರೀ ದೊಡ್ಡಹಳಿಯ ಪದ್ಮಪ್ಪ ಶೆಟ್ಟಿಯ ಮಕ್ಕಳಾದ ಬೊಮ್ಮಣ್ಣ ಶೆಟ್ಟಿಯು 
ಮಾಡಿಸಿದ ಧರ್ಮ ಮಂಗಲಕಾರ್ಯ ಎಂದು ತಿಳಿಸುತ್ತದೆ. ಅಂದರೆ ಈ ಶಾಸನ ಜೆಟ್ಟಗರಾಯನ ಗುಡಿಯನ್ನು ಕಟ್ಟಿಸಿದವರ 
ವಿವರವನು ್ಸಿ ತಿಳಿಸುತ್ತದೆ. 


ಲಿಪಿಯ ಆಧಾರದಲ್ಲಿ ಈ ಶಾಸನವು ೧೪-೧೫ನೇ ಶತಮಾನಕ್ಕೆ ಸೇರಿದ್ದೆಂದು ನಿಶ್ಚಯಿಸಿಬಹುದು. 


[ಶಾಸನಗಳನ್ನು ಓದಿಕೊಟ್ಟು ಸಂಶೋಧನೆಯಲ್ಲಿ ಮಾರ್ಗದರ್ಶನ ನೀಡಿದ ಹರಿಹರದ ಡಾ. ರವಿಕುಮಾರ್‌ ಕೆ. ನವಲಗುಂದ, ಸಂಶೋಧನೆಯಲ್ಲಿ 
ನೆರವಾದ ಹಾಸನ ಜೈನ ಸಂಘದ ರವೀಂದಕುಮಾರ್‌, ಕಾಂತರಾಜ್‌, ದೊಡ್ಡ ಬಸದಿಯ ಪುರೋಹಿತರಾದ ಅನಂತರಾಜಯ್ಯನವರು, ತಮ್ಮ ತಂದೆ 
ಡಾ. ಹೆಚ್‌.ಎ. ಪಾರ್ಶನಾಥ್‌ ಹಾಗೂ ತಮ್ಮ ಪತ್ನಿ ಅಶ್ಲಿನಿಯವರಿಗೆ ಕೃತಜ್ಞತೆಗಳು.] 


೭0೦ : ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅ) 


ಶೊಮೃವಾಳು ದ್ರಾಮದ ಅಪ್ರಕಟಣತ ಜೈನ ಶಾಪವ 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ತಾಲ್ಲೂಕಿನ ಕೊಮ್ಮನಾಳು 


ಆರ್‌. ಮಂಜನಾಯ್ದ% 


ಗ್ರಾಮ ಪಂಚಾಯಿತಿಯ ಕೊಮ್ಮನಾಳು ಗ್ರಾಮದ 


ಶ್ರೀ ಚನ್ನಪ್ಪ ಎಂಬುವರ ಹೊಲದ ಹಳ್ಳದ ಬದಿಯಲ್ಲಿ ಈ ಜೈನ ಶಾಸನ ಕಂಡುಬರುತ್ತದೆ. ಶಾಸನ ದೊರೆತಿರುವ ಸ್ಥಳದಿಂದ 
ಒಂದು $ ಮೀ. ದೂರದಲ್ಲಿ ಆಲದಹಳ್ಳಿ ಎಂಬ ಗಾಮದಲ್ಲಿ “ನೀರಭದ ದೇವಾಲಯವಿದೆ. ಈ ದೇವಾಲಯದ ವಾಸುಶಿಲ 
ಗಮನಿಸಿದರೆ ಹಿಂದೆ ಬಸದಿಯಾಗಿರಬಹುದು ಎಂದು ಈ ದೇವಾಲಯದ ಬಾಗಿಲುವಾಡದ ಲಲಾಟದಲ್ಲಿರುವ ಜಿನಬಿಲಬವು 
ತಿಳಿಸುತ್ತದೆ. ದೇವಾಲಯದ ಮುಂಭಾಗದಲ್ಲಿರುವ ಗಂಗರ ಭೂತುಂಗನ ಜೈನ ಶಾಸನ ಹಾಗೂ ಅಲ್ಲಿಯೇ ದೇವಾಲಯದಿಂದ 
೩೦೦ ಮೀಟರ್‌ ಅಂತರದಲ್ಲಿರುವ ಜೈನರ ಶಾಸನಗಳು ತರುಟಿಬಾರಿದ ಇವುಗಳ ಆಧಾರದಿಂದ ಈಗ ಕರೆಯುವ 
ವೀರಭದ್ರ ದೇವಾಲಯವೇ ಹಿಂದೆ ಬಸದಿಯಾಗಿರಬಹುದು ಎಂದು ಸ್ಪಷ್ಟವಾಗುತ್ತದೆ. ಈ ಬಸದಿಗೆ ದಾನ ನೀಡಿರುವುದನ್ನು 


ಈ ಶಾಸನ ತಿಳಿಸುತ್ತದೆಂದು ತಿಳಿಯಬಹುದು. 


ಶಾಸನದ ಪಠ್ಯ 
೧. ಸ್ಪಸ್ಟಿ ಶಿ ಶ್ರೀಮತು ಭುಜಬಳಗಂ. ೨. ಗ(ಪೂಯ್ತಳ)ಮಹಾವಿ... 
೩ ಗಂಗರಸನು.-... ೪,  ಗೋಗರಸನುಂ ಮಸ(ಯ)ಗದೇವ 
೫. ಮುಂ ಬಾಚಲದೇವಿಯುಂ ಹೆಗ್ಗಡೆ ೬. ಬಾಹುಬಲಿಯಂನು ಬಿಟ್ರ 
೭ ಕೆಯಿ ಗದ್ದೆ ಮತ್ತರ ಬೆದ್ದಲೆ ಮ SY 


ಶಾಸನದ ಸಾರಂಶ 


ಶಾಸನದ ಮೇಲ್ಲಾಗದಲ್ಲಿ ಜಿನಬಿಂಬವಿದೆ. ಈ ಶಾಸನ ತೃಟಿತವಾಗಿರುವುದರಿಂದ ಇಲ್ಲಿ ರಾಜನ ಹೆಸರು ಗುರುತಿಸಲು 
ಸಾಧ್ಯವಾಗುತ್ತಿಲ್ಲ. ಆದರೆ ಈ ಶಾಸನವು ಶ್ರೀ ಸ್ಪಸಿ ಭ್ರಬಬಳದಿ6ದ ಆರಂಭವಾಗಿದ್ದು, ಇದರಲ್ಲಿ ಬಾಚಲದೇವಿ ಹಾಗೂ 
ಹೆಗಡೆ ಬಾಹುಬಲಿ ಇವರಿಬ್ಬರು ಸೇರಿ ಬಸದಿಗೆ ಒಂದು ಮತ್ತರುಗದ್ದೆ ಹಾಗೂ ಒಂದು ಮತ್ತರು Ke ಭೂ ನ್ನಾ 


ದಾನವಾಗಿ ನೀಡಿರುವುದು ಕಂಡುಬರುತದೆ. 
ಎರೆಯಪ್ಪನು ಪಟ್ಟವನ್ನು ಧರಿಸಿದಾಗ. ಮಂಡಲಿ 


ನಾಡನ್ನು ಬೂತುಗನು ಪರಿಪಾಲಿಸುತ್ತಿದ್ದನು ಎಂದು ಆಲದಹಳ್ಳಿ 


ಶಾಸನವು ತಿಳಿಸುತ್ತದೆ. ಈ ಶಾಸನವು ಸುಮಾರು ೧೦ನೆಯ 
ಶತಮಾನಕ್ಕೆ ಸೇರಿದುದು. ಬೂತುಗನು ತನ್ನ ಅರಸಿ ಚಿಕ್ಕಬ್ಬಿಗೆ 
ಕೆರೆಯೊಂದನ್ನು ದಾನವಿತ್ತ ಸಂಗತಿಯನ್ನು ಅದು ನಿರೂಪಿ 
ಸುತ್ತದೆ. ಆದ್ದರಿಂದ ಈ ಶಾಸನದ ಕಾಲವು ಸುಮಾರು 
೧೧-೧೨ನೆಯ ಶತಮಾನದ ಕಾಲದ್ದಾಗಿರಬಹುದು ಎಂದು 
ಅಭಿಪ್ರಾಯಪಡಲಾಗಿದೆ. 

[ಲೇಖನವನ್ನು ರಚಿಸಲು ಸಹಕರಿಸಿದ ಶ್ರೀ ಆರ್‌. ಶೇಜೇಶ್ವರ, 
ಸಹಾಯಕ ನಿರ್ದೇಶಕರು, ಪುರಾತತ್ವ ಸಂಗ್ಗಹಾಲಯಗಳು ಮತ್ತು ಪರಂಪರೆ 


ಇಲಾಖೆ ಶಿವಮೊಗ್ಗ, ಡಾ. ಜಗದೀಶ ಅಗಸೆ ಬಾಗಿಲು ಇವರುಗಳಿಗೆ 
ಕೃತಜ್ಞತೆಗಳು.] 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


_ 
We) 


ಶಾಸನದ ಛಾಯಾಚಿತ್ರ 
¥ ಪುರಾತತ್ವ ನಹಾಯಠರು, ಕಮಲಾವುರ, ಹಂಪ, ಹೊನಪೇವೆ ತಾಲ್ಲೂಕು, ಬಳ್ಳಾರಿ ಜಲ್ಲೆ ಮೊ. ೮೯೮೫೮ ೧೫೫೧೮ 


ಲ 


(Ve 
ಚಿಕ್ಷಬಳ್ಲಾಪುರ ತಾಲ್ಲೂಕಿನ ಅಪ್ರಕಟತ ಶಾಪನದಳು 
ಎಸ್‌. ವಿಜಯಕುಮಾರ% 


ಬೆಕ್ಕಬಳ್ಳಾಪುರದ ನಂದಿಯ ಗೋಪಿನಾಥ ಬೆಟ್ಟದಲ್ಲಿ ನಮಗೆ ಸು. ೭೫೦ರ (ಚಿ.ಬ.೨೯) ಜೈನ ಶಾಸನ ಸಿಗುತ್ತದೆ. 
ಸು. ೮೮೦ರ (ಚಿ.ಬ.೨೬) ನೊಳಂಬರ ಶಾಸನ ನಂದೀಗ್ರಾಮದಲ್ಲಿ ಮತ್ತೆ ಸು. ೯೫೩ರಲ್ಲಿ ಗೋಪಾಲಕೃಷ್ಣ ಕೆರೆಯ 
ಆನೆಕಟ್ಟೆಯ ಮೇಲೆ (ಚಿ.ಬ.೦೩) ಕೆರೆಕಟ್ಟಿಸಿರುವ ಶಾಸನ ಸಿಗುತ್ತದೆ. ಇವನ್ನು ಬಿಟ್ಟರೆ ಇದೇ ಕಾಲಘಟ್ಟದ ಶಾಸನಗಳು 
ಚಿಕ್ಕಬಳ್ಳಾಪುರದಿಂದ ಸುಮಾರು ೬-೭ ಮೀ. ದೂರದ ಮನ್ಸಾ ರ್‌ಪುರ, "ಜೊಮ್ಮನಹಳ್ಳಿ ಬಂಡಹಳ್ಳಿ ಗ್ರಾಮಗಳಲ್ಲಿ 
ಸಿಗುತ್ತವೆ. ಇವುಗಳಲ್ಲಿ ಒಂದು ಶಿಲಾಫಲಕವಾಗಿದ್ದು ಉಳಿದವು ವೀರಗಲ್ಲುಗಳಾಗಿವೆ. 


ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಮನ್ನಾರ್‌ಪುರ ಎಂಬ ಗ್ರಾಮ ಗಂಗ ನೊಳಂಬರ ಆಡಳಿತಕ್ಕೆ ಒಳಪಟ್ಟ ಮಾಹಿತಿ ಇಲ್ಲಿ 
ಸಿಕ್ಕಿರುವ ಶಿಲಾ ಶಾಸನದಿಂದ ತಿಳಿದುಬರುತ್ತದೆ. ಪುಲಿನಾಡು-೬೦ರ ಆಡಳಿತ ವಿಭಾಗದಲ್ಲಿ ಈ ಪ್ರದೇಶ ಸೇರಿದ್ದು 
ಸ ಮೇಲೆ ಯುದ್ದ ಮಾಡಿ ಚೋಳರನ್ನು ಹಿಮ್ನೆಟ್ಟಿಸಿದ್ದಷ್ಟೇ ಅಲ್ಲದೇ, "ನೊಳ೦ಬನ ಸಾವಿನ ಸತ್ತ ವಿಷಯದ 
ಜೊತೆಗೆ "ಗಂಗರ ಸಮರ'ದ ಉಲ್ಲೇಖ ಈ pe ತಿಳಿದು ಬರುತದೆ. 


ಒ೦ದು ಶಿಲಾ ಶಾಸನ ಮತ್ತು ಎರಡು ವೀರಗಲ್ಲುಗಳು ಇದ್ದು ಒಂದು ವೀರಗಲ್ಲು ಹುತ್ತ ಬೆಳೆದು ಕೇವಲ ವೀರಗಲ್ಲು 
ಕೆಳಗಿನ ನಾಲ್ಕು ಸಾಲುಗಳ ನಾಲ್ಕು ಅಕ್ಷರಗಳು ಮಾತ್ರ ಕಾಣಿಸುತ್ತಿದ್ದು ಮತ್ತೊಂದು ವೀರಗಲ್ಲು ರಣರಂಗದ ಚಿತ್ರಣವನ್ನು 
ಕಟ್ಟಿಕೊಡುವ ತುಂಬಾ ಅದ್ದುತವಾದ ಕೆತ್ತನೆಯುಳ್ಳ ವೀರಗಲ್ಲಾಗಿದೆ.ಇದು ಐದು ಸಾಲುಗಳನ್ನು ಹೊಂದಿದ್ದು ಇದರ ಶಾಸನ 
ಪಾಠ ಅಸ್ಪಷ್ಟವಾಗಿದೆ. ಇದರ ಪಕ್ಕದಲ್ಲಿರುವ ಶಿಲಾ ಶಾಸನ ಬಹುಶಃ ಈ ವೀರಗಲ್ಲಿನ ಮಾಹಿತಿಯನ್ನು ನೀಡುವ 
ಶಾಸನವಾಗಿದೆ.. 


ಈ ಶಿಲಾಶಾಸನ ನೊಳಂಬರ ಕಾಲಕ್ಕೆ ಸಂಬಂಧಿಸಿದ್ದು ಎಂದು ಶಾಸನ ಪಾಠದಿಂದ ಗೊತ್ತಾಗುತ್ತದೆ. ಈ ಶಾಸನದಲ್ಲಿ 
ಒಟ್ಟು ೧೪ ಸಾಲುಗಳಿದ್ದು ಶಾಸನದ Po ಹುಣಸೆಮರ ಬೆಳೆದಿರುವುದರಿಂದ ಶಾಸನ ಓದಲು ಸ್ಪಲ್ಪ ಕಷ್ಟಕರವಾಗಿದೆ. 


(೧ ಸಸಿ ಸಮಧಿಗತ ಪಜ್ಞಿ ಮಹಾಶಬ್ದ ಪ 

೨. ಲ್ಲವಾನ್ವಯ ಶ್ರೀ ಪೃಥ್ಧೀರಾಜ್ಯಂಗೈಯೆ ಪಲ್ಲ 

೩. ವಕೊಲ ತಿಲಕಮೇಕವಾಕ್ಕ ಕಾ೦ಚೇಪು 

೪. ರಾಧೀಶ್ನರ ಶ್ರೀಮನ್‌ ನೊಲಟಂಬಾಧಿರಾಜರವೊ 

೫. ಅನ ಮಗ ದಾಲ್‌ವಂದೋ ಪುಲಿನಾಡೊಳಗಣ 
೬ ದ ಸರಯ ಬೀಡಿನಲಿದೀ ಸಕ ವರಿಷ ೯೨೯ನೆಯ 
೭ ಪ್ಲುವಂಗ ಸಂವತ್ಸರದ ಕಾತ್ರಿಕ ಮಾಸದ , ಊನ 
ಲ,  ವಮಿ ಬುದವಾರದೊಳಬನ ಬಿಣುದರ ಬ 

೯. ತತ್ತುದದನ್ನೊ ನಾಯಕ ಮಾನವಮಾರಾಯ 

೧೦. ನೊಳಗಾಗಿ ಚೋಲಟನಮಳ ಕೊನ್ನು ನೊಟಂ 
೧೧.ಬಸತ್ತ,% ಹ ತ 8 

೧೨. ರಿಪುರಳುವ ನಾಯಕರ ಕೊಂದು. , ಶ್ರೀಮ 

* ಪಂಶೋಧವಾ ವಿದ್ಯಾರ್ಥಿ, ಪರ್ಕಾಲಿ ಕಲಾ ಕಾಲೇಜು, ಅ೦ಬೇಡ್ಡರ್‌ ವೀಧಿ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


‘es, ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೧೩. ನ್ನೊಟಂಬಧಿರಾಜ ಪುಜಯಕ , ,,ತ್ರಿ 


೧೪. ಲೋಕ ತ್ರಿಣೇತ್ರಂಮಬಿಅಲೂಂರ ದೊರಂ ಗಂಗರ ಸಮರಂ 

ಸಾರಾಂಶ: "ಸ್ಪಸ್ತಿ ಸಮಧಿಗತ ಪಂಚಮಹಾಶಬ್ದ ಪಲ್ಲವಾನ್ವಯ ಶ್ರೀ ಪೃಥ್ಧೀರಾಜ್ಯ.ಪಲ್ಲವ ಕುಲತಿಲಕ ಏಕವಾಕ್ಕಕಂ , 
, » ಪುರವರಾಧೀಶ್ವರ ಶ್ರೀಮನ್‌ ನೊಳಂಬಾಧಿರಾಜ, , ಮಗದಾಳೆ, , ಪುಲಿನಾಡೊಳಗಣ , ಸರಯ ಬೀಡಿನಲಿ ಸಕ 
ವರುಷ ೯೦೯ನೆಯ ಫ್ಲವಂಗ ಸಂವತ್ಸರದ ಕಾರ್ತಿಕ ಮಾಸದ ಬಹುಳ ನವಮಿ ಬುದವಾರದೊಳನ , ಈ ಶಾಸನದಲ್ಲಿಸಕ 
ವರುಷ ೯೨೯ (ಕ್ರಿಶ. ೧೦೦೪ಕ್ಕೆ ಸರಿಹೊಂದುತ್ತದೆ)ಎಂದು ಸ್ಪಷ್ಟವಾಗಿ ಉಲ್ಲಖವಾಗಿರುವುದರಿಂದ ನೊಳಂಬರ ಕಾಲಕ್ಕೆ 
ಸೇರಿದ ಹತ್ತನೇ ಶತಮಾನದ 2 ಸನವೆಂದು ತಿಳಿಯಬಹುದಾಗಿದೆ. 


ಭಾಷೆ ಹಳಗನ್ನಡ ಭಾಷೆಯಾಗಿದ್ದು ಲಿಪಿಯೂ ಹಳಗನ್ನಡ ಲಿಪಿಯಾಗಿದೆ.ಶಾಸನದಲ್ಲಿ ಉಲ್ಲೇಖವಾಗಿರುವ "ಪುಲಿನಾಡು' 
ಎಂಬುದು ಭಾ ಜಿಲ್ಲೆ ಮುಳಬಾಗಿಲು. ಶ್ರೀನಿವಾಸಪುರ, 'ಚಿತೂರು ಜಿಲ್ಲೆ, ಪುಂಗನೂರು, ಪಲಮನೇರು ತಾಲ್ಲೂಕುಗಳನ್ನು 
ಒಳಗೊಂಡ ಆಡಳಿತ ಘಟಕವನ್ನು ಹೆಸರಿಸುತ್ತದೆ. ಇದು ಹಲವು ಶಾಸನಗಳಲ್ಲಿ ಪುಲಿನಾಡು, ಪುಲಿನಾಡಜವತ್ತು, ಪುಲಿಸಡು- 
೬೦, ಪುಲಿನಾಟ್ಟು ಹೆಸರಿನಿಂದ ಕರೆಯಲಾಗಿದೆ. “ಪುಲಿ” ಎಂಬ ಪದಕ್ಕೆ ಹುಲಿ, ಪುಲಿಂದ, ಪುಲಿನ, ಪಲ್‌/ಪುಲ್ಲೆ 
ಮೊದಲಾದ ಜ್ಞಾತಿಪದಗಳಿವೆ. ಇವು ಕಮವಾಗಿ ಪ್ರಾಣಿ, ಬೇಡ, ಉಸುಕು ಹುಲ್ಲು, ಜಿಂಕೆ ಮೊದಲಾದ ಅರ್ಥಗಳನ್ನು 
ಹೊಂದಿವೆ. ಇದರ ಪಕ್ಕದಲ್ಲಿ ಸಿಗುವ 'ಅಜ್ಜವರ್ಮ'ನ ಉಲ್ಲೇಖವಿರುವ ಶಾಸನದಲ್ಲಿ "ವೀನ್ಣಮಂಗಲ'ದ ಪ್ರಸ್ತಾಪವಿದ್ದು 
ಬಹುಶ ಈ ಹಳ್ಳಿ EE ಇಲ್ಲಿನ ಮತ್ತೊಂದು ವೀರಗಲ್ಲು ರ ರಿಸುವ "ವಣ್ಣುಮಂಗಲ' ಎಂಬ ಗ್ರಾಮ ಈ ಶುಶಿನಾಡಿನ 
ವಿಭಾಗಕ್ಕೆ ಸೇರಿರಬಹುದು ಎಂದು ಊಹಸಬಹುದಾಗಿದೆ. ಹಾಗೆಯೇ ಈ ಪುಲಿನಾಡು ಪ್ರದೇಶವು ನೊಳಂಬರ ಆಡಳಿತ 
ವಿಭಾಗವಾಗಿದ್ದನ್ನು ನಾವು ಇಲ್ಲಿ ತಿಳಿಯಬಹುದು. 

ಇದರ ಪಕ್ಕದಲ್ಲಿರುವ ವೀರಗಲ್ಲು ರಣರಂಗದ ಚಿತ್ರಣವನ್ನು ಪ್ರತಿನಿಧಿಸುತ್ತಿದ್ದು ಶಿಲಾ ಶಾಸನದ ಮುಂದುವರಿಕೆಯೋ 
ಎಂಬಂತೆ ವೀರಗಲ್ಲಿನ ಕೆಳ ಎಡಭಾಗದಲ್ಲಿ ನಾಲ್ಕು ಸಾಲಿನ 


೧. ಸರಯ್ಯ ಬೀಡಿನ 
೨. ಕರರ್ಯ ಬೀಡಿನ 

೩. ದೊರಿದ 

೪. ಕಾದಿ 

ಎ೦ಬ ಶಾಸನವಿರುವುದನ್ನು ಕಾಣಬಹುದಾಗಿದೆ. 


ಇದೇ ಗ್ರಾಮದಲ್ಲಿ ಮತ್ತೂ ಮೂರು ವೀರಗಲ್ಲುಗಳು ಸಿಕ್ಕಿದ್ದು ಮಾಸ್ತಿಯನ್ನು ಒಳಗೊಂಡಿದೆ.ಐದರಲ್ಲಿ ಒಂದು 
ವೀರಗಲ್ಲು ಬಹಳ ವಿಶೇಷವಾಗಿದ್ದು ವೀರ ಕೇವಲ ಬಿಲ್ಲನ್ನು ಹಿಡಿದು ನಿಂತಿದ್ದಾನೆ ಆದರೆ ತುರುಬನ್ನು ಕಟ್ಟಿಲ್ಲ. ಈ ಎಲ್ಲಾ 
ಅಂಶಗಳಿಂದ ಬಹುಶಃ ಈ ಗ್ರಾಮ ಯುದ್ದ ಸ್ಥಳವಾಗಿರಬಹುದು ಅಥವಾ ಈ ಪ್ರದೇಶದಲ್ಲಿ ಹೆಚ್ಚು ಯುದ್ಧಗಳು ನಡೆದಿವೆ 
ಎಂದು ಊಹಿಸ ' ಬಹುದಾಗಿದೆ. 

ಮನ್ನಾರ್‌ಪುರ ಈ ಗ್ರಾಮದ ಹೆಸರು ಮೊದಲು "ಪುಟಗೋಸನಹಳ್ಳಿ' ಎಂದಿದ್ದು ಕೇಳಲು ಅಸಹ್ಯವಾಗಿದೆ ಎಂದು 
'ಮನ್ನಾರ್‌ಪುರ' ಎಂದು ಮರು ನಾಮಕರಣ ಮಾಡಲಾಗಿದೆ.ಕ ಮನ್ನಾರ್‌ಪುರ ಗ್ರಾಮದಿಂದ ಸುಮಾರು ಮೂರು 
 ಕೆಲೋಮೀಟರ್‌ ದೂರದಲ್ಲಿ "ಅಜ್ಜವಾರ' ಎಂಬ ಗ್ರಾಮವಿದ್ದು "ಅಜ್ಜವರ್ಮ'ನ ನೆನಪಿಗಾಗಿ ಅಥವಾ "ಅಜ್ಜವರ್ಮ'ನೇ ಈ 
ಗ್ರಾಮವನ್ನು ಸ್ಥಾಪಿಸಿರಬಹುದು ಎಂದು ತಿಳಿಯಬಹುದಾಗಿದೆ. 


ಅಜ್ಜವರ್ಮ ಎಂಬುವನ ಮಾಂಡಲೀಕನ ಅಥವಾ ಸಾಮಂತನ ಅಥವಾ ನಾಯಕನ ಆಡಳಿತಕ್ಕೆ ಒಳಪಟ್ಟ ಮಾಹಿತಿ 
ಸಿಕ್ಕಿರುವ ಈ ವೀರಗಲ್ಲಿನಿಂದ ತಿಳಿದು ಬರುತ್ತದೆ. ಈ ಶಾಸನದಲ್ಲಿ ಅಜ್ಜವರ್ಮನನ್ನು "ಅಜ್ಜವರ್ಮರಸ' ಎಂದು ಉಲ್ಲೇಖಿಸುತ್ತದೆ. 
ಇದು ಈಗಾಗಲೇ ಇತಿಹಾಸ ದರ್ಶನ, ಸಂಪುಟ ೩೫, ಪುಟ ೯೫ರಲ್ಲಿ ಪ್ರಕಟವಾಗಿದೆ. 


q's} ಸ್ಪಸ್ತಿಶ್ರೀ ಅಜ್ಜವರ್ಮರಸ ಊರಾ[ಳೆ] ಮ 
ಈ ರಕುರ ಡನ ಮ್‌ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ಷಃ 


ವಣ್ಣುಮಜ್ಞಲ 

ಸತ್ತೊ ಗಜ್ಣ[ವ]ಟಿಕ 
ಕಣ್ಣುಕ ವೆದೆ ಕಬನಿ 
ನೆತ್ತಪಟ್ಟಿಕೊಟಾ[0೦]? ? 
ಅದನಟಿವೊನ್‌ 

ಪಣ ಮಹಾ 
ಪಾತಕನಕ್ಕುಮ್‌. 


'ಅಜ್ಜವರ್ಮರಸ ಊರಳಿವಿನಲ್ಲಿ ಮರಕುರ ಮಡಪ ಎನ್ನುವವನು ವಿಣ್ಣುಮಂಗಲದಲ್ಲಿ ಸತ್ತ ಅವನಿಗೆ ಗಂಗವಟಿಕದಲ್ಲಿ 
ಕಣ್ಣುಗಗದ್ದೆ ಕಳನಿ ನೆತ್ತರಕೂಡಿಗೆ ಕೊಟ್ಟ. ಇದನ್ನಳಿಯುವವನು ಪಂಚ ಮಹಾ ಪಾತಕಕ್ಕೆ' ಗುರಿಯಾಗುವನು. 


ಶಾಸನದ ಭಾಷೆ ಹಾಗೂ ಲಿಪಿಯ ಆಧಾರದ ಮೇಲೆ ಬಹುಶಃ ಸುಮಾರು ಎಂಟು-ಒಂಭತ್ತನೇ ಶತಮಾನಕ್ಕೆ 
ಸೇರಿರಬಹುದೆಂದು ಊಹಿಸಬಹುದು.ಶಾಸನದ ವೀರನಿಗೆ ಹೊಟ್ಟೆ ಭಾಗಕ್ಕೆ ಮತ್ತು ಎದೆ ಭಾಗಕ್ಕೆ ಎರಡು ಬಾಣ ಚುಚ್ಚಿದ್ದು 
ಒಂದುಕೈಯಲ್ಲಿ ಬಿಲ್ಲನ್ನು ಮತ್ತೊಂದು ಕೈಯಲ್ಲಿ ಚಿಕ್ಕ ಕತ್ತಿಯನ್ನು ಒಡಿದಿದ್ದಾನೆ. ಈ ಶಾಸನ "ಶಿಲವನ್ನು ಕೆತ್ತಿರುವ ಶಲ 
ಬಹುಶಃ ಬರ ಶಲ. ಅಲ್ರ ಆದರೆ: ಉತ್ತಮ "ರಚನೆಕಾರ ರ ದ ಶಿಲ್ಲ ಮತ್ತು ಲಿಪಿಯಿಂದ ಸೊತಾಗುತ್ತದೆ. ಇದಕ್ಕಿಂತ 
FE ಈ 'ಅಜ್ಜವರ್ಮ 'ನಿಗೆ ಸಂಬಂಧಿಸಿದ ಶಾಸನ ದೇವನಹಳ್ಳಿ ತಾಲ್ಲೂಕಿನ ಗಂಗವಾರದಲ್ಲಿ ದಾಖಲಾಗುತ್ತದೆ. ಕ್‌ 

ಪಾಠ "ಸ್ಪಸಿಶ್ರಿ ಅಜ್ಞವರ್ಮಕಸರೂರಲಿ 5೨೨೨೨» ಪಣ್ಣನ್ನೂರ,, ; ಕೀರ್ತ್ರನ್ನನ್‌ ಗಂಗಪುರದುಲ್‌ ದುಗ್ಗಮಾರರ್‌ಪುದ್ದೆಯು 
PS RR: - ಸಾರಾಂಶ - ಸ್ಪಸಿಶ್ರೀ ಅಜ್ಜವಮನು ಕಾಸರೂರಿಗೆ ಮುತ್ತಿ ಅದನ್ನು 
ನಾಶಮಾಡಿದಾಗ ಪೆಣ್ಣನ್ನೂರಿನ ಕೀರ್ತಣ್ಣನು ಗಂಗಪುರದೊಳಗೆ ದುಗ್ಗಮಾರ ಎದರಿಸಿದ ಶತ್ರುಗಳನ್ನು ತರಿದು ತಾನೂ 
ಸತ್ತನು'ಎಂಬ ಮಾಹಿತಿ ಸಿಗುತ್ತದೆ. ಆದರೆ ಇಲ್ಲಿನ 'ಅಜ್ಜವರ್ಮ' ಮತ್ತು ಬೂದಿಗೆರೆ ಬಳಿಯ ಸಿಗುವ 'ಅಜ್ಜವರ್ಮ' 
ಬೇರೆಯವನೇ ಆಗಿರಬಹುದು ಅಥವಾ ಒಬ್ಬನೇ ಆಗಿರಬಹುದು. ದಾಖಲೆಗಳ ಕೊರತೆಯಿಂದ ಅದನ್ನು ನಿರ್ಧರಿಸುವುದು 
ಕಷ್ಟವಾಗುತ್ತದೆ. ಇವರಿಬ್ದರೂ ಬೇರೆ ಬೇರೆ ಎಂದು ಹೇಳಲು ಈ ಶಾಸನದಲ್ಲಿ ಉಲ್ಲೇಖಿಸಬೇಕಾದರೆ 'ಅಜ್ಜವರ್ಮರಸ' 
ಎ೦ದೂ ಬೂದಿಗೆರೆ ಬಳಿಯ ಶಾಸನದಲ್ಲಿ "ಅಜ್ಜವರ್ಮ' ಶಾಸನ ರಚನೆಕಾರ ಉಲ್ಲೇಖಿಸುತ್ತಾನೆ. ಇದೇ ಅಂಶ ಇಬ್ದ್ಬರೂ 
ಒಂದೇ ಎಂದು ಹೇಳಲು ಸಾಧ್ಯತೆಗಳನ್ನೂ ಒದಗಿಸಿಕೊಡುತ್ತದೆ. 


ಮುಂದುವರೆದು ಇದೇ ನೊಳಂಬರ ಕಾಲಕ್ಕೆ ಸಂಬಂಧಿಸಿದ ಅಥವಾ ೧೦ನೇ ಶತಮಾನಕ್ಕೆ ಸಂಬಂಧಿಸಿದ ವೀರಗಲ್ಲುಗಳು 
ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಿಗುತ್ತವೆ. ಅವುಗಳೆಲ್ಲವೂ ಇತಿಹಾಸ ದಾಖಲೆಯಲ್ಲಿ ಹೊಸ ಶಾಸನಗಳಾಗಿರುವುದು 
ವಿಶೇಷ. ಅವುಗಳಲ್ಲಿ 

ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಚದಲಪುರದ ಬಳಿ ದೊಡ್ಡಮರಳಿ ಗ್ರಾಮ ಪಂಚಾಯತಿಗೆ ಸೇರುವ ಬೊಮ್ಮನಹಳ್ಳಿ 
ಎಂಬ ಗ್ರಾಮದ ಮುಂದೆ ಶಾಂತಿನಿಕೇತನ ಸ್ಕೂಲ್‌ ಎದುರುಗಡೆ ಮೋರಿಯ ಪಕ್ಕದಲ್ಲಿ ಒಂದು ವೀರಗಲ್ಲು ಇದ್ದು ಮೂರು 
ಸಾಲನ್ನು ಒಳಗೊಂಡಿದೆ. 


೧.  ಸ್ಪಸಿಶ್ರೀ ಕಿಸೂಅದಕೊ(ರೊ)ತ್ತ , , 
೨. ಸತ್ತ (ಮುಂದೆಅಸ್ಪಷ್ಟವಾಗಿದೆ) 


ವೀರನ ಚಿತ್ರಣ ಪೂರ್ಣ ಕಾಣುವುದಿಲ್ಲ. ಸೊಂಟದ ಭಾಗದವರೆಗೂ ಕಾಣುವ ವೀರಗಲ್ಲಿನ ವೀರನಿಗೆ ಬೆನ್ನು ಎದೆ 
ಮತ್ತು ಹೊಟ್ಟಿ ಭಾಗಕ್ಕೆ ಬಾಣ ಚುಚ್ಚಿದಂತೆದೆ. ಒಂದು ಕೈಯಲ್ಲಿ ಬಿಲ್ಲನ್ನು ಮತ್ತೊಂದು ಕೈಯಲ್ಲಿ ಚಿಕ್ಕ ಕತ್ತಿಯನ್ನು 
ಹಿಡಿದಿದ್ದಾನೆ. ಬಹುಶಃ ಯುದ್ದದಲ್ಲಿ ಸತ್ತ ವೀರನಿಗೆ ದಾನ ನೀಡಿದ ಮಾಹಿತಿ ಇದರಲ್ಲಿ ಅಡಗಿದೆ ಎಂದು ಊಹಿಸಬಹುದಾಗಿದೆ. 
ಈ ಗ್ರಾಮದಿಂದ ಮುಂದುವರೆದರೆ ಶೀರಾಂಪುರಕ್ಕೆ ಸೇರಿರುವ ತೌಡನಹಳ್ಳಿ ರಸ್ತೆಯಲ್ಲಿರುವ ನರ್ಸರಿ ಬಳಿ ಗುಡಿಯನ್ನು 
ಹೊಂದಿರುವ ಒಂದು ವೀರಗಲ್ಲು, ಗುಡಿಯಿಲ್ಲದ ಮತ್ತೊಂದು ವೀರಗಲ್ಲು, ಕೊಳವನಹಳ್ಳಿಯಲ್ಲಿ ನಾಗರಾಜುರವರ 
ಜಮೀನಿನಲ್ಲಿ ಕೊಳವನಹಳ್ಳಿ ರಸ್ತೆಯ ಅಂಚಿನಲ್ಲಿ ಇಬ್ಬರು ಮಾಸ್ಟಿಯರನ್ನು ಹೊಂದಿರುವ ವೀರಗಲ್ಲು ಇದೆ. ಕರಗಪ್ಪ 
ಎಂಬುವರ ತೋಟದ ಒಳಹೋಗುವ ದಾರಿಯ ಅಂಚಿನಲ್ಲಿ ಮೂರು ಮಾಸ್ತಿಯರನ್ನು ಒಳಗೊಂಡಿರುವ ವೀರಗಲ್ಲು 


M Qalufi ss CP 


೭೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇದ್ದು ಕೇವಲ ತಲೆ ಮತ್ತು ಎದೆ ಭಾಗ ಕಾಣಿಸುತ್ತಿದ್ದು ಉಳಿದ ಶಿಲ್ಲ ಮಣ್ಣಲ್ಲಿ ಹೂತುಹೋಗಿದೆ. ಮುಂದೆ ಮಂಜುನಾಥ 
ಎಂಬುವರ ತೋಟದಲ್ಲಿ ರಸ್ತೆಯ ಅಂಚಿನಲ್ಲೇ ವೀರಗಲ್ಲು ಇದ್ದು ಅದಕ್ಕೆ ಗುಡಿಯನ್ನು ಕಟ್ಟಿ ಸಂರಕ್ಷಿಸಿದ್ದಾರೆ. ಮುಂದೆ 
ಮತ್ತೊಂದು ವಿಶೇಷವಾದ ವೀರಗಲ್ಲೊಂದು ರಸ್ತೆಯ ಬದಿಯಲ್ಲೇ ಇದ್ದು ಆಕರ್ಷಕವಾಗಿದೆ. ಈ ಮೇಲೆ ತಿಳಿಸಿದ 
ಬೊಮ್ಮನಹಳ್ಳಿ ಮತ್ತು ಕೊಳವನಹಳ್ಳಿ ಈ ಮಧ್ಯೆ ಇರುವ ಐದು ಸ್ಥಳಗಳಲ್ಲಿನ ವೀರಗಲ್ಲುಗಳು ಒಂದಕ್ಕೊಂದು ಸಮೀಪದ 
ಅಂತರಗಳಲ್ಲಿದೆ. ಬಹುಶಃ ಈ ಪ್ರದೇಶವೂ ಯುದ್ದ ಪ್ರದೇಶವಾಗಿತ್ತೇನೋ ಆ ಕಾರಣಕ್ಕಾಗಿಯೇ ಈ ಸ್ಥಳದಲ್ಲಿ ಇಷ್ಟೊಂದು 
ವೀರಕಲ್ಲುಗಳು ಇವೆ. 


ಕೂಳವನಹಳ್ಳಿಯಿಂದ ಚದಲಪುರದ ಕಡೆ ಮುಂದುವರೆದರೆ ಗವಿಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಅಶ್ವತ್ನ ಕಟ್ಟೆ ಬಳಿ 
ಒಂದು ಶಾಸನ ಇದೆ. ಸ್ಥಳೀಯರನ್ನು ವಿಚಾರಿಸಲಾಗಿ ಶಾಸನದ ಮುಂದೆ "ಕ್ರಿಶ.೦೧-೦೧-೧೮೦೪ರಲ್ಲಿ ಸ್ಥಾಪಿತವಾಗಿರುವ 
€ ಪ್ರಸನ್ನ ಲಕ್ಷ್ಮೀನರಸಿಂಹ' ದೇವಾಲಯದ ಮಾಹಿತಿ ಒದಗಿಸುವ ಶಾಸನ ಎಂದು ಗೊತ್ತಾಗುತ್ತದೆ. 


ಇದೇ ಚಿಕ್ಕಬಳ್ಳಾಪುರ ತಾಲ್ಲೂಕಿಗೆ ಸೇರಿದ ಬಂಡೆಹಳ್ಳಿ(ಮುದ್ದೇನಹಳ್ಳಿ ರಸ್ತೆಯಲ್ಲಿ ಸುಮಾರು ೫ಅಡಿ ಎತ್ತರ ೩ 
ಅಡಿ ಅಗಲವಿರುವ ತುರುಗೋಳ್‌ ವೀರಗಲ್ಲು ಪತ್ತೆಯಾಗಿದ್ದು ಶಾಸನದಲ್ಲಿ ಅಕ್ಷರಗಳು ತೃಟಿತವಾಗಿದ್ದು ವೀರಗಲ್ಲು 
ತುಂಬಾ ಆಕರ್ಷಕವಾಗಿದೆ. ಸರ್ಗಾರೋಹಣದ' ಶಿಲ್ಲವನ್ನೇ ಸು ವಿಅಡಿಗೂ ಹೆಚ್ಚಿನ ಜಾಗದಲ್ಲಿ ಬಿಡಿಸಿದ್ದಾನೆ.. 


ಇದೇ ಊರುಗಳ ಸಾಲಿನಲ್ಲಿ ಸಿಗುವ ಶಿಡ್ಲಘಟ್ಟ ತಾಲ್ಲೂಕಿಗೆ ಸೇರುವ ಮುತ್ತೂರು ಎಂಬ ಗ್ರಾಮದಲ್ಲಿಯೂ 
ನೊಳಂ೦ಬನ ಕಾಲದ ವೀರಗಲ್ಲು ಒಂದು ಸಿಕ್ಕಿದ್ದು ಕೇವಲ ಮೇಲ್ಲಾಗದಲ್ಲಿ ಶಾಸನದ ನಾಲ್ಕು ಸಾಲು ಕಾಣುತ್ತಿದ್ದು ಉಳಿದ 
ವೀರಗಲ್ಲು ಪೂರ್ತಿಯಾಗಿ ಮಣ್ಣಲ್ಲಿ ಮುಚ್ಛಿಹೋಗಿದೆ.ಈ ನಾಲ್ಕು ಸಾಲಿನ ಶಾಸನದ ಹಂಜಿ ಅಸ ಸಷವಾಗಿದ್ದು ಅದು 
ಹೀಗಿದೆ. 


೧. ಸ್ಪಸ್ತಿ ಸಮಧಿಗಥ 
೨. ಪಜ ಮಹಾ ಶಬ್ದ ಪಲ್ಲವಾನ 
ಚ 3) [5 
೩. ಯ ಶ್ರೀಮತ್‌,,,ಲ್ಲವ ನೊಲಂ 
೪. ಬಾಧಿರಾಜ ಪೃಥವಿರಾಜ್ಯಂಗೆಯ ಸಿ ,, (ಮುಂದೆ ಇಲ್ಲ) 
ನೊಳಂಬರ ಕಾಲದ ಈ ಶಾಸನವು ತೃಟಿತವಾಗಿರುವುದರಿಂದ ಕಾಲವನ್ನು ನಿರ್ಧರಿಸುವುದು ಕಷ್ಟಸಾಧ್ಯವಾಗಿದೆ. 


ಇದೇ ಗ್ರಾಮದಲ್ಲಿ ಶಾಸನ ರಹಿತವಾದ ಮಾಸ್ಸಿಯನ್ನು ಹೊಂದಿರುವ ಸುಮಾರು ಎರಡು ಅಡಿ ಎತ್ತರದ ಒಂದು 
ವೀರಗಲ್ಲು ಇದೆ. ಮತ್ತೊಂದು ಶಾಸನ ರಹಿತ ವೀರಗಲ್ಲು pe ಶಿಲದಲ್ಲಿರುವ ವೀರನ ಚಿತ್ರಣ ಒ೦ದು ಕೈಯಲ್ಲಿ 
ಕೊಡಲಿಯನ್ನು ಮತ್ತೊಂದು ಕೈಯಲ್ಲಿ ದಂಡದಂತಹ ಆಯುಧವನ್ನು ಹಿಡಿದಿರುವ ನೋಡಲು ರಾಜ ಲಕ್ಷಣವುಳೆ 
ಸುಮಾರು ಏಳು ಅಡಿಗೂ ಎತರವಾದ ಸ್ಮಾರಕ ಶಿಲೆ ತುಂಡು ಸಾ ಕೆರೆಯ ಪೊದೆಗಳಲ್ಲಿ ಬಿದ್ದಿದೆ. ಈ ಶಾಸನದ 
ಮೇಲ್ಲಾಗದಲ್ಲಿ ಕೊಳಲನ್ನು ಊದುತ್ತಿರುವ ಕೃಷ್ಣನ ಚಿತ್ರವನ್ನು ಬಿಡಿಸಲಾಗಿದೆ. ಕಾಲುಗಳ ಭಾಗದಲ್ಲಿರುವ ತುಂಡಿನಲ್ಲಿ ಹಂದಿ 
ಅಥವಾ ಹುಲಿಯ ರೀತಿಯ ಶಿಲ್ಲ ಇದ್ದು ಮುಖ ಕಾಣಿಸುವುದಿಲ್ಲ. ಇದರ ಹೋರಾಡುತ್ತಾ ಇದನ್ನು ಓಡಿದಿರುವಂತೆ ಇದೆ 
ಎಂದು ಊಹಿಸಬಹುದು. ಒಟ್ಟಿನಲ್ಲಿ ಇದೊಂದು ಬೇಟೆ ಅಥವಾ ಕಾಳಗದ ವೀರಗಲ್ಲು ಎಂದು ಶಿಲದಲ್ಲಿ ಗೋಚರಿಸುವ 
ಸಾಮಾನ್ಯ ಅಂಶಗಳ ಆಧಾರದ ಮೇಲೆ ಅರಿಯಬಹುದಾಗಿದೆ. ಕೆಳಭಾಗದಲ್ಲಿ ನಾಲ್ಕು ಕಾಲುಗಳು ಗೋಚರಿಸುತ್ತಿದ್ದು 
ಮೊದಲ ಎರಡು ಕಾಲುಗಳು ಮೇಲಿನ ತುಂಡಿನಲ್ಲಿ ಕಾಣಿಸುತ್ತಿರುವ ವೀರನದು ಎಂದು ಕೊಂಡರೂ ಹಿಂದೆ ಚಿತ್ರಿಸಿರುವ 
ಎರಡು ಕಾಲುಗಳು ವೀರನ ಹಿಂಬಾಲಕ ಎಂದು ಊಹಿಸಬಹುದಾಗಿದೆ. 


ಇದೇ ಕೆರೆಯ ಅಂಚಿನಲ್ಲಿ ಇಂತಹದ್ದೇ ಶಿಲ್ಪ ಎಂದು ಊಹಿಸಲು ಅಸಾಧ್ಯವಾದ ಒಂದು ಶಿಲ್ಲಕಲ್ಲು ಜೊತೆಗೆ "ಶ್ರೀ” 
ಇರುವ ಒಂದು ಯಂತ್ರದ ಕಲ್ಲು ಇದೆ. ಜೊತೆಗೆ 'ಶ್ರೀ ಚಕ್ತ' ಬಿಡಿಸಿರುವ "ಶಕ್ತಿ "ಸಿದ್ದಾಂತ" ಪ್ರತಿಪಾದನೆಯದ್ದು ಎಂದು 
ಹೇಳಬಹುದಾದ ಮತ್ತೊಂದು ಯಂತ್ರದ ಕಲ್ಲು ಇದೆ. ಜೊತೆಗೆ ನಾಥ ಪಂಥದ ದಿಗಂಬರ ಶೈವನ ಮೂರ್ತಿ ಶಿಲವನ್ನೂ 
ಇಲ್ಲಿ ಕಾಣಬಹುದು. ಈ ಮೂರ್ತಿ ಶಿಲ್ಲದ ಪಕ್ಕದಲ್ಲಿ ಮತ್ತೊಂದು ಯಂತ್ರ ಕಲ್ಲನ್ನು ಕಾಣಬಹುದು. ಇದೇ ಕೆರೆ ಕೋಡಿಯ 
ಸಮೀಪವಿರುವ ಏರಿಯ ಮೇಲೆ ಹೊಸದಾಗಿ ಜೀರ್ಣೋದ್ದಾರ ಮಾಡಿರುವ ಈಶ್ವರ ದೇವಾಲಯದ ಮುಂದೆ ದೊಡ್ಡದಾದ 
೨.೬ ಅಡಿ ಪಾಣಿಪೀಠ ಮತ್ತು ತೂಬುಕಲ್ಲು ಅನಾಥವಾಗಿ ಬಿದ್ದಿದೆ. ಈ ಎಲ್ಲಾ ವಿಶೇಷಗಳ ಜೊತೆಗೆ ಕೆರೆ ಕೋಡಿಯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೭೫ 


ಮೇಲ್ಲಂಡೆಯ ಬಳಿ ಸು. ೧೨೦೦ ವರ್ಷಗಳಷ್ಟು ಹಳೆಯದಾದ ಗೋಡೆಗಳು, ಗಂಗರ ಕಾಲದ ಪ್ರತಿಷ್ಠಾಪನೆ ಇರಬಹುದು 
ಎಂದು ಊಹಿಸಬಹುದಾದ, ಮೂರು ಗರ್ಭಗ ೈಹಗಳನ್ನು ಹೊಂದಿರುವ ಪಾಳುಬಿದ್ದಿರುವ, ಬೀಳುವ ಹಂತದಲ್ಲಿರುವ 
ಶಿವಾಲಯವೂ ಇದ್ದು ಅಧಿಷ್ಲಾನದವರೆಗೆ ಮಣ್ಣಿನಲ್ಲಿ ಸರಿಷಣರ್ನದ್ನಗಿ ಮುಚ್ಚಿಹೋಗಿದೆ. ಸು. ೩೦ ವರ್ಷಗಳ ಒಂದೆ 
ವಲಸೆ ಬಂದು ಗಾಮದಲ್ಲಿ ವಾಸವಾಗಿರುವ ಕುಟುಂಬದ ಗಂಡ-ಹೆಂಡತಿ ಲಿಂಗಕ್ಕೆ 'ಪತ ಸೋಮವಾರ ಪೂಜೆಮಾಡಿಕೊಂಡು 
ಬಂದಿದ್ದಾರೆ. ಆದ್ದರಿಂದ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯುವುದಿಲ್ಲ. ೧೬ ಕಂಬಗಳಿರುವ ದೇವಾಲಯದ 
ಪ್ರವೇಶ ದ್ವಾರದ "ಮೇಲ್ಭಾಗದ ಕಂಬದಲ್ಲಿ ಗಜಲಕ್ಷಿ Hy ಉಬ್ಬುಶಿಲ್ಲ, ಅಕ್ಕಪಕ್ಕದ ಕಂಬಗಳಲ್ಲಿ ಸು. ಷಿಅಡಿ ಎತ್ತರದ ಭೃಂಗಿ 
ಮತ್ತು ಶೃಂಗಿಯ ಶಿಲಗಳಿದೆ. ದೇವಾಲಯದ ಗರ್ಭಗೃಹ ಹೊರತು ಪಡಿಸಿ ಪಕ್ಕದ ಎರಡೂ ಗರ್ಭಗೃಹಗಳು ಪಾಳುಬಿದಿದೆ. 
ದೇವಾಲಯದಲ್ಲಿ ನವರಂಗದ ಭಾಗ ಇಲ್ಲದಿದ್ದರೂ ಗರ್ಭಗೃಹದ ಮುಂದಿನ ವಠಾರದ ಕಂಬಗಳಲ್ಲಿ ರಂಗಭೋಗ 
ಶಿಲ್ಲಗಳು, ನಂದಿ, ಶಿವಲಿಂಗ, ಆಂಜನೇಯ, ಮತ್ತ್ಯ-ಕೂರ್ಮ 'ಶಿಲಗಳು ಇರುವುದನ್ನು ಕಾಣಬಹುದು. 


[ಶಾಸನವನ್ನು ಓದಿಕೊಟ್ಟವರು ಪ್ರೊ. ಕೆ.ಆರ್‌. ನರಸಿಂಹನ್‌, ಕ್ಷೇತ್ರಕಾರ್ಯದ ಸಮಯದಲ್ಲಿ ಸಹಕರಿಸಿದ ಕೆ. ಧನಪಾಲ್‌ರವರಿಗೆ, 
ಆರ್‌. ಯುವರಾಜು ಅವರಿಗೆ ಧನ್ಯವಾದಗಳು.] 


೭೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೦ 
ತಿಮೃಲಾಪುರ-8೩ [ಅಲ್ಲಪುರ]ದ ಅಪ್ರಕಣತ ಶಾಪವ 


ಎ. ನಾಗಮೇರಕೆ%೫ 


ತಿಮ್ಮಲಾಪುರ ೬೩ [ಅಲ್ಲಿಪುರ] ಹೂವಿನ ಹಡಗಲಿಯಿಂದ ಮಾಗಳಕ್ಕೆ ಹೋಗುವ ಮಾರ್ಗದಲ್ಲಿ ಸುಮಾರು ೧೦ 
ಕಿ.ಮೀ. ಅಂತರದಲ್ಲಿದೆ. ಇದು ನವಲಿ ಗ್ರಾಮ ಪಂಚಾಯಿತಿಗೆ ಸೇರಿದೆ. ಈ ಊರಿನ ಹೆಸರು ಮೊದಲಿಗೆ ಹಂದಿಗನೂರು 
ಎಂದೂ ನಂತರ ತಿಮ್ಹಾಪುರ ೬೩ [ಅಲ್ಲಿಪುರ] ಎಂದಾಯಿತು. 


ಗ್ರಾಮದ ಉತ್ತರ ಭಾಗದಲ್ಲಿ ಕಲ್ಲೇಶ್ವರ ದೇವಾಲಯವಿದ್ದು ಅದು ಪೂರ್ವಾಬಿಮುಖವಾಗಿದೆ. ಈ ದೇವಾಲಯ 
ಕಲ್ಯಾಣ ಚಾಲುಕ್ಕ ಶೈಲಿಯಲ್ಲಿದ್ದು, ಕ್ರಿಶ. ನಿ೨ನೆಯ ಶತಮಾನಕ್ಕೆ ಸೇರಿದೆ. ಕಪ್ಪುಶಿಲೆಯಲ್ಲಿ ನಿರ್ಮಾಣವಾಗಿರುವ ಇದು 
ಮಧ್ದಮ ಸಿತಿಯಲ್ಲಿದೆ pe ದೇವಾಲಯವು ಗರ್ಭಗೃಹ, JE ತೆರೆದ ಸಭಾಮಂಟಪಗಳಿಂದ ಕೂಡಿದೆ. ಗರ್ಭಗೃಹದ 
ಪೀಠದ ಮೇಲೆ ಉಮಾ- ಮಹೇಶ್ವರನ ಶಿಲವಿದೆ. ಈತನ ಹಿಂದಿನ ಕೈಗಳಲ್ಲಿ ತ್ರಿಶೂಲ, ಡಮರು ಮತ್ತು ಮುಂದಿನ ಕೈಗಳು 
ಅಭಯ ಮುದ್ರೆ ಮತ್ತು ಉಮೆಯೆನ್ನು ಆವರಿಸಿದೆ. ಉಮಾಳ ಬಲಿಗೆ ಅಬೆಯ ಹಸ್ತವಾಗಿದ್ದು, ಎಡಗೈನಲ್ಲಿ ಪುಪದಿದೆ. 
ಅಂತರಾಳ ಸರಳವಾಗಿದ್ದು, ನಂದಿ ವಿಗ್ರಹವಿದೆ. ಅದರ ಮುಂದಿನ ಸಭಾಮಂಟಪದಲ್ಲಿ ಕಲ್ಯಾಣ ಚಾಲುಕ್ಕ ಮಾದರಿಯ 
ಚೌಕಾಕಾರದ ಎಂಟು ಕಂಬಗಳಿವೆ. ಭುವನೇಶ್ವರಿಯಲ್ಲಿ ಅಲಂಕೃತ ಪದ್ಮವಿದೆ. 


ಕಲ್ಲೇಶ್ವರ ದೇವರ ಕಟ್ಟೆಗೆ ಸೇರಿಸಿರುವ ಕ್ರಿ.ಶ.೨೩.೭.೧೫೫೫ರ ಶಾಸನವು ವಿಜಯನಗರದ ಸದಾಶಿವರಾಯನು 
ವಿದ್ಯಾನಗರದಿಂದ ಆಳುತ್ತಿದ್ದಾಗ ಅಳಿಯ ರಾಮರಾಜ ಅರಸನು ಮತ್ತು ವಿಠಲಪ್ಪ ಒಡೆಯನು ಗುತ್ತವೊಳಲ ಸೀಮೆಯ 
ಹಕಹಂದಿಗನೂರು ಗ್ರಾಮವನ್ನು ವಿಟಲದ ಸಮೀಪವಿದ್ದ ಆಳ್ದಾರು ದೇವರ ಸೇವಾಕಾರ್ಯಗಳಿಗೆ ದಾನ ಮಾಡಿರುವುದನ್ನು 
ಸ್ಪಷ್ಟವಾಗಿ ಉಲ್ಲೇಖಿಸಿದೆ. (ಕ.ವಿ.ವಿ. ಶಾ.ಸಂ. ೧, ಹಡಗ-೮೦, ಕ್ರಿಶ. ೧೫೫೫.) 


ಈ ಊರಿನಲ್ಲಿ ಕಲ್ಲೇಶ್ವರ ದೇವಾಲಯವಲ್ಲದೆ ಇತ್ತೀಚಿನ ಆಂಜನೇಯ, ದುರುಗಮ್ಮ ಭೀಮವ್ವ, ದ್ವಾಮವ್ಹನವರ 
ಗುಡಿಗಳಿವೆ. ಊರಿನ ಆಂಜನೇಯನ ದೇವಸ್ಥಾನದ ಎದುರುಗಡೆ ಇರುವ ಸಿಬಾರ ಕಟ್ಟೆಯ ಮೇಲೆ ಒಂದು ಸಾಲಿನ 
ಶಾಸನವಿದೆ. 
ಶಾಸನದ ಪಾಠ 


೧. ಶ್ರೀ ವಿಕಮ ಸಂವತ್ತರದ ಕಾರ್ತಿಕ ಸುದ್ದ ದಶಮಿ 
ಗಾ ರದಲು ಶ್ರೀಮತು' ಹಂದ್ದಿಗನೂರ ಹೊರಿನಗೌಂಡ 
ಮಾಡಿಸಿದ ಸಿಬರ ಲಿಪಿಯ ಆಧಾರದ ಮೇಲೆ ಕ್ರಿ.ಶ. 
ಸುಮಾರು ೧೨ನೇ ಶತಮಾನದ ಕಲ್ಯಾಣ ಚಾಲುಕ್ಕರ 
ಶಾಸನವಾಗಿದೆ. ಶ್ರೀ ವಿಕ್ರಮ ಸಂವತ್ಸರದ ಕಾರ್ತೀಕ 
ಶುದ್ದ ದಶಮಿ ಗುರುವಾರದಂದು ಶ್ರೀಮತು ಹಂದಿಗ 
ನೂರ ಹೊನ್ನಗೌಡನು ಸಿಬಾರವನ್ನು ಮಾಡಿಸಿದನು” 
ಎಂಬ ಉಲ್ಲೇಖವಿದೆ. & 

ಆಕರ ದ್ರಂಥಗಳು ಈ 


Cy: ಬಳ್ಳಾರಿ ಜಿಲ್ಲಾ ಗೆಜೆಟಿಯರ್‌. 


೨. ಡಾ. ದೇವರಕೊಂಡಾರೆಡ್ಡಿ (ಪ್ರಧಾನ ಸಂಪಾದಕರು), ಡಾ. ಕಲವೀರ ಮನ್ಹಾಚಾರ್‌, ಡಾ. ಕೆ.ಜಿ. ಭಟ್‌ಸೂರಿ, ಡಾ. ಡಿ.ವಿ. ಪರಮಶಿವಮೂರ್ತಿ 
(ಸಹ ಸಂಪಾದಕರು), ೧೯೯೮, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ೧, ಬಳ್ಳಾರಿ ಜಿಲ್ಲೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


% ಹಂಪಿ, ಕನ್ನಡ ವಿಶ್ವವಿದ್ಯಾಲಯ-೫೮೩.೨೭೩. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೭೭ 


೨0 
ಕಲ್ಲುಗಾಣಗಳ ಮೇಲಅವ ತೆಲ್ಲರರ ಶಾಪವರಳು 


ಅ.೫. ಸಿದ್ಧ್ದಅಂಗಮ್ಮ* 


ಶಾಸನಗಳನ್ನು ಸಾಮಾನ್ಯವಾಗಿ ಕಲ್ಲಿನಮೇಲೆ ಅಥವಾ ಲೋಹದಮೇಲೆ ಬರೆಯುವ ರೂಢಿ ಇತ್ತು. ಸುಟ್ಟ ಇಟ್ಟಿಗೆಗಳ 
ಮೇಲೂ ಶಾಸನಗಳಿವೆ. ಸುಟ್ಟ ಮಡಕೆ, ಇಟ್ಟಿಗೆ, ಶಂಖ, ದಂತ, ಮರಗಳ ಮೇಲೂ ಶಾಸನಗಳು ದೊರಕಿವೆ. ವಿಶೇಷವಾಗಿ 
ಕರ್ನಾಟಕದಲ್ಲಿ ಕಲ್ಲಿನ ಮೇಲೆ, ಸ್ತಂಭಗಳ ಮೇಲೆ, ದೇವಸ್ಥಾನದ ಗೋಡೆಗಳ ಮೇಲೆ, ವಿಗ್ರಹಗಳ ಪೀಠಗಳ ಮೇಲೆ, ತಾಮ 
ಪಟಗಳ ಮೇಲೆ, ಪಾತ್ರೆಗಳ ಮೇಲೆ ಶಾಸನಗಳು ದೊರತಿವೆ. (ಚಿ.ಮೂ-ಕ.ಶಾ.ಸಾಂ.ಅ) ಕಲ್ಲುಗಾಣಗಳ ಮೇಲೆಯೂ 
ಶಾಸನಗಳಿರುವ ವಿಚಾರವನ್ನು ಪ್ರಸ್ತುತ ಲೇಖನವು ತಿಳಿಸುವುದು. 


೧೦ ರಿಂದ ೧೪ ನೇ ಶತಮಾನದ ಪ್ರಕಟಿತ ಶಾಸನಗಳನ್ನು ಕರ್ನಾಟಕಕ್ಕೆ ಸೀಮಿತಪಡಿಸಿಕೊಂಡು ಇಲ್ಲಿ ನೋಡಲಾಗಿದೆ. 
ಈ ಶಾಸನಗಳಲ್ಲಿ ತೆಲ್ಲಿಗರು, ಗಾಣಿಗರು ಎಂದೆಲ್ಲ ಸೂಚಿಸಲಾಗಿದೆ. ಕೆಲವು ಶಾಸನಗಳಲ್ಲಿ ಈ ಕುಲಕ್ಕೆ ಸೇರಿದ ವ್ಯಕ್ತಿಗಳು 
ದಾನ ಕೊಡುವುದೋ ಇಲ್ಲ ದಾನದಲ್ಲಿ ಭಾಗಿಗಳಾಗುವುದೋ ಕಂಡುಬರುತ್ತದೆ. ಎಣ್ಣೆಯನ್ನು ದಾನ ಮಾಡುವ ಉಲ್ಲೇಖ 
ಸಾಮಾನ್ಯವಾಗಿ ಶಾಸನಗಳಲ್ಲಿ ಬರುತ್ತದೆ. ಇಂಥ ಎಣ್ಣೆಯನ್ನು ಸೊಂಟಿಗೆಯ ಲೆಕ್ಕದಲ್ಲೂ, ಗಾಣದ ಲೆಕ್ಕದಲ್ಲೂ ನಿಶ್ಲಿತಪಡಿಸಿ 
ದಾನ ಮಾಡುತ್ತಿದ್ದರು. ಇದು ಧರ್ಮ ಮತ್ತು ಪುಣ್ಯ ಸಂಪಾದನೆಗೆ ಸಂಬಂಧಪಟ್ಟ ವಿಷಯ. ಈ ಎಣ್ಣೆಯನ್ನು ಕರ್ನಾಟಕದ 
ಹಳ್ಳಿಹಳ್ಳಿಯಲ್ಲಿ ಇದ್ದ ಸಹಸ್ರಾರು ದೇವಾಲಯಗಳಿಗೆ ನಿರಂತರವಾಗಿ ಪೂರೈಸುತ್ತಿದ್ದ ಜನರೇ ತೆಲ್ಲಿಗರು. 


ಗಾಣದ ಕಲ್ಲಿನ ಶಾಸನಗಳು 


ಹಳಮೈಸೂರಿನ ಭಾಗದಲ್ಲಿ ಸು. ೨೫ ಶಾಸನಗಳು ಕಲ್ಲಿನ ಗಾಣದ ಮೇಲಿವೆ. ಚಾಮರಾಜನಗರದ ಐದು ಶಾಸನಗಳು, 
ಗುಂಡ್ಲುಪೇಟೆ, ಹುಣಸೂರು, ಟೀ. ನರಸೀಪುರದ ಮೂರು ಶಾಸನಗಳು, ಮೈಸೂರಿನ ಎರಡು ಶಾಸನಗಳು, ನಂಜನಗೂಡು, 
ಹೆಗ್ಗಡದೇವನ ಕೋಟೆ, ಕೊಳ್ಳಗಾಲ, ಪಿರಿಯಾಪಟ್ಟಣಗಳ ತಲಾ ಒಂದೊಂದು ಶಾಸನಗಳು ಕಲ್ಲಿನ ಗಾಣದ ಮೇಲಿನ 
ಶಾಸನಗಳಾಗಿವೆ. ಸು.೨೦ ಗಾಣದ ಕಲ್ಲಿನ ಶಾಸನಗಳ ಪಠ್ಯಗಳು ಈ ಕೆಳಕಂಡಂತಿವೆ. 


ಕಲ್ಲುಗಾಣಗಳು 
೧. ಎ.ಕೆ. ೩ ಗುಂಡ್ಲುಪೇಟೆ ೧೨೮ ದೊಡ್ಡತುಪ್ತೂರು, ಕ್ರಿಶ. ೨. ಎಕ.ಹಿ ಗುಂಡ್ಲುಪೇಟಿ ೧೩೩ ಬೆಟ್ಟಹಳ್ಳಿ. ಕ್ರಿಶ. ೧೩೧೧, 
೧೩೦೫ ಪು. ೯೪. ಮ: ೯೬ 
ಮನೆಯೊಂದರ ಪೂರ್ವಕ್ಕೆ ಹೂತುಕೊಂಡಿರುವ ಗ್ರಾಮಕ್ಕೆ ಈಶಾನ್ಯ ಸ್ಮಶಾನ ಭೂಮಿಯಲ್ಲಿರುವ 
ಕಲ್ಲುಗಾಣದ ಮೇಲೆ ಕಲ್ಲುಗಾಣದ ಮೇಲೆ 
. ದೂ... ೧೨೨೭ ಸಂದ ೧. ಸ್ಪಸ್ತಿ ಶ್ರೀ ಶಕವರುಷ ೧೨೩೩ ರನೆಯ ವಿರೋ 
೨. ವಿಸ್ವಾವಸು ಸಂ। ಆಸ್ಲೀಜ ಬ ೫ ಸ. ೨. ಧಿಕತು ಸಂವತ್ಸರದ ಪುಷ್ಕಶು ೧೦ ಆ। ಶ್ರೀ 
ಹಿ. ತೆಂಕ ತುಪ್ಲೂರ ಅಪ್ಪಗೌಡನ ಮಗ ಹಿ. ಮನುಮಹಾಪುಧಾನಂ ಮಾವದಣ್ಣಾಯಕ 
೪... . ಚೋಳರಾಮನಾಥಂಗೆ ಸೊಡರಗಳಿಗೆ ೪. ಪುದ್ದೀರಾಜ್ಯಂಗೆಯ್ಯತ್ತಿರಲು ಕುಡುಗಲೂರ ನಾಡಬೆ 
೫.... ಆ. ದಮ. ವಾ. ಎಣ್ನೆಯ. ಡು. ೫.ಟ್ಟಹಳ್ಳಿಯ ರಾಮಗೌಡನ ಮಗಂ ಹರು(ಗ) ಉಡ ತ 
೬... ವಲ್ಲಿಗ ಹುಯ್ದಿದ ಗಾಣ। ಮಂಗಳಮಹ ೬. ಮ್ಮ ಅಪ್ಪ ಸತ್ತಲ್ಲಿ ಧ 
೭. ಶ್ರೀ ಶ್ರೀ ಶ್ರೀ ಬರೆದ ಗಂಗಣ ೭. ರ್ಮಕ್ಕೆ ಹೊಯ್ದಿದ ಗಾಣ ಮಂಗ 


* ಸಹಾಯಕ ಪ್ರಾಧ್ಯಾಪಕರು, ಸರ್ಕಾಲಿ ಪ್ರಥಮ ದರ್ಜೆ ಕಾಲೇಜು, ರಾಣಿಬೆನ್ನೂರು. 


೭6೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೩. 


೮. ೪ ಮಹಾ ಶೀಶೀಶೀ 


sd 


ಎ.ಕ.೩ಿ ಗುಂಡ್ಲುಪೇಟೆ ೧೫೫ ಕಂದಾಗಾಲ, 
ಕ್ರಿಶ.೧೩೩೪ ಪು.೧೨೬ 


ಗ್ರಾಮದ ಕೆರೆಗೆ ಪಶ್ಚಿಮ ಹೊಲವೊಂದರ ಪಕ್ಕದಲ್ಲಿ 


ಇರುವ ಗಾಣದ ಮೇಲೆ 


೧.ಸ್ಪಸ್ತಿಶ್ರೀ ಸಕವರಿಷ ೧೨೫೬ ನೆಯ ಭಾವಸಂವತ್ತರದಂ 
೨.ದ ಮಾರ್ಗಸಿರ ಸು ೧೦ ಮಂ ಶ್ರೀಮನುಮಾಹಾ 
ಪ್ರಧಾನರಿಮ್ಮಡಿರಾ 
೩. ಉತ್ತರಾಯ ಕೇತೆಯದಂಣ್ನಾಯಕರು ರಾಜ್ಯಂಗೆಯು 
ತ್ತಿರಲು ಕಂದ 


೪. ವಂಗಲದ ಬಮ್ಮಗೌಡನ ಮಕ್ಕಳು ರಾಮಗೌಡ 
ರಾಯಗೌಡ 

೫. ಕೇತಗೌಡ ಕರೆಗೌಡನವರು ತಂದು ಅಪುನನ ಧ 

ಕಿ. ರ್ಮಕ್ಕೆ ಸೋಮನಾಥದೇವರ ನಂದಾದೇವಿಗೆಗೆ 

೭. ಗಾಣ ೧ಕ್ಕೆ ಸೊಲ್ಲಿಗೆ ಎಣ್ನೆ ಮಂಗಳ ಮ 

೮. ಹಾ ಶ್ರೀಶೀಶ್ರೀ 


ನೆ ದ್‌ 


ಎ.ಕ.೩ಿ ನಂಜನಗೂಡು, ೨೯೫, ದೊಡ್ಡಹೊಮ್ಮ ಕ್ರಿ.ಶ. 
೧೨೮೨ ಪು. ೩೬೭ 


ಸೋಮೇಶ್ವರ ದೇವಾಲಯದ ಮುಂದೆ ಇರುವ ಗಾಣದ 


ಕಲ್ಲಿನಲ್ಲಿ 


. ಸ್ವಸ್ತಿಶ್ರೀ ವೀರನಾರಸಿಂಹದೇವರ 

. ಸರು ಪಿಥಿವೀರಾಜ್ಯಂಗೆಯ್ಯುತ್ತಿರಲು 
. ಸಕವರುಷ ೧೨೦೪ ಸಂದ ಚಿತ್ರಭಾ 
. ಮು ಸಂವತ್ಸರದ ಭಾದಪದ....... 
. ಪಕ್ಷದಂದು ಮಾರಗಾರ ಹಿರಿಯ 

. ಹೊಮ್ಮದ ಕಾರನ... .. ಅರುಹಾರು 
. ತರ ಮಿಗ್ಗನ ಮಗ ಗಾವುಂಡ..... 

.«. « ಹೊಯಿಸಿದ ಗಾಣ ಮಂ 

. ಗಳಮಹಾ ಶೀಶ್ರೀಶ್ರೀ 


ನಿರ್‌ ದ ದ, 


ಎ.ಕೆ. ೩ ಹೆಗ್ಗಡದೇವನಕೋಟೆ ೪, ಕಟ್ಟೆಮನುಗನಹಳ್ಳಿ. 
ಕ್ರಿಶ. ೧೨೬೪. ಪು. ೪೩೩ 


ಹೊಳೆಗೆ ಹೋಗುವ ದಾರಿಯಲ್ಲಿ ಕಲ್ಲುಗಾಣದ ಮೇಲೆ 
೧. ಸ್ಪಸ್ಟಿಶ್ರೀ ಸಕವರ್ಷ ೧೧೮೬ ನೆಯ 
೨. ರಕ್ತಾಕ್ಷಿ ಸಂವತ್ತರದ ಆಷಾಡ ಸು ೧೧ಟ್ರಿ 


NAPE SEP LD 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


. ಹಸ್ಪತಿವಾರದಲು ಪಾಂಡ್ಯದೇಸದ ಮನ 
| ಜಯೊಕ್ಕಲ ಸ್ಥಾನಿಕ ಹರಿಪಿಜೀಯನ 

. ಮಗ ನಾಗಿದೇವನು ನೆವಲೆನಾಡ ಮ 
ಣಿಗೆಹಳ್ಳಿಯ ರಾಮನಾಥದೇವರ 

. ಸಿರಿಕಾರ್ಯ್ಯ ನಡವಂತಾಗಿ ನಂ 

. ದಾದೇವಿಗೆ ನಡವಂತಾಗಿ ಕ 

. ಲಗಾಣವನು ಮಾಡಿದನು 

೧೦. ಮಲ್ಲೆಯದಣ್ನಾಯಕ ಅಧಿಕಾ 

೧೧. ರದಲ್ಲಿ ಮಂಗಳ ಮಹಾ ಶ್ರೀಶ್ರೀಶ್ರೀ 


ಖಲ" 


ಎ.ಕ. ೪ ಚಾಮರಾಜನಗರ ೧೦೫, ಗಣಗನೂರು 
೧೨ ನೇ ಶತಮಾನ. ಪು. ೬೦ 


ಗಾಣಗತಾಳದ ಹೊಲದಲ್ಲಿ ಕಲ್ಲುಗಾಣದ ಮೇಲೆ 
೧. ಸ್ಪಸ್ತಿ ಸಮಸ್ತ ಪ್ರಶಸ್ತಿ ಸಹಿತ ಶ್ರೀಮನ್ಮಹಾ 
ಮಣ್ಣಳೇಸ್ಪರ 

೨. ತಿಭುವನಮಲ್ಲ ತಳಕಾಡುಗೊಣ್ಣ ಭುಜಬಲಪ್ರತಾಪ 

ಹಿ. ಹೊಯಳ ಶ್ರೀ ವಿಷ್ಣುವರ್ಧನ ಶ್ರೀ ನಾರಸಿಂಹದೇ 

೪. ವರು ಪ್ರಿಥುವೀರಾಜ್ಯಗೆಯ್ಯುತ್ತವಿರಲು ಸುಭಾನು 
ಸಮ್ಮತ್ತರ 

೫. ದಲು ತೊಹಿಮಾಸದಲು ಅಪರಕ್ಷದಲು ಅಶ್ತನಿ 
ನಕ್ಷತ್ರದಲು 

೬, ಸೋಮವಾರಂ ಗಣಿಗನೂರ ತೆನ್ನಪಕ್ಷರ ಚಂಡ 
ಗಾವುಂಡನ 

೭. ಮಗಂ ಅಸಕ್ಕಗಾವುಂಡಂ ಮಾಡಿಸಿದ ಕಲ್ಲಗಾಣಂ 

೮. ಇಂತಪುುದಕ್ಕೆ ಮಂಗಳಮಹಾ ಶ್ರೀಶ್ರೀ 

ಎ.ಕ. ೪ ಚಾನ, ೧೨೭. ಬಸವಟ್ಟಿ ಕ್ರಿಶ. ೧೨೨೧, 

ಪು.೭೨ 

ಹೊಲದಲ್ಲಿ ನೆಟ್ಟಿರುವ ಕಲ್ಲುಗಾಣದ ಮೇಲೆ 

. ಸಸಿ ಶ್ರೀವೀರನಾ 

. ರಸಿಂಹ ದೇವರಸರು 

. ಪ್ರುಥುವೀರಾಜ್ಯಂ ಗೈ 

ಯ್ಯುತ್ತಿರಲು ವಿಷು 

. ಸಂವತ್ತರದ ಆ 


% Ap Sd 


PSE PLD 


೭೯ 


೮. ಯ ನಲ್ಲುರದ 
೯. ಹರತಿಗವುಡ 
೧೦. ನ ಮಗ ಕೇತ 
೧೧. ಗವುಡನ ಮ 
೧೨. ಗ ಹರಗವುಡ 
೧೩. ನ ಮರಾಹಲ್ಕ 
BE 

೧೫. 
೧೬. 


ಮಲ್ಲಿಕಾರ್ಜು 

ನ ದೇವರಿಗೆ ಇ 
ಕಿದ ಗಾಣ ಎಡೆ 
೧೭. ಯೂರ ಮಾದಿಕಾ 
೧೮. ವಿನ ಧರ್ಮ 


ಎ.ಕೆ. ೪ ಚಾನ, ೧೮೨. ಹಂಡ್ರಕಹಳ್ಳಿ ಕ್ರಿಶ. ೧೨೪೦. 
ಪು. ೧೧೦ 


ಭೀಮೇಶ್ವರ ದೇವಸ್ಥಾನದ ಹತ್ತಿರ ಹೂಳಿರುವ ಗಾಣದ 


ಕಲ್ಲಿನ ಮೇಲೆ 


೧. ಸ್ಪಸ್ತಿ ಶೀ ಪ್ರತಾಪಚ್ಚಕ್ರವತ್ತಿ ಪೋಯ್ದಳ ಶ್ರೀ 


೨. ವೀರ ಸೋಮೇಶ್ವರ ದೇವನ್ಹವೀರಾಜ್ಯಮ್ದ 

೩ ್ಷಿಯರುಳಾನಿರ್ವ ವಿಕಾರಿ ಸಮರ್ನರತ್ತು ಮಕರ 
ಮಾಸಮ್‌ 

೪, ಎಣ್ಣೆ ನಾ. ರೂಮ್ಮಣ್ಣರಕ್ಕನ್ನಳ್ಳಿಯಿಲ್‌ 

ಬೋಸ ಕೈೇತಗಾಮುಣ್ಣನ್ಮಕ್ಕಳ್‌ ಕೋವಿ 


೬. ಗಾಮುಣ್ಣರುಮ್‌ ನಾಗಗಾಮುಂಡರುಮ್ಬಿಮ್ಮ 
ಗಾಮುಣ್ಣಿ 


೭. ರುಮ್‌ ವೀಮೇಶ್ವರ ಮುಡೈಯ ನಾಯನಾಮಿಕ್ಕು 
ತಿರುನನ್ಹಾವಿ 

೮. ಳಕ್ಕುಕ್ಕು ಸಮಪ್ಪಿತ್ತ ಗಾಣಮ್‌ 

ಎ.ಕ. ೪ ಚಾನ ೩೪೮, ಹಿರೇಬೇಗೂರು. ಕ್ರಿ.ಶ. 

೧೩೭೨, ಪು. ೨೨೪ 

ಬನ್ನಿಮಹಂಕಾಳಿಯ ದೇವಸ್ಥಾನದ ಪ್ರಾಕಾರದ 


(೭ 


ಎಡಭಾಗದಲ್ಲಿರುವ ಗಾಣದ ಕಲ್ಲಿನ ಮೇಲೆ 


60 


. ಸ್ಪಸ್ತಿ ಶ್ರೀ ಸಕವರುಷ 

. ೧೨೯೪ ಪರಿಧಾವಿಸಂ 
. ವತ್ತರದ ಆಸ್ಪಿ ಸು ಚ 

. ವುತ್ತಿಗೆಗೆ ಹಿರೆ ತಿರುಮಗ 


0! yy 


೧೦. 


೫. ವುಡನ ಮಗ ಹಾರ 

೬. ವಗವುಡ ಕಚಗವುಡ 

೭. (ಡ)ನ ಮಗ ಆಲಗವುಡ 

೮. ರು ನಡಿ ಗಾಣ ಮಂಗಳ ಮಹ 

ಎ.ಕ. ೪ ಚಾನ. ೩೯೩. ಹರವೆ.ಪು. ೨೫೯ 
ಗ್ರಾಮಕ್ಕೆ ಈಶಾನ್ಯದಲ್ಲಿ ಶಂಕರೇಶ್ವರ ದೇವಾಲಯದ 


ಮುಂದೆ ಗಾಣದ ಮೇಲೆ. 


(0. 


ನಿ 


೧೧. 
Hd 
೧೩. 
(೪. 
೧೫. 


ಶ್ರೀಮತು ಹಿರಿಯನಾಡ ಮಹಾ 
ಪ್ರಭು ತಗಡೂರ ಅಂಕನ 
ಗಲಉಡನ ಮಗ ಬ... 
ಯಬಿತೆ 
ಡಿಸಿದಗಾಣ........ 

೧೬. ರೆ ಎತ್ತಿನಡದ ವಾಲೆ ಮಂ 
೧೭. ಗಳ ಮಹಾ ಶ್ರೀ ಶ್ರೀ ಶ್ರೀ 


ಎ.ಕ. ೪ ಹುಣಸೂರು ೧೭ ರಾಮಪಟ್ರಣ, ಕ್ರಿ.ಶ. 
೧೩೪೨, ಪು. ೪೯೩ 


ರಾಮೇಶ್ವರ ದೇವಸ್ಥಾನದ ಬಳಿ ಕಲ್ಲುಗಾಣದ ಮೇಲೆ. 
೧. ಶ್ರೀ ಚಿತ್ರಭಾನು ಸಂವತ್ತರದ ಶ್ರಾವ 

೨. ಣ ಸು ೧ ಬ್ರಿವಾರದಂದು ಹೆ 

೩. ಜ್ಞಾದಿಯ ಆದಿಸಾವಂತನ ಮಗ ಕೇತವ 

೪. ಲ್ಲಿಸಾವಂತನ ಮಗ ಆದಿಸಾವಂ 

ಜ.ತ ಶ್ರೀ ಸೋಮನಾಥ (ದೇವ) ನಂದಾದೀವಿಗೆಯ 
೬ (ತೈ) ಲಕ್ಕ ನಡವ ಗಾ(ಣ ಚ)ಂದ್ರ ಸೂರ್ಯ 
೭. ರು (ಳ್ಸನಕ) ನಡವ ಧಂರ್ಮ 

ಎಡಪಕ್ಕದಲ್ಲಿ 

ದ್ರಿ ೫೬ ಮಾದಿ 

೯. ಯ 

೧೦. ಬೋವ 


ಎ.ಕ. ೪ ಹುಣಸೂರು. ೨೫. ಧರ್ಮಾಪುರ. ಕ್ರಿ.ಶ. 
೧೧೧೫, ಪು. ೫೦೦ 


ಚೆನ್ನಕೇಶವ ದೇವಸ್ಥಾನದ ಮುಂದೆ ಗಾಣದ ಮೇಲೆ 
ಪೂರ್ವಕಡೆ 

೧. ಶೀಮನುಮ 

೨. ಥಸಂವತ್ರ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೧೩. ಎ.ಕೆ. ೪ ಹುಣಸೂರು ೪೦. ಕಲ್ಲಹಳ್ಳಿ ಕ್ರಿಶ. ೧೨೭೬, 
ಪು. ೫೦೭ 


೩. ರದ ವಯಿಸಾ 

೪ಅ.ಖಸು೨ಮಂ॥ 

೫. ದಂಮಾಪುರದ 

೬, ಕೇತಗವುಡನ ಮ 

೭. ಗ ಗವುಡಿಗವುಡ 

೮. ಮಾಡಿದ ಗಾಣದ 

೯. ಕಲ್ಲು ಚಂದ್ರಾರ್ಕರುಳ್ಳ 

೧೦. ನ್ನೆವರ ಸಿರಂಜೀವಿ 
ದಕ್ಷಿಣ ಕಡ 

೧೧. ಗಾಣದ ಪಲ 

೧೨. ಗವುಡಿಗವು 

೧೩. ಡರಗೆ ಮಂಗಳ 

೧೪. ಮಹಾ ಶ್ರೀ ಶ್ರೀ 


ಗಾಮದ್‌ ದಕಿಣಕ್ಸ್‌ ಕೆರೆಗೆ ಪೂರ್ವ 


ಹೊಲವೊಂದರಲ್ಲಿರುವ ಗಾಣದಕಲ್ಲಿನ ಮೇಲೆ. 


I. 


೧. ಸ್ವಸ್ತಿ ಸಮಸ್ಪಪ್ರಶಸ್ತಿ ಸಹಿತಂ 

. ಶಕಕಾಲ ೧೧೯೮ ಸಂದಿಂ ಬಳಿಕ 

. ಆಂಗಿರಸಂವತ್ತರದ ಕಾರ್ತಿಕ 
.ಸ೭ಿಬು ದಂದು ಚೆಳ್ಳಿಯರ ಕುಲದ 
. ಕಲ್ಲಹಳ್ಳಿಯ ಕೆಂ(ಚ).. .. 
ಯಾರ್‌ 

ಎ.ಕ. ೪ ಕೊಳ್ಳೆಗಾಲ. ೧೪ ತಗರಪುರ. ೧೪ನೇ ಶ. 
ಪು. ೪೦೭ 

ಹೊಲದಲ್ಲಿರುವ ಕಲ್ಲಿನ ಗಾಣದ ಮೇಲೆ 
೧. ಶ್ರೀ ಸೊಸ್ತಿ ಶ್ರೀಸಮಸ್ತ ಶ್ರೀ 

೨. ವೀ(ರ) ಬಲ್ಲಳದೇವರು ಪ್ರಿತುದಿ 

ಹಿ. ರಾಜ್ಯ(೦) ಮಾಡುತಮಿರಲು 

೪. ಬಾವಸ(೦ವ) ತರದ ವೈ ರ್ಬ(ಭು) 


SR ‘ss 


೫. . ೦ಡಿಯ ಕಂಬಯ ಗಾಣವನು 
೬. ಮ(ಡಿ)ಸಿ ದವರು ಚವುಡಯ್ಯ(ನ) 
೭. (ಮ)ಗ ಹರದಯ್ಯ ಕೊ... 


ಇತಿಹಾಸ ದರ್ಶನ: ಸಂ. ೩೬/೨೦೨೧ 


೧೫. 


೮. ಯ್ಯನ ಮಗ ಯಿ ಭಕ್ತ ಕೆ 

೯. ಡಯ್ಯನ ಮಗ ಹೊಂಬಯ್ಯ.. 
೧೦. ತ್ರಿತಯ್ಯನ ಮಗಂ ಕಂಬಯ್ಯ 
೧೧. .. ಎದು ಮಣ್ಣವನು 

೧೨. . ಡನು ವದುರೊಡೆಯ 
೧೩. . ರಂದರು ಬರದ ಸಿನ 
ಇನ್ನೊಂದು ಕಡೆ 

೧೪. ರಾಯಪ 

೧೫. ದಂಡಿದ 

೧೬. ಡಿ .ಯ 


ಎ.ಕ. ೪ ಪಿರಿಯಾಪಟ್ಟಣ ೧೧ ಹಾರನಹಳ್ಳಿ. ಕ್ರಿ.ಶ. 
೧೨೭೨, ಪು. ೫೧೪ 


ಗ್ರಾಮಕ್ಕೆ ಪೂರ್ವ ಬೆಟ್ಟದಪುರಕ್ಕೆ ಹೋಗುವ 


ವೋಣಿಯಲ್ಲಿರುವ ಗಾಣದಕಲ್ಲು 


೧. ಶಕವರುಷ 

. ೧೨೬೪ ಪ(ರಿ)ಧಾ (ವ) ಸಂ 
. ವತ್ತರದ ಕಾರ್ತಿಕ 

ಶು ೧೧ ಅ ಸಾಳುವ 

. ಅರ್ತರ ಮಕ್ಕಳು 

. ಬಯಿರವೀರರಸು 

೭. ಗಾಣವ ನೆಡಿದ 


© 8p 


೧೬. ಎ.ಕ. ೪ ಮೈಸೂರು. ೧೨೧ ವಾಜಮಂಗಲ. ಕ್ರಿ.ಶ. 


೧೨೭೬ ಮೆ: ೨೬ರ 
ಊರಿನ ಈಶಾನ್ಯದಲ್ಲಿ ಅಂಕನಾಥೇಶ್ವರ ದೇವಾಲಯದ 


ಮುಂದೆ ಇರುವ ಗಾಣದಕಲ್ಲು(ಚಿತ್ರ-೧) 


೧. ಸ್ಪಸ್ತಿ ಶೀ ಮನುಮಹಾಮಂಡಳೇಶ್ಪರ ಶ್ರೀ ವೀರನಾರ 
ಸಿಂಗದೇವರ 

೨. ಸರು ಪಿಥ್ದಿರಾಜ್ವಂಗೆಯ್ಯುತ್ತಿರೆ ಸಕವರಿಷ ೧೧೯೮ 
ಧಾತು ಸಂವತ್ಸರ 

೩. ದ ಫಾಲ್ಲುಣ ಸು.೧೪ ಬ್ರು ಒಜಮಂಗ(ಲ)ದ 
ಚಿಕ್ಕಮಳೆಯರ ಕು. ರಾದ ರಾಜಮಂಣಗೌಡನ 
ಮಗ ಮ 

೪. ರುಗೌಡನ ಮಗ ಅಂಕಗೌಡನ ಮಗ ಮುದ್ದಗೌಡನ 
ಮಕ್ಕಳು ಬೀರಗೌಡ ಮಾಡಿಗೌಡ ಅಂ 


6೧ 


೫. ಕಗೌಡ ಯೀ ಮೂವರೂ ಮಾಡಿದ ಗಾಣ ಹೊಲವೊಂದರಲ್ಲಿ ಕಲ್ಲಿನ ಗಾಣದ ಮೇಲೆ 


ಮಂಗಳ ಮಹಾಶ್ರೀ ಪೂರ್ವಮುಖ 
೧೭. ಎ.ಕ. ೫. ತಿ. ನರಸೀಪುರ ೭೭ ಬೆಟ್ಟಹಳ್ಳಿ ಪು. ೪೬೫ ೧. ಸ್ಪಸ್ಪಿಶ್ರೀ ಸೋ 


ಮುಡುಕತೊರೆಬೆಟ್ರದ ಮೇಲೆ ಮಲ್ಲಿಕಾರ್ಜುನ 
ದೇವಸ್ಥಾನದ ದೇವಿಯ ಗುಡಿಯ ಉತ್ತರಕ್ಕಿರುವ ಗಾಣದ 
ಮೇಲೆ 


೧. ಅಪ್ಪಯನ್‌ ಮರುವ 
೨. ಮಗ ವೈಸಣ್ಣನ (ರ್‌) 
೩. ಗಾಣ(ಮ್‌) Ris: 


lo 


. ಭಕೃತು ಸಮ್ಮತ್ತ 
೩. ರತ್ತು ವೀರಬಲ್ಲಾಳ 
೪, ದೇವನ್‌ ಪ್ರಿತುವೀ 
ಉತ್ತರ ಮುಖ 


೬. ಯುತಿರೆ 
೧೮. ಎ.ಕ. ೫. ಮೈಸೂರು ೧೩೨ ಚಟನಹಳಿ ಪಾಳ ಧನ 
ಜ್ರ ತಳ ಿ ೭. ಸೋ... 
he $ Op ಕ್ರೆ.ಶ. ಹ / ಮ +e AIG Nesssecsecsees 
ಹೊಲದಲ್ಲಿರುವ ಗಾಣದ ಕಲ್ಲಿನ ಮೇಲೆ(ಚಿತ್ರ-೨) VAC Hs 
ಛ್ಭ: ಸಸಿ ಶ್ರೀ ಪ್ರತಾಪ ಚಕ್ರವರ್ತಿ 6, ಕು eee 3 ಣ್‌ 
೨. ಶ್ರೀ ವೀರಬಲ್ಲಾಳ ದೇವರು ಸು ಸಿರ ನ 
9,65 
ಲ ಗ ೧೧೭೩, ಪು. ೬೭೧ 
`ಬಿ ರಾಜಂ 
ರಿ _ ಗದೆಯೊಂದರಲಿ ಬಿದಿರುವ ಕಲುಗಾಣದ ಮೇಲೆ 
೫. ಸಕವರಿಷ ೧೧೩೨ ಪ್ರಮೋ ನ ಹಹ 
೧. ಸ್ವಸ್ತಿ ಶೀ ಮನ್ಮಹಾಮಣ್ಣಳೇಶ್ವರಂ ತಳಕಾ 
೬. ದೊತ್ತ ಸಂವತರದ ಭಾದಪದ ಣೌ e ಣ ಮ 
ಗ. ಣಿ ೨. ಡುಗೊಣ ಅಸಹಾಯಸೂರ ನಿಸಂಕಮಲ ಸನಿ 
೭. ಬ ೧೦ ಮ। ಪರದಾಸಿ ಮಲಯಾ p oy 
೩. ವಾರಸಿದ್ದಿ ಗಿರಿದುರ್ಗಮಲ್ಲ ಚಲದಂಕರಾಮ 
೮. ೪ ಉಳಿಂಜಗೌಡ ಕಾಟವನಾಯ ಹೊಯಲಳ Kae 
ಸ್ಯ ಕರು ಬ್ರಬ್ಬನಫಕೈಯಿನಬಭಿ ೪. ಬಲ್ಲಾಳದೇವರು ಪ್ರಿಥುವಿ ರಾಜ್ಯಂಗೆಯ್ತುತ್ತಮಿರೆ 
೧೦. ಸ್ಥಾನೇಶ್ವರ ನಂದಾದೀವಿಗೆಗೆ ಮಾಡಿಸಿ ಸಕವರಿ 
೧೧. ದ ಗಾಣ ೫. ಷ ೧೧೦೧ ನೆ ವಿಕಾರಿ ಸಂವತರ ಜೇಷ ಸುದ 
ನಿ ಬಿ ಲ್ಜ a) 
ಇದರ ಎಡಭಾಗದಲ್ಲಿ ೧೪ ಸೋಮ 
೧೨. ಚೋಳೋಜನ ತಮ್ಮ ೬.ವಾರದಂದು ಬಡಗರೆನಾಡ ಕೊಳಲ್ಲೂರ ಗಾಕರಗಣ್ಣ 
೧೩. ಜವಮಾರೆಯ ಬಂ 
೧೪. ಮಾಡಿದ ಗಾಣ ೭. ಣಿಗರ ಬೆಳ್ಳಿಗವುಣ್ಣನ ಮಗ ಬಿಟ್ಟಿಗಾವುಂಡನು 
೧೯. ಎಕ. ೫. ತಿ.ನರಸೀಪುರ ೧೨೨. ಬಿನಕನಹಳ್ಳಿ ಪು. ಕೊಳಲ್ಲೂರ 
೫೯ ೮. ಸೋಮೇಶ್ವರ ದೇವರ ಮುನ್ನೆ ನಡಿಸಿದ ಕಲ್ಲಗಾಣ॥ 


ಮಧ್ಯಕಾಲದ ಈ ಗಾಣದ ಕಲ್ಲಿನ ಶಾಸನಗಳು ಕಲ್ಲುಗಾಣವನ್ನು ಮಾಡಿಸಿದ ವ್ಯಕ್ತಿಗಳ ಹೆಸರುಗಳನ್ನು ದೇವಾಲಯದ 
ನಂದಾದೀವಿಗೆಗೆ ಎಣ್ಣೆಯನ್ನು ಕೊಡುತ್ತಿದ್ದ ವಿಷಯಗಳನ್ನು ಹಾಗೂ ಅಪ್ಪ ಸತ್ತಲ್ಲಿ ಮಗ ಅಥವಾ ಬೇರೆಯವರು 
ಧರ್ಮಕಾರ್ಯಕ್ಕಾಗಿ ದೇವಾಲಯಕ್ಕೆ ದಾನ ಕೊಟ್ಟ ವಿಷಯವನ್ನು, ತೆಲ್ಲಿಗರಲ್ಲದವರು ಸಹ ದೇವಾಲಯಗಳಿಗೆ ಗಾಣಗಳನ್ನು 
ಮಾಡಿಸಿಕೊಡುತ್ತಿದ್ದ ಉಲ್ಲೇಖ ಹೀಗೆ ಅನೇಕ ವಿಷಯಗಳು ಗಾಣದ ಮೇಲೆ ಶಾಸನ ಉಲ್ಲೇಖಗಳಿವೆ. 


೮.೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಉತ್ಪಾದಿಸುತ್ತಿದ್ದ ಎಣ್ಣೆಗಳು 


ಕ್ರಿಶ. ೧೨೮೦ pt ನರಸೀಪುರ ಶಾಸನವೊಂದು (ಎ.ಕ. ೯ ಬೇ. ೫೬೨. ಕ್ರಿಶ. ೧೨೮೦) "ತೆಂಗಿನೆಂಣೆ ಬಾಳೆಯ 
ಹಣ್ಣು ೧೦೦೦ ಕಬ್ಬು ೩೦೦' ಎಂದು ಉಲ್ಲೇಖಿಸುವುದರಿಂದ ಅಂದು ತೆಂಗಿನಕಾಯಿಯಿಂದ ಎಣ್ಣೆ ತಯಾರು ಮಾಡುತ್ತಿದ್ದರೆಂದು 
ತಿಳಿಯಬಹುದು. ಹರಳೆ ಅಥವಾ ಔಡಲ ಬೀಜದಿಂದ ಹರಳಂಣ್ಣೆ ತಯಾರು ಮಾಡುತ್ತಿದ್ದ ಬಗ್ಗೆ ಬೇಲೂರಿನ ಶಾಸನ 
(ಎ.ಕ. ೯ ಬೇ. ೧೧೨. ಕ್ರಿಶ. ೧೪೮೫) ME ಅಲ್ಲದೇ ಮೈಸೂರಿನ ಶಾಸನವೊಂದು (ಎ.ಕ ೫. ಮೈಸೂರು ೨೧೬, 
ಕ್ರಶ. ೧೧೯೫) ಕೂಡ "ಹರಳಿಯ ಯಣ್ಣೆ '"ಯನ್ನು ಉಲ್ಲೇಖಿಸುತದೆ. ಔಡಲು ಅಥವಾ ಹೇರಂಡದಿಂದ ಮಾತ್ರ 
ಎಣ್ಣೆಯನ್ನು ಸ್ಪಲ್ಪ ಭಿನ್ನ ರೀತಿಯಲ್ಲಿ ತಯಾರಿಸುತ್ತಿದ್ದರು. 


ಹರಳಿನ ಬೀಜಗಳನ್ನು ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಕಲಿಸಿ ಬೇಯಿಸುತ್ತಿದ್ದರು. ನೀರೆಲ್ಲ ಆವಿಯಾಗಿ ಕೊನೆಗೆ 
ಹರಳಣ್ಣೆಯು ಮಾತ್ರ ಉಳಿಯುತಿತ್ತು ಇದು ಮಾರಯ್ಕನ ವಚನವೊಂದರಲ್ಲಿ ಉಲ್ಲೇಖಗೊಂಡ ಬಗೆ (ಹೇರಂಡದ 
ಬಿತ್ತ ತುಳಿದು ವಾರಿದು ಕಲಸಿ ಚೇಯಿಸಿದಲ್ಲಿ ವಾರಿ ಬೇರೆ ತಾ ಹ ಭೇದದ ಬಲ್ಲರೆ : ಇಷ್ಟಲಿಂಗ ಸಂಬಂಧಿ) ಕೆಲವು 
ಶಾಸನಗಳು ಹಾಗೂ ವಚನಗಳು ಎಳ್ಳನ್ನು ಉಲ್ಲೇಖಿಸುವುದರಿಂದ ಎಳ್ಳೆಣ್ಣೆಯನ್ನು ಕೂಡ ಉತ್ಪಾದಿಸುತ್ತಿದ್ದುದು ಗೊತ್ತಾಗುತ್ತದೆ. 
ಪಂಪ ತನ್ನ ಆದಿಪುರಾಣದಲ್ಲಿ ಒಂದೆಡೆ "ತಿಳಾತಸೀಕು ಸುಂಭಾದಿದೀ ಪೌಷಧಿಗಳುಂ' ಅಂದರೆ ಎಳ್ಳು, ಅಗಸೆ, ಕುಸುಬೆ 
ಮುಂತಾದ ಎಣ್ಣೆಬೀಜಗಳು ಎಂದು ಉಲ್ಲೇಖಿಸುವುದರಿಂದ ಎಳ್ಳು, ಅಗಸೆ, ಕುಸುಬೆ ಬೀಜಗಳಿಂದಲೂ ಎಣ್ಣೆ 
ಉತ್ಪಾದಿಸುತ್ತಿದ್ದಿರಬಹುದು. 


ಮಾಪನಗಳು 


ಎಣ್ಣೆಯ ಅಳತೆಯನ್ನು ನಾನಾ ವಿಧದಲ್ಲಿ ಸೂಚಿಸಲಾಗಿದೆ. ಎಣ್ಣೆ ಉತ್ಪಾದಕರ ಸಂದರ್ಭದಲ್ಲಿ ದೊಡ್ಡ ಅಳತೆ ಗಾಣದ 
ರೂಪದಲ್ಲಿಯೂ, ಎಣ್ಣೆ ಮಾರಾಟಗಾರರ ಸಂದರ್ಭದಲ್ಲಿ ದೊಡ್ಡ ಅಳತೆ ಹಾಡದ ರೂಪದಲ್ಲಿಯು ಇತ್ತು ಚಾಮರಾಜನಗರದ 
ಶಾಸನವೊಂದು "ಒನ್ನು ಹೊರೆ ಗಾಣದಲೊಮ್ಮಾನ ಎಣ್ನೆ ತೋಂಟದ ಗುಳಿ ೧೦೦ ಆ ಊರ ಬಡಗಣ ಕೊಡೆಯನಹಳ್ಳಿ 
ಸಹಿತ ..... ದ ಪುಿಸಜಿನಾಲಯಕ್ಕೆ ಧಾರಾಪೂರ್ವ್ವಕವಾಗಿ ಬಿಟ್ಟ ದತ್ತಿ' ಎಂದು ಉಲ್ಲೇಖಿಸುವುದರಿಂದ ಒಮ್ಮಾನದ ಅಳತೆ 
ಇದ್ದದ್ದು ಗೊತ್ತಾಗುತ್ತದೆ. ಒಂದು ಗಾಣ ದೇವಾಲಯಗಳ ಸುಪರ್ದಿಗೆ ಬಿಟ್ಟು ಅದರಲ್ಲಿ ಎಷ್ಟು ಪ್ರಮಾಣದ ಎಣ್ಣೆ 
ಬರುತ್ತದೆಯೋ ಅಷ್ಟನ್ನು ದಾನ ಮಾಡಿದ್ದಾಗಿ ತಿಳಿಯಬಹುದು. 

ಒಟ್ಟಿನಲ್ಲಿ ಕರ್ನಾಟಕದ ಎಲ್ಲಾ ತೆಲ್ಲಿಗ ಶಾಸನಗಳನ್ನು ನೋಡಿದಾಗ ಸು. ೫೦೦ ಕ್ಕೂ ಹೆಚ್ಚು ಶಾಸನಗಳು ಇವರಿಗೆ 
ಸಂಬಂಧಿಸಿದ್ದು ತೆಲ್ಲಿಗರ ಅರ್ಥಿಕ ಸ್ಥಾನಮಾನ ಉತ್ತಮವಾಗಿದ್ದು ಗೊತ್ತಾಗುತ್ತದೆ. ಆದರೆ ಮೈಸೂರು ಜಿಲ್ಲೆಗೆ ಸೀಮಿತಪಡಿಸಿ 
ತೆಲ್ಲಿಗ ಶಾಸನಗಳನ್ನು ನೋಡಿದಾಗ ಹೆಚ್ಚು ಕಲ್ಲಿನಗಾಣದ ಶಾಸನಗಳು ಕಂಡುಬಂದಿದ್ದು ದೇವಾಲಯದ ನಂದಾದೀವಿಗೆಗೆ 
ಕೊಟ್ಟ ವಿಚಾರಗಳು ಗೊತ್ತಾಗುತ್ತವೆ. 


[ಶಶಿಕುಮಾರ್‌ ನಾಯ್ತ ಕೆ.ಸಿ. ಹಾಗೂ ಮಾರ್ಗದರ್ಶನ ನೀಡಿರುವ ಗುರುಗಳಾದ ಡಾ. ಎಂ. ಕೊಟ್ಟೇಶ್‌ ಹಾಗೂ ಡಾ. ಎಲ್‌.ಪಿ. ರಾಜು 
ಇವರಿಗೆ ಧನ್ಯ ವಾದಗಳು.] ಷಃ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೮೩ 


J, 


ಹುಬ್ಬಳ್ಳಿ ಮೂರು ಪಾವಿರ ಮಠಕ್ತ ಪಂಬಂಧಿಪಿದ 
ಐತಿಹಾಪವಿಕ ಪತ್ರಗಳು 


ಅ. ನಂಜುಂಡಸ್ಟಾಮಿ ¥ 


ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರಮುಖ ವೀರಶೈವ ಮಠಗಳಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮೂರುಸಾವಿರ 
ಮಠಕ್ಕೆ ವಿಶೇಷವಾದ ಸ ಸ್ಥಾನ ಈ ಮಠದಿಂದ ೧೯೨೧ರಲ್ಲಿ ಪಕಟವಾದ “ಶಿವಮಂತ್ರ ಜಪವಿಧಿಃ” ಪುಸ್ತಕದ ಮುಖಪುಟದಲ್ಲಿ 
“ಶ್ರೀಮೆನ್ನಿ ರಂಜನ ಜಗದ್ಗುರು ಭ್ರೂಲತಾಪುರ (ಹುಬ್ಬಳ್ಳಿ) ತ್ರಿಸ ತ್ರಿಸಹಸ್ರ ಬೃಹನ್ನಠಾಧೀಶ ಗಂಗಾಧರ ಮಹಾಸ್ಟಾಮಿಗಳಿಂದ” 
ಸಂಗಹಿಸಲಟ್ಟು ಶಂಕರಪ್ಪ. ಅಚ್ಚಪ್ಪ ಟೋಪಿಗಿ ಹುಬ್ಬಳ್ಳಿ ಇವರಿಂದ ಪ್ರಕಟಿಸಲಟಿತು. ಪ್ರಥಮ ಮುದ್ರಣ ೫6೦ ಪ್ರತಿಗಳು 
ಪುಸ್ತಕವು ಧಾರವಾಡದ ಶ್ರೀ ಎಲ್‌. ಎನ್‌. ಶಿವಲಿಂಗಶಾಸ್ತಿಗಳು ತಮ್ಮ ದರ್ಮತರಂಗೀಕಿ ಮುದಣಾಲಯದಲ್ಲಿ ಮುದಿಸಿ ದರು. 
೧೯೨೧ನೇ ಇಸವಿಯಲ್ಲಿ ಪುಸಕ ಮುದಣವಾಯಿತು.” 

ಪರಮಪೂಜ್ಯ ಜಗದ್ಗುರುಗಳು ಅಂದಿಗೆ ಬಹಳ ಮುಖ್ಯವಾದ ದಾಖಲೆಗಳನ್ನು “ಶಿವಮಂತ್ರ ಜಪವಿಧಿಃ” ಪುಸಕದ 
ಕಡೆಯಲ್ಲಿ ಮುದಿಸಿದ್ದರಿಂದ ಇತಿಹಾಸ ಆಸಕ್ತರಿಗೆ ಬಹಳ ಅನುಕೂಲವಾಯಿತು. ಈ ದಾಖಲೆಗಳನ್ನು ಶ್ರೀಮಠದ ಮೇಲೆ 
ಮಹಾಪ್ರಬಂಧ ರಚಿಸಿದ ವಿದ್ದಾಂಸರು ಬಳಸಿಕೊಂಡಿಲ್ಲ. ಈ ದಾಖಲೆಗಳಲ್ಲಿ ನಾಲ್ಕು ಕನ್ನಡ ಭಾಷೆಯಲ್ಲಿಯೂ, ಮರಾಠಿಯಲ್ಲಿ 
ಎರಡು ದಾಖಲೆಗಳು, ಇಂಗ್ಲಿಷಿನಲ್ಲಿ ಐದು ದಾಖಲೆಗಳು ಇವೆ. 


೧೭ನೇ ಮಾಹೆ ಜೂನ್‌ ೧೮೪೮ W.W. BELL ನೀಡಿದ ಪತ್ರ 
ಮೆಹರ್ಬಾನ ಗುರುಸಿದ್ದಸ್ಥಾಮಿ ಮೂರುಸಾವಿರಮಠ ಹುಬ್ಬಳ್ಳಿ ಇವರಿಗೆ 


ಅಜತರ್ಪ ಉಲಿಯಾ EN ಬೆಲ್‌ ಸಾಹೇಬ ಮ್ಯಾಜಿಸ್ಟೇಟ್‌ ಜಿಲ್ಲಾ ಧಾರವಾಡ ಸಲಾಮ್‌ ಅಂಕಿ ಇಲ್ಲಿ 
ಖೈರಿಯತ ತಿಳೀದು ತಮ್ಮ ಸಂತೋಷಕ್ಕೆ ಆಗಿಂದಾಗ್ಯೆ ಗ್ಸ ತಿಫೆಸುತ್ತಾ ಬರಬೇಕು. ತರುವಾಯಾ ಮೆಹರ್ಬಾನ 
ade ವ್ರಿಜಿಟಿಂಗ್‌ “ ಕಮೂಶನರ್‌ ಹರ knots ಮರಾಠ ಕಂಟ್ರಿ ಇವರ ಇಂಗೇಜಿ ಪತ್ರ ಸಪಟಂಬರ್‌ 
ತಾರೀಖು ೯-೧೫ ಮಾಹೆ ಮಜಕೂರ ನಂಬರ್‌ ೧೩೮/೧೬೬ ನೇದು ಹಾಂಗು ಅವರ ಸಂಗಡ ಪೊಸಿಡಿಂಗನ 
ಎಕ್‌ಸಾ ಸ್ಟ್ರ್ಯಾಕ್ಸ್‌ ಬಂದವರಲ್ಲಿ ತಮಗು ಹಾಂಗು ಮೆಹರ್ಬಾನ. ಶಂಕರಭಾರತಿಸ್ಟಾಮಿ ಶ್ರಿಂಗೇರಿ ಇವರಿಗು ಅಡ್ಡಪಾಲಕಿ 
ನಡೆಸುವ ಬಾಬದಿಯಲ್ಲಿ' ಕಜಿಯಾ ಇರುವುದಕ್ಕೆ ತಮ್ಮ ಕಡೆಯಿಂದ ಮೆಹರ್ಬಾನೆ ಷಾ ಸಾಹೇಬ ಮಾಜಿಸ್ಟೇಟ್‌ "ಇವರು 
೫೦೦೦೦ ರೂಪಾಯದ ಜಾಮೊನ ತಕ್ಕೊಂಡಂಥಾದ್ದು ಹಾಂಗು ನಾವು ತಮ್ಮಿಂದ ಹೊಸ ಜಾಮೀನು ತಕ್ಕೊಳಲ್ಲಿಕ್ಕೆ 
ಹುಕುಮ ಮಾಡಿರುವುದು ಸಹಾ ರದ್ದು ಮಾಡಗುವುದಾಗ ಬರೆದಿರುತ್ತಾರಾದ್ದರಿಂದ ಸನ್‌ ೧೮೨೭ನೇ ಇಸವಿ ನಿ೨ಫೇ 
ಕಾಯಿದೆ ೧೯ನೇ ಕಲಮು ೧ನೇ ರಕಮಿನ ಮೇಲೆ ನಜರ ಕೊಟ್ಟು ತಮಗೆ ಕಲಮಿ ಮಾಡುವದೇನೆಂದರೆ ಹಾದಿ ಇದು 
ಸರಕಾರದ್ದು ಇರುತ್ತದೆ. ಸರಕಾರದ ಹಾದೀ ಮೇಲೆ ದಾರು ಯಾವ ರೀತಿಯಿಂದಾ ಓಡಾಡಲಿಕ್ಕೂ ಅಡ್ಡಿ ಬರುವದಿಲ್ಲ. 
ತಾವು ಅಥವಾ ಮಹೆರ್ಬಾನ ಶಂಕರಭಾರತೀ ಸ್ಪಾಮಿಗಳು ಅಡ್ಡಪಾಲಕಿಯೊಳಗೆ ಕೂತು ಯಾವ ಊರೊಳಗಾದರೂ 
ಸರಕಾರದ ಹಾದೀಮೇಲೆ ಹೋಗಬೇಕಾದರೆ ಮೊದಲು ಆ ತಾಲ್ಲೂಕಿನ ಪೋಲೀಸ್‌ ಅಮಲದಾರರ ಪರವಾನಗಿ 
ತಕ್ಕೊಂಡು ಯಾವಲ್ಲಿ ಅಡ್ಡಪಾಲಕಿ ನಡೆಸಿದರೂ ಅಡ್ಡಿ ಆಗಲಿಕ್ಕಿಲ್ಲ. ಜರ ಕದಾಚಿತ ದಾರಾದರು ನಮ್ಮ ಹುಕುಮು 
ಮಾನಿಸದೆ ಅಡ್ಡಿ ಮಾಡಿದರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷಾ ದೊರೆದೀತು. ಜರ ಮಾಮಲೇದಾರರಿಗೆ ತಾವು ಅಥವಾ 
ಮೆಹರ್ಬಾನ ಶಂಕರಭಾರತೀಸ್ಹಾಮಿಗಳು ಪರವಾನಗಿ ಬೇಡಿದಾಗ ಕಜಿಯಾ ಬಬೇಡಿ ಅದೀತು ಎಂತ ತೋರಿದರೆ ಅವರು 
ಪರವಾನಗಿ ಕೂಡದಲೆ ಮುಂದಾಗಿ ನಮಗೆ ರಿಪೋರ್ಟು ಮಾಡ್ಕಾರು ಆ ಬಗ್ಗೆ ನಾವು ಯೋಗ್ಯ ತೋರಿದಂತೆ ಕಾನೂನು 


* ಪಂಡಿತ ತಾರಾನಾಥ್‌ ಆಯುರ್ವೇದ ಚಿಕಿತ್ಲಾಲಯ, ಜ.ಹೆಚ್‌. ರಸ್ತೆ. ತುಮಕೂರು, ಮೊ. ೯೮೮೦೯ ೯೬೧೯೬ 


೮೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪ್ರಕಾರ ಬಂದೋಬಸಿ ಹುಕುಮು ಕೊಟ್ಟೇವು. ಪೋಲೀಸ ಅಮಲದಾರರ ಪರವಾನಿಗಿ ತಕ್ಕೊಳ್ಳದ ಶಿವಾಯ ತಾವು 
ಹಾಂಗು ಮೆಹರ್ಬಾನ. ಶಂಕರಭಾರತಿಸ್ಟಾಮಿ ಶಿಂಗೇರಿ ಇವರು ಸಹ ಅಡ್ಡಪಾಲಕಿ ನಡಿಸಬಾರದು. ಹೆಚ್ಚ ಬರಿಯೋಣಿೀನದೆ 
ತಾರೀಖು ೧೭ನೇ ಮಾಹೆ ಜೂನ್‌ ಸಾ ೧೮೪೮ ಇಸವಿ ಮುಕ್ಕಾಮ ಧಾರವಾಡ 


Signed W.W. BELL 

ಜಿಲ್ಲಾ ಮ್ಯಾಜಿಸ್ಟೇಟ್‌, ಧಾರವಾಡ 

ಈ ಮೇಲಿನ ದಾಖಲೆಯಿಂದ ಸನ್‌ ೧೮೨೭ನೇ ಇಸವಿಯಲ್ಲಿ ಬಂದ ಕಾಯಿದೆ ಬಗ್ಗೆ ಮಾಹಿತಿ ಇದೆ. ಹುಬ್ಬಳ್ಳಿ 

ಮೂರುಸಾವಿರಮಠದ ಗುರುಸಿದ್ದಸ್ವಾಮಿಗಳ ಅಡ್ಡಪಾಲಕಿ ಉತ್ಸವ ನಡೆಸುವ ಬಗ್ಗೆ ಶಂಕರಭಾರತಿಸ್ತಾಮಿ ಶೃಂಗೇರಿ ಇವರು 

ತಕರಾರು ಮಾಡಿರುವುದು. ಈ ದಾಖಲೆ ಹೇಳುತ್ತದೆ. ಶಂಕರಭಾರತೀ ಸ್ವಾಮಿಗಳು ಶೃಂಗೇರಿ ಅಂದರೆ ಅಂದಿನ ಶೃಂಗೇರಿ 

ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾದವರಲ್ಲ. ಉತ್ತರಕರ್ನಾಟಕದ ಸಂಕೇಶ್ವರದಲ್ಲಿರುವ, ಶೃಂಗೇರಿ ಶಾಖಾಮಠದ 
ಸ್ಪಾಮಿಗಳು. ಈ ಸರ್ಕಾರಿ ನಿರೂಪ ಹೊರಟಿದ್ದು ೧೭ನೇ ಮಾಹೆ ಜೂನ್‌ ೧೮೪೮ನೇ ಇಸವಿಯಲ್ಲಿ. 

No. 2679 of 1869/70 


POONA OFFICE OF THE DIRECTOR OF PUBLIC INSTRUCTION 
19 OCTOBER 1969 
TO 
SHRIMAT PARAMAHOMS PARIVRAJAKACHARYA 
SHUNYA SINYASANADHISHA JAGAT GUROO 
GANGADHARASWAMY MURSAVIRAMATHA 


SIR, 
IHAVE THE HONOUR BY DIRECTION OFTHE RIGHT HONOURABLE THE GOVERNORIN COUNCIL 
TO ACKNOWLEDGE YOUR LIBERAL DONATION OF RS. 3000 AS A FUND FOR THE ESTABLISHMENT 
OFA SCHOLARSHIPIN THE PROPOSED HIGH SCHOOL AT DHARWAR 
IHAVE THE HONOUR TO BE 
SIR, 
YOUR MOST OBEDIENT SERVANT 
(SIGNED) J.B. PEILE 
DIRECTOR OF PUBLIC 


INSTRUTION 

ವೀರಶೈವ ಮಠಗಳು ಮೊದಲಿನಿಂದ ಜನಸಾಮಾನ್ಯರ ವಿದ್ಯಾಭ್ಯಾಸಕ್ಕೆ ವಿಶೇಷವಾದ ಸೇವೆ ಸಲ್ಲಿಸುತ್ತಾ ಬಂದಿವೆ. 
ಅಂದಿಗೆ ಧಾರವಾಡದಲ್ಲಿ ಸರ್ಕಾರಿ ಹೈಸ್ತೂಲು ಪಾರಂಭವಾಗುವ ಸಮಯ. ಸರ್ವ ಜನಾಂಗದವರು ವಿದ್ಯಾವಂತರಾಗಬೇಕು 
ಅನ್ನುವ ಮನೋಭಾವದಿಂದ ಪಾರಂಭವಾದ ಸಕಾರಿ ಹೈಸ್ಕೂಲ್‌ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 
ನೀಡಲು ಮೂರುಸಾವಿರಮಠದ ಜಗದ್ಗುರುಗಳು ನೀಡಿದ ಅಂದಿನ ಮೂರು ಸಾವಿರ ಇಂದಿನ ಮೂವತ್ತು ಕೋಟಿಗೂ 
ಹೆಚ್ಚಿನದು. 

ಜಾವಕ ನಂಬರು ೫೧೩ ಗುರುಸಿದ್ದಸ್ವಾಮಿ 

ಯಾದಿ ಹುಬ್ಬಳ್ಳಿಯಲ್ಲಿರುವ ಹಿರೇಮಠದ ಮಹಾಲಿಂಗಪ್ರಾ ಇವರಿಗೆ 

ಹುಬ್ಬಳ್ಳಿ ತಾಲ್ಲೂಕ ಮಾಮತೀದಾರರ ಕಡೆಯಿಂದ 

ಕಲ್ಲಿ ನೀವು ತಾರೀಖು ೨೩ ನವೆಂಬರ್‌ ೧೮೬೯ ಇವಸಿ ಪತ್ರ ಮೂರುಸಾವಿರಮಠದ " ” ಇವರು 
ಹುಬ್ಬಳ್ಳಿಯಲ್ಲಿ ತಾರೀಖು ೧೩ ಡಿಸೆಂಬರ್‌ ೧೮೬೯ ಇಸವಿ ಸೋಮವಾರದಿಂದ ೧೭ ಡಿಸೆಂಬರ್‌ ೧೮೬೯ ಇಸವಿವರಿಗೆ 
ಐದು ದಿವಸದವರಿಗೆ ಅಡ್ಡಪಾಲಕಿಯಿಂದ ಮೆರವಣಿಗೆ ಮಹೋತ್ತವನಿಶಿ ಹೊರಡೊ ದೆಶಿಯಿಂದ ಪರವಾನಗಿ ಕೊಡಬೇಕಂತ 
ಬರೆದ ಬಗ್ಗೆ. ಹುಜೂರಿಗೆ ಪೊಲೀಸ್‌ ಜಾವಕ ನಂಬರ ೧೯೫ನೇ ರಿಪೋರ್ಟ್‌ ಮಾಡಿದ್ದರ ಕಳಗೆ ಮಹರ್ಬಾನ 
ಕ್ಯಾಮರನ್‌ ಸಾಹೇಬ ಪ್ರಲ್‌ಪಾವರ್‌ ಮ್ಯಾಜಿಸ್ಟೇಟ್‌ ಇವರ ಶರಾ ಹುಕುಂ ಅಡ್ಡಪಾಲಕಿ ಸದರಿ ಬರೆದ ತಾರೀಖುಗಳಲ್ಲಿ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ಆಖ 


ಆಗುವುದಕ್ಕೆ ನಾವು ಮಂಜೂರ ಕೊಟ್ಟಿದ್ದೇವೆ ಅಂತ ವಗೈರೆ ತಾರೀಖು ೨೯ ನವೆಂಬರ್‌ ಸನ್‌ ೧೮೬೯ ಇಸವಿ ಪೊಲೀಸ್‌ 
ಅವಕ ನಂಬರ ೯ ನೇದ್ದು ಬಂದಿರುತ್ತದೆ ತಿಳಿಯುವುದು ತಾರೀಖು ೨ನೇ ಡಿಶಂಬರ್‌ ೧೮೬೯ ಇಸವಿ. 


ಹುಬ್ಬಳ್ಳಿಯಲ್ಲಿರುವ ಹಿರೇಮಠದ ಮಹಾಲಿಂಗಪ್ಪ ಅವರಿಗ ಹುಬ್ಬಳ್ಳಿ ಮಾಮಲೇದಾರರ ಕಡೆಯಿಂದ ಬರೆದ ಪತ್ರ 
ತಾರೀಖು ೧೩ ಡಿಸೆಂಬರ್‌ ೧೮೬೯ ಇಸವಿ ಸೋಮವಾರದಿಂದ ೧೭ ನೇ ಡಿಸೆಂಬರ್‌ವರೆಗೆ ಅಡ್ಡಪಲ್ಲಕ್ಕಿ ಮೆರವಣಿಗೆ 
ಹೊರಿಡಿಸುವ ಬಗ್ಗೆ ನೀಡಿದ ಒಪಿಗೆ ಪತ್ರ. 
ಶ್ರೀ ಶೂನ್ಯಸಿಂಹಾಸನಾಧೀಶ ಗಂಗಾಧರಸ್ವಾಮಿ ಮೂರುಸಾವಿರಮಠ ಹುಬ್ಬಳ್ಳಿ 
ಇವರಿಗೆ 


ಅಜತರ್ಫ ಎಲಿಫಿನ್‌ಷ್ನನ್‌ ಸಾಹೇಬ ಬಾಹದ್ದೂರ ಕಲೆಕ್ಷರ ಜಿಲ್ಲಾ ಕಾನಡಾ ಸಲಾಮ್‌ ತಮ್ಮ ತಾರೀಖು ೨ನೇ 
ಡಿಶೇಂಬರನೇ ಕಾಗದ ಬರದ್ದು ಬಂದು ಮುಟ್ಟಿ ಮಜಕೂರು ತಿಳಿಯಲಾಯಿತು. ನಿಮ್ಮ ಮೆರವಣಿಗೆ ಆಗುವದು ಬಹಳ 
ಸಂತೋಷವಾಯಿತು. ನಮಗೆ ಪುರಸತ್ತು ಆದರೆ ನಾವು ಬಂದೇವು. ತಾ ೧೧ನೇ ಡಿಶಂಬರ ಸನ್‌ ೧೯೬೯ ಇಸವಿ : 


(Signed) J. ELPHINSTON 


ಮೂರುಸಾವಿರ ಮಠದ ಶೂನ್ಯಸಿಂಹಾಸನಾಧೀಶ್ವರರಾದ ಗಂಗಾಧರಸ್ವಾಮಿಗಳವರಿಗೆ ಕಾನಡಾ ಜಿಲ್ಲೆ ಅಂದರೆ 
ಮಂಗಳೂರು-ಕಾರವಾರದ ಏಕವಾದ ಜಿಲ್ಲೆಯ ಕಲೆಕ್ಟರ್‌ರವರು ಬರೆದ ಪತ್ರ. ತಮ್ಮ ಅಡ್ಡಪಾಲಿಕೆ ಉತ್ಸವಕ್ಕೆ ಪುರಸತ್ತು 
ಆದರೆ ಬರುತ್ತೇನೆ ಎಂದು ೧೧ನೇ ಡಿಸೆಂಬರ್‌ ಸನ್‌ ೧೮೬೯ನೇ ಇಸವಿಯಲ್ಲಿ ಬರೆದ ಪತ್ರ. 


ಮು.ವಹುಕುಂ ನಂಬರು ೩೬ ೧೧ ತಾಲ್ಲೂಕು 
೨ ಪೇಠೆ 
೧ ದಿವಾಣ ಸವಣೂರ 
೧ ಪೊಲೀಸ ಸು.ಸಾ.ಬಾ 
ಜಿಲ್ಲಾ ಧಾರವಾಡ 
ಮಾಮಲೇದಾರ ಸಾ॥ ತಾಲ್ಲೂಕ 


ಅಜತರ್ಫ ಸಿ.ಡಬ್ರ್ಯೂ ಹಡಸನ್‌ ಕಲೆಕ್ಟರ್‌ ವ. ಡಿಸ್ಪಿಕ್ಸ್‌ ಮ್ಯಾಜಿಸ್ಟ್ರೇಟ್‌ ಸ ಸಾ. ಬಾ.ಜಿಲ್ಲಾ ಧಾರವಾಡ ಸಲ್ಲಾಂ ದಿಗರ - 
ಶ್ರೀ ಜಗದ್ಗುರು ಗಂಗಾಧರಸ್ವಾಮಿ, ಮೂರುಸಾವಿರ ಮಠ, ಹುಬ್ಬಳ್ಳಿ ಇವರ ಕಡಿಯಿಂದ ಯಾದಿ ನಂಬರ ೨೧ /A-೨- 
೧೯೦೯ ನೇದು ಬಂದದ್ದರ “ಮೀಲಿಂದ ಅಪುಣೆ ಅದಲ್ಲಾ - ಶ್ರೀ ಜಗದ್ಗುರು "ಗಂಗಾಧರ ಸ್ಥಾಮಿಗಳವರು” ಸಂಚಾರ 
ಕ್ರಮದಿಂದ ಹುಬ್ಬಳ್ಳಿಯಿಂದ ಹೊರಟು ಜಿಲ್ಲಾ "ಮಜಕೂರ ಪೈಕಿ ನವಲಗುಂದ. ಗದಗ, ರೋಣ, "ಹಾಜಿ ರಾಣಿಬೆನ್ನೂರ 
'ಹೊದಲಾದ ತಾಲ್ಲೂಕುಗಳಲ್ಲಿ ತೀವ ಬರತಕ್ಕವರಿದ್ದಾರೆ. ಅದ್ದರಿಂದ ಶ್ರೀಗಳವರು ನಿಮ್ಮ ತಾಲ್ಲೂಕಿನಲ್ಲಿ ಬಂದಾಗ್ಗೆ ಸದರಿಯವರಿಗೆ 
ಸರಿಯಾದ ಮಾನಮಯಾರ್ದೆದೆ ಮಾಡಬೇಕು ಮತ್ತು "ಅವರಿಗೆ ಬೇಕಾಗುವ ಯೋಗ್ಯ ಮದ್ದತ ಮಾಡಬೇಕು. ಶ್ರೀ ಶ್ರೀ 
ಸ್ಥಾಮಿಗಳವರ ಸರಿತಿ. ಸದರೀಯವರು ಶಿವ್ನಿಲ್‌ ಕೋರ್ಟ್‌ಗೆ ಸ್ಪತಃ ಹೋಗತಕ್ಕ ಅವಶ್ಯವಿಲ್ಲೆಂತ ಮಾಫಿ ಇದ್ದ ಬಗ್ಗೆ 
ಸರಕಾರ ಠರಾವು ನಂಬರ ೬೬೬೪ ತಾರೀಖು 90-೧೨- ೧೯೦೫ ನೇದ್ದು ಆಗಿರುತ್ತದೆ. 

ಆದ್ದರಿಂದ ಶ್ರೀ ಶ್ರೀ ಯವರ ಹತ್ತಿರ ಇರುವ ಹತ್ಕಾರಗಳ ಬಗ್ಗೆ ಸನ್‌ ೧೮೭೮ನೇ ಇಸವಿಯ ಇಂಡಿಯಾ ಅರ್ಮ 
ಆಕ್ಷ ನಂಬರ್‌ ೧೧ನೇದರ ಕಲಂ ೧೩- ೧೪-೧೫- ೧೬ ನೇ ಪ್ರಕಾರ ಲೈಶನ್ಸ್‌ ಸದರಿಯವರಿಗೆ ಅವಶ್ಯ ಕತೆ ಇಲ್ಲ. ಕಾರಣ 
ಹತ್ಯಾ ರಗಳ ಬಗ್ಗೆ ಸದರಿಯವರಿಗೆ ಪ್ರತಿಬಂಧ ಆಗಬಾರದು. ಇದರಂತೆ pi ಶೀ ಗಳವರು ನಿಮ , ತಾಲ್ಲೂಕಿನಲ್ಲಿ ಮುಕ್ಕಾಂ 
ಮಾಡುವ ಯಾವತ್ತು ಗ್ರಾಮಗಳಲ್ಲಿ ಬಂದೋಬಸ್ತ ಇಡುವ ಬಗ್ಗೆ ಯಾವತ್ತು ಗ್ರಾಮಸರಿಗೆ ಹುಕುಂ ಕೊಡಬೇಕು. 
ಸದರಿಯವರ ಮರ್ಯಾದೆಗೆ ಬಿಲ್ಕೂಲ ವ್ಯತ್ಯಾಸ ಬರಕೊಡದಂತೆ ತಜವೀಜ ಇಡಬೇಕು. 

ತಾರೀಖಯಿ ೧೪-೨-೧೯೦೯ 


SIGNEDC. HUDSON 
COLLECTOR AND DISTRICT MAGISTRATE 


೦೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


NO 2186 OF 1910 
KOLHAPUR AND S.M.C POLITICAL AGENCY 
CAMP MBA6TH MAY 1910 
MEMORANDUM 


IN REPLY TO HIS PETITION NO 30 DATED THE 1ST MAY 1910, REQUESTING TO BE SUPPLIED 
WITH THE COPY OF THE POLITICAL AGENT’S INSTRUCTIONS TO THE AUTHORITIES OF THE STATES 
CONCERNED IN CONNECTION WITH THE PROPSED VISIT OF SHRIJAGADGURU GANGADHAR 
SWAMI MURUSAVIR MATH HUBLI TO KUNDGOL, LAXMESHWAR, GUDGERI SHIRATTI, MR 
SHANKARAPPA ACHAPPA TOPGI KARBHARI TO THE SWAMI IS INFORMED THAT THE 
INSTRUCTIONS FORM A PART OF OFFICIAL CORRESPONDENCE, AND THAT THEREFORE ACOPY 
THEREOF CANNOT BE GIVEN TO HIM 


Sd/ MAJOR 
POLITICAL AGENT, KOLOPHOR 
ANDS.M COUNTRY 


ವೀರಶೈವ ಮಠಗಳಲ್ಲಿ ಶಿವಸರ್ವೋತ್ತಮತ್ತವನ್ನು ಸಾಧಿಸುವಂತಹ ನಂದಿದ್ದಜ ಮೆರವಣಿಗೆಯಲ್ಲಿ ತೆಗೆದುಕೊಂಡು 
ಹೋಗುವುದರಿಂದ ಅದ್ವೈತ, ವಿಶಿಷ್ಟಾದ್ವೈತ, ದ್ರೈತಮಠಗಳು ವಿರೋಧಿಸುತ್ತಾ ಇದ್ದವು. ಅಂತಹ ಗಲಾಟೆ ಸಂದರ್ಭದಲ್ಲಿ 
ಈ ದಾಖಲೆಗಳು ಹುಟ್ಟಿದವು. ಮುಂದಿನ ಜನಾಂಗಕ್ಕೆ ಸುಲಭವಾಗಿ ಲಭ್ಯವಾಗಲಿ ಅನ್ನುವ ಉದ್ದೇಶದಿಂದ ಆ ದಾಖಲೆಗಳನ್ನು 
ಮುದ್ರಣ ಮಾಡಿದ್ದು. ಅಧ್ಯಯನಕ್ಕೆ ದಾಖಲೆಗಳು ಲಭ್ಯವಾಗಿದ್ದು ನಮ್ಮಗಳ ಭಾಗ್ಯ, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೮೭ 


೨&೩ 
ಆಪಂದವಿ ಶ್ರಿೀ ರೇವಣನಿದ್ದೇಶ್ವರ ಮಠದ ದಾಖಲೆಗಳು 


ಎಫ್‌ .ಟಿ. ಹಳ್ಳಿಕೇರಿ 


ಹೌಲುಮತ ಗುರು ಪರಂಪರೆಯಲ್ಲಿ ರೇವಣಸಿದ್ದೇಶ್ವರ-ಸಿದ್ದರಾಮೇಶ್ವರ-ಅಮೋಘಸಿದ್ದೇಶ್ತರ ಎಂಬ ಮೂರು 
ಸಂಪ್ರದಾಯಗಳಿವೆ. ಈ ಸಂಪ್ರದಾಯಗಳಲ್ಲಿ ರೇವಣಸಿದ್ದೇಶ್ವರನು ಬಹುಮುಖ್ಯನಾಗಿದ್ದಾನೆ. ಈತನ ಮುಂದುವರಿಕೆಯಾಗಿ 
ಶಾಂತಮುತ್ತಯ್ಯ » ಶಾಂತೊಡೆಯರು >» ಒಡೆಯರು ಈಗಲೂ ಹಾಲುಮತ ಸಮುದಾಯಕ್ಕೆ ಗುರುಗಳಾಗಿದ್ದಾರೆ. ಈ 
ಸಂಪ್ರದಾಯದ ಮಠಗಳು ಕರ್ನಾಟಕದಾದ್ಯಂತ ಕಂಡುಬರುತ್ತವೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಚಿತ್ರದುರ್ಗ, ತುಮಕೂರು, 
ಚಿಕ್ಕಮಗಳೂರು, ಹಾಸನ ಮೊದಲಾದ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿವೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ 
ತಾಲೂಕಿನ ಸರೂರು ಈತನ ಮೂಲನೆಲೆ. ದಕ್ಷಿಣ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಆಸಂದಿ, ಶಿವನಿ, ತರೀಕೆರೆ, 
ಹಾಸನ ಜಿಲ್ಲೆಯ ಅಣತಿ, ಕೆಂಕೆರೆ ಬಾಣಾವರ, ತುಮಕೂರು ಜಿಲ್ಲೆಯ ತುರುವೇಕೆರೆ ಹೊನ್ನವಳ್ಳಿ, ಹಾಗಲವಾಡಿ, 
ಆಕ್ಸಿರಾಮಪುರ, ಬೆಳ್ಳಾವಿ ಮೊದಲಾದೆಡೆ ರೇವಣಸಿದ್ದೇಶ್ವರ ಮಠಗಳಿವೆ. ಅವುಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು 
ತಾಲೂಕಿನ ಆಸಂದಿ ಗ್ರಾಮದ ರೇವಣಸಿದ್ದೇಶ್ವರ ಮಠ ಅತ್ಯಂತ ಪುರಾತನವಾದುದು. ಆ ಮಠದ ಕೆಲವು ಆಯ್ದ 
ದಾಖಲೆಗಳ ಅವಲೋಕನ ಈ ಸಂಪ್ರಬಂಧದ ಉದ್ದೇಶವಾಗಿದೆ. 

ಆಸಂದಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಒಂದು ಗ್ರಾಮ.ತಾಲೂಕು ಕೇಂದ್ರದಿಂದ. ೨೪ ಕಿ.ಮೀ. 
ಅಂತರದಲ್ಲಿರುವ ಈ ಗ್ರಾಮ ಹೊಯ್ದಳರ ಕಾಲಕ್ಕೆ “ಆಸಂದಿನಾಡು” ಎಂಬ ಆಡಳಿತ ಪ್ರಾಂತೃದ ಮುಖ್ಯ ಕೇಂದವಾಗಿತ್ತು ಇಲ್ಲಿರುವ 
ಪಾರಂಪರಿಕ ದೇವಾಲಯಗಳು ಹಾಗೂ ಶಾಸನಶಿಲ್ಲಗಳು ಒಂದು ಕಾಲಕ್ಕೆ ಆಸಂದಿ ಗ್ರಾಮವು ಮಹಾಸಂಸ್ಥಾನವಾಗಿತ್ತು 
ಎಂಬುದನ್ನು ಸಾಕ್ಷೀಕರಿಸುತ್ತವೆ. ಇಲ್ಲಿರುವ ರೇವಣಸಿದ್ದೇಶ್ನರ ಮಠವು ತುಂಬ ಪ್ರಾಚೀನವಾದುದು.ಪೂರ್ವಾಭಿಮುಖವಾಗಿರುವ 
ಗರ್ಭಗೃಹದ ಮೇಲೆ ಎತ್ತರವಾದ ಶಿಖರವಿದ್ದು ಪಂಚಕಳಶಗಳನ್ನು ಹೊಂದಿದೆ.ಗರ್ಭಗೃಹದ ಪೀಠದ ಮೇಲೆ ಲಿಂಗೋದ್ದವ 
ರೇವಣಸಿದ್ದೇಶ್ವರ ಶಿಲಾಮೂರ್ತಿ, ಅದರ ಮುಂದೆ ರೇವಣಸಿದ್ದೇಶ್ವರ ಬೆಳ್ಳಿಯ ಉತ್ಸವ ಮೂರ್ತಿಯಿದೆ.ತ್ರಿಕಾಲ ಪೂಜೆ 
ನಡೆಯುತ್ತದೆ. ದಸರಾ ಹಬ್ಬದಲ್ಲಿ ಪಲ್ಲಕ್ಕಿ ಉತ್ಸವವು ನಡೆಯುತ್ತದೆ.ಸುಮಾರು ೧೨ ಒಡೆಯರ ಕುಟುಂಬಗಳು ಇಲ್ಲಿವೆ. 
ವರ್ಷಕ್ಕೆ ಒಬ್ಬರಂತೆ ರೇವಣಸಿದ್ದೇಶ್ವರನಿಗೆ ಪೂಜೆ ಗುರುತನ ಇತ್ಯಾದಿಗಳನ್ನು ಸರದಿಯಂತೆ ನಿರ್ವಹಿಸಿಕೊಂಡು 
ಬರುತ್ತಿದ್ದಾರೆ.ಇಲ್ಲಿನ ಕೆಲವು ಒಡೆಯರ ಕುಟುಂಬಗಳು ಕಡೂರಿನಲ್ಲಿ ನೆಲೆಸಿವೆ. ಇವರಲ್ಲಿ ಸಿದ್ದರಾಮಯ್ಯ ಒಡೆಯರ್‌ 
ಅವರು ತುಂಬ ಗಣ್ಯವ್ಯಕ್ತಿಗಳಾಗಿದ್ದರು.ಇವರು ಚಿಕ್ಕಮಗಳೂರು, ಹಾಸನ ಪ್ರದೇಶದ ಹಾಲುಮತ ಸಮುದಾಯದ ಸಾಮಾಜಿಕ 
ಜಾಗೃತಿಗಾಗಿ ಹಾಗೂ ಧಾರ್ಮಿಕ ಉನ್ನತಿಗಾಗಿ ಪರಿಶ್ರಮವಹಿಸಿರುವುದು ಇಲ್ಲಿನ ದಾಖಲೆಗಳು ಶ್ರುತಪಡಿಸುತ್ತವೆ. ಅಂಥ 
ಕೆಲವು ದಾಖಲೆಗಳನ್ನು ಈಗ ಅವಲೋಕಿಸೋಣ. 
ದಾಖಲೆ- ೧ 

“ಶ್ರೀಮತ್‌ ಸಚ್ಚಿದಾನಂದ ಅವಿರಳ ಪರಂಜ್ಯೋತಿ ಸ್ಪರೂಪಮಾನರಾದ ಹಾಲುಮಥ ಕ್ಷೀರಸಾಗರಕ್ಕೆ ಕಾರಣಕರ್ತರಾದ 

ಸರವೂರು ಶಾಖಕ್ಕೆ ಸೇರಿದ ಶಾಂತಮುತ್ತು ವಡೆಯರಾದ ಆಸಂದಿ ಸಿಂಹಾಸನ ಗುರುಗಳು ವಡೇರ 

ಭಾವಿಸಿದ್ದಪುಸ್ವಾಮಿಗಳವರ ಮಕ್ಕಳು ವಡೇರ ಸಿದ್ರಾಮಪ್ಪ ಸ್ವಾಮಿಗಳವರ ಸನ್ನಿಧಿಯಲ್ಲಿ- 

ಸನ್‌ ೧೯೪೧ ಇಸ್ಪಿ ಜೂನ್‌ ತಾರೀಖು ೨೭ರಲ್ಲಿ ಚಿಕ್ಕಮಗಳೂರು ತಾಲ್ಲೋಕು ಲಕ್ಕದ ಹೋಬಳಿ ಶಿಂದಿಗೆರೆ 

ಗ್ರಾಮದ ದೊಡ್ಡಯಜಮಾನರು ಬುದ್ದಿವಂತರು ಕೋಲುಕಾರ ಬಳಗಸ್ತರು ಸಹ ಸೇರಿ ಗುರುಸನ್ನಿಧಾನಕ್ಕೆ ಪಿರ್ಯಾದು 

ಕೊಟ್ಟಿರುವುದೇನೆಂದರೆ ಇದೇ ನಮ್ಮ ಗ್ರಾಮದಲ್ಲಿರುವ ದಿಣ್ಣೇನಳ್ಳಿ ಕೆಂಚೇಗೌಡನ ಹೆಂಡತಿ ಮುಳ್ಳಮ್ಮನೆಂಬ ಗಂಡಸತ್ತ 

ವಿಧವೆಯು ಇಲ್ಲಿಗೆ ಹದಿನೈದು ದಿವಸದಲ್ಲಿ ಗಂಡುಮಗುವನ್ನು ಜನನವಾಗಿರುತ್ತಾಳಂದು ಪಿರ್ಯಾದು ಕೊಟ್ಟಿದ್ದರಿಂದ 

ಮೇಲ್ಕಂಡ ಗುರುಗಳು ಮತ್ತು ಚಿಕ್ಕಬ್ಯಾಡಗೆರೆ ಕಟ್ಟೆಮನೆ ಯಜಮಾನರು ವಸೊಂಭತ್ತು ಗಡಿ ತಿಮ್ಮನಳ್ಳಿದೊಡ್ಡಿ 


¥ ಪ್ರಾಧ್ಯಾಪಕ, ಹಸ್ತಪ್ರತಿ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ, ನಿಜಯನದರ ಜಲ್ಲೆ, ಮೊ. ೯ಟ೬ಲ೧ ೮೬೦೨೨ 


6೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಯಜಮಾನರು ಮತ್ತು ಶಿವಾಲದಳ್ಳಿ ಕುಲಾಚಾರದ ದೊಡ್ಡಯಜಮಾನರು ಮತ್ತು ಮಲ್ಲನಳ್ಳಿರಾಜ್ಯದ ದೊಡ್ಡಯಜಮಾನರು 
ಮತ್ತು ಲಕ್ಸೇನಳ್ಳಿ ಗುಡಿಕಟ್ಟನ ಯಜಮಾನರು ಇನ್ನು ಮುಂತಾದ ಕೋಲುಕಾರ ಬಳಗಸ್ತರು ಸಹ ತಾರೀಖು ೯- 
೭-೪೧ರಲ್ಲಿ ಶಿಂದಿಗೆರೆ ಗ್ರಾಮಕ್ಕೆ ಮಕ್ಕಾ ಮಾಡಿ ಸದ್ರಿ ಗ್ರಮದ ದೊಡ್ಡಯಜಮಾನರು ಕೋಲುಕಾರ ಬಳಗಸ್ತರು 
ಸಹ ಸೇರಿಕ್ಕೂಂಡು ಅಪರಾಧಿಯಾದ ದಿಣ್ಣೇನಳ್ಳಿ ಕೆಂಚೇಗೌಡ್ನ ಹಂಡತಿ ವಿಧವೆ ಮುಳ್ಳಮ್ಮನನ್ನು ಕರೆ[ದು] ವಿಚಾರ 
ಮಾಡುವಲ್ಲಿ ಈ ರೀತಿ ಸೇಟಮಂಟ್‌ ಕೊಟ್ಟಿರುತ್ತಾಳೆ. 
ಶಿಂದಿಗೆರೆ ದಿಣ್ಣೇನಳ್ಳಿ ಕೆಂಚೇಗೌಡನ ಹೆಂಡತಿ ಮುಳ್ಳಮ್ಮನ ಪ್ರಮಾಣದ ಹೇಳಿಕೆ: ನಾನು ಸತ್ಯವಾಗಿ ಹೇಳುತ್ತೇನೆ. ನಾನು 
ಕುಂಟಯ್ಯನ ರಂಗೇಗೌಡನ ಮಗಳು. ನನ್ನನ್ನು ಇದೇ ಗ್ರಾಮದ ದಿಣ್ಣೇನಳ್ಳಿ ಭೈರೇಗೌಡನ ಮಗ ಕೆಂಚೇಗೌಡನಿಗೆ 
ಕೊಟ್ಟು ಲಗ್ಗವಾಗಿತ್ತು ಕೆಲವು ದಿವಸದ ಮೇಲೆ ನನ್ನ ಗಂಡ ಸತ್ತು ಹೋದನು.ಅಂದರೆ ಯಿಲ್ಲಿಗೆ ೨೦ ವರ್ಷವಾಯಿತು.ಆ 
ಗಂಡ ಸತ್ತ ಲಾಗಾಯ್ತಿನಿಂದ ನನ್ನ ತೌರು ಮನೆಯಲ್ಲೇ ಇದ್ದೆ. ಯಿಲ್ಲಿಗೆ ೯-೧೦ನೇ ತಿಂಗಳಲ್ಲಿ ಚಿಕ್ಕಮಗಳೂರ ಕಡೆ 
ಗಿಡ್ಡ್ದೇನಳ್ಳಿಯವರು ಕುರಿಕತ್ತರಿಸುವುದಕ್ಕೆ ನಮ್ಮ ಮನೆಗೆ ಬಂದರು. ೨-೩ ದಿವಸ ನಮ್ಮ ಮನೆ ಕುರಿಗಳನ್ನೇ ಕತ್ತರಿಸಿ 
ಕೊಂಡು ನಮ್ಮ ಮನೆಯಲ್ಲೇ ಇದ್ದರು.ಈಗಿರುವಾಗ ಒಂದು ದಿವಸ ಕುರಿ ಕತ್ತರಿಸಿಕೊಂಡು ನಮ್ಮ ಮನೆಯಲ್ಲೇ ಊಟ 
ಮಾಡಿಕ್ಕೊಂಡು ರಾತ್ರೆ ನಮ್ಮ ಮನೆಯಲ್ಲೇ ಮಲಗಿದ್ದರು. ಆ ಬೀರಯೆಂಬುವವನು ಮಲಗಿಕೊಂಡಾಗ್ಗೆ ನನ್ನ ಮೈಕ್ಕೆ 
ಮುಟ್ಟಿ ನನ್ನನ್ನು ಕೆಡಿಸಿದನು. ಮತ್ತು ೨-೩ ದಿವಸ ನಮ್ಮ ಮನೆಯಲ್ಲೇ ಇದ್ದನು. ಆ ಮೇಲೆ ಅವರ ಊರಿಗೆ ಹೊರಟು 
ಹೋದನು. ಅವನು ಹೂರಟು ಹೋದಾಗಿನಿಂದ ನಾನು ಹೊರಗಾಗದೆ ಬಸುರಾಗಿ ಗಂಡು ಮಗುವನ್ನು ಹಡದು 
ಕೊಂಡಿದ್ದೇನೆ. ಗುರುಬಳಗಸ್ತರು ಬಂದು ಕೇಳಿದ್ದಕ್ಕೆ ಆ ಕುರಿ ಕತ್ತರಿಸುವುದಕ್ಕೆ ಬಂದ ಬೀರೇಗಾಡನೇ ನನ್ನನ್ನು ಬಸುರು 
ಮಾಡಿದನೆಂದು ಕೈಪತ್ತು ಕೊಟ್ಟಿರುತ್ತೇನೆ. ಇಷ್ಟೆ ನನ್ನ ಹೇಳಿಕೆ. ಮೇಲೆ ಓದಿದ್ದನ್ನು ಕೇಳಿ ಕೆಳಗೆ ರುಜು ಮಾಡಿರುತ್ತೇನೆ. 
(ಹೆಬ್ಬಟ್ಟಿನ ಸಹಿ) ದಿಣ್ಣೇನಳ್ಳಿ ಕೆಂಚೆಗೌಡನ ಹೆಂಡತಿ ಮುಳ್ಳಮ್ಮನ ಯಡಗೈ ಹೆಬ್ಬಟ್ಟಿನ ಗುರ್ತಿನ ರುಜುವಾಗೆ 
ರೇವಣ್ಣಿಯ್ಯನ ಬರಹಾ॥ 

ದಾಖಲೆ- ೨ 
“ಶ್ರೀಮತ್‌ ಸಚ್ಚಿದಾನಂದ ಅವಿರಳ ಪರಂಜ್ಯೋತಿ ಸ್ಪ್ತರೂಪಮಾನರಾದ ಹಾಲುಮಥ ಕ್ಷೀರಸಾಗರಕ್ಕೆ ಕಾರಣಕರ್ತರಾದ 
ಸರವೂರು ಶಾಖಕ್ಕೆ ಸೇರಿದ ಶಾಂತಮುತ್ತು ವಡೆಯರಾದ ಆಸಂದಿ ಸಿಂಹಾಸನದ ಗುರುಗಳು ವಡೇರ ಭಾವಿಸಿದ್ದಪ್ಪ 
ಸ್ಥಾಮಿಗಳವರ ಮಕ್ಕಳು ವಡೇರ ಸಿದ್ರಾಮಪ್ಪ ಸ್ಥಾಮಿಗಳವರ ಸನ್ನಿಧಿಯಿಂದಾ.............. 
ಸನ್‌ ೧೯೪೧ನೇ ಯಿಸ್ಪಿ ಜುಲೈ ತಾರೀಖು ೧೦ರಲ್ಲಿ ಚಿಕ್ಕಮಗಳೂರು ತಾಲ್ಲೋಕು ಲಕ್ಕದ ಹೋಬಳಿ ಕಂದಿಗೆರೆ 
ಗ್ರಾಮದಲ್ಲಿರುವ ದಿಣ್ಣೇನಳ್ಳಿ ಕೆಂಚೇಗೌಡ್ನ್ಡ ಹಂಡತಿ ಅಪರಾದಿ ಮುಳ್ಳಮ್ಮನೆಂಬ ಗಂಡಸತ್ತ ವ್ಯದವೆ[ವಿಧವೆ]ಯು 
ಗರ್ಭಿಣಿಯಾಗಿದ್ದರಿಂದ ಮೇಲಕಂಡ ತಪ್ಪಿತಸ್ಥಳಿಗೆ ರಾಜ್ಯದ ದೊಡ್ಡಿಯಜಮಾನರುಗಳು ಮತ್ತು ಗ್ರಾಮದ 
ದೊಡ್ಡಿಯಜಮಾನರು ಬಳಗಸ್ತರು ಸಹ ಸೇರಿ ಮೇಲ್ಕಂಡ ಗುರುಗಳು ಸಹ ಸೇರಿ ಕುಲದ ಊಟವನ್ನು ಗುರುವಿನ 
ದಂಡವನ್ನೂ  ತೆಗೆದುಕ್ಕೊಂಡು ಮುಳ್ಳಮ್ಮನಿಗೆ ಶುದ್ಧ ನಿರೂಪವನ್ನು ಕೊಟ್ಟಿರುತ್ತೇ, 
(ಹೆಬ್ಬೆಟ್ಟಿನ ಸಹಿ) -ಒಂದೂರುದಾಕೆ ಕಾಳಯ್ಕನ ಸೊಪ್ಪಲಲ್ಲಿರುವ ದೊಡ್ಡ ಲಕ್ಕೇಗವಡನ ಹೆಬ್ಬೆಟ್ಟ್ನನ ಗುರುತಿನ 
ರುಜುವಿಗೆ ರೆಮ್ಮನಹಳ್ಳಿ ಚಂನ್ನೇಗೌಡನ ಬರಹಾ॥ 
(ಹಬ್ಬೆಟ್ಟ್ನನ ಸಹಿ) - ಬೆಳವಾಡಿದಾಕೆಲೆ ಕಲ್ಲಹಳ್ಳಿಕೆರೆ ಹೆಬ್ಬಟ್ಟನ ಗುರುತಿನ ರುಜುವಿಗೆ ತಿಮ್ಮನಹಳ್ಳಿ ಚನ್ನೇಗೌಡ್ನನ 
ಬರಹ॥ 
(ಹೆಬ್ಬೆಟ್ಟಿನ ಸಹಿ) - ಕಾರೇಗೌಡನ ಯಡದೆಯಬ್ಬೆಟ್ಟಿನ ಗುರ್ತಿನ ರುಜುವಿಗೆ ಕವಲದಹಳ್ಳಿ ಬಸವೇಗವಡನ ಬರಹ॥ 
(ಹೆಬ್ಬೆಟ್ಟಿನ ಸಹಿ) - ಶಿಂದೇಗೌಡನ ಯಡದ ಹೆಬ್ಬೆಟ್ಟಿನ ಗುರುತಿನ ರುಜುವಿಗೆ ಸಣ್ಣಗೌಡನ ರುಜುವು | ತಿಮ್ಮನಹಳ್ಳಿ 


ತಾರೀಖು ೧೪/೬/೩೬ 
ದೊಡ್ಡಭಾಗನಹಳ್ಳಿ 
“ಶ್ರೀಮತ್‌ ಸಚ್ಚಿದಾನಂದ ಅವಿರಳ ಪರಂಜ್ಯೋತಿ ಸ್ಪರೂಪಮಾನರಾದ ಹಾಲುಮಥ ಕ್ಷೀರಸಾಗರಕ್ಕೆ ಕಾರಣಕರ್ತರಾದ 
 ಸರವೂರು ಶಾಖಕ್ಕ ಸೇರಿದ ಶಾಂತಮುತ್ತು ವಡೆಯರಾದ ಆಸಂದಿ ಸಿಂಹಾಸನದ ಗುರುಗಳು ವಡೇರ ಭಾವಿಸಿದ್ದಪ್ಪ 
ಸ್ಥಾಮಿಗಳವರ ಮಕ್ಕಳು ವಡೇರ ಸಿದ್ರಾಮಪ್ಪ ಸ್ವಾಮಿಗಳ ಸನ್ನಿಧಿಯಿಂದಾ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೮೯ 


€0 


ಸನ್‌ ಸಾವಿರದಾ ವಂಭೈನೂರಾ ಮೂವ್ಪತ್ತಾರನೇ ಇಸ್ವಿ ಜೂನ್‌ ತಾರೀಖು ಹದಿನಾಲ್ಕರಲ್ಲಿ ದೊಡ್ಡಭಾಗನಹಳ್ಳಿ 
ಚಿಕ್ಕಭಾಗನಹಳ್ಳಿ, ಹ್ಯಾರಣೆ, ಹೂಲಿಯಳ್ಳಿ ಈ ಗ್ರಾಮಗಳ ಹಾಲುಮಥ ಭಕ್ತಾದಿಗಳೆಲ್ಲ ಗುರುಗಳ ಸನ್ನಿಧಿಯಲ್ಲಿ 
ದೊಡ್ಡಭಾಗನಹಳ್ಳಿಗೆ ಸೇರಿ ಮೀಟಿಂಗ ಮಾಡಿ ದೊಡ್ಡಭಾಗನಹಳ್ಳಿಗೆ ಕಟ್ಟಿಮನೆಯನ್ನು ಸ್ಥಾಪನೆಯನ್ನು ಮಾಡಿ 
ಯಿದಕ್ಕೆ ಕಟ್ಟೆಮನೆಗೌಡ ಮಾದಿಹಳ್ಳಿಗೌಡನ ಮಗ ಮಾದಿಹಳ್ಳಿಗೌಡ ವುರುಫ್‌ ಬುಡ್ಗೇಗೌಡ ಮತ್ತು ಹೂಲಿಯಳ್ಳಿ 
ದ್ಯಾವೆಗೌಡನ ಮಗ ಕೆಂಪೆಗೌಡ ಈ ಕಟ್ಟಿಗೆ ಯಜಮಾನ ಈ ಕಟ್ಟೆಗೆ ಕಟ್ಟಿಗೌಡನು ಯಜಮಾನನು ಸೇರಿ ಮಥ 
ಸಂಬಂಧವಾದ ಮಾತುಗಳು ಬಂದದ್ದೇಯಾದರೆ ಈ ನಾಲ್ಕು ಗ್ರಾಮಗಳನ್ನು ಸೇರಿಸಿಕೊಂಡು ವಿಚಾರವನ್ನು ಮಾಡಿ 
ಗುರುಗಳಿಗೆ ಕಾಗದವನ್ನು ಬರೆಯತಕ್ಕದ್ದು. ಈ ನಾಲ್ಕು ಗ್ರಾಮದ ಬಳಗಸ್ಸರೆಲ್ಲಾ ಸೇರಿ ವಪ್ಪಿ ಮೇಲ್ಕಂಡ ಯಜಮಾನರಿಗೆ 
ನಾವುಗಳಲ್ಲಾ ಇವರ ಹೇಳಿಕೆಯಂತೆ ನಡೆದುಕೊಳ್ಳುತ್ತೇವೆ. ಮತ್ತು ಈ ರಾಜ್ಯದ ಮೇಲೆ ಈ ಮಥ ಸಂಬಂಧವಾದ 
ವ್ಯಾಜ್ಯಗಳು ಬಂದಿದ್ದೆಯಾದರೆ ಯಾವ ಆಚಾರ ವಿಚಾರ ಬಾಬಿಗೆ ಯಾವುದಾದರೂ ರಾಗಾದಿಗಳು ಬಂದದ್ದೇಯಾದರೆ 
ನಾವು ಬಳಗದವರೆಲ್ಲಾ ಸಹ ಹೋಗಬೇಕಾಗುತ್ತೆ. ಈ ರೀತಿಯಾಗಿ 

ನಾವುಗಳಲ್ಲಾ ಒಪ್ಪಿ ರುಜು ಮಾಡಿರುತ್ತೇವೆ.” 

- ಶ್ರೀ ಗುರುಗಳು ಸಿದ್ದರಾಮಯ್ಯ 

- ಕಟ್ಟೆಮನೆ ಯಜಮಾನ ಹೂಲಿಹಳ್ಳಿ ಕೆಂಪೆಗೌಡನ ರುಜು 

- (ಹೆಬ್ಬಟ್ಟಿನ ದಹಿ) -ಕಟ್ಟೆಮನೆಗೌಡ ಮದಿಹಾಳಗೌಡನ ಮಗ ವುರುಫ್‌ ಬುಡ್ಡೆಗೌಡರ ಎಡದ ಹೆಬ್ಬೆಟ್ಟಿನ ಗುರುತಿನ 
ರುಜುವಿಗೆ ಹ್ಯಾರನೆ ಟಿ. ಮದಪ್ಪಗೌಡರ ಮಗ ಯಮ್‌ ಕಂಮೈಯನ ಬರಹಾ 

- ದೊಡ್ಡಭಾಗಹಳ್ಳಿ ದೊಡ್ಡಗೌಡನ ಮಗ ನಿಂಗೆಗೌಡನ ರುಜುವು 

- ದದ್ದೆಗೌಡನ ಯಡದ ಹೆಬ್ಬೆಟ್ಟಿನ ಗುರುತಿನ ರುಜುವಿಗೆ ಕೆಂಪೆಗೌಡನ ಬರಹ 

- ಹೂಲಿಹಳ್ಳಿಕೊಪ್ಪಲನಲ್ಲಿ ಯಿರುವ ಕಾಳಗೌಡನ ಯಡದ ಹೆಬ್ಬಟ್ಟಿನ ಗುರುತಿನ ರುಜುವಿಗೆ 

- ಹಂಡೆಗೌಡನ ಯಡದ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ 

- ಹೊಲಿಹಳ್ಳಿಕೊಪ್ಪಲನಲ್ಲಿ ಯಿರುವ ನಿಂಗೆಗೌಡನ ಯಡದ ಹೆಬ್ಬಟ್ಟಿನ ಗುರುತಿನ ರುಜುವು 

- ಚಿಕ್ಕಭಾಗನಹಳ್ಳಿ ಜುಜ್ಜೆಗೌಡನ ಯಡದ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ ಹೂಲಿಹಳ್ಳಿ ಕೆಂಪೆಗೌಡನ ಬರಹ 

- ಹ್ಯಾರನೆ ಟಿ. ಮಾದಪ್ಪುಗೌಡರ ಮಗ ಕಂಮ್ಯಯಗೌಡರ ರುಜುವು 

- ಹೂಲಿಹಳ್ಳಿ ದ್ಯಾವೆಗೌಡ ರುಜುವು 

- ಮಠಳ್ಳಗೌಡನ ರುಜುವು 

— ಕೋಲುಕಾರ ಮಾಸಗೌಡನ ಯಡಗೈ ಹೆಬ್ಬಟ್ಟಿನ ಗುರುತಿನ ರುಜುವಿಗೆ ರೇವಣಯ್ಯನವರ ಬರಹ 


pe) 


— ಹೊಟ್ಟಗೌಡನ ಮಗ ದೊಣ್ಣೆಗೌಡನ ಯಡಗೈ ಹೆಬ್ಬಟ್ಟಿನ ಗುರುತಿನ ರುಜುವಿಗೆ ಗುರುಗಳು ರೇವಣಯ್ಯನವರ 
ಬರಹ 


— ಚಿಕ್ಕೇಗೌಡನ ಮಗ ನಿಂಗೇಗೌಡನ ಯಡಗೈ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ ಗುರುಗಳು ರೇವಣಯ್ಯನವರ 
ಬರಹ 


ಸೂಳಿ ನಿಂಗೇಗೌಡ್ನ್ಡ ಮಗ ಜವರೇಗೌಡನ ಯಡಗೈ ಹೆಬ್ಬೆಟ್ಟಿನ ಗುರ್ತಿನ ರುಜುವಿಗೆ ಗುರುಗಳು ರೇವಣಯ್ಯನವರ 
ಬರಹ 


ಅಜ್ಜೇಗೌಡನ್ನ ಮಗ ಜವರೇಗೌಡ್ನ ಯಡಗೈ ಹೆಬ್ಬೆಟ್ಟಿನ ಗುರ್ತಿನ ರುಜುವಿಗೆ ಗುರುಗಳು ರೇವಣಯ್ಯನವರ ಬರಹ 
ಮಾದಿಹಳ್ಳಿಗೌಡನ ಮಗ ಗಿರಿಗೌಡನ ಯಡಗೈೈ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ ರೇವಣಯ್ಯನವರ ಬರಹ 

ಮಾದಿಹಳ್ಳಿ ಗಿರಿಗೌಡೆನ ಮಗ ದೊಡ್ಡ ಗಿರಿಗೌಡ್ಡ ಯಡದ ಹೆಬ್ಬೆಟಿನ ಗುರ್ತಿನ ರುಜುವಿಗೆ ರೇವಣಯ್ಯನವೆ ಬರಹ 
ಜವರೇಗೌಡೆನ ಮಗ ಸಿದ್ದೇಗೌಡ್ನ ಯಡಗೈೈ ಹೆಬ್ಬೆಟ್ಟಿನ ಗುರ್ತಿನ ರುಜುವಿಗೆ ಗುರುಗಳು ರೇವಣಯ್ಯನವರ ಬರಹ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಜವರೆಗೌಡರ ಮಗ ನಿಮಗೇಗೌಡರ ರುಜುವು 

ಪುಟ್ಟೇಗೌಡನ ಮಗ ಮಾದಲಳ್ಳಿಗೌಡನ ರುಜು 

ಸಿದ್ದೇಗವಡನ ಮಗ ಸಿದ್ದೇಗೌಡನ ರುಜುವು 

ಕೋಲುಕಾರ ಗಂಗೇಗೌಡ್ನ್ಡ ಯಡಗೈೆ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ ಗುರುಗಳು ರೇವಣಯ್ಯನವರ ಬರಹ 
ಕರೇಗೌಡ್ಡ ಮಗ ದ್ಯಾವೇಗೌಡರ ಯಡಗೈ ಹೆಬ್ಬಟ್ಟಿನ ಗುರ್ತಿನ ರುಜುವಿಗೆ ರೇವಣಯ್ಯನವರ ಬರಹ 
ಹೂಲಿಹಳ್ಳಿ ಕೋಲುಕಾರ ಕೆಂಗೆಗೌಡನ ಮಗ ಮರಿಗೌಡನ ರುಜುವು 

ಹೂಲಿಹಳ್ಳಿ ದೇವೇಗೌಡ ವುರುಫ್‌ ಎಕ್ಕೇಗೌಡ ಯಡಗೈ ಹೆಬ್ಬಟ್ಟಿನ ರುಜುವು 

ಹೂಲಿಹಳ್ಳಿ ಹಿಂಡೆಗೌಡ್ಡ ಯಡಗೈ ಹೆಬ್ಬೆಟ್ಟ್ನನ ಗುರ್ತಿನ ರುಜು 

ಹೂಲಿಹಳ್ಳಿ ಪುಟ್ಟಜ್ಜೆಗೌಡನ ಯಡಗ್ಯೈ ಹೆಬ್ಬೆಟ್ಟಿನ ರುಜು 


ದಾಖಲೆ - ೪ 


ಶ್ರೀಮನ್‌ ಮಹಾ ಆಸಂದಿ ಸಂಸ್ಥಾನದ ಗುರುಗಳು ಶ್ರೀ ಸಣ್ಣ (ಸಿ ಸಿದ್ದಪ್ಪ ಒಡೆಯರು, ಸಿದ್ರಾಮಯ್ಯ ಒಡೆಯರು, ಬಸ 


ಒಡೆಯರು ಮತ್ತು ಹನ್ನೆ ರಡು ಗುಡಿಕಟ್ಟು, ಹದಿನೆಂಟು ಹರಿವಾಣ, ಎರಡು ಕಟ್ಟೆಮನೆ ಭರಾವದಿವದನ ಗ 
ಸ್ಥಾನದಿಂದಾ — 


ಕರ ಮತ್ತು ಚಿಕ್ಕಮಗಳೂರು ಡಿಸ್ಪಿಕ್ಸು (ಹಾಲುಮತ) ಕುರುಬ ಜನಾಂಗದ ಮಹಾಮಂಡಲಿಯವರಿಗೆ ಈ 
ಮೂಲಕ ಪ ಪ್ರಸಿದ್ಧಪಡಿಸುವುದೇನೆಂದರೆ"-' 


ಮತ ಬಾಂಧವರೇ, ಕಡೂರಿನಲ್ಲಿರುವ ಬಾವಿಸಿದ್ದಯ್ಯ ಒಡೆಯರ ಮಕ್ಕಳು ಸಿದ್ರಾಮಪ್ಪ ಒಡೆಯರ ಮೇಲೆ ಆಸಂದಿ 
ಕೋಲುಕಾರ ಮರುಳನ ಹೆಂಡತಿ ಲಕ್ಕಮ್ಮ ಎಂಬುವಳು ಚಿಕ್ಕಮಗಳೂರು ಕೋರ್ಟಿನಲ್ಲಿ ತಾ.೭-೧೨-೧೯೧೪ರ 
ಮರ್ಳುಂ ಕ್ರಿಮಿನಲ್‌ ಕೇಸು ನಂಬರು * ೨ದಿರಲ್ಲಿ ಅಕ್ರಮ ಸೀ ಸಂಘದ ಮೊಕದ್ದಮೆ ನಡೆಸಿ ಸದರಿ ಸಿದ್ರಾಮಪ್ಪ 
ಹಡನ ಲಾಕೋಫನ್ನು ಅನುಭವಿಸಿದ್ದರ ಮೇರೆ ಇವರನ್ನು ಮಠದ ಹಕ್ಕಿನಿಂದ ವಜಾ ಮಾಡಿರುತ್ತೇವೆ. 


ಆದ್ದರಿಂದ ಸದರಿ ಸಿದ್ರಾಮಪ್ಪ ಒಡೆಯರು ಆಸಂದಿ ಮಠಕ್ಕೆ ಅಧಿಕಾರಿಗಳಾಗಿಲ್ಲ. ತಮ್ಮಗಳ ಸ್ಪಪ್ರಯೋಜನಕ್ಕಾಗಿ 
ಆಸಂದಿ ಸಿಂಹಾಸನದ ಅಧಿಕಾರಿಗಳಂತ ರಿಕಾರ್ಡುಗಳಲ್ಲಿ ಒಕ್ಕಣಿಸಿಕೊಂಡು ಭಕ್ತಾದಿಗಳ ಮೇಲೆ ಕಪಕಾಣಕಿಕೆ ಹಾಸಲು 
ಮೀಸಲು, ದಂಡವನ್ನು ಮಿತಿಮೀರಿ ವಸೂಲ್‌ ಮಾಡಿಕೊಂಡು ಕಡೂರಲ್ಲಿರುವ ತಮ್ಮ ಕುಟುಂಬ ಪೋಷಣೆಗೆ 
ಉಪಯೋಗಿಸಿಕೊಳ್ಳುತ್ತಿರುತ್ತಾ ರೆಂಬ ವರ್ತಮಾನ ತಿಳಿಯಲಾಗಿದೆ. 

ಮಠದ ಯಾವ ಅಧಿಕಾರವೂ ಇಲ್ಲದಿರುವ ಸಿದ್ರಾಮಪ್ಪ ಒಡೆಯರು ನಡೆಸುವ ಆಚಾರ ವ್ಯವಹಾರಗಳು ಬದ್ದವೆಂದು 
ಯಾರೂ ನಂಬಲಾಗದು.ಮತ್ತು ಇವರಿಂದ ಯಾವ ವಿಧವಾದ ಆಚಾರ, ವಿಚಾರ, ಹವಿ, ಕವಿಗಳನ್ನು 
ತೀರಿಸಿಕೂಳ್ಳಕೂಡದು. ಕಪ್ಪಕಾಣಿಕೆ ' ಸಹ ಕೊಡಕೂಡದೆಂದು ಈ ಮೂಲಕ ಪ ಪ್ರಸಿದ್ದಪಡಿಸಲಾಗಿರುತ್ತೆ. 

ಇವರ ಮೇಲೆ ನಡೆದಿರುವ ರಿಕಾರ್ಡಿನ ಮೂಲ ಅಂಶವನ್ನು ನೋಡಲು ಅಪೇಕ್ಷಿಸುವರು ಮೇಲ್ಕಂಡ ನಮ್ಮ ಆಸಂದಿ 
ಮಠಕ್ಕೆ ಬಂದು ನೋಡಬಹುದೆಂದು ಈ ಮೂಲಕ ಸೂಚಿಸಿರುತ್ತೇವೆ. 


ಮಠದ ಯಜಮಾನರುಗಳು - 


A ES 


ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಮಠದ ಗೌಡ ರಾಮೇಗಾಡರು 

ಮಠದ ಧರ್ಮದರ್ಶಿ ಬಿ. ತಿಮ್ಮಯ್ಯನವರು, ಕಡೂರು 
ಹಿರೇನಲ್ಲೂರು ಗುಡಿಕಟ್ಟಿನ ದೊಡ್ಡಿಗೌಡ, ಈರೇಗೌಡರು 
ಪೂಜಾರಿ ಹನುಮಪ್ಪ 

ಗರ್ಜೆ ಗುಡಿಕಟ್ಟಿನ ಯಜಮಾನ್‌ ದೀವಿಟಿಗಪ್ಪ 


ಮುಗಳಿಕಟ್ಟಿ ಯಜಮಾನ್‌ ಪ. ಹೋಬಳಿ ಗೌಡರು 


€೧ 


ಓಚಿಹಳ್ಳಿ ಗುಡಿಕಟ್ಟನ ಯಜಮಾನ್‌ ಛೇ[ರಮನ್‌] ದಾಸಪ 
. ಯಗಟಿ ಗುಡಿಕಟ್ಟನ ಯಜಮಾನ್‌ ಜಡಿಯಪ್ಪ 
. ಮಲಿಯಮ್ಮನ ಗುಡಿಕಟ್ಟಿನ ದೊಡ್ಡಿಗೌಡ ಬಸಪ 
. ಅಂಬ್ಬಳ್ಳಪ್ಪನ ಗುಡಿಕಟ್ಟನ ಯಜಮಾನ್‌ ಲಿಂಗನಾಯ್ಕನ ಹನುಮಯ್ಯ 


ಪುರದ ಕೋಡಿಹಳ್ಳಿ ಗುಡಿಕಟ್ಟಿನ ಯಜಮಾನ್‌ ಗಿರಿಗೌಡ್ತು 
ಹಿರಿಯೂರು ಗುಡಿಕಟ್ಟನ ಯಜಮಾನ್‌ ಸಿದ್ರಾಮಪು 
ಮರವಂಜಿ ಗುಡಿಕಟ್ಟಿನ ಯಜಮಾನ್‌ ಹುಲಿಯಪ್ಪ 


w 


ಮಠದ ಗುರು ಪೀಠಾಧಿಕಾರಿಗಳು 


೧. ಸಣ್ಣಸಿದ್ದಪ್ಪ ಒಡೆಯರು 

೨. ಸಿದ್ರಾಮಯ್ಯ ಒಡೆಯರು, ರೇವಣಯ್ಯನವರ ಮಕ್ಕಳು 
೩. ಬಸಪ್ಪ ಒಡೆಯರು 

ದಾಖಲೆ - ೫ 


ವ 


ಶ್ರೀ ರೇಣುಕಸಿದ್ದೇಶ್ವರ ಪ್ರಸನ್ನ 
ಮನ್ನಾ ಪತ್ರಿಕೆ 
“ಶ್ರೀಮತ್‌ ಸಜಿದ್ದಾನಂದ ಅವಿರಳ ಪರಂಜ್ಯೋತಿ ಸ್ವರೂಪಮಾನರಾದ ಹಾಲುಮತ ಕ್ಷೀರಸಾಗರಕ್ಕೆ ಕಾರಣಕರ್ತರಾದ 


ಸರವೂರು ಶಾಖಕ್ಕೆ ಸೇರಿದ ಶಾ೦ತಮುತ್ತುವಡೆಯರಾದ ಆಸಂದಿ ಸಿಂಹಾಸನದ ಗುರು ವಡೇಯರ್‌ ಭಾವಿಸಿದ್ದಪ್ಪ 
ಸ್ಥಾಮಿಗಳವರ ಮಕ್ಕಳು ಸಿದ್ರಾಮಪ್ಪ ವಡೆಯರ ಸನ್ನಿಧಿಯಿಂದಾ.............. 


ಡಸಿಕಿನಲ್ಲಿರುವ ಹಾಲುಮತದ ಕುರುಬರ ಜನಾಂಗದ ಮಹಾಮಂಡಲಿಯವರಿಗೆ ಈ ಮೂಲಕ 
ತಿಳಿಯಪಡಿಸುವುದೆನೆಂದರೆ - 

ನಮ್ಮ ಸವಾರಿಯು ತಾ॥ ೧-೪-೧೯೫೦ನೇ ಗುರುವಾರ ಅರಕಲಗೂಡು ತಾ॥ ಕ॥ ಹೋ॥ ನೆಲಮನೆ ಗ್ರಾಮಕ್ಕೆ 
ದಯಮಾಡಿಸಿ ಇದೇ ಗ್ರಾಮದ ಬಿಳಿಗೇಗೌಡನ ಹೆಂಡತಿ ಸಣ್ಣಮ್ಮನೆಂಬುವಳು ಆಲೂರು ತಾ॥ ಕುಂದೂರು ಹೋ॥ 
ಮಡಿಕೇಕ್ಕಾತನಹಳ್ಳಿ ಗ್ರಾಮದ ಕಂಬಳಿ ಕುರುಬರಾದ ರಾಮೇಗೌಡ ಮತ್ತು ಕರೀಗೌಡ ಇವರ ಮಗನಿಗೆ ಹೆಣ್ಣು 
ಕೊಟ್ಟ ವಿಷಯದಲ್ಲಿ ಬಂದ ಫಿರ್ಯಾದನ್ನು ನಾವುಗಳು ಮತ್ತು ನಾಡುಗೌಡರಾದ ಅಣ್ಣೇನಹಳ್ಳಿ ಆರ್‌. ರಾಮೇಗೌಡರು 
ಮತ್ತು ಇದೇ ತಾಲ್ಲೋಕಿನ ಹಾಲುಮತದ ಸಾವಿರದವರೂ ಸೇರಿ ಈ ನ್ಯಾಯವನ್ನು ವಿಮರ್ಶೆ ಮಾಡಿದಾಗ ಇದೇ 
ನೆಲೆಮನೆ ಗ್ರಾಮದ ಹುಣಿನೀಗೌಡ, ಮರೀಗೌಡ, ನಾಗೇಗೌಡ ಮತ್ತು ಸಣ್ಣಮ್ಮ ಈ ನಾಲ್ಕು ಜನಗಳು ಕಂಬಳಿಕುರುಬರಾದ 
ಮಡಿಕೆಕ್ಕಾತನಹಳ್ಳಿ ಗ್ರಾಮದ ರಾಮೇಗೌಡ ಮತ್ತು ಕರೀಗೌಡ ಇವರ ಪಂಗಡಕ್ಕೆ ನಾವೂ ಸೇರಿಕೊಳ್ಳುತ್ತೇವೆಂದು 
ತಿರಸ್ಕಾರ ಮಾಡಿ ಹೋದ್ದರಿಂದ ಈ ಮೇಲ್ಕಂಡ ನಾಲ್ಕು ಜನಗಳಿಗೂ ಸಹ ಗುರುಮಠದಿಂದ ಮನ್ನಾ ಪತ್ರಿಕ ನಡೆದು 
ಇವರುಗಳನ್ನು ಬಿಟ್ಟಿರುತ್ತೆ. ಈ ನಾಲ್ಕು ಜನಗಳನ್ನು ಹಾಲುಮತದವರು ಬಳಿಕೆ ಭೋಜನಕ್ಕೆ ಸೇರಿಸಕೂಡದೆಂದು ಈ 
ಮೂಲಕ ತಿಳಿಸಿದೆ. 


ಗುರುಪೀಠ ಸಿದ್ದರಾಮಪ್ಪ ವಡೆಯರು ಕಡೂರು 
ಆರ್‌. ರಾಮೇಗೌಡ, ಅಣ್ಣೇನಹಳ್ಳಿ ನಾಡುಗೌಡ 
ಆಸಂದಿ ಮಠದ ಇಂಥ ದಾಖಲೆಗಳಿಂದ ತಿಳಿದು ಬರುವ ಸಂಗತಿಗಳನ್ನು ಹೀಗೆ ಕೋಢೀಕರಿಸಬಹುದು. 


೧. ಸಾಮಾಜಿಕ ವ್ಯವಸ್ಥೆ: ಹಾಲುಮತ ಸಮುದಾಯದ ಗುರುಗಳು ಹಾಗೂ ಪ್ರಮುಖರು ಸೇರಿ ಸಮುದಾಯವನ್ನು 
ಸರಿಯಾದ ದಾರಿಯಲ್ಲಿ ಮುನ್ನ ಡೆಸಿಕೊಂಡು ಹೋಗಬೇಕೆನ್ನುವ ನಿಟ್ಟಿನಲ್ಲಿ ಈಗಿನ ಮಂತ್ರಿಮಂಡಲದ ರೀತಿಯಲ್ಲಿ 
“ಗುಡಿಕಟ್ಟು” ಎಂಬ ಒಂದು ಧಮಕಿ ಸಂಸ್ಥೆಯನ್ನು ಹುಟುಹಾಕಿರುವರು. ಒಂದು ರೀತಿಯಲ್ಲಿ ಇದು ಪ್ರಜಾಪಭುತ್ನದ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ತಳಹದಿ ಮತ್ತು ಸಹಕಾರ ತತ್ನದ ಆಧಾರದ ಮೇಲೆ ನಡೆಯುತ್ತಿರುತ್ತದೆ. ದೊಡ್ಡಯಜಮಾನರು, ಬುದ್ದಿವಂತರು, 
ಕೋಲುಕಾರರು ಬಳಗಸ ಸರು pe ಹುದ್ದೆಗಳು, ಆ ಹುದ್ದೆಗಳಿಗೆ ಅನ್ಸಯವಾಗುವ ಹಾಗೇ ಸಮುದಾಯದಲ್ಲಿಯೇ 
ಜನರನ್ನು ಆಯ್ಕೆ ಮಾಡುತ್ತಿದ್ದಿರಬಹುದು.. 


* ಗುರುಗಳು PRE : ಕುರುಬರ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಡೆಯರು ಅಂದರೆ 
ಕುರುಬರ ಗುರುಗಳಿಗೆ ಅಗಸ್ಥಾನ. ಇವರ ನೇತೃತ್ವ, ಸನ್ನಿಧಾನ, ಸಾನಿಧ್ಯದಲ್ಲಿಯೇ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತಿದ್ದವು. 
ನ್ಯಾಯ-ನೀತಿ, ವಾದ-ವಿವಾದವನ್ನು ಅನುಲಕ್ಷಿಸಿ ತೀರ್ಮಾನವನ್ನು ಘೋಷಿಸುವುದು ಇವರ ಕರ್ತವ್ಯವಾಗಿದೆ. 

* ಯಜಮಾನ - ದೊಡ್ಡಯಜಮಾನ : ಈತ ಇಡೀ ಗುಡಿಕಟ್ಟು ಸಂಸ್ಥೆಗೆ ಮುಖ್ಯಸ್ಥನಿದ್ದಂತೆ. ಗುರುಗಳ ಆದೇಶದಂತೆ 
ಈತ ಕಾರ್ಯನಿರ್ವಹಿಸುವುದು.ಸಭೆ-ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವುದು. ಒಂದು ರೀತಿ ಇಂದಿನ ಅಧ್ಯಕ್ಷ 
ಹುದ್ದೆ ಇದ್ದ ಹಾಗೆ. 

* ಬುದ್ದಿವಂತ : ಸಮುದಾಯದಲ್ಲಿ ಮನ್ನಣೆಯಿರುವಂಥ ವ್ಯಕ್ತಿ. ಒಂದು ರೀತಿ ತಿಳಿವಳಿಕಸ್ಸ ಎನ್ನಬಹುದು. 


* ಕೋಲುಕಾರ : ರಾಯಭಾರಿಯಗಿ ಕಾರ್ಯನಿರ್ವಹಿಸುತ್ತಾನೆ. ಹಬ್ಬ-ಹರಿದಿನ, ಸಬೆ-ಸಮಾರಂಭ, ವಿಚಾರಣೆ 
ಇತ್ಯಾದಿ ಸಂದರ್ಭಗಳಲ್ಲಿ ಸಮಾಜದ ಒಕ್ಕಲುಗಳಿಗೆ, ಹಿರಿಯರಿಗೆ, ಬಂಧುಗಳಿಗೆ ಸುದ್ದಿಯನ್ನು ಮುಟ್ಟಿಸುವುದು, 
ಜನರನ್ನು ಸೇರಿಸುವುದು, ಗುರುಗಳು, ಯಜಮಾನ, ಬುದ್ದಿವಂತ, ಬಳಗಸ್ಥರ ಪರವಾಗಿ ಈತನು ಕಾರ್ಯನಿರ್ವಹಿಸುತಾನೆ. 
ಒಂದು ರೀತಿ ಇಂದಿನ ಸಂಘಟನಾ ಕಾರ್ಯದರ್ಶಿಯಂತೆ ಕೆಲಸ ನಿರ್ವಹಿಸದುವುದು ಇವನ ಜವಾಬ್ದಾರಿಯಾಗಿತ್ತು. 
ಲ ನೀತಿ-ನ್ಯಾಯ ಪದ್ದತಿ 

೧. ಸಮಾಜದಲ್ಲಿ ಗಂಡಸಾಗಲಿ ಅಥವಾ ಹೆಂಗಸಾಗಲಿ ಹಾದರ ಅಥವಾ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದು 
ಕಂಡುಬಂದರೆ ಅಂಥವರ ಬಗ್ಗೆ ಕುಲದ ಹಿರಿಯರು, ಗೌಡರು, ಮುಖಂಡರು ಸೇರಿ ಗುರುಮರಕ್ಕೆ ದೂರು 
ಸಲ್ಲಿಸುತ್ತಿದ್ದರು. 

೨. ೨೬೭-೬-೧೯೪೧ರಲ್ಲಿ ಚಿಕ್ಕಮಗಳೂರು ತಾಲೂಕು ಲಕ್ಕದ ಹೋಬಳಿ ಶಿಂದಿಗೇರಿ ಗ್ರದ ಯಜಮಾನರು, 
ಬುದ್ದಿವಂತರು ಕೋಲುಕಾರರು "ಮತು ಬಳಗಸ ಸ್ಥರು ಕಾಟಾ “ನಮ್ಮ ಗಾಮದಲ್ಲಿರುವ ದಿಣ್ಣೇನಳ್ಳಿ ಕೆಂಚೇಗೌಾಡನ 


ಹೆಂಡತಿ ಮುಳ್ಳಮ್ಮನೆಂಬ ಗಂಡಸತ್ತ ವಿಧವೆಯು ಇಲ್ಲಿಗೆ ಹದಿನೈದು ದಿವಸ ದಲ್ಲಿ ಗಂಡುಮಗುವಿಗೆ 'ಜನನವಾಗಿರುತ್ತಾಳೆ” 
ಎಂದು ಆಸಂದಿ ರೇವಣಸಿದ್ದೇಶ್ವರ ಮಠದ ಗುರುಗಳಾದ ವಡೇರ ಸಿದ್ರಾಮಪ ಸ್ಥಾಮಿಗಳಿಗೆ ಪಿರ್ಯಾದು ಕೊಟ್ಟಿದ್ದರು. 


* ಆ ಪಿರ್ಯಾದನ್ನು ಸ್ಫೀಕರಿಸಿದ ಗುರುಗಳು ೯-೭-೧೯೪೧ರಲ್ಲಿ ಶಿಂದಿಗೇರಿ ಗ್ರಾಮಕ್ಕೆ ಬಂದು ಸರ್ವರ ಸಮ್ಮುಖದಲ್ಲಿ 
ಮುಳ್ಳಮ್ಮಳನ್ನು ವಿಚಾರಣೆ ಗೊಳಪಡಿಸುತ್ತಾರೆ. 

* ಆಗ ಮುಳ್ಳಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ "ನನ್ನ ಗಂಡ ಸತ್ತುಹೋಗಿ ಇಪ್ಪುತ್ತು ವರ್ಷವಾಯಿತು.ಈವರೆಗೆ 
ನಾನು ತವರುಮನೆಯಲ್ಲಿಯೇ ಇದ್ದೆ, ಕಳೆದ ೮-೯ ತಿಂಗಳ ಹಿಂದೆ ಗಿಡ್ದ್ಲೇನಹಳ್ಳಿಯ ಇಬ್ಬರು ಕುರಿಕತ್ತರಿಸುವುದಕ್ಕೆ 
ನಮ್ಮ ಮನೆಗೆ ಬಂದರು. ಅವರಲ್ಲಿ ಒಬ್ಬ ನನ್ನ ಕೈಮ್ಯೆ ಮುಟ್ಟ ಕೆಡಿಸಿದನು. ಅಂದಿನಿಂದ ನಾನು ಹೊರಗಾಗದೆ 
ಬಸುರಾಗಿ ಗಂಡುಮಗುವನ್ನು ಹಡದುಕೊಂಡಿದ್ದೇನೆ. ಕುರಿಕತ್ತರಿಸುವುದಕ್ಕೆ ಬಂದ ಬೀರೇಗೌಡನೇ ನನ್ನನ್ನು ಬಸುರು 
ಮಾಡಿದನೆಂದು ಕೈಪತ್ತು ಕೊಟ್ಟಿದ್ದೇನೆ. ಇಷ್ಟೆ ನನ್ನ ಹೇಳಿಕೆ” ಎಂದು ರುಜು ಮಾಡಿದ ದಾಖಲೆ ಇದಾಗಿದೆ. 

* ಮುಳ್ಳಮ್ಮಳ ಈ ಹೇಳಿಕೆಯನ್ನು ಪರಿಶೀಲಿಸಿ ಗುರುಗಳು ಮತ್ತು ಕುಲದ ಯಜಮಾನರು ಸೇರಿ ವಿಚಾರ ಮಾಡಿ 
“ಕುಲದ ಊಟವನ್ನು, ಗುರುವಿನ ದಂಡವನ್ನು ತೆಗೆದುಕೊಂಡು ಮುಳ್ಳಮ್ಮನಿಗೆ ಶುದ್ದ ನಿರೂಪವನ್ನು ಕೊಟ್ಟ ಬಗ್ಗೆ 
ಎರಡನೆಯ ದಾಖಲೆ ಹೇಳುತ್ತದೆ. 

* ಹೀಗೆ ಯಾರಾದರೂ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ ಬಗ್ಗೆ ದೂರು ಬಂದರೆ ಗುರುಗಳ ಸಮ್ಮುಖದಲ್ಲಿ 
ಕುಲದ ಹಿರಿಯರು ಸೇರಿ, ಕ್ಷಮಾಪಣೆ ಪತ್ರವನ್ನು ಪಡೆದುಕೊಂಡು, ದಂಡವನ್ನು ವಸೂಲು ಮಾಡಿ, ಸನ್ನಡತೆಯಿಂದ 
ನಡೆದುಕೊಳ್ಳಬೇಕೆಂದು ತಾಕೀತು ಮಾಡುತ್ತಿದ್ದರು. 

* ಜನರು ಸನ್ಮಾರ್ಗದಲ್ಲಿ ನಡೆದುಕೂಳ್ಳಲಿ ಎಂಬ ಸದುದ್ದೇಶದಿಂದ ಈ ರೀತಿಯ ಕಟ್ಟುಪಾಡುಗಳನ್ನು ಅಂದಿನ 
ಸಮಾಜದ ಗುರುಗಳು ಮುಖಂಡರು ಜಾರಿಗೆ ತರುತ್ತಿದ್ದರೆಂಬುದು ಇದರಿಂದ ಗೊತ್ತಾಗುತ್ತದೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೯೩ 


೩. ಬಹಿಷ್ಕಾರ 


೯೪ 


* ಸಾರ್ವಜನಿಕವಾಗಿ ಸಾಮುದಾಯಿಕವಾಗಿ ವಿಷಯವನ್ನು ತಿಳಿಸುವುದಕ್ಕಾಗಿ ಪ್ರಸಿದ್ಧ ಪತ್ರಿಕೆಯನ್ನು 
ಹೊರಡಿಸುತ್ತಿದ್ದರೆಂಬುದಕ್ಕೆ ನಾಲ್ಕನೆಯ ದಾಖಲೆ ನಿದರ್ಶನವಾಗಿದೆ. 


* ಆಸಂದಿ ಸಂಸ್ಥಾನದ ಒಡೆಯರು, ಹನ್ನೆರಡು ಗುಡಿಕಟ್ಟು ಹದಿನೆಂಟು ಹರಿವಾಣ, ಎರಡು ಕಟ್ಟಿಮನೆ ಯಜಮಾನರುಗಳ 
ಅಧಿಕಾರ ಸ್ಥಾನದಿಂದ ಪ್ರಸಿದ್ಧ ಪತ್ರಿಕ (ಕರಪತ್ರ)ಯನ್ನು ಮುದ್ರಿಸಿ ಹಾಸನ ಮತ್ತು ಚಿಕ್ಕಮಗಳೂರು ಹಾಲುಮತ 
ಜನಾಂಗದ ಮಹಾಮಂಡಲಿಯವರಿಗೆ ಈ ಕೆಳಗಿನ ವಿಷಯವನ್ನು ತಿಳಿಸಲಾಗಿದೆ. 

* ೭-೧೨-೧೯೧೪ರಂದು ಕಡೂರಿನಲ್ಲಿರುವ ಸಿದ್ರಾಮಪ್ಪ ಒಡೆಯರ ಮೇಲೆ ಕೋಲುಕಾರ ಮರುಳನ ಹೆಂಡತಿ 
ಲಕ್ಕಮ್ಮ ಅಕ್ರಮ ಸ್ರೀ ಸಂಘದ ಸಲುವಾಗಿ ಚಿಕ್ಕಮಗಳೂರು ಕೋಟಿನಲ್ಲಿ ಕ್ರಿಮಿನಲ್ಲ ಕೇಸ ಹಾಕಿದ್ದಳು. ಆ ಕೇಸು 
pe ಸಿದ್ರಾಮಪ್ಪ ಒಡೆಯರು ಜೈಲುವಾಸವನ್ನು ಅನುಭವಿಸಿದ್ದರ ಪರಿಣಾಮವಾಗಿ ಮಠದ ಹಕ್ಕಿನಿಂದ 
ಅವರನ್ನು ವಜಾ ಮಾಡಲಾಗಿದೆ. 


* ಆದ್ದರಿಂದ ಸಿದ್ರಾಮಪ್ಪ್ರನವರು ಆಸಂದಿ ಮಠಕ್ಕೆ ಅಧಿಕಾರಿಗಳಾಗಿಲ್ಲ. ಅವರು ತಮ್ಮ ಸ್ಪಪ್ರಯೋಜನಕ್ಕಾಗಿ ಆಸಂದಿ 
ಸಿಂಹಾಸನದ ಅಧಿಕಾರಿಗಳೆಂದು ದಾಖಲೆಯನ್ನು, ಸ , ಸೃಷಿಸಿಕೊಂಡು ಭಕ್ತಾದಿಗಳಿಂದ ಕಾಣಿಕೆ, 'ದರಿಡವಸೂಲು ಮಾಡಿಕೊಂಡು 
ತಮ್ಮ ಕುಟುಂಬ ಪೋಷಣೆಗೆ ಉಪಯೋಗಿಸಿಕೊಳ್ಳುಕ್ರಿ್ದಾರೆ. 

* ಮಠದ ಯಾವ ಅಧಿಕಾರವು ಇವರಿಗೆ ಇಲ್ಲದ್ದರಿಂದ ಅವರು ನಡೆಸುವ ಆಚಾರ-ವಿಚಾರ-ವ್ಯವಹಾರಗಳು 
ಬದ್ದವಲ್ಲ. ಆದ್ದರಿಂದ ಭಕ್ತಾದಿಗಳು ಅವರಿಂದ ಯಾವುದೇ ವಿಧವಾದ ಆಚಾರ ವಿಚಾರಗಳನ್ನು ಮಾಡಿಸಿಕೊಳ್ಳಬಾರದು. 


* ಇವರ ಮೇಲೆ ನಡೆದಿರುವ ಕೋರ್ಟಕೇಸಿನ ದಾಖಲೆಗಳನ್ನು ನೋಡಲು ಅಪೇಕ್ಷಿಸುವವರು ಆಸಂದಿ ಮಠಕ್ಕೆ 
ಬಂದು ನೋಡಬಹುದೆಂದು ಸೂಚಿಸಲಾಗಿದೆ. 


* ಈ ಪತ್ರಕ್ಕೆ ಮಠದ ಗೌಡ ರಾಮೇಗೌಡ, ಧರ್ಮದರ್ಶಿ ತಿಮ್ಮಯ್ಯ, ಹಿರೇನಲ್ಲೂರು, ಗರ್ಜೆ, ಮುಗಳಿಕಟ್ಟೆ, ಪುರದ 

ಕೋಡಿಹಳ್ಳಿ, ಹಿರಿಯೂರು, ಮರವಂಜಿ, ಓಚಿಹಳ್ಳಿ ಯಗಟಿ, ಮಲಿಯಮ್ಮ ಮೊದಲಾದವರು ರುಜು ಮಾಡಿದ್ದಾರೆ.ಮಠದ 

ಗುರುಗಳಾದ ಸಣ್ಣಸಿದ್ದಪ್ಪ, ಬಸಪ್ರ ಒಡೆಯರು ಸಹಿ ಮತ್ತು ಹೆಬ್ಬಟ್ಟನ ಗುರುತುಗಳಿವೆ. 

* ಈ ದಾಖಲೆಯಿಂದ ಸಮುದಾಯದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂಬುದು 
ಸಷ್ಟವಾಗುತ್ತದೆ. ಕಡೂರಿನ ಸಿದ್ರಾಮಪ್ಪ ಒಡೆಯರು ಸೀ ಸಹವಾಸ ಕಾರಣದಿಂದಾಗಿ ಮಠದ ಅಧಿಕಾರದಿಂದ 

ಮೊಟಕುಗೊಳಿಸಿದ್ದನ್ನು ತಿಳಿಯಬಹುದು. 


* ಸಮುದಾಯದ ಬಹುತೇಕ ಮುಖಂಡರು ಅಥವಾ ಪ್ರಮುಖರಿಗೆ ಅಕ್ಷರ ಬರೆಯಲಿಕ್ಕೆ ಓದಲಿಕ್ಕೆ ಬರುತ್ತಿರಲಿಲ್ಲ. 
ಅದಕ್ಕಾಗಿ ಅವರ ಹೆಬ್ಬಟ್ಟಿನ ರುಜು ಮಾಡಿಸಿಕೊಂಡು, ಅಕ್ಷರ ಬಲ್ಲವರು ಬರೆಯುವವರು ಅವರ ಹೆಸರನ್ನು 
ನಮೂದಿಸುತ್ತಿದ್ದರು. ಇಲ್ಲಿ ಉಲ್ಲೇಖಗೊಂಡ ಚನ್ನಗೌಡ್ನ ಬರಹ, ಬಸವೇಗೌಡನ ಬರಹ, ಕೆಂಪೇಗೌಡನ ಬರಹ, 
ರೇವಣಯ್ಯರ ಬರಹ ಇತ್ಯಾದಿ ಹೆಸರುಗಳು ಸಾಕ್ಷಿಯಾಗಿವೆ. 

ಹೀಗೆ ಆಸಂದಿ ರೇವಣಸಿದ್ದೇಶ್ವರ ಮಠದಲ್ಲಿ ಲಭ್ಯವಾದ ದಾಖಲೆಗಳು ಹಾಲುಮತ ಸಮುದಾಯದ ಸಾಮಾಜಿಕ- 
ಧಾರ್ಮಿಕ-ಆರ್ಥಿಕ-ಸಾಂಸ್ಸ ತಿಕ ಸಂಗತಿಗಳನ್ನು ತಿಳಿದುಕೊಳ್ಳಲು ಬಹುಮುಖ್ಯ ಆಕರಗಳಾಗುತ್ತವೆ. ಇಂಥ ಆಕರಗಳನ್ನು 
ಸಮಗವಾಗಿ ಸಂಗ್ರಹಿಸಿ ಸಂಪುಟಗಳ ರೂಪದಲ್ಲಿ ಪ್ರಕಟಿಸಿದರೆ ಜನಸಮುದಾಯದ ಅಧ್ಯಯನಕ್ಕೆ ತುಂಬ 
ಅನುಕೂಲವಾಗುತ್ತದೆ. ಅಂಥ ಅನುಕೂಲವಾಗುವಂಥ ಆಕರಗಳತ್ತ ಯುವ ಸಂಶೋಧಕರು ಗಮನಹರಿಸಲು ಈ 
ಸಂಪ್ರಬಂಧ ಪ್ರೇರಣೆಯಾಗಬಹುದೆಂದು ಭಾವಿಸಿದ್ದೇನೆ. 


& 
eT 
ಚ 

ಸಾರ್‌ 
ಳ್‌ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೮ 


ಸಂತೇಬೆನ್ನೂರು ನಾಡಿಗರ ಕುಲಿತ ಕೆಳಿ ನಾಯಕರ 
ಎರಡು ನಿರೂಪಗಳು 


ಸಂತೇಬೆನ್ನೂರು ಸುಮತೀಂದ್ರ ನಾಡಿಗ* 


ಜಯನಗರ ಪತನಾನಂತರ ಅವರ ಅಧೀನರಾಗಿದ್ದ ಅನೇಕ ಪಾಳೆಯಗಾರರು ಸ್ವತಂತ್ರರಾಗಿ ತಮ್ಮದೇ ಆದ 
ಪಾಳಪಟ್ಟಗಳನ್ನು ರಚಿಸಿಕೊಂಡರು. ಅಂತಹುಗಳಲ್ಲಿ ಕಳದ. ಚಿತ್ರದುರ್ಗ ಸಂತೇಬೆನ್ನೂರು ಇತ್ಯಾದಿ ಪಾಳೆಪ ಟ್ರುಗಳು 
ಈಗಿನ ಮಧ್ಯ ಕರ್ನಾಟಕದಲ್ಲಿ ಪ್ರಮುಖವಾದವು. ಕಳದಿ ಚೌಡಪ್ರ ನಾಯಕನಿಂದ SR ಕೆಳದಿ ಸಂಸ್ಥಾನವನ್ನು 
ಅಳಿದ ಅನೇಕ ನಾಯಕರು ಪಕ್ಕದ ಸಂತೇಬೆನ್ನೂರು ಚಿತ್ರದುರ್ಗ ಮುಂತಾದ ಪಾಳೆಪಟ್ಟುಗಳ ಮೇಲೆ ಯುದ್ದ ಮಾಡಿ ತಮ್ಮ 
ಸಾಮ್ರಾಜ್ಯ ವಿಸ್ತಾರಮಾಡಿಕೊಂಡಿರುವುದಾಗಿ ದಾಖಲೆಗಳು ತಿಳಿಸುತ್ತವೆ. ಹಾಗೇ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಂಡಾಗ 
ಅಲ್ಲಿದ್ದ ಪೂರ್ವಕಾರ್ಯಕರ್ತರು, ಅಧಿಕಾರಿಗಳು ತಾವು ಹಿಂದಿನ ಆಡಳಿತಗಾರರಿಂದ ಪಡೆದುಕೊಂಡ ಸ್ವಾಸ್ಥ ಮತ್ತು 
ವೃತ್ತಿಗಳನ್ನು ಮುಂದುವರೆಸಲು ಹೊಸದಾಗಿ ತಮ್ಮ ಪ್ರದೇಶವನ್ನು ಕೈವಶ ಮಾಡಿಕೊಂಡ ನಾಯಕರಿಂದ ಅನುಮತಿ 
ಪಡೆಯಬೇಕಾಗಿತ್ತು ಅಂತಹವರಲ್ಲಿ ವಿಜಯನಗರ ಅರಸ ರು, ಭಾ ಸುಲ್ತಾನರು ಸಂತೇಬೆನ್ನೂರು ನಾಯಕರಿಂದ 
ತಾವು ಹಿಂದೆ ಪಡೆದ ಅಧಿಕಾರ ಮುಂದುವರೆಸಿಕೊಂಡು ಬರಲು ಸಂತೇಬೆನ್ನೂರು ನಾಡಿಗ ಮನೆತನದವರು ಕೆಳದಿ 
ನಾಯಕರಿಂದ ಮರಳಿ ಅಧಿಕಾರ ಪಡೆದ ಎರಡು ನಿರೂಪಗಳು ಕುರಿತು ಈ ಸಪ್ರಬಂಧದಲ್ಲಿ ಚರ್ಚಿಸಲಾಗಿದೆ. ಈ ಎರಡು 
ನಿರೂಪಗಳಲ್ಲಿ ಒಂದು ಕೆಳದಿ ಸೋಮೇಶೇಖರನಾಯಕ (೧೬೬೩-೧೬೭೧), ಇನ್ನೊ ೦ದು ಆತನ ಪತ್ನಿ ಕೆಳದಿ ಚೆನ್ನಮ್ಮ 
(೧೬೭೧-೧೬೯೭) ಬರೆಯಿಸಿ ಕಳುಹಿಸಿದ ನಿರೂಪಗಳಾಗಿದೆ. 


ಮೊದಲ ನಿರೂಪ ಬಹುಶಃ ಕೆಳದಿ ಸೋಮಶೇಖರನಾಯಕ ಸಂತೇಬೆನ್ನೂರು ಠಾಣ್ಯದಾರ ರಾಮಣ್ಣಗೆ ಶಕ 
೧೫೫೮ (ಕ್ರಿಶ. ೧೬೬೩) ವಿಳಂಬಿ ಸಂವತ್ಸರದ ಶ್ರಾವಣಶುದ್ದ೧೦ರಲ್ಲಿ ಸಂತೇಬೆನ್ನೂರು ಶೀಮೆ ಸುಂಕದ ಸ್ಥಳದ 
ಶ್ಯಾನಭೋಗ ನಾಡಿಗ ನರಸಿಂಹ ಹೂಜೂರು ಬಂದು ತನ್ನ ಹಿರಿಯರಿಗೆ ಪೂರ್ವದಿಂದ ಬಂದಂತ ಶಾನುಭೋಗಿಕೆ, 
ಜ್ಯೋತಿಕ ಪೌರೋಜಹಿತಿ ಸಹ ನಡೆದು ಬಾಹಂಗೆ ಅಪಣೆಯಾಗಲು ಕೇಳಿಕೊಂಡ ಸಂಬಂಧ ಮಾವ ನಿರ್ವಾಣಪುನವರ 
pe ಮೇರೆಗೆ ಅದಕ್ಕೆ ಸಹಮತಿಸಿ ಸಂತೇಬೆನ್ನೂರು "ಸೀಮೆ ಸುಂಕದ ಸ್ಥಳದ ಶಾನುಬೋಗಿಕೆ, ಜ್ಯೋತಿಗ್ಯ ಪುರೋಹಿತ 
ಸಹ ಇವರ ನ ದಜ ಅರಮನೆಗೆ ೧೨೦ ವರಾಹ SN ಅವರಿಗೆ ಕೊಟ್ರ 
ಹೊಲವರ್ತನೆ, ಉಂಬಳಿಗ್ರಾಮ ಮರಳಿ ಅನಭವಿಸಿಕೊಂಡು ಬರುವ ಬಗ್ಗೆ ಈ ನಿರೂಪದಲ್ಲಿ ತಿಳುಹಿಸಲಾಗಿದೆ. 


ಈ ಕುರಿತು ಈ ಹಿಂದೆ ಸಂತೇಬೆನ್ನೂರು ಶೀಮೆ ಆಡಳಿತ ನಡೆಸುತ್ತಿದ್ದ ಸಂತೇಬೆನ್ನೂರು ನಾಯಕರ ವಂಶದ ಬಿಲ್ಲಪ್ಪ, 
ಕೆಂಗಪ್ರ ನಾಯಕರು ಈ ನಾಡಿಗ ಮನೆತನಕ್ಕೆ ಶಕ ೧೪೮೭ನೇ ರಕ್ತಾಕ್ಷಿ ಸಂವತ್ತರದಲ್ಲಿ (೧೫೬೫) ಶಾನುಭೋಗ, 
ಜ್ಯೋತಿಷ್ಯ ಪುರೋಹಿತಕ್ಕೆ ಬರೆಸಿಕೊಟ್ಟ ತಾಮ್ರ ಶಾಸನವನ್ನು ಗಮನಿಸಬಹುದಾಗಿದೆ. 

ಇನ್ನೊಂದು ನಿರೂಪ ಗರಜಿನ ಚನ್ನವೀರಪ್ಪ ಗೌಡರಿಗೆ ಬರೆಯಿಸಿ ಕೊಟ್ಟಿದ್ದಾಗಿದ್ದು (ಕಿ.ಶ. ೧೬೭೧) ಶಕ ೧೫೮೪ನೇ 
ದುಂದುಭೀ ಸಂವತ್ಸರದ ಶ್ರಾವಣ ಶುದ್ಧ೧೦ರಲ್ಲಿ ಸಂತೇಬೆನ್ನೂರು ಶೀಮೆ ದೇವರಹಳ್ಳಿ ರಂಗನಾಥ ದೇವರಿಗೆ 
ಅಮರಮಾಗಣಿಯಾಗಿ ನಡೆದು ಬರುತ್ತಿದ್ದ ಸೀಮೆಸ್ಥಳದ ಶ್ಯಾನುಭೋಗಿಕೆ ಜ್ಯೋತಿಷ್ಯ ಪುರೋಹಿತ್ಯ ಸಹ ತಮ್ಮ ಹಿರಿಯರಿಗೆ 
ಅಂದಿನ ಆಡಳಿತಗಾರರು, ಬಿಜಾಪುರದ ರಣದುಲ್ಲಾ ಖಾನ್‌ ಸಹ ಬರೆದುಕೊಟ್ಟ ದಾಖಲೆಗಳನ್ನು ಅಪ್ಪಾಜಿಭಟ್ಟರ ಮಗ 
ಲಿಂಗಣ್ಣನ ಮೊಮ್ಮಗ ನರಸಂಣನು ಕೆಳದಿ ಚೆನ್ನಮ್ಮಾಜಿಯವರಿಗೆ ಅರಿಕೆ ಮಾಡಿಕೊಂಡ ಮೇರೆಗೆ ಸಂತೇಚೆನೂರು ಶೀಮೆ 
ಒಳಗಣ ದೇವರಹಳ್ಳಿ ಮಾಗಣಿ ಸಳದ ಜ್ಯೋತಿಷ್ಯ ಪುರೋಜಹಿತ್ಯ ಯಿದರ ಸಂಬಂಧ ೧೨೦ ವರಾಹ ತಸ 
ಅವರ ಅಧಿಕಾರ ಮರಳಿ ಮುಂದುವರೆಸಿಕೊಂಡು ಬರಲು ಅಪ್ಪಣೆ ನೀಡಿದ ನಿರೂಪ ಇದಾಗಿದೆ. ಈ ಎರಡೂ 
% ನಿವೃತ್ತ ಪತ್ರಿಕಾ ವರದಿಗಾರ, ಸಂತೇಬೆನ್ನೂರು. 


ಇತಿಹಾಸ ದರ್ಶನ : ಸಂ. ೩೭೬೭/೨೦೨೧ ೯% 


ನಿರೂಪಗಳನ್ನು ಜನರಲ್‌ ಮೆಕೆಂಜಿಯವರು ನಮ್ಮ ಮನೆಗೆ ಬಂದು ಸಂಗಹಿಸಿದ್ದಾಗಿ ತಿಳಿದು ಬಂದಿದ್ದು ಇದರ ಒಂದು 
ಮೂಲ ಪ್ರತಿ ನಮ್ಮ ಮನೆಯಲ್ಲಿದ್ದು ಅದನ್ನು ಈಗ ಕೆಳದಿ ವಸ್ತುಸಂಗ್ರಾಲಯಕ್ಕೆ ನಾನೇ ಕೊಟ್ಟಿರುತ್ತೇನೆ. 

ಈ ನಿರೂಪಗಳಿಂದ ತಿಳಿದು ಬರುವ ವಿಷಯ ಏನೆಂದರೆ ಸಂತೇಬೆನ್ನೂರು ಶೀಮೆ ಕಳದಿ ಚೆನ್ನಮ್ಮ ಚನ್ನಗಿರಿ ವಶ 
ಪಡಿಸಿಕೊಂಡದ್ದಕ್ಕಿಂತ ಪೂರ್ವದಲ್ಲಿಯೇ ಅಂದರೆ ಕೆಳದಿ ಸೋಮಶೇಖರ ನಾಯಕರ ಕಾಲದಲ್ಲಿ ಕೆಳದಿ ಸಂಸ್ಥಾನದ 
ಆಡಳಿತಕ್ಕೆ ಒಳಪಟ್ಟಿತ್ತು ಎಂದು ತಿಳಿದು ಬರುತ್ತದೆ. ಸಂತೇಬೆನ್ನೂರು, ದೇವರಹಳ್ಳಿ ನಾಡಿಗ ಮನೆತನದರು ಒಂದೇ 
ಕುಟುಂಬಕ್ಕೆ ಸೇರಿದವರಾಗಿದ್ದು ಈ ಎರಡು ಪ್ರಾಂತ್ಯಗಳ ಈಗಿನ ಎರಡೂ ಹೋಬಳಿಗಳ ಶಾನುಭೋಗಿಕೆ ಇತ್ತೀಚಿನವರಿಗೂ 
ನಾಡಿಗ ಮನೆತನದವರೇ ನಡೆಸಿಕೊಂಡು ಬರುತ್ತಿದ್ದರು. ಈ ಎರಡೂ ನಿರೂಪಗಳಲ್ಲಿ ಉಲ್ಲೇಖಿತವಾದ ನಾಡಿಗ ಮನೆತನದವರ 
ಹೆಸರುಗಳು ನಮ್ಮ ಮನೆತನದ ಪೂರ್ವದಿಂದ ದಾಖಲೆ ಮಾಡಿಕೊಂಡು ಬಂದ ವಂಶವ್ಯಕ್ಷದಲ್ಲಿ ನಮೂದಿಸಲಾಗಿದೆ. ಈ 
ದಾಖಲೆಗಳು/ನಿರೂಪಗಳಿಂದ ಕೆಳದಿ ನಾಯಕರು ಮತ್ತು ಸಂತೇಬೆನ್ನೂರು ನಾಡಿಗ ಮನೆತನದವರ ಬಗ್ಗೆ ಹೆಚ್ಚಿನ 
ಸಂಬಂಧ ಇರುವುದನ್ನು ಗುರುತಿಸಬಹುದಾಗಿದೆ. ಈ ನಿರೂಪದಲ್ಲಿ ಉಲ್ಲೇಖಿಸಿದಂತ ಸೋಮಶೇಖರ ನಾಯಕರ ಮಾವ 
ನಿರ್ವಾಣಯ್ಯನವರು ಸಂತೇಬೆನ್ನೂರಲ್ಲಿ ಶಿವೈಕ್ಕರಾದ ಬಗ್ಗೆ ಜನರಲ್‌ ಮೆಕೆಂಜಿ ಸಂಗ್ರಹಿಸಿದ ಸಂತೇಬೆನ್ನೂರು ಕೈಫಿಯತ್ತುನಲ್ಲಿ 
ಉಲ್ಲೇಖ ಇರುವುದನ್ನು ಸಹ ಗಮನಿಸಬಹುದಾಗಿದೆ. 
ನಿರೂಪ-೧ 
೧.  ವಿಳಂಬಿ ಸಂವತ್ಸರದ ಶ್ರಾವಣ೧ಶು.೧೦ಲ್ಲು ಶ್ರೀಮತ್ನೆಳದಿ ಸೋಮೇಶೇಖರ ನಾಯಕರ್ರು, ಸಂತ್ಲೇಬೆಂನ್ನೂರ ಠಾಣಾದಾರ 

ರಾಮ 


೨. ೦ಣಗೆ ಬರಶಿ ಕಳುಹಿದಕಾರ್ಯ। ಸಂತ್ರೆಬೆಂನ್ನೂರ ಶಿಮೆ ಸುಂಕದ ಸ್ಥಳದ ಶ್ಯಾನುಬಾಗ ನಾಡಿಗ ನರಸಂಗಿನು 
ಹುಜುರು ಬಂದು! 

೩. ಯಿ ಶಿಮೆ ಸುಂಕ್ಕದ ಸ್ಥಳದ ಶ್ಯಾನುಬಾವಿಕೆಯು। ತಂನ್ನದು ತಂನ್ನ ಹಿರ್ರಿಯರಿಗೆ! ಅದಂತ್ರ ಶ್ಯಾಸನಗಳು ಪರವಾನೆ 
ಚಿತ್ರಾ ಕಲ್ಲವ 

೪, ನ ಕಾಗದ ಮುಂತ್ತಾಗಿ! ಯಿಟ್ಟುಕೊಂಡು ಅನುಬವಿಸಿ ಬಂದೆನ್ನುಃ ಯೀಗ ಸಿಮೆಯು ಅರಮನೆದ ವಾಲ್ಲು ಆಗಿದೆ! 
ಪೂರ್ವ ಪ್ರಮಾಣಿ।: ಯೀ 


೫. ಸಿಮೆ ಸುಂಕದ ಸಳದ ಶ್ಯಾನುಬಾವಿಕೆ ಜೋಯೆಷ್ಠ ಪೆ ಪೌರೋಜಿತ್ಯಕೆ ಸಹಾ ನಡೆದುಬಾಹಾಂಗೆ ಅಪ್ಪ ಣೆಯಾಗಬೇಕು 
ಕಾಣಿಕೆಯನ್ನು ಫೊ 


೬ ಟಿನೆಂಬುದಾಗಿ ಹೇಳುತ್ತಾನೆ ಈ ರಿತ್ತಿ ನಿರೂಪಕ್ಕೆ ಅಪಣೆಯಾಗಬೇಕೆಂದು। 
ನಿರ್ಮಣಪ್ಪನವರು ಹೇಳಿಕೊಂಡ ಸಂಮಂದಯಿಂದ 

೭ ನ ಸೈಯ ಕಾಣಿನ೧ಿ೨೦ಹಂ ನೂರ ಯಿಪ್ಪತ್ತು ವರಹಾಂನ್ನು/ಅರಮನೆಗೆ 
ತೆಗೆದುಕೊಂಡುಯೀ ಸಂತ್ರೆಬೆಂನ್ನೂರ ಸಿಮೆ ಸುಂಕ್ಕ 

ಛ್‌ ಎದ ಸ್ಥಳದ ಶ್ಯಾನುಬಾವಿಕೆ ಜೊತಿಷ ಪೌರೋಹಿತ್ಯ ಸಹ। ಯಿವನ ಸಂತಾನ ಪಾರಂ 
ಪರ್ಯವಾಗಿ ನಡದು ಬಾಹಂತ್ರೆ ಅಪಣೆ 

೯. ಪಾಲಿಸಿಯಿಧೆವೆ! ಯಿವಗೆ ಸಲ್ಲುವ ಹೊಲವರ್ತನೆ ಆಯಾ ಬೇಡಿಕೆ ಹಿತ್ಲು 
ಹುನಿಗ| ಉಂಬಲಿ ಗ್ರಾಮಗಳು ಕೊಡವಿಸ ಸಂಬ 

೧೦. ೪ ಗ ೩೬ ಹಂ ಮುವತ್ತಾರು ವರಹಾ ಕೂಟ್ರು ಪೂರ್ವ ಪ್ರಮಾಣಿ। ಯಿವನ ಕೈಯ 
ಲೆಖವಂನು ಬರಶಿಕೊಂಡ್ರ ಯಿಕಾ 

೧೧. (ಗ)ದವಂನ್ನು ಶ್ಥಾನುಬಾಗರ್ರ ಕಡಿತಕೆ ತ್ತಿರಗಾ ಯಿವನ ವಶಕೆ ಕೊಡು 
ವುದಾಗಿ ಯಂದು ನಿರೂಪ ॥೧॥ 


೯೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನಿರೂಪ-೨ 


೧. 


೧೦. 


೧೧. 


೪.೨; 


೧೩. 


ದುಂದುಭಿ ಸಂವತ್ಸರದ ಶ್ರಾವಣ ಶು೧೦ಲ್ಲು ಶ್ರೀಮತ್ವೆಳದಿ! ಚಂನಮಾಜಿಯವರು! 
ಗರಜಿನ ಚನ್ನವಿರಪ್ಪವಡೆರ್ರಿಗೆ ಶರಣು 


ಅಪಾಾಜಿ ಬಟರ ತ೦ಮ್ಮ ಲಿಂಗಂಣನ ಮೊಂಮ್ಸ್ಮಗ ನರಸಂಣನು। ಹುಜೂರು ಬಂದ ಸಂತೆಬೆಂನ್ನೂರ ಸಿಮೆವಳಗಣ। 
ದೆವರಹಳಿ 
೪ 


ರಂಗನಾಥದೆವರಿಗೆ! ಅಮರಮಾಗಣಿಯಗಿ। ನಡದು ಬರುತ್ತಾಯಿದ್ದ। ದೆವರಹಳಿ ಮಾಗಣಿಯು। ಅರಮನೆ ಹವಾಲ್ಲು 
ಆಗಿ ಬರುತ್ತ 

ದೆ! ಯೀ ಸಿಮೆಸುಂಕದ ಸ್ಥಳದ ಶ್ಯಾನುಬಾವಿಕೆ ಜೊತಿಷ್ಯ ಪೌರೋಜಹಿತ್ಸಃ 
ಸಹತಂನ್ನದು। ತಂನ್ನ ಹಿರ್ರಿಯರಿಗೆ! ಸಂತ್ಲೆಬೆಂನ್ನೂರ ಸಿ 

ಮೆ ಸುಂಕದ ಸ್ಥಳದ ಶ್ಯಾನುಬಾವಿಕೆ ಜೊತಿಷ್ಯ ಪೌರೋಜಹಿತ್ಯಕ್ಕೆ ಸಹ ಬರಶಿ ಕೊಟ್ಟ 
ಶಾಸನಗಳು। ರಣದುಲ್ಲಾಖಾನನ ಪರವಾ 

ನೆ! ಮುಂತಾದ ಸಾಧನಗಳು ಸಹ। ತ್ತಂದು ತೊರಿಶಿಸಂತೆಬೆಂನ್ನೂರು ಸಿಮೆ 
ವಳಗಣ। 

ದೇವರ ಹಳಿ ಮಾಗಣೆ! ಸಿಮೆ ಸುಂಕ್ಕದ ಸ್ಥಳದ ಶ್ಯಾ 

ನುಬಾವಿರ್ಕೆ ಜೊತ್ತಿಷ್ಯ ಪೌರೋಜಹಿತ್ಯರ್ಕ ಸಹ ಪೂರ್ವಪ್ರಕಾರ ನಡದು ಬಾಹಾಗೆ। 
ಅಪ್ಪಣೆಯಾಗವಬೆಕ್ಕು ಕಾಣಿಕೆಕೊಟ್ಟನು ಯೆಂದು 

ಹೆಳಿಕೊಳ್ಳುತ್ತಾನೆ ಆ ರಿತ್ತಿ ನಿರೂಪಕ್ಕೆ ಅಪ್ಪಣೆಯಾಗಬೆಕೆಂದು।! ಮರಿಯಪುಭಟ್ರು 
ಹೆಳಿಕೊಂಡ ಸಂಮಂಧ। ಯಿವನ ಕ್ರಯಕಾಣಿ 

ಕೆ ಗ ೧೨೦ ಹಂ ನೂರಯಿಪ್ಪತ್ತು ವರಹಾಂನ್ನು ಅರಮನೆಗೆ ತೆಗೆದುಕೊಂಡು 
ಯಿ ಸಂತ್ರೆ ಬೆಂನ್ನೂರ ಸಿಮೆವಳಗಣದೆವ 

ರ ಹಳಿ ಮಾಗಣಿ। ಸ್ಥಳದ ಶ್ಯಾನುಬಾವಿಕೆ ಜೊತ್ತಿಷ್ಠ ಪೌರೋಹಿತ್ಯ ಸಹಾ ಯಿವನ 
ಸಂತ್ಹಾನಪಾರಂಪರ್ಯವಾಗಿ ನಡೆದು 

ಬಾಹಂತ್ತೆ ಅಪಣೆ ಪಾಲಿಸಿಯಿಧೆವೆ! ಯಿವಗೆ ಸಲ್ಲುವ ಹೊಲವರ್ತನೆ ಆಯ 
ಬೆಡಿಕೆ ಕೊಡವಿಸ ಸಂಬಳ ಗ ೧೨ ಹಂ ಹಂನ್ನೆರಡು ವ 

ರಹಾಂನ್ನು ಕೊಟ್ಟುಪರ್ವ ಪ್ರಮಾಣಿ ಯಿವನಕ್ಕಯ। ಲ್ಲಖವಂನ್ನು ಬರಶಿ 
ಕೊಂಡು ಯೀ ಕಾಗದವಂನ್ನು। ಶಾನುಬಾ 

ಗರ ಕಡಿತಕ್ಕೆ ಬರಸಿತ್ತಿರುಗಾಯಿವನ ವಶರ್ಕೆ ಕೊಡುವುದಾಗಿಯಂದುನಿರೂಪ(೧ 


ಆಕರ ದ್ರಂಥಗಳು 
ಕರ್ನಾಟಕ ಶಾಸನ ಸಂಪುಟ ೭, ಭಾಗ ೧, ಚನ್ನಗಿರಿ ೬೨, ಶಾಸನ ಸಂ. ಬಿ.ಎಲ್‌. ರೈಸ್‌. 
ಕೆಳದಿ ಕಾಲದ ಇತಿಹಾಸಿಕ ದಾಖಲೆಗಳು, ಸಂ ೧ ಮತ್ತು ೨ (೨೦೦೬), ಸಂ. ಕೆಳದಿ ವೆಂಕಟೇಶ ಜೋಯಿಸ್‌ ರಾಜ್ಯಪತ್ರಗಾರ ಇಲಾಖೆ, 
ಬೆಂಗಳೂರು. 


ಸಂತೇಬೆನ್ನೂರು ನಾಯಕರು (೨೦೦೮), ಲೇ: ಸಂತೇಬೆನ್ನೂರು ಸುಮತೀಂದ್ರ ನಾಡಿಗ್‌, ಕರ್ನಾಟಕ ರಾಜ್ಯ ಪತ್ರಗಾರ ನಿರ್ದೇಶನಾಲಯ, 
ಬೆಂಗಳೂರು. 


"ಕರ್ನಾಟಕದ ಕೈಫಿಯತ್ತುಗಳು (೧೯೯೪), ಸಂ. ಎಂ.ಎಂ. ಕಲಬುರ್ಗಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ €£ 


೨% 
ತೇರದಾಳ ಬಪವಪ್ರಮ: ಚಾಲಿತ್ರಿಕ ಉಲ್ಲೇಖ 


ಕೆ. ರವೀಂದ್ರನಾಥ* 


೧೨ನೆಯ ಶತಮಾನದ ಕಲಾಣ ಪರಂಪರೆಗೆ ಮುಸುಕಿದ್ದ ತೆರೆಯನ್ನು ಸರಿಸಿ, ಹೊಸ ಹೊಸ ಸಂಗತಿಗಳಿಂದ ಕಾಲ 
ಕಾಲಕ್ಕೆ ಕಟ್ಟುತ್ತಾಬಂದ ಕಲ್ಯ್ಮಾಣಗಳ ಶೋಧವನ್ನು ವಿದ್ವಾಂಸರು ನಿರಂತರವಾಗಿ ಅಧ್ಯಯನ ನೆಡೆಸುತ್ತಾ ಬಂದಿದ್ದಾರೆ. ಈ 
ಸಂಬಂಧ ಕಲ್ಯಾಣ ಪರಂಪರೆಯ ಕೇಂದ್ರಗಳಾದ ಶಹಾಪುರದ ದಿಗ್ಗಿ ಸಂಗಮನಾಥನ ಅಮರಕಲ್ಯಾಣ, ನಾಗಾವಿ 
ಗುಂಡಬಸವೇಶ್ವರನ ಧರ್ಮಕಲ್ಕಾಣ, ಹಾಗೂ ಕಕ್ಕಳಮೇಳಿ ಕೇಂದ್ರಗಳನ್ನು ಕುರಿತು ಈ ಹಿಂದಿನ ಸಮ್ಮೇಳನಗಳಲ್ಲಿ ನಾನು 
ಪ್ರಬಂಧಗಳನ್ನು ಮಂಡಿಸಿದ್ದೆನು. ಈಗ ತೇರದಾಳ ಬಸವಪಭು:ಚಾರಿತ್ರಿಕ ಉಲ್ಲೇಖ ಎಂಬ ಪ್ರಬಂಧದ ಮೂಲಕ ತೋಂಟದ 
ಸಿದ್ದಲಿಂಗ ಶಿವಯೋಗಿಗಳ ಗುರುಪರಂಪರೆಗೆ ಸೇರಿದ ಬಸವಪ್ರಭುವಿನ ಚಾರಿತ್ರಿಕ ಬದುಕನ್ನು ಇತಿಹಾಸ ತಜ್ಞಠ ಗಮನಕ್ಕೆ 
ತರಬಯಸುವುದು ಈ ಪ್ರಬಂಧದ ಉದ್ದೇಶವಾಗಿದೆ. 

ಮಧುರೆಗೆ ಹೋಗಿಬರುವ ಬಣಂಜಿಗರು ಮಾರ್ಗಮಧ್ಯದಲ್ಲಿ ಒ೦ದು ಪಟ್ಟಣವನ್ನು ಕಟ್ಟಿಸಿ ವಾಣಿಜ್ಯಪುರಿ ಅಥವಾ 
ಹರದನಹಳ್ಳಿ ಎಂದು ಹೆಸರನ್ನಿಟ್ಟು ಅಲ್ಲಿ ಅಮೃತೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಮುಂದೆ. ಅಮೃತೇಶ್ವರ ಲಿಂಗದ 
ಸಮಯಾಚಾರಕ್ಕಾಗಿ ಮಠಕಟ್ಟಸಿ ಅಲ್ಲ ಅನಾದಿ ಗಣೇಶ್ತರನೆಂಬ ಚರಮೂರ್ತಿಯನ್ನು ನೆಲೆಗೊಳಿಸಿದರು. ಈ ಅನಾದಿ 
ಗಣೇಶ್ವರರಿಂದಲೆ ತೋಂಟದ ಸಿದ್ದಲಿಂಗ ಯತಿಗಳ ಗುರುಪರಂಪರೆ ಆರಂಭವಾಗುತ್ತದೆ. ಇದೇ ಗುರುಪರಂಪರೆಯಲ್ಲಿ 
ಬರುವ ೯ನೇ ಪೀಠಾಧಿಪತಿಯಾದ ಬಸವಪ್ರಭು ಕೆಳದಿದೇಶ, ಹಿರೇಸೂರು, ಕಿರೇಸೂರು, ಹುಕ್ಕೇರಿನಾಡು, ಹನಗಂಡಿ, 
ತೇರದಾಳ ಮುಂತಾದ ಕಡೆ ಸಂಚಾರ ಮಾಡಿ ತೇರದಾಳದಲ್ಲಿ ಸಮಾಧಿ ಹೊಂದಿರುವುದಾಗಿ ಡಾ. ಆರ್‌.ಸಿ. ಹಿರೇಮಠ 
ಅವರು “ಷಟ್ಟಲ ಪ್ರಭೆ” ಕೃತಿಯ ಪುಟ ೩೦೨ರಲ್ಲಿ ಉಲ್ಲೇಖಿಸುತ್ತಾರೆ. ಈ ಬಸವಪ್ರಭು ಸ್ಥಾಮಿಗಳು ಮಗಿಪ್ರಭು ಎಂಬ 
ಇನ್ನೊಂದು ಹೆಸರಿನಿಂದಲೂ ಕರೆಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಇವರು ನಿರ್ವಯಲಾದಾಗ ಮಗಿ ಅಥವಾ ಮಡಕೆ 
ಗುರುತುಗಳನ್ನು ಇಟ್ಟಿದ್ದರಿಂದ “ಮಗಿಪ್ರಭು” ಎಂದು ಕರೆಯುವ ವಾಡಿಕೆಯಿದೆ ಎಂಬ ಜನವದಂತಿಯೂ ಇದೆ. ಈತನ 
ಸಮಾಧಿ ತೇರದಾಳದಲ್ಲಿದೆ. ಈತ ಉತ್ತರ ಕರ್ನಾಟಕ ಭಾಗದಲ್ಲಿ ಶರಣಸಿದ್ದಾಂತಗಳನ್ನು ಪುನರುಜ್ಜೀವನಗೊಳಿಸಿ ಒಂಟಿಮುರಿ, 
ಹನಗಂಡಿ, ಹುಕ್ಕೇರಿ ಭಾಗಗಳಲ್ಲಿದ್ದ ಸಂಸ್ಥಾನಿಕರ ಕುಲದೈವವೆಂಬ ಪ್ರಸಿದ್ದಿ ಪಡೆದಿದ್ದಾನೆ. 

ಬಸವಪ್ರಭುವಿನ ಇತಿವೃತ್ತವನ್ನು ಹೇಳುವುದು ಈ ಪ್ರಬಂಧದ ಉದ್ದೇಶವಲ್ಲ. ಬದಲಾಗಿ ಹರದನಳ್ಳಿಯ ತೋಂಟದ 
ಸಿದ್ದಲಿಂಗ ಯತಿಗಳ ಗುರುಪರಂಪರೆಯಲ್ಲಿ ೯ನೇ ಪೀಠಾಧಿಪತಿಯಾಗಿ ಬರುವ ಬಸವಪ್ರಭುವಿನ ಮೂಲ ಯಾವುದು? 
ಈತನ ಪರ್ಯಾಯ ಹಸರೇನು? ತೋಂಟದ ಅಲ್ಲಮನೆಂದು ಅಭಿನಾಮ ಹೊಂದಿ ವಚನಸಾಹಿತ್ಯದ ನಿಜದ ನೆಲೆಯನ್ನು 
ಮತ್ತೆ ಈ ನಾಡಿಗೆ ಪ್ರಸರಿಸಿದ ಗೋಸಲಪೀಠ ಪರಂಪರೆಯ ತೋಂಟದ ಸಿದಲಿಂಗ ಯತಿಗಳ ವಚನ ಫಲಶುತಿಗೆ 
ಹಿನ್ನಲೆಯಾಗಿ ದುಡಿದ ಬಸವಪ್ರಭುವಿನ ವ್ಯಕ್ತಿತ್ವವನ್ನೂ ಗೋಸಲಪೀಠ ಪರಂಪರೆಯ ಆಶೋತ್ತರಗಳನ್ನು ನಿರೂಪಿಸುವುದು, 
ಆ ಮೂಲಕ ಕರ್ನಾಟಕದ ಕಲ್ಯಾಣ ಪರಂಪರೆಯ ಹೆಜ್ಜೆಗುರುತುಗಳನ್ನು ಗುರುತಿಸುವುದು ಈ ಲೇಖನದ ಉದ್ದೇಶವಾಗಿದೆ. 

ತೇರದಾಳದ ಬಸವಪ್ರಭುವನ್ನು ಅಲ್ಲಮರಾಯ ಎಂಬ ಹೆಸರಿನಿಂದಲೂ ಹಾಗೂ ಮಗಿಪಭು ಎಂಬ ಹೆಸರಿನಿಂದಲೂ 
ಅಲ್ಲಿಯ ಜನ ಕರೆಯುತ್ತಾರೆ. ತತ್ತಪದಕಾರನಾದ ಗುರುಬಸವಾರ್ಯನು ಈತನನ್ನು ಕುರಿತು ಒಂದು ತತ್ವಪದ ರಚನೆ ಮಾಡಿದ್ದಾನೆ. 

ಏನುಹೇಳ್ಳ ನಿರಾಳವಾದ ಪಸಕಿ ಅಲ್ಲಮಾ ॥ 

ನೀವು ನಮಗೆ ನಿಜವ ತೋರನಿಮಿಷಲ್ಲಮಾ ॥ಪ॥ 


ಮಗಿಯಬೆತ್ತ ಮಗಿಯಬಣ್ಣ ಭಾಪು ಅಲ್ಲಮಾ | 
ರಸಿಕಳಾದ ರಮಣಿಯೊಳಗೆ ರುದ್ರನಲ್ಲಮಾ ॥೧॥ 


* ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ. ಮೊ. ೯೪೬ಲ.೨ ೬೧೯೮೪೬ 


€೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅಲ್ಲಮಪ್ರಭು ಸಮಾಧಿ, ತೇರದಾ 


ಸೊಗಸು ಸೋಂಪು ಸುಗುಣ ಸುಗುಣ ಸುಗುಣನಲ್ಲಮಾ। 
ಮುಸುಕು ತೆಗೆದು ಮುಖವ ನೋಡಿ ಮೋಡಿ ಅಲ್ಲಮಾ ॥೨॥ 
ಕಾಮ ಕಾಲಹರಣನಾದ ತ್ರೀಣಿ ಅಲ್ಲಮಾ । 

ಸೊಗಸಿ ಸರ್ವ ಸೈರಿಸಯ್ಯಾ ಶರಣ ಅಲ್ಲಮಾ ಹ 
ಮಾಯೆ ಬಯಲುಮಾಡಿ ಬೇಡಿಕೊಂಬೆನಲ್ಲಮಾ । 
ಮಮತೆಯೆಂಬ ಮುದ್ರೆ ಮುದ್ರೆ ಮುದ್ರೆ ಅಲ್ಲಮಾ ೪॥ 
ಅರಳಿಗರಳ ಅಂಕರಂಕರಿಸು ಅಲ್ಲಮಾ 

ಪರಿಮಳವನ್ನು ಪೂಸಿ ಪ್ರೇಮಭಕ್ತಿ ಅಲ್ಲಮಾ ೫॥ 
ಗುರುಬಸವನಂತಂರಂಗ ಗೋಪ್ಯ ಅಲ್ಲಮಾ 

ಸೊಗಸಿ ಸರ್ವಕಾಲವಿಡಿದು ಶಾಂತ ಅಲ್ಲಮಾ ॥೬॥ 


ಎಂಬ ಆರು ನುಡಿಯ ಈ ತತ್ವಪದ ಬಸವಪಭುವಿಗೆ ಇರುವ ಅಲ್ಲಮರಾಯ ಮತ್ತು ಮಗಿಪ್ರಭು ಎ೦ಬ ಹೆಸರುಗಳಿದ್ದ 
ಕಡೆಗೆ ಗಮನ ಸೆಳಯುತ್ತದೆ. ಅದೇರೀತಿ ಈತನು ನಿರ್ವಯಲಾದಾಗ ಬೆತ್ತ-ಮಗಿ ಕುರುಹು ಬಿಟ್ಟುಹೋದ ಬಗ್ಗೆ 
ತೇರದಾಳದ ಜನ ಈಗಲೂ ಕಥೆ ಕಟ್ಟಿ ಹಾಡು ಹೇಳುತ್ತಾರೆ. ಈ ಅಲ್ಲಮರಾಯ ಅಥವಾ ಬಸವಪ್ರಭು ಯಾರೆಂಬುದು 
ಈಗಿರುವ ಪ್ರಶ್ನೆ? ನನ್ನ ಅಭಿಪ್ರಾಯದಲ್ಲಿ ಈತ ನಾಗಾವಿಯಲ್ಲಿ ಧರ್ಮಕಲ್ಯಾಣ ಸ್ಥಾಪನೆ ಮಾಡಿದ ಗುಂಡಬಸವೇಶ್ವರ 
ಹಾಗೂ ಜಕ್ಕಮ್ನನ ಮಗ. ಈತ ಸಿಂದಗಿ ತಾಲೂಕು ಕಕ್ಕಳಮೇಳಿಯಲ್ಲಿ ಮಠವೊಂದನ್ನು ಕಟ್ಟಿಸಿದ. ಕೋಡೆಕಲ್ಲ ಬಸವಣ್ಣನಿಗಿಂತಲೂ 
ಹಿಂದಿನವನಾದ ಈತ ಸ್ವಲ್ಪ ಹಚ್ಚು-ಕಡಿಮೆ ೧೪-೧೫ನೆಯ ಶತಮಾನದಲ್ಲಿ ಇದ್ದಿರಬಹುದು. ಅಲ್ಲಮರಾಯ ವಿಜಯನಗರಕ್ಕೆ 
ಬರುತ್ತಾನೆ ಅಲ್ಲಿಯ ರಾಯನಿಗೆ (ಪೌಢದೇವರಾಯ ಅಥವಾ ಕೃಷ್ಣದೇವರಾಯ?) ವಿಜಯನಗರದಲ್ಲಿ ಬಸವನಾಚಾರ 
ಅಂದರೆ ಶರಣತತ್ವ ಅಪಚಾರಕ್ಕೆ ಒಳಗಾದುದ್ದನ್ನು ಹೀಗೆ ಹೇಳಿದ್ದಾನೆ. 

ವಸುಧೆಯೋಳಗಿಲ್ಲ ಬಸವನಾಚಾರ 

ಪಸರಿಸಿದ್ದುದನ್ನು। ನೆಸುವ 

ಬುದ್ದಿಗಳಿಂದ ಹಸಗೆಡಿಸಿದಿರಿಂದು 

ಬಸವನ ಮೊರೆಯೆಂದನು ॥ 


ಶಿಕ್ಷೆ ದೀಕ್ಷಿ ತಂದಲ್ಲದೆ ಲೋಕ ಬರಿ 
ವಾಕಿಗೆ ಮಣಿಯದೆಂದನು ॥ 

ಕಲ್ಯಾಣ ನಾಲ್ಕೊರೊಳಗೆ ಬಂದ ಶರಣ 
ಸೊಲ್ಲ ಕೇಳದಾಯಿತು ಲೋಕ 

ಬಲ್ಲದ ದೀಕ್ಷೆ ಶಿಕ್ಷೆ ಯ ಕೊಂಡುಬಂದು 
ಹೊಸ ಕಲ್ಯಾಣವನ್ನು ನಿರ್ಮಿಸಿದನು ॥ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೯೯ 


ಎಂಬ ಗುಂಡಬಸವೇಶ್ನರ ಕಾವ್ಯದ ಈ ಹೇಳಿಕೆಗಳು ಅಲ್ಲಮರಾಯನೆಂಬ ಹೆಸರಿನಿಂದ ಕರೆಸಿಕೊಂಡಿರುವ ಬಸವಪಭುವಿನ 
ಕ್ರಾಂತಿಕಾರಕ ಮನೋಧರ್ಮವನ್ನು ಎತ್ತಿಹಿಡಿಯುತ್ತದೆ. ಹಾಗಾಗಿ ಬಸವಕಲ್ಯಾಣ, ವಿಜಯಕಲ್ಯಾಣ, ಅಮರಕಲ್ಯಾಣ, 
ಧರ್ಮಕಲ್ಯಾಣ ಹೆಸರಿನ ನಾಲ್ಕು ಕಲ್ಯಾಣಗಳ ಶರಣರ ಸೊಲ್ಲನ್ನು ಕೇಳದ ಈ ಲೋಕದಲ್ಲಿ ದಂಡನೆಯೇ ನಿಜವಾದ ದೀಕ್ಷೆ 
ಎನ್ನುತ್ತಾನೆ. ಜೊತೆಗೆ ಕಡೆಯಕಲ್ಯಾಣವಾದ ಕೊಡೆಕಲ್ಲು ಸ್ಥಾಪನೆಗೆ ಸೂಚನೆಯನ್ನು ನೀಡುತ್ತಾನೆ. ಈ ಮನೋಪವೃತ್ತಿಯ 
ಪ್ರತೀಕವಾಗಿಯೋ ಏನೋ ಈತನ ಕುರುಹು ಬೆತ್ತ(ದಂಡ) ಮತ್ತು ಮಗಿಗಳು ಆಗಿರಬೇಕು. 


ವಚನ ಸಾಹಿತ್ಯದ ಆತ್ಮ “ಅನುಭಾವ” ಅಂಥ ಅನುಭಾವದ ಆತ್ಮವನ್ನು ಕಳೆದುಕೊಂಡು ಆಗಮಗೊಂಡು ಸ್ಥಾವರವಾಗಿದ್ದ 
ಶರಣತತ್ನವನ್ನು ಮತ್ತೇ ಜಂಗಮತ್ನಗೊಳಿಸುವ ಪ್ರಯತ್ನದಲ್ಲಿ ದಕ್ಷಿಣ ಕರ್ನಾಟಕದ ಭಾಗವಾದ ಹರದನಹಳ್ಳಿ ಅಮೃತೇಶ್ವರ 
ಲಿಂಗದ ಮಠಾಧಿಪತಿಯಾದ ಬಸವಪ್ರಭು ಇತ್ತ ಕಲ್ಯಾಣ ಬಸವಣ್ಣನ ಅಥವಾ ತನ್ನ ತಂದೆ ಗುಂಡಬಸವೇಶ್ವರನ ಹೆಸರನ್ನೂ 
ಅತ್ತ ಅನುಭವಮಂಟಪದ ಅಧ್ಯಕ್ಷನಾಗಿದ್ದ ಅಲ್ಲಮಪ್ರಭುವಿನ ಹೆಸರನ್ನೂ ಸೇರಿಸಿಕೊಂಡು ಬಸವಪ್ರಭು ಎಂತಲೂ, ಮಗಿಪ್ರಭು 
ಎಂತಲೂ, ಅಲ್ಲಮರಾಯನೆಂತಲೂ ಪಸಿದ್ದಿಗೆ ಬಂದನೆಂಬುದು ನನ್ನ ಅಭಿಪ್ರಾಯವಾಗಿದೆ. 

ಈ ಹೊತ್ತು ಮುಖ್ಯವಾಗಿ ತೋಂಟದ ಸಿದ್ದಲಿಂಗ ಪರಂಪರೆಯು ಮೊದಲಿನಿಂದಲೂ ವಣಿಕ (ಬಣಜಿಗ) ವರ್ಗಕ್ಕೆ 
ಸೇರಿದ್ದೆಂಬುದಕ್ಕೆ ತೋಂಟದ ಸಿದ್ದಲಿಂಗಯತಿಗಳ ಗುರುಪರಂಪರೆಯ ೯ನೆಯ ಪೀಠಾಧಿಪತಿಯಾಗಿದ್ದ ತೇರದಾಳದ 
ಬಸವಪ್ರಭುವಿನ ಮನೆತನ ಬಣಜಿಗಶೆಟ್ರರ ಸಮುದಾಯವೆಂಬುದು ಈ ಕೆಳಗಿನ ಹೇಳಿಕೆಗಳಿಂದ ತಿಳಿದುಬರುತ್ತದೆ. : 

ಹಸುಬೆಯ ಬಣಸಿಹೆನೆಂದು ಎನುತಲಿ 

ಬಸವಣ್ಣ ತಾ ಕೈಕೊಂಡು 

ವಸುಧೆಯೊಳಗೆ ಉಳ್ಳ ಎಪ್ಪತ್ತೆರಡು ಕೇಣಿ(ಸಾಲು) 

ಹಸುಬೆಯನಾಗ ತುಂಬಿದನು 

ಬೆಲ್ಲ ಕೊಬ್ಬರಿ ತಿಂದ ಸೊಕ್ಕಿದ ಬಣಜಿಗ 

ನಿಲ್ಲದೆ ಕುಣಿದಾಡುತಾಹನೆ ॥ | 
ಎಂಬಂಥ ಉಲ್ಲೇಖಗಳು ಬಸವಪ್ರಭು ಬಣಜಿಗ ಶೆಟ್ಟರ ವರ್ಗಕ್ಕೆ ಸೇರಿದವನೆಂಬುದು ಖಾತ್ರಿಯಾಗುತ್ತದೆ. ಕೆಲವು ಜನರು 
ತೋಂಟದ ಸಿದ್ದಲಿಂಗಯತಿಗಳು ಹಿರೇಮಠದ ಹಿನ್ನೆಲೆಯಿಂದ ಬಂದವರೆಂಬುದಾಗಿ ನಿರಾಧಾರವಾದ ಹೇಳಿಕೆಗಳನ್ನು 
ನೀಡುತ್ತಾರೆ. ಅಂಥವರು ಗಮನಿಸಬೇಕು. ಸಿದ್ದಲಿಂಗಯತಿಗಳ ಗುರುಗಳಾದ ಗೋಸಲ ಚೆನ್ನಬಸವೇಶ್ವರರ ಹೆಸರಿನಲ್ಲಿ 
ಕಾಣಿಸಿಕೊಳ್ಳುವ ಗೋಸಲ ಎಂಬುದು ಆಕಳಗಳ ಮೇಲೆ ದಿನಸಿ ವಸ್ತುಗಳನ್ನು ಹೇರಿಕೊಂಡು ವ್ಯವಹಾರ ಮಾಡುತ್ತಿದ್ದ 
ವಣಿಕರು ಅಥವಾ ಹರದರು ಅಥವಾ ಸೆಟ್ಟಿಗಳೆಂಬುದಕ್ಕೆ ಇನ್ನೂ ಪುಷ್ಟಿ ದೊರೆಯುತ್ತದೆ. ಇಲ್ಲಿ ಗೋಸಲ ಎಂಬುದಕ್ಕೆ 
ಗೋಸಾಸನ ಎಂಬ ಶಾಸನೋಕ್ತ ಉಲ್ಲೇಖವನ್ನು ನೆನಪು ಮಾಡಿಕೊಳ್ಳಬೇಕು. ಮೂಲತಃ ಹರದನಹಳ್ಳಿಯ ಅಮೃತೇಶ್ವರ 
ಹೆಸರಿನ ಲಿಂಗ, ಅದೇ ರೀತಿ ಎಡೆಯೂರು ತೋಂಟದ ಸಿದ್ದಲಿಂಗಯತಿಗಳ ಮೇಲೆ ಹಾಲು ಕರೆಯುವ ಗೋವು ಇವೆಲ್ಲ 
ಹರದನಹಳ್ಳಿಯ ವಣಿಕ ಸಮುದಾಯದ ಜೀವನ ಪದ್ದತಿಯನ್ನು ನಿರೂಪಿಸುವ ಸಂಕೇತಗಳಾಗಿವೆಂಬುದನ್ನು ಊಹಿಸಿ 
ಕೊಳ್ಳಬಹುದಾಗಿದೆ. 

ಒಟ್ಟಿನಲ್ಲ ಚಿತ್ತಾಪುರ ತಾಲೂಕಿನ ನಾಗಾವಿ ಗುಂಡಬಸವೇಶ್ವರನ ಮಗನಾದ ಅಲ್ಲಮರಾಯ ಹರದನಹಳ್ಳಿ ತೋಂಟದ 
ಸಿದ್ದಲಿಂಗಯತಿಗಳ ಗುರುಪರಂಪರೆಯಲ್ಲಿ ಬಸವಪ್ರಭು ಹೆಸರಿನಿಂದ ೯ನೇ ಪೀಠಾಧಿಪತಿಯಾಗಿ ನಾಡಿನಾದ್ಯಂತ ಸಂಚಾರ 
ಮಾಡಿ ತೇರದಾಳದಲ್ಲಿ ಮಗಿಪ್ರಭುವಾಗಿ ಹೆಸರು ಮಾಡಿರುವುದನ್ನು ಗಮನಿಸಿದರೆ ಬಸವಪು್ರಭುವಿನ ಮೂಲ-ಸಂಚಾರ- 
ಅಂತ್ಯವನ್ನು ನಿರೂಪಿಸುವುದರ ಜೊತೆಗೆ ಅಲ್ಲಮಪ್ರಭುಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದ ಕೇಂದಿಕೃತ ಅನುಭವ ಮಂಟಪವನ್ನು 
ವಿಕೇಂದ್ರಿಕರಣಗೊಳಿಸಿ ವಚನಸಾಹಿತ್ಯ ಅಥವಾ ಶರಣತತ್ವಗಳ ಪುನರುಜ್ಜೀವನಕ್ಕೆ ಕಾರಣರಾದ ದ್ವಿತೀಯ ಅಲ್ಲಮ ಅಥವಾ 
ತೋಂಟದ ಅಲ್ಲಮರೆನಿಸಿದ್ದ ಸಿದ್ದಲಿಂಗಯತಿಗಳ ವ್ಯಕ್ತಿತ್ವ ವಿಕಸನಕ್ಕೆ ತೇರದಾಳ ಬಸವಪ್ರಭುಗಳಂಥವರು ಕಾರಣರಾಗಿ 
ದ್ದಾ ರೆಂಬುದನ್ನು ಎತ್ತಿಹಿಡಿಯಬೇಕಾಗಿದೆ. 

ಯಾವ ಯಾವುದೋ ಕಾರಣಗಳಿಗೆ, ಒತ್ತಾಸೆಗಳಿಗೆ ಹಸಗೆಟ್ಟು ಹೋಗಿದ್ದ ಕಲ್ಯಾಣ ಪರಂಪರೆಯ ಆಶಯ ತೇರದಾಳದ 
ಬಸವಪಭುಗಳಂಥ ಹತ್ತಾರು ಜನ ವಿರಕ್ಷರ ಪ್ರಯತ್ನಗಳಿಂದ ತೋಂಟದ ಸಿದ್ದಲಿಂಗಯತಿಗಳ ಕಾಲಕ್ಕೆ ಮತ್ತೇ ವಚನಸಾಹಿತ್ಯದ 
ಅಥವಾ ಶರಣ ಸಿದ್ದಾಂತಗಳ ಅಥವಾ ಲಿಂಗಾಯತ ಧರ್ಮದ ನಿಜದ ನೆಲೆಯನ್ನು ಪುನಃ ಕಟ್ಟಿಕೊಳ್ಳಲು, ರೂಪಿಸಿಕೊಳ್ಳಲು 
ಸಾಧ್ಯವಾಗಿದೆಂಬುದು ಈ ಪ್ರಬಂಧದ ಪ್ರಮುಖ ಆಶಯವಾಗಿದೆ. 


\ ) 


EN 


೧೦೦ ಇತಿಹಾಸ ದರ್ಶನ : ಸಂ. &೬ಿ/ ೨೦೨೧ 


೨೬ 


ಅಷ್ಟಪ್ರಯ್ಯನವರ ಮನೆತನದ ಅಪ್ರಕಟಣತ ದಾಜಲೆಗಳಲ್ಲ 
ಹಂಪೆಯ ವಿಷಯಗಳು: ಒಂದು ವಿವೇಚನೆ 


ಹರಿಹರ ಶ್ರೀನಿವಾಸರಾವ್‌ * 


ಹಂಪೆಯ ದ್ಹಾರಗೋಪುರದ ನಿರ್ಮಾತೃ ಶ್ರೀ ಭಿಷ್ಠಪುಯ್ಕನವರು ರಂಗಾಪುರವನ್ನು ಸಂಸ್ಥಾನವನ್ನಾಗಿ ಮಾಡಿಕೊಂಡು 
ತುಂಗಭದ್ರೆಯ ದಕ್ಷಿಣದಡ, ಮಾಗಳ ಪ್ರದೇಶಗಳಲ್ಲಿ ಅನೇಕ ಸಮಾಜೋ-ಧಾರ್ಮಿಕ ಕಾರ್ಯಗಳನು ಕೈಗೊಂಡಿರುವುದು 
ನಮ್ಮ ಕಣ್ಣೆದುರಿಗಿದ್ದು, ಇತಿಹಾಸಕಾರರು ಅವುಗಳನ್ನು ಗಮನಿಸಿರುತ್ತಾರೆ. 
ರಂಗಾಪುರದ ಆಚೆಯ ದಡದಲ್ಲಿರುವ ಇಂದಿನ ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕು, ವಿಶ್ಲಲಾಪುರದ ಗ್ರಾಮದಲ್ಲಿ 
 ಭಿಷ್ಟಪ್ರಯ್ಧನವರ ವಂಶಸ್ಥರು ವಾಸವಾಗಿರುತ್ತಾರೆ. ವಿಶ್ಲಲಾಪುರಗ್ರಾಮವು, ಗೊಂದಾಲಿ (ಮಹಾರಾಷ್ಟ. ಕರಾಡ್‌ ಜಿಲ್ಲೆ) 
ವೀ ಬಹ್ಮಚೈತನ್ಯರು ಮತ್ತು ಬೆಳಧಡಿಯ ಶ್ರೀಬ್ರಹ್ಮಾನ೦ದರು ಶ್ರೀರಾಮ ತೇರಾಕೋಟಿಯಜ್ಞವನ್ನು ನಡೆಸಿದ್ದ, ಕಲ್ಯಾಣ 


ತತ 


ಚಾಲುಕ್ಕರ ಸೋಮೇಶ್ವರ 'ದೇವಸ್ಥಾನ ಇತಿಹಾಸ ಪುಸಿದ್ದ ಬಿದರಹಳ್ಳಿ ಗ್ರಾಮದಿಂದ ೨ ಕಿ.ಮೀ. ದೂರದಲ್ಲಿದೆ. 


ಶ್ರೀ ಭಿಷ್ಟಪ್ರಯ್ಯ ರಂಗಾಹುರ ಅವರ ಸಂ 


ಕಿಪ್ಪ ವಿವರಗಳು (ಕ್ರಿಶ. ೧೬೦೮ - ೧೬೯೮) 
Me 


ಇವರ ತಂದೆಯವರ ಹೆಸರು: ತೇಯಂಬಕ ಜೋಷಿ. ತಾಯಿಯವರ 
ಹೆಸರು ತಿಳಿಯುವುದಿಲ್ಲ. ಹುಟ್ಟಿದ್ದು ಶಕೆ ೧೫೩೦ ಕೀಲಕ ಸಂವತ್ತರ 
ಅಂದರೆ ಕ್ರಿಶ.೧೬೦೮. ಸ್ಥಳ: ಹಿಂದಿನ ಬಳ್ಳಾರಿ ಜಿಲ್ಲೆಯ ಸೋಗಿ. 


೫ ಸಮಾಧಿ ಶಕೆ ೧೬೨೦ ಭಾದಪದ ಶುಕ್ಷ ಅಂದರೆ ಕ್ರಿಶ. ೧೬೯೮. 
೫೫ ಸಮಾಧಿ ಸ್ಥಳ: ತುಂಗಭದ್ರಾನದಿ ದಂಡೆಯ ಎಡ ಭಾಗದಲ್ಲಿರುವ ಬಿದರಹಳ್ಳಿ 
he ಹತ್ತಿರದ ದುರ್ಗದಕಲ್ಲು. ಈ ಸ್ಥಳವು ನದಿಯಲ್ಲಿಯೇ ಇದೆ. ಒಟ್ಟು 
೫ ೬ ಜೀವಿತಾವಧಿ ೯೦ ವರ್ಷಗಳು. ಬಿದಿರಹಳ್ಳಿಯು ಮುಂಡರಗಿ ತಾಲ್ಲೂಕು, 


ಗದಗ ಜಿಲ್ಲೆಯಲ್ಲಿದೆ. ರಂಗಾಪುರವು ಇಂದಿನ ಮಾಗಳದಿಂದ ೨ ಕಿ.ಮೀ. 


! ದೂರದ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲ್ಲೂಕಿನಲ್ಲಿದ್ದು 


ತುಂಗಭದ್ರೆಯ ಬಲ ದಂಡೆಯಲ್ಲಿದೆ. ಈಗ ಈ ಮನೆತನದವರು ಮುಂಡರಗಿ 
ತಾಲ್ಲೂಕಿನ ವಿಠಲಾಪುರ ಗಾಮದಲ್ಲಿ ವಾಸವಾಗಿರುತ್ತಾರೆ. ಗುಮ್ಮಗೋಳದ 
ಗೋಣಿ ಬಸಪ್ಪನವರು ಇವರ ಶಿಷ್ಕರು. ಹರಿಹರದಿಂದ ೧೨ ಕಿ.ಮೀ. 
ದೂರದಲ್ಲಿರುವ ಗಂಗನರಸಿಯಲ್ಲಿ ಇವರ ಪರಂಪರೆಯಲ್ಲಿ ಬಂದು 
ಸಮಾಜಸೇವೆ ಮಾಡಿದ ಅನೇಕ ಗುರುಗಳ ಸಮಾಧಿಗಳಿವೆ. 
ಇಂಡೋಸಾರ್ಲಿನಿಕ್‌ ಶೈಲಿಯಲ್ಲಿ ವಿಶಿಷ್ಠವಾಗಿ ಕಟ್ಟಿರುವ ಗುಮ್ಮಗೋಳ 
ಮತ್ತು ಬಾಗಳಿಯ ಹತಿರವಿರುವ ದೇವಸ್ಥಾನಗಳು ಸುಪ ಪ್ರಸಿದ್ಧವಾಗಿವೆ. 
ಈ ಗೋಣಿ ಬಸ ಸಪುನವರ ಜಾತ್ರೆಯನ್ನು ಪ್ರತಿ ವರುಷ ಈ ಸ್ಥಳಗಳಲ್ಲಿ 


BU ಅದ್ದೂರಿಯಿಂದ ಆಚರಿಸಲಾಗುತ್ತದೆ. 


೫% #೬ ೭೫/೧೭, ಪಮರ್ಥ, ವಿಕಾಸ್‌ ಹೈಪ್ತೂಲ್‌ ಎದುರು, ಬನಶಂಕಲಿ, ಬೆಂಗಳೂರು, ಮೊ. ೯೧೧೦೬ ೮೯೮೬೭೧ 


ಇತಿಹಾಸ ದರ್ಶನ : ಸಂ. ಡಿ ೬೨೦೨೧ 


೧೦೧ 


{3 


೧. ಶ್ರೀ ಭಿಷ್ಟಪ್ಪಯ್ಯ ರಂಗಾಪುರ ಸಂಸ್ಥಾನ, ಮಾಗಳ/ವಿಶ್ಠಲಾಪುರ 
ಭಿಷ್ಟಪ್ಪಯ್ಯನವರ ವಂಶಾವಳಿ 


ವ್ಯಕ್ತಿಯ ಹೆಸರು ಜನನ ಶಕೆ ಮರಣ ಶಕೆ 
ತಡಾ ನಾ TO 
ನ್‌ ನಾ 
ಸ 
ಬ ಶ್ರಿ 
ಷಪ 


HL 
y 
pt 
O 

et 


ಧಿಷ್ಠನಣ್ಯ 
SN ES LN 


ಈಗ ಈ ವಂಶಸ್ಥರ ೧೧ನೇ ತಲೆಮಾರಿನವರಾಗಿದ್ದ ದಿವಂಗತರು ಶ್ರೀ ಎಸ್‌.ಡಿ. ಮಹಾಪುರುಷ ಅವರು. ಅವರ 
ಧರ್ಮಪತ್ನಿ ಮತ್ತು ಪುತ್ರರು ವಿಠ್ಠಲಾಪುರದಲ್ಲಿ ಈಗ ವಾಸವಾಗಿದ್ದಾರೆ. ಮೇಲಿನ ವಂಶಾವಳಿಯ ಪ್ರಕಾರ ೬ನೇ ತಲೆಮಾರಿನವರೆಗೂ 
ಈ ಮನೆತನದಲ್ಲಿ ಇದ್ದದ್ದು ೩ ಹೆಸರುಗಳು ಮಾತ್ರ. ೧) ಭಿಷ್ಠಪ್ರಯ್ಯ ೨) ಶಿವಪ್ಪಯ್ಯ ೩) ಮಹಾದೇವಪ್ಪ ಯ್ಯ. ಇಲ್ಲಿ ನಾನು 
ಇತಿಹಾಸದ ತೇದಿಗಳನ್ನು ಪರಿಶೀಲಿಸಿ ಹೊಂದಿಸಿಕೊಳ್ಳಲು ಮೇಲಿನ ಪಟ್ಟಿಯ ೨ನೇ ಕ್ರಮಸಂಖ್ಯೆಯಲ್ಲಿ ಬರೆದಿರುವಂತೆ 
ಮೂಲ ಪುರುಷ ಭಿಷ್ಠಪ್ರಯ್ಕನವರನ್ನು ಭಿಷ್ಠಪ್ರಯ್ಯ ೧ ಮತ್ತು ಕಮ ಸಂಖ್ಯೆ ೫ರಲ್ಲಿ ನಮೂದಿಸಿರುವ ಭಿಷ್ಠಪ್ಲಯ್ಕನವರನ್ನು 
೨ನೆಯವರೆಂದು ಕರೆದಿರುತ್ತೇನೆ. ಈ ವಿವರಗಳನ್ನು ಅವರ ಮನೆತನದ ಸನದಿನಲ್ಲಿ ಮತ್ತು E/etters/JAEE Ltr 200% 
ರಲ್ಲಿ ಉಲ್ಲೇಖಿತವಾಗಿರುವ ದಾಖಲೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಸನದಿನಲ್ಲಿ ಭಿಷ್ಠಪ್ರಯ್ಯನವರ ಹಂಪೆಯಗೋಪುರದ 
ಬಗೆಗೆ ಮತ್ತು ಅವರು ಅನೇಕ ಪವಾಡಗಳನ್ನು ಬರೆಯಲಾಗಿದ್ದು ಇದರ ಛಾಯಾ ಪ್ರತಿಯೊಂದು ಇಲ್ಲಿದೆ (ಚಿತ್ರ.೩,೪). 
ಚಾರಿತ್ರಿಕವಾಗಿಯೂ ಭಿಷ್ಟಪ್ರಯ್ಯನವರು ಜೀವಿತದ ಕಾಲಾವಧಿ, ಮತ್ತು ಅವರ ವಂಶಾವಳಿಯವರು ಎಷ್ನೆಷ್ಟು ವರುಷ 
ಜೀವಿಸಿದ್ದರು ಎನ್ನುವುದು ಈ ದಾಖಲೆಯಿಂದ ತಿಳಿದು ಬರುತ್ತದೆ. ಈ ವಂಶಾವಳಿ ಪಟ್ಟಿಯಲ್ಲಿರುವ ಅನೇಕರ ಹೆಸರುಗಳಲ್ಲಿ 
ಬಳ್ಳಾರಿ, ಹೊಸಪೇಟಿ, ಕೂಡ್ಲಿಗಿ, ಹೂವಿನ ಹಡಗಲಿ, ಮುಂಡರಗಿ, ಗದಗ, ಇತಾದಿ ತಾಲ್ಲೂಕುಗಳಲ್ಲಿಯ ಜಮೀನು 
ಸಾಗುವಳಿ ಅಥವಾ ಮಾರಾಟ ಮಾಡುವ ಹಕ್ಕು ಇತ್ತೆಂಬುದನ್ನು ಬ್ರಿಟನ್ನಿನ ಮಹಾರಾಣಿಯ ಮೊಹರಿರುವ ಬಾಂಡ್‌ 
ಪೇಪರ್‌ ಮೇಲೆ ಇಂಗ್ಲೀಷಿನಲ್ಲಿ ಬರೆಯಲಾಗಿರುವುದನ್ನು ಮುಂದೆ ವಿವರಿಸಲಾಗಿದೆ. 


ಜನ 


EE ಹ್‌ 


ಸಾಟಿ 


ಚಿತ್ರ ವ. ಎಸ್‌.ಡಿ. ಚಿತ್ರ ೩ ಸನದು ಪುಟ ೧ RL ಚಿತ್ರ ಲ, ಸನದು ಪುಟ ಸ 
Elletters/JAEE Ltr 2005 Elletters/JAEE Ltr 2005 
ಮಹಾಪುರುಷ, ವಿಶ್ಲಲಾಪುರ 
ಅವರ ಜೊತೆಗೆ ಹಿಂದಿರುವ 
ಕಡತಗಳ ಕಟ್ಟುಗಳನ್ನು 
ಗಮನಿಸಿ. 


೧೦೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಚಿತ್ರ ೨ರಲ್ಲಿ ತೋರಿಸಿರುವ ಶ್ರೀಯುತ ಎಸ್‌.ಡಿ. ಮಹಾಪುರುಷ ಅವರು ತಮ್ಮ ಮನೆತನದಲ್ಲಿ ಇರುವ ದಾಖಲೆಗಳ 
ಪುಸ್ತಕ ಒಂದನ್ನು ತಾವೇ ಸ್ಪತಃ ರಚಿಸಿರುವರು. ಅದರಲ್ಲಿ ಆಯಾ ದಾಖಲೆಗಳ ವಿಷಯಗಳ ಶಿರೋನಾಮೆಯನ್ನು 
ಕ್ರಮಾಂಕ ಸಹಿತ ನಮೂದಿಸಿರುತ್ತಾರೆ. ಅದರ ಒಂದು ಪುಟದಲ್ಲಿ ನಮೂದಿಸಿರುವ ಕ್ರಮಾಂಕ ೯ರಿಂದ ೧೯ರವರೆಗಿನ 
ದಾಖಲೆಗಳ ಶಿರೋನಾಮೆಗಳಲ್ಲಿಯ ಐತಿಹಾಸಿಕ ಅಂಶಗಳನ್ನು ಹೀಗೆ ಪಟ್ಟಿ ಮಾಡಲಾಗಿದೆ. 


ಕ್ಲಸಂ. ಶಿಶೋನಾಮೆಯ ವಿಷಯ ಕೋಶ ಸಂ. 
ಪುಟ ಸಂಖ್ಯೆ 


ಪ್ರಯ್ಯನವರ ಕೋಶ ೯/೭೯ ಪು.೫/೨ |ಎನ್‌.ಡಿ. ಮರಿಗೌಡ, 
ಚಿಕ್ಕ ಬೆಟಗೇರಿ ಭಿಷ್ಟೇಶ 
ಮಹಾಪುರುಷ, ಶಿರಹಟ್ಟಿ, 


ಘೋ.೦೮೪೮೭೭ ೨೫೩೮ 
ಮಹದೇವಪ ಸಯ್ಯನವರು ಕಂಪನಿ 
(ಈಸ್ಟ್‌ ಇಂಡಿಯಾ ಕಂಪನಿ) ಸರಕಾರಕ್ಕೆ ಬರೆದ 


A/3 
A/3 
ಪತ್ರ- ನಕಲು ೧ 
೧೧/೨ ಭಿಷ್ಠಪ್ರುಯ್ಯನವರು ನಾರಾಯಣ ಸ್ಥಾಮಿಯವರಿಗೆ 
ಬರೆದ ಪತ್ರದ ನಕಲು 
೧೨/೩ |ಶೀ ಮಹಾದೇವಪ್ಪಯ್ಯ ರಂಗಾಪುರ ಇವರಿಗೆ ಕಿಲ್ಲ Al4 
ಕೊಪ್ಪಳದ ದೇಸಾಯಿ ಬರೆದುಕೊಟ್ಟ ಪತ್ರದ ನಕಲು 
೧೩ |ಶ್ರೀ ಮಹಾದೇವಪ್ಪಯ್ಧನವರು ಸರಕಾರಕ್ಕೆ ತೆರಿಗೆ A/4 
ಕೊಟ್ಟ ಬಗ್ಗೆ ಗುಮಾಸರು ಬರೆದ ಪತ್ರದ ನಕಲು 


೧೪.೫/೧| ದಾನ ಪತ್ರ. ಶಿವಪ್ರಯ್ಯನವರಿಗೆ ಬಿದಳ್ಳಿ (ಬಿದಿರಹಳ್ಳಿ) 
ವರು ಬರೆದುಕೊಟ್ಟ ದಾನ ಪತ್ರದ ನಕಲು A/4 
ಶ್ರೀ ಶಿವಪ್ಪಯ್ಯನವರು. . . ರಂಗಾಪುರ ಇವರಿಗೆ 
ಬರೆದು ಕೊಟ್ಟದಾನ ಪತ್ರ A/S 


೬A | ಶಿವಪ್ಪಯ್ಯನವರಿಗೆ ಬರೆದುಕೊಟ್ಟ ದಾನಪತ್ರದ ನಕಲು ENT 


33 ನವನ ಬರೆದುಕೊಟ್ಟ ದಾನಪತ್ರದ ನಕಲು i 
-- ಪ್ರತ ನಿ 


೧೮ ೮/೭|ದಾನ ಪತ್ರ ಶ್ರೀ ಶಿವಪುಯ್ಯನವರು ರಂಗಾಪುರ A/4 
ಇವರು ಹೊಂಬಳದ ಯಲ್ಲಪುಗೌಡರು 
ಬರೆದು ಕೊಟ್ರ "'ದಾನಪತ್ರ'ದ ಪ್ರತಿ 


೧೯ ೮/೨ ಶಿವಪುಯ್ಯನವರು ರಂಗಾಪುರ ಇವರಿಗೆ ಹೊಂಬಳದ| ೩/6 
ಗೌಡರು ಬರೆದುಕೊಟ್ಟ ದಾನ ಪತ್ರದ ನಕಲು 


೧೦(೧) 


ಈ ಪುಟಗಳು 
ಮುಂದುವರೆದಿವೆ.... 


ಶ್ರೀ ಭಿಷ್ಟಪ್ರಯ್ಯನವರ ೧೧ನೆಯ ತಲೆಮಾರಿನವರಾಗಿದ್ದ ಶ್ರೀಯುತ ಎಸ್‌.ಡಿ. ಮಹಾಪುರುಷ ಅವರು ತಮ್ಮ 
ಮನೆತನದಲ್ಲಿರುವ ದಾಖಲೆಗಳಗಳ ಪುಸಕದಲ್ಲಿಯ (Inventory Record Book) ಕೊನೆಯ ಪುಟದಲ್ಲಿ ನಮೂದಿಸಿರುವ 
“ಇತಿಹಾಸ ದರ್ಶನದಲ್ಲಿ, ಸೊಂಡೂರಿನಲ್ಲಿ ೧೯೯೫ರಲ್ಲಿ ಜರುಗಿದ್ದ ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರಿನಿಂದ 
ಪ್ರಕಟವಾಗಿರುವ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ವಿದ್ಧಾಂಸರೆದುರು “ಹಂಪೆಯ ದ್ಲಾರ ಗೋಪುರದ ನಿರ್ಮಾತೃ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೦೩ 


ಚಿತ್ರ೫ mi ಚಿತ್ರ ೬ 
ಎಸ್‌.ಡಿ. ಮಹಾಪುರುಷ ಅವರು ರಚಿಸಿರುವ ದಾಖಲೆಗಳ ಪುಸ್ತಕದ ಮೇಲಿನ ಪಟ್ಟಿಯ ಕೈಬರಹ ಪುಟ 


ಶ್ರೀ ಭಿಷ್ಠಪ್ರಯ್ಯನವರು” ಎಂಬ ಇತಿಹಾಸಿಕ ಸತ್ಯವನ್ನು ಪ್ರಸ್ತುತ ಪಡಿಸಿದ್ದ ನನ್ನ ಹೆಸರಿರುವ ಲೇಖನದ ದಾಖಲೆಯ 
ಮೂಲ ಪ್ರತಿಯ 


ಸರೆ, 


ಛಾಯಾ ಚಿತ್ರ ೬ರಲ್ಲಿ ತೋರಿಸಲಾಗಿದೆ. 


ಚಿತ್ರ ಲ ಚಿತ್ರ ೯ ಚಿತ್ರ ೧೦ 


ಮೂಲ ದಾಖಲೆ ೧ (ಚಿತ್ರ. ೮) : ಶ್ರೀ ಶಿವಪುಯ್ಯ, ಸಂಸ್ಥಾನ ರಂಗಾಪುರ ಅವರ ಸಂಸ್ಕೃತದ ಸಹಿ ಇರುವ ಮರಾಠಿ 
ಲಿಪಿಯ ಪತ್ರದ ಮೇಲಿನ "ಶ್ರೀ ವಿರೂಪಾಕ್ಷ ವಿಜಯತೇ” ಮೊಹರು ಉಲ್ಲೇಖ ಇರುವ ಒಂದು ಭಾಗ. ದಾಖಲೆ ೨ 
(ಚಿತ್ತಲ). "ಶೀ ವಿರೂಪಾಕ್ಷನ ಒಪ್ಪವಿರುವ ಕೃಷ್ಣದೇವರಾಯನ ಕಾಲದ ಕಾಂಚೀಪುರಂನ ತಾಮ್ರ ಪಟ: ಕೃಪೆ: ಡಾ. ಲ.ನ. 
ಸ್ಪಾಮಿ, ಮೈಸೂರು ಮೂಲ ದಾಖಲೆ ೩ (ಚಿತ್ರ ೧೦): ಶ್ರೀಯುತ ಮಹದೇವಪ್ಪಯ್ಯ ನವರಿಗೆ ದಾನಿಯರಾಮ ಕೆರೆ, 
ಹೊಸಪೇಟೆ ತಾಲ್ಲೂಕು, ಬಳ್ಳಾರಿಜಿಲ್ಲೆಯ ೧.೮ ಎಕರೆ ಇನಾಂ ಭೂಮಿಯನ್ನು ಬಳುವಳಿಯಾಗಿ ಬರೆದುಕೊಟ್ಟ “ಟೈಟಲ್‌ 
ಡೀಡ್‌”. ಮದ್ರಾಸ್‌ ಇನಾಂ ಕಮೀಷನ್‌ ಅವರ ಸಹಿ, ಕಚೇರಿಯ ಸೀಲ್‌, ಹಾಗೂ ತಾರೀಖು ಡಿಸೆಂಬರ್‌ ೧೯, ವರ್ಷ 
೧೦೬೧. 


ಮೂಲ ದಾಖಲೆ ೩ ಚಿತ್ರ ೧೦ರಲ್ಲಿ ತೋರಿಸಿರುವ ಇಂಗ್ಲೀಷ್‌ ದಾಖಲೆಯ ಕನ್ನಡ ಅನುವಾದ 

೧. ಮದ್ರಾಸ್‌ ಕೌನ್ಸಿಲ್‌ ನಲ್ಲಿದ್ದ ರಾಜ್ಯಪಾಲರ ಪರವಾಗಿ, ನಾನು ನಿಮ್ಮ ಪಟ್ಟವನ್ನು ವೈಯಕ್ತಿಕ ಇನಾಮಿಗೆ 
ಒಪ್ಪಿಕೊಂಡಿದ್ದೇನೆ, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ತಾಲ್ಲೂಕಿನ ದಾನಿಯ ರಾಮಕೇರಿ ಹಳ್ಳಿಯಲ್ಲಿಯಲ್ಲಿದೆ ಎಂದು 
ಹೇಳಲಾಗಿದೆ ------ ಒಣ ಭೂಮಿ, ಮತ್ತು ಎಕರೆಗಳು (ಒಂದು) ೧.೮ ಎ --- ತೇವಭೂಮಿ. 


೨. ಈ ಇನಾಮ್‌ ಮೂಲ ಕುಟುಂಬದಿಂದ ಒಂದು ಪಿತ್ರಾರ್ಜಿತ ಆಸ್ತಿಯಾಗಿದ್ದು ವಾರ್ಷಿಕ ಬಾಡಿಗೆ ರೂ. ಏಳು 
ಮತ್ತು ಎಂಟು ಅಣೆ (೭-೮-೦) ಪಾವತಿಗೆ ಒಳಪಟ್ಟಿರುತ್ತದೆ. ಇದು ಸರ್ಕಾರದ ಹಕ್ಕುಗಳ ಸಂವಹನದಲ್ಲಿ (ನಿಯಮಗಳ 
ಪ್ರಕಾರ) ಮೇರೆಗೆ ವಿಧಿಸಲಾಗಿದೆ. ಇನಾಮ್‌ ಅನ್ನು ಸಂಪೂರ್ಣ ಅಧೀನತೆಗೆ (ಫ್ರೀಹೋಲ್ಲ್‌ನಲ್ಲಿ) ನಿಮಗೆ ದೃಢಪಡಿಸಲಾಗಿದೆ. 
ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಮೇಲೆ ತಿಳಿಸಿದ ಬಾಡಿಗೆಯ ಪಾವತಿಗೆ ಒಳಪಟ್ಟು, ನೀವು ಯೋಚಿಸಿದಂತೆ 
ಭೂಮಿಯು ನಿಮ್ಮದೇ ಸಂಪೂರ್ಣ ಆಸ್ತಿಯಾಗಿರುತ್ತದೆ ಅಥವಾ ನಿಮ್ಮ ಇಷ್ಟದಂತೆ ಮಾರಲು (ವಿಲೇವಾರಿ) ಮಾಡಲು 
ನಿಮಗೆ ಅಧಿಕಾರವಿರುತ್ತದೆ. 


ಹಿ. ತೆರವು (ಕ್ವಿಟ್‌) ಬಾಡಿಗೆಯ ೨೦ ವರ್ಷಗಳ ಖರೀದಿಗೆ ಸಮನಾದ ಮೊತ್ತವನ್ನು ಒಮ್ಮೆಗೇ ಪಾವತಿಸಲು, ನೀವು 
ತೆರವು (ಕ್ಲಿಟ್‌) ಬಾಡಿಗೆಗೆ ಒಳಪಡಿಸಲು ಬಯಸಿದರೆ, ಅದನ್ನು ಮಾಡಲು ನೀವು ಸ್ಹಾತಂತ್ಯವನ್ನು ಹೊಂದಿರುತ್ತೀರಿ. 


99). ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ವಿಮರ್ಶೆ: ಮೇಲೆ ಕಾಣಿಸಿರುವ ಇಂಗ್ಲೀಷಿನ 
ಲಿಪಿಯಲ್ಲಿರುವ ಶ್ರೀಯುತ ಮಹದೇವಪ್ಪಯ್ಯನವರಿಗೆ 
ಬರೆದುಕೊಟ್ಟ ಹಕ್ಕು ಪತ್ರ (Title Deed) ದ ಕನ್ನಡ ಅನುವಾದ. 
ಇಲ್ಲಿರುವ ವಿಕ್ಟೋರಿಯಾ ರಾಣಿಯ ಮೊಹರಿನಲ್ಲಿ ಗವರ್ನರ್‌ 
ಇನ್‌ ಕೌನ್ಸಿಲ್‌ ಆಫ್‌ ಮದ್ರಾಸ್‌ ಎನ್ನುವುದನ್ನೂ ಮತ್ತು 
ಅಂದಿನಕಾಲದ ಇಂಗ್ಲೀಷಿನ ಎ.ಬಿ.ಸಿ. ಡಿಯ ೩ನೇ ರೀತಿಯಲ್ಲಿ 
ಬರೆದ ಸುಂದರವಾಗಿ ಬರೆದಿರುವ, ಮೂಲತಃ ಕೆಂಪು 
ಬಣ್ಣದ ಸೀಲ್‌ನಲ್ಲಿರುವ ಅಕ್ಷರಗಳನ್ನು ಓದುಗರು ಗಮನಿಸ 
ಸೀಲ್‌ ಮದ್ರಾಸ್‌, ಮೂಲ ಸಹಿ ಬೇಕಾಗಿ ವಿನಂತಿ. ಇಂಗ್ಲೀಷಿನ ೩ನೇ ಎ.ಬಿ.ಸಿ. ಡಿಯಲ್ಲಿಯೇ 

ಇನಾಂ ಆಯೋಗ, ಇನಾಂ ಆಯುಕ್ತರು ಅತಿಮುಖ್ಯ ಪತ್ರಗಳನ್ನು ಮತ್ತು ಗೌರವಾನ್ತಿತರಿಗೆ ಬಳಸುವುದೂ 
ದಿನಾಂಕ ೧೯ನೇ ಡಿಸೆಂಬರ್‌ ೧೮೬೧ ಸ್ಥಳ: ವೆಲ್ಲೂರು ಆಗಿನ ಕಾಲದ ಬ್ರಿಟಿಷರಲ್ಲಿ ಜಾರಿ ಇದ್ದಂಥ ಒಂದು ಶಿಸ್ತುಬದ್ದ 


ಪದ್ಧತಿ ಆಗಿದ್ದಿತು. | 

೧. ಇದು ಮದ್ರಾಸ್‌ ಇನಾಂ ಆಯುಕ್ತರು ಅಲ್ಲಿಂದ ಆಡಳಿತ ಮಾಡುತ್ತಲಿದ್ದ ಗವರ್ನರ್‌ ಇನ್‌ ಕೌನ್ನಿಲ್ಲರ ಪರವಾಗಿ 
ನೀಡಿರುವ ಹಕ್ಕು ಪತ್ತವಾಗಿದ್ದರಿಂದ ಬಳ್ಳಾರಿ ಜಿಲ್ಲೆ, ಹೊಸಪೇಟಿ ತಾಲ್ಲೂಕಿನಲ್ಲಿದ್ದ ದಾನಿಯ ರಾಮಕೇರಿ ಹಳ್ಳಿಯ 
ಭೂಪದೇಶವೆಲ್ಲಾ ಅವರ ಆಡಳಿತದಲ್ಲಿದ್ದುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. 

೨. “ನಾನು ನಿಮ್ಮ ಈ ಜಮೀನಿನ ಹಕ್ಕುದಾರಿಕೆಯ ಪಟ್ಟವನ್ನು ವೈಯಕ್ತಿಕ ಇನಾಮಿಗೆ ಒಪ್ಪಿಕೊಂಡಿದ್ದೇನೆ” ಎಂದು 
ನಮೂದಿಸಿರುವುದರಿಂದ ರಂಗಾಪುರ ಸಂಸ್ಥಾನದ (ಇಂದಿನ ಮಾಗಳದ) ಶೀ ಭಿಷ್ಠಪ್ರಯ್ಯನವರಿಂದ ೭ನೇ ತಲಮಾರಿನವರಾಗಿದ್ದ 
ಮಹದೇವಪ್ಪಯ್ಯನವರಿಗೆ ಈ ಇನಾಮ್‌ ಮೂಲ ಕುಟುಂಬದಿಂದ ಬಂದ ಒಂದು ಪಿತ್ರಾರ್ಜಿತ ಆಸ್ಲಿಯಾಗಿದ್ದು ಸರ್ಕಾರದ 
ಹಕ್ಕುಗಳ ಸಂವಹನದ (ನಿಯಮಗಳ ಪ್ರಕಾರ) ಮೇರೆಗೆ ನೀಡಿರುವುದು ಶ್ರೀಭಿಷ್ಠಪ್ರುಯ್ಯನವರ ಸಮಾಜ ಸೇವೆ ಯಾವ 
ಮಟ್ಟದ್ದಾಗಿತ್ತು ಎನ್ನುವುದನ್ನು ಖಚಿತಪಡಿಸುತ್ತದೆ. ಅವರ ಹೆಸರಿನ ವ್ಯಾಪ್ತಿ ರಂಗಾಪುರದಿಂದ ಬಹುದೂರದಲ್ಲಿದ್ದ ಮದ್ರಾಸಿನ 
ಬ್ರಿಟಿಷ್‌ ಗವರ್ನರ್‌ಗೂ ತಿಳಿದಿದ್ದಿತೆನ್ನುವುದನ್ನು ಶೃತಪಡಿಸುತ್ತದೆ ಎಂದು ಬೇರೆ ಹೇಳಬೆಕಾಗಿಲ್ಲ. 

ಮೂಲ ದಾಖಲೆ ೪: ಶಿವಪ್ರಯ್ಯ, ರಂಗಾಪುರ ಸಂಸ್ಥಾನ, ಇವರಿಗೆ ಬಳ್ಳಾರಿ ಮತ್ತು ಮದ್ರಾಸ್‌ ಆಡಳಿತ ವಿಭಾಗದಿಂದ 
ಹೊರಡಿಸಿರುವ ಆಗಿನ ಕಾಲದ ಬಾಂಡ್‌ ಪೇಪರ್‌ ಮೇಲೆ, ಇಂಗ್ಲೀಷ್‌ ಭಾಷಯ ಪ್ರಿಂಟ್‌ ಸಹಿತ ಇರುವ ಒಂದು ಮುಖ್ಯ 
ದಾಖಲೆ. 


Hh gl 
ನುವಾದ 


IW HH. el 


ಚಿತ್ರ ೧೧ ಮೂಲ ದಾಖಲೆ ೪ (ಚಿತ್ರ ೧೧): ಕನ್ನಡ 


ಈಶ್ವರ ನಾಮ ಸಂವತ್ತರದ ಶ್ರಾವಣ ಶುದ್ಧ ೧೦ಯಲ್ಲು ರಂಗಾಪುರ ಸಂಸ್ಥಾನ ಶ್ರೀಶಿವಪ್ರಯ್ಯ ನವರಿಗೆ 
ರಂಗಾಪುರದಲ್ಲಿ ಯಿರುವ ಸಿಂಗವ್ಹಾಕೋರು ಮಲ್ಲಪ್ಪಾ ಚೆ - ಬಿ ನಾನು ಬರ್ತ ಕೊಟ್ಟ ಖ(ಕ)ರಾರುಪತ್ರ ಈ ಪತ್ರ 
ಯೇನಂದ್ರ(ಯೇನೆಂದರೆ) ನಾನು ಯೀದಿನ ನಂನ ಭಾಗ(ದ)ತ ಹಿತ್ತಲ್ಲಾಪೂರ (ವಿಠ್ಠಲಾಪುರ) ಹೊರಗೆಯಿರೋದು 
ಪೂರ್ವ ಪಶ್ಚಿಮ ಮಳಾ ೪೫ ದಕ್ಷಿಣೋತ್ತರ ಮಳಾ ೪೦ ಯೀ ಜಾಗ ರೂಪಾಯಿ ೨೧೧ ಅಕ್ಷರದಲ್ಲಿ ಯೆರಡುನೂರು 
ರೂಪಾಯಿ [ ಸಂಖ್ಯೆಯಲ್ಲಿರುವ ಪ್ರಕಾರ ೨೧೧ ಇರಬೇಕು ಆದರೆ ಇಲ್ಲಿ ಅಕ್ಷರದಲ್ಲಿ ಬರೆಯುವಾಗ ೨೦೦ ಎಂದು 
ತಪ್ಪಾಗಿ ಬರೆದಿರುವಂತೆ ತೋರುತ್ತದೆ] ನಗದು ತೆಗೆದು ಕೊಂಡು ನಿಂಮ ವಶಕ್ಕೆ ಕೊಟ್ಟು ಯಿರುತೇನೆ ಯಿದರ ಚೆಕ [ಚೆಕ್ಕು] 
ಬಂದಿ ಪೂರ್ವಕ್ಕೆ ೭೦ ಮಳಾ ಯಿನಾಮು ಹೊಲಾ ಪಶ್ಲಿಕ್ಕೆ [ಪಶ್ಚಿಮಕ್ಕೆ] ನದಿನೀರು ತರೋ ರಸ್ತೆ ವುತ್ತರಕ್ಕೆ ೭೦ಮಳಾ 
ಹೀರ್ತಿಯಲಿ(ಈರೀತಿಯಲ್ಲಿ) ಕೊಟ್ಟಾಜಮೀನು ದಕ್ಷಿಣಕ್ಕೆ ದನಗಳು ಹೋಗತಕ್ಕ ರಸ್ತೆ ಮಧ್ಯದಲ್ಲಿ ಯಿರೋಜಾಗಾ ೩ಿಹಮಳಾ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ | ೧೦೫ 


ಖರಿದಿಗೆ ಕೊಟ್ಟು ಯಿರುತೇನೆ ಸದರಿ ಜಾಗಾದಮ್ಮಾಲ ನಂನ ಹಾಗೂ ನಂನ ವಾರ್ಲದಾರದು ಯೇನು ಹಕ್ಕುಯಿರೋದಿಲ್ಲಾ 
ಯೆಂದು ನಂನ ರಾಜಿಯಿಂದ ಬರಕೊಟ್ಟ ಪತ್ರಾ ಸಹಿ 


—————— ಮಹೂರತಾ ನಿಂಗಪ್ರಾ ಕೊನಾಮಲ್ಲಪ್ಪಾ ಿ ಚೈಬಿಚಿ | ಬರಹಾ 
ಸಾಕ್ಷಿ 

೧ ಕೆಂಚ -ರೆಡೀ (ಕೆಂಚ ರೆಡ್ಡಿರಂಗಾಪುರ ಯೀತನ ಸಾಕ್ಷಿಗೆ ಬಿ | ಷರಾ 

೧ ತಿರ್ಮಲಿ ರಾಮರೂ ॥ ರ ॥ 

ಬಿ॥ ಶಂಕರಾವ ಮೇವುಂಡಿ 


SEAL STAMP OFFICE 
STAMP OF DEPARTMENT 25 APRIL77 
JUNE 1877 BELLARY MADRAS 


[ಶ್ರೀಗುರು ಭಿಷ್ಟಪ್ಪಯ್ಯ ಗ್ರಂಥ ಭಾಂಡಾರ, ವಿಶ್ಠಲಾಪುರ. ತಾ. ಗದಗ. ಪುಟ ಸಂಖ್ಯೆ ೨೭ ಸ/9] 

ಸೂಚನೆ: ೧. ಇಲ್ಲಿ ಉಲ್ಲೇಖಿತವಾಗಿರುವ ಜಾಗವನ್ನು ಚೆಕ್ಕು ಬಂದಿ ಹೇಳಿರುವುದರಿಂದ ಸ್ವಲ್ಪ ಕಷ್ಟಪಟ್ಟು ಆಸಕ್ಷರು 
ಹುಡುಕಿದರೆ ಈಗಲೂ ವಿಠ್ಯಲಾಪುರದಲ್ಲಿ ಗುರುತಿಸಬಹುದಾಗಿದೆ. ಏಕೆಂದರೆ ನದಿ ನೀರುತರುವ ಹಾದಿ ಮತ್ತು ದನಕರುಗಳು 
ನದಿಗೆ ಹೋಗುವ ದಾರಿ ಇವೆರಡೂ ಇಂದಿಗೂ ಹಾಗೆಯೇ ಇವೆ. 


೨. ಈ ರೆವೆನ್ಯೂ ಪತ್ರದ ಭಾಷೆ ಪಕ್ವಾ ಬಳ್ಳಾರಿ ಸೀಮೆಯ ಗ್ರಾಮೀಣ ಶಬ್ದಗಳನ್ನು ಒಳಗೊಂಡಿದ್ದು ಬರೆದಿರುವವನು 
ಮರಾಠಿಯವನಾಗಿದ್ದಿರ ಬಹುದೆಂದು ಊಹಿಸಬಹುದಾಗಿದೆ. 


೩. ಈ ಭಾಗವೆಲ್ಲವೂ ಅಂದಿನ ಮದ್ರಾಸ್‌ ಪೆಸಿಡೆನ್ನಿಗೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯ ರೆವೆನ್ಯೂ ಡಿಪಾರ್ಟ್‌ ಮೆಂಟ್‌ ನಿಂದ 
ಖರೀದಿಯಾಗಿರುವುದರಿಂದ ಮತ್ತು ಸಾಕ್ಷೀದಾರರ ಸಹಿಯಲ್ಲಿ ತಿರ್ಮಲಿ ರಾಮ ಎಂಬವರು ಅಂದಿನ ಬಳ್ಳಾರಿ ಜಿಲ್ಲೆಯ 
ಒಬ್ಬ ರೆವೆನ್ಯೂ ಅಧಿಕಾರಿಯಾಗಿದ್ದರೆಂದು ಊಹಿಸಬಹುದಾಗಿದೆ. 


ಮೇಲೆ ವಿವರಿಸಲಾಗಿರುವ ಶೀ ಶಿವಪ್ರಯ್ಧ ನವರಿಗೆ ರಂಗಾಪುರದಲ್ಲಿ ಯಿರುವ ಸಿಂಗವ್ಹಾಕೋರು ಮಲ್ಲಪ್ಪಾ ee 
ನೀಡಿರುವ ಜಮೀನಿನ ಮೂಲ ಹಕ್ಕುಪ ತದ ಹ ಚಿತ್ರ ೮ ಅಣೆ ಸ್ಪಾಂಪ್‌ ಪೇಪರ್‌ ಮೀಲೆ ಬರೆದಿರುವ. ಈ ಪತ್ರದಲ್ಲಿ 
ರಾಣಿ ವಿಕ್ಟೋರಿಯಾ, ಇಂಗ್ಲೆಂಡ್‌ ಅವರ ಭಾವ ಚಿತ್ರ ವಿರುವುದನ್ನು ಗಮನಿಸಿ. 


ಬಳ್ಳಾರಿಯಿಂದ ಹೊರಡಿಸಲಾಗಿರುವ ಈ ಕಾಗದದ ತೇದಿ ಜೂನ್‌ ೧೧, ೧೮೭೭ ಹಾಗೂ ತಾರೀಖು ೨೬ನೇ 
ಏಪ್ರಿಲ್‌ ೧೮೭೭ರಲ್ಲಿ ಮದ್ರಾಸ್‌ ರೆವಿನ್ಯೂ ಕಛೇರಿಯಿಂದ ಅಧಿಕೃತವಾಗಿ ಅಂಗೀಕರಿಸಲಾಗಿದೆ ಎನ್ನುವುದನ್ನು (ಕೆಂಚ ರೆಡ್ಡಿ) 
ರಂಗಾಪುರ ಈ ಪತ್ರಕ್ಕ ಇಬ್ಬರು ಸಾಕ್ಷಿಗಳಾಗಿ ಬಿ | ತಿರರ್ಮಲಿ ರಾಮರೂ ॥ ರ | ಮತ್ತು ಬಿ॥ ಶಂಕರಾವ ಮೇವುಂಡಿ 
ಅವರು ತಮ್ಮ ಕೈಬರಹದ ಸಾಕ್ಷಿ ನೀಡಿರುವುದನ್ನು ಚಿತ್ರದಲ್ಲಿ ಗುರುತಿಸಲಾಗುತ್ತದೆ. 

ಮೂಲ ದಾಖಲೆ ಛಾಯಾ ಚಿತ್ರ ೫. ಶ್ರೀ ಭಿಷ್ಠಪ್ರಯ್ಯ, ರಂಗಾಪುರ ಸಂಸ್ಥಾನ, ಇಂದಿನ ಮಾಗಳದಿಂದ ೨ ಕಿ.ಮೀ. 
ಬಳ್ಳಾರಿಜಿಲ್ಲೆ, ತುಂಗಭದ್ರಾತೀರದ ಬಲದಂಡೆ ವಿಠ್ಠಲಾಪುರ ತುಂಗಭದ್ರೆಯ ಎಡದಂಡೆ ಮುಂಡರಗಿ ತಾ. ಗದಗ ಜಿಲ್ಲೆ 
ಅವರ ಮನೆತನದಲ್ಲಿರುವ ಖಾತೆ, ಕಿರ್ದಿ ಪುಸ್ತಕ. ಇದರಲ್ಲಿ ಅವರ ಆಡಳಿತಕ್ಕೆ ಒಳಪಟ್ಟ ಅನೇಕ ಜಮೀನುಗಳು. ಅವನ್ನು 
ಸಾಗುವಳಿ ಮಾಡುತ್ತಿದ್ದವರ ರೆವೆನ್ಯೂ ಹೊಲಸಂಖ್ಯೆಗಳ ಸಹಿತ, ಯಾವ ಜಮೀನಿಗೆ ಎಷ್ಟುತೆರೆಗೆ ಕಟ್ಟುತ್ತಿದ್ದರು ಎಂದು 


೧೦೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪ್ರತಿ ವರುಷಜಮಾ ಬಂದಿಗೆ ಹಾಜರುಪಡಿಸುತ್ತಿದ್ದ ಒಂದು ಪುಸ್ತಕದ ವರುಷ ೧೭೮೩ನೇ ಇಸ್ತಿಯ ಪುಸ್ತಕದ ಮೇಲು 
ಹೂದಿಕೆ (ಅಟ್ಟ್ರಿಯ ಭಾಗ. ಮರಾಠಿ ಲಿಪಿಯಲ್ಲಿದೆ. 


PAE MEN ph 


ಚಿತ್ರ ೧೨ | ಚಿತ್ರ ೧೩ ಚಿತ್ರ ೧೪ 


ಮೂಲ ದಾಖಲೆ ೬ ಚಿತ್ರ ೧೩. ವಿಠ್ಠಲಾಪುರದ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಸಿಂಹಾಸನ ಮಂಟಪದ 
ಕಂಚಿನಿಂದ ಮಾಡಿರುವ ಚರಪೀಠ (Removable peethaು) ದ ಮೇಲಿರುವ ಶಾಸನ. ಇದರ ಇತರ ವಿವರಗಳನ್ನು 
ಇತಿಹಾಸ ಅಕಾದೆಮಿ, ಸೊಂಡೂರಿನಲ್ಲಿ ೧೯೯೫ ನಡೆಸಿದ ವಾರ್ಷಿಕ ಸಮ್ಮೇಳನದಲ್ಲಿ ಪ್ರಸ್ತುತ ಪಡಿಸಲಾಗಿದ್ದು ಈಗ ಅದರ 
ಮೂಲ ಲಿಪಿಯಿರುವ ಚಿತ್ರವನ್ನು ಪ್ರಕಟಿಸುತ್ತಿದ್ದೇನೆ. 


ಸು. ೪ ಅಡಿ ಎತ್ತರವಿರುವ ಶಾಸನೋಕ್ತ ಕಂಚಿನ “ಸಿಂಹಾಸನ ಮಂಟಪ”ದಲಿ ಸು.೫೦ಕೆ.ಜಿ. ಭಾರವಿರುವ 
ಪಾದರಸಲಿಂಗ “ಮಹಾಲಿಂಗೇಶ್ವರ”. 


ಮೇಲ್ಲಾಗದಲ್ಲಿ ಶಾಸನವಿರುವ ಗಜಗಳು ಹೊತ್ತಿರುವ 
ಶಿಲ್ಪ ಗಳನ್ನು ಒಳಗೊಂಡಿರುವ “ಚರಪೀಠ” (Removable). 
ಇದನ್ನು ಮಂಟಪದಿಂದ ಹೊರ ತೆಗೆದು ಇಲ್ಲಿ ಛಾಯಾಗ್ರಹಣ 
ಮಾಡಲಾಗಿದೆ. ಇದಮೇಲೇಯೇ ಶ್ರೀ ಮಹಾಲಿಂಗೇಶ್ವರ 
ಮೂರ್ತಿಇರುವುದನ್ನು ಗಮನಿಸಬಹುದಾಗಿದೆ. 


ಈ ಶಾಸನದ ಬಗೆಗೆಗಿನ ಹಚ್ಚಿನ ವಿವರಗಳನ್ನು 
ee re ಜ್‌ ್ಲುತಿಹಾಸದರ್ಶನ ೧೯೯೫ದಿಂದ ತಿಳಿಯಬಹುದು. ಇಲ್ಲಿ 
ಇದನ್ನು ಸಂಜ ಪಡಿಸಲು ಕಾರಣವೇನೆಂದರೆ ಈ ಶಾಸನದ ಮೂಲ ಪ್ರತಿಯನ್ನು ಅಲ್ಲಿ ಪ್ರಕಟಿಸಿರುವುದಿಲ್ಲ. ಆಗಿನ್ನೂ ಶೀ 
ಭಿಷ್ಟಪಯ್ಗನವರ ಪೂರ್ಣ ಖಚಿತ ಜೀವಿತಾಧಿಯ ಕಾಲದ ಬಗೆಗೆ ಸರಿಯಾಗಿ 'ಶಅದಿದಿಲ್ಲ. ಈಗ ಈ ಸಂಪ್ರಬಂಧದಲ್ಲಿ 
ಅವರ ಮನೆಯಲ್ಲಿ ದೊರೆತ ಮೇಲೆ ತೋರಿಸಲಾಗಿರುವ ಸನದಿನ ಪ್ರಕಾರ (ಚಿತ್ರ.೪) ಕ್ರಿ.ಶ. ೧೬೦೮ರಿಂದ ೧೬೯೮ 
ಎಂದು ಖಚಿತವಾಗಿದೆ. ಈ ಶಾಸನದ ಕಾಲ ಕ್ರಿಶ. ೧೬೩೫ ಇದು ಅವರ ಜೀವಿತದ ಅವಧಿಯಲ್ಲೇ ಅವರು ಪೂಜಿಸುತ್ತಿದ್ದ 
ರಸಲಿಂಗ “ಮಹಾಲಿಂಗೇಶ್ನರನಿಗೆ” ಅವರ ನಿರ್ದೇಶನದಂತೆ ಕಾಶಿವಿಶ್ವೇಶ್ವರ ಮತ್ತು ಅನ್ನಪೂರ್ಣಿಯರನ್ನು ಕುರಿತಾಗಿ ವತ 
ಆಚರಿಸಿದನಂತರ ಮನೋರಥ: ಪೂರ್ಣಗೊಂಡಿದ್ದರ ಗೌರವಾರ್ಥವಾಗಿ ಬೊಂಮಿಗಟ್ಟ ಸೀಮೆಯ ದೇಸಾಯಿದೇಶ 
ಕುಲಕರ್ಣಿ ವಂಶಸ್ಥರಾಗಿದ್ದ ತಿಂಮಪುನಮಗ ಕೋನಪ್ಪ ಎನ್ನುವವರು ಸಿಂಹಾಸನ ಮಂಟಪವೊಂದನ್ನು ಮಾಡಿಸಿ ಕೊಟ್ಟಿರುವುದನ್ನು 
ಉಲ್ಲೇಖಿಸುತ್ತದೆ. ಹೀಗಾಗಿ ಇದೊಂದು ಶ್ರೀಭಿಷ್ಠ್ಟಪ್ಪಯ್ಯನವರಲ್ಲಿ ಜನರಿಟ್ಟಿದ್ದ ಭಕ್ತಿ-ವಿಶ್ವಾಸಗಳ ಹೆಗ್ಗುರುತಾಗಿದ್ದು, ಇಂದಿಗೂ 

ವಿಠ್ಲಲಾಪುರದ ದೇವಸ್ಥಾನದಲ್ಲಿ ಕಂಡುಬರುತ್ತದೆ. 


ಇತಿಹಾಸ ದರ್ಶನ : ಸಂ. ೩೬1೨೦೨೧ | ೧೦೭ 


ಈ ಶಾಸನದ ಎರಡನೇ ವಿಶೇಷವೆಂದರೆ ಶ್ರೀಯುತ ಮಾಧವ ನಾಕಟ್ಟಿಯವರು "ಇತಿಹಾಸ ದರ್ಶನ'ದ ೨೫ನೇ 
ಸಂಚಿಕೆ ರಿವ್ಯೂ (ದಿ ಮಿಥಿಕ್‌ ಸೊಸೈಟಿ, ಬೆಂಗಳೂರು) ಕಾಲದಲ್ಲಿ ಅದುವರೆಗೆ ಇತಿಹಾಸ ದರ್ಶನದಲ್ಲ ಪ್ರಕಟವಾಗಿದ್ದ ಎಲ್ಲ 
ಶಾಸನಗಳಲ್ಲಿ ಇದೊಂದೇ ಕಂಚಿನ ಶಾಸನವೆಂದು ಗುರುತಿಸಿದ್ದಾರೆ. 

ಹಿನೆಯದಾಗಿ ಈ ಶಾಸನದಲ್ಲಿ ಉಲ್ಲೇಖಗೊಂಡಿರುವ “ಬೊಂಮಿಘಟ್ಟಿ” ಇಂದಿನ ಬೊಮ್ಮಾಗಟ್ಟಿ ಶ್ರೀ ಭಿಷ್ಠಪ್ರಯ್ಕನವರು 
ವಾಸಿಸುತ್ತಿದ್ದ ಮಾಗಳ, (ಅಂದಿನ ರಂಗಾಪುರ ಸಂಸ್ಥಾನ) ಹೂವಿನ ಹಡಗಲಿ ತಾಲ್ಲೂಕು ತುಂಗಭದ್ರಾ ನದಿಯ 
ಬಲದಂಡೆಯಿಂದ ಸುಮಾರು ೧೦೦ ಕಿ.ಮೀ. ದೂರದಲ್ಲಿದ್ದು ಅದು ವಿಜಯನಗರದ ಕಾಲದಿಂದಲೂ ಒಂದು “ಸೀಮೆ” 
ಆಗಿತ್ತೆಂದು ತಿಳಿದು ಬರುತ್ತದೆ. ಮಾಗಳವು ಹೂವಿನ ಹಡಗಲಿ ತಾಲ್ಲೂಕಿನಲ್ಲಿದ್ದರೆ ಬೊಮ್ಮಾಗಟ್ಟಿಯು ಕೂಡ್ಲೀಗಿ ತಾಲ್ಲೂಕಿನಲ್ಲಿದ್ದು 
ಇವೆರಡೂ ಸ್ಥಳಗಳು ಅಂದಿನ ಬಳ್ಳಾರಿಜಿಲ್ಲೆಗೆ ಸೇರಿದ್ದವು. ಬಳ್ಳಾರಿಜಿಲ್ಲೆಯ ರೆವೆನ್ಯೂ ಆಡಳಿತವು ಅಂದಿನ ಮದ್ರಾಸ್‌ 
ಪ್ರಾಂತ್ಯದಿಂದ ನಡೆಯುತ್ತಿತ್ತು ಎಂದು ಮೇಲೆ ತೋರಿಸಿರುವ ಇನ್ನಿತರ ಆಸ್ತಿ ಹಕ್ಕುಗಳ ಅಧಿಕಾರವು ಮದ್ರಾಸ್‌ನ ಬ್ರಿಟಿಷ್‌ 
ಇನಾಂ ಕಮೀಷಿನರ್‌ ಮತ್ತು ಗವರ್ನರ್‌ ನವರ ಕೈಯಲ್ಲಿತ್ತು ಎಂದು ತಿಳಿದುಬರುತ್ತದೆ. 


ಸಂಪ್ರಬಂಧದ ಸಾರಾಂಶ 


೧. ಮೇಲಿನ ದಾಖಲೆಗಳಿಂದ ತಿಳಿದುಬರುವ ಅಂಶವೇನೆಂದರೆ ಶ್ರೀ ಭಿಷ್ಠಪ್ರಯ್ಯ ರಂಗಾಪುರ ಸಂಸ್ಥಾನ, (ಮಾಗಳ; 
ವಿಠ್ಲಲಾಪುರ) ಇವರು ಹಂಪೆಯ ದ್ಹಾರಗೋಪುರವನ್ನು ನಿರ್ಮಿಸಿದವರೆಂದು (9) ಹೇಳುವ ಇಲ್ಲಿಯ ವರೆಗೆಗಿನ 
ಮೌಖಿಕ ಹೇಳಿಕೆ ಇತ್ಯಾದಿಗಳಿಗೆ ಉತ್ತರವಾಗಿ ಅವರ ಈಗಿನ ಮನೆತನದವರು ವಾಸವಾಗಿರುವ ವಿಠ್ಗಲಾಪುರ ಮುಂಡರಗಿ 
ತಾಲ್ಲೂಕು, ಗದಗ ಜಿಲ್ಲೆ ಅವರ ಮನೆತನದಿಂದಲೇ ದೊರೆತಿರುವ ದಾಖಲೆಗಳಲ್ಲಿಯ ಸನದಿನಲ್ಲಿರುವ ಐತಿಹಾಸಿಕ 
ಅಂಶಗಳಿಗೆ ಹೋಲಿಸಿ ತೇದಿಸಹಿತ ಇರುವ ಶಾಸನ, ಇತ್ಯಾದಿಗಳನ್ನು ದಾಖಲೆಗಳೊಂದಿಗೆ ಮೊದಲ ಬಾರಿಗೆ ಪ್ರಸ್ತುತ 
ಪಡಿಸಿರುವುದು. 

೨. ಶಾಸನವು ೧೭ನೇ ಶತಮಾನದ ಲಿಪಿಯಲ್ಲೇ ಇದ್ದು ಇದು ಶ್ರೀ ಭಿಷ್ಠಪ್ಲಯ್ಯನವರು ಜನಿಸಿದ ನಂತರ ಅವರ 
೩೭ನೇ ವಯಸಿನಲ್ಲಿ ಇರುವುದರಿಂದ ಅವರೊಬ್ಬ ಐತಿಹಾಸಿಕ ಪುರುಷರು ಮತ್ತು ಅವರಿಗೆ ರಸ ವಿದ್ಯೆ, ಸಿಂಹಾಸನ 
ಮಂಟಪದ ರಚೆನೆಗೆ ಕಾರಣವಾಗಿರುವುದರಿಂದ ಲೋಹವಿದೈೆ ಇತ್ಯಾದಿಗಳಲ್ಲಿ ಪರಿಣತಿ ಇತ್ತು ಎಂದು ಸಷ್ಟವಾಗುತ್ತದೆ. ಈ 
ಲಿಂಗದಿಂದ ಆಗಾಗ ಪಾದರಸ ಹೊರ ಬರುತ್ತಿದ್ದು ಅದರ ಸಂಗಹವನ್ನು ಅವರ ಮೆನತನದವರಲ್ಲಿ ಇರಿಸಲಾಗಿದೆ. ನಾನು 
ನೋಡಿದಂತೆ ೩ ಸಲ ಪಾದರಸವು ಹೊರಬಂದಿದ್ದರೂ ವಿಶೇಷ ಲೋಹದಿಂದ ಮಾಡಲಾಗಿರುವ ಈ ಲಿಂಗವು 
೨೦೨೧ಕ್ಕೆ ೩೮೬ ವರುಷ (ಕ್ರಿಶ. ೧೬೩೫ ಶಾಸನೋಕ್ತ ಮಂಟಪದ ತೇದಿ)ಗಳ ನಂತರವೂ ಇನ್ನೂ ಪಾದರಸದಲ್ಲಿ 
ಕರಗದೇ "ರುವುದು ಶ್ರೀ ಭಿಷ್ಠಪ್ರಯ್ಕನವರಿಗಿದ್ದ “ರಸ ಶಾಸ್ತ್ರದ” ಪರಿಣತಿಗೆ ಮತ್ತು ಭಾರತದ ರಸವಿದ್ವಾ, ಶಾಸ ಸ್ತಕ್ಕೆ ಅವರು 
ಒದಗಿಸಿರುವ ಪ್ರಮಾಣಕ್ಕೆ ಸಾಕ್ಷಿಯಾಗಿದೆ. ಪ್ರಾಯಶಃ ಠ್ಯ ಶಾಸನಕ್ಕಿಂತಲೂ. ವ ವಾ ತ "ರಂಗವು 
ರಚಿತವಾಗಿರಬೇಕೆಂದು ನನ್ನ ಅನಿಸಿಕೆ. ನನ್ನ ಈ ಅನಿಸಿಕೆಯನ್ನು ತೆಗ: ಅದರಿಂದ ಹೊರಬಂದಿರುವ ಪಾದರಸವನ್ನು 
ಈಗಿನ ರಸಾಯನ ಶಾಸ್ತ್ರದ ಮೂಲಕ ಪರಿಶೀಲನೆಗೆ ಒಳಪಡಿಸಿದರೆ ಖಚಿತವಾದ ಮಾಹಿತಿ ದೊರೆಯುವುದರಲ್ಲಿ ಸಂಶಯವಿಲ್ಲ. 


೩. “ಹಂಪೆಯ ಗೋಪುರದ ನಿರ್ಮಾಣ(9)/ಪುನರ್‌ ನಿರ್ಮಾಣ(2)ದ ಬಗೆಗೆಗಿನ ಮತ್ತು ಇಲ್ಲಿ ದೊರಕಿಸಲಾಗಿರುವ 
ಶ್ರೀಭಿಷ್ಠ್ಟಪ್ರಯ್ಯನವರ ಮನೆತನದಲ್ಲಿಯ ದಾಖಲೆಗಳ ಮಾಹಿತಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ವಿಜಯ ನಗರದ 
ಅರಸ ಕಾಲದಲ್ಲಿ ಉಪಯೋಗಿಸುತ್ತಿದ್ದುದು “ಶ್ರೀ ವಿರೂಪಾಕ್ಷ” ಎಂಬ ಒಪ್ಪ ಮಾತ್ರ. ಆದರೆ ಇಲ್ಲಿಯ ರೆವಿನ್ಯೂ ಪತ್ರದ 
ಮೇಲಿನ ದಾಖಲೆಗಳಲ್ಲಿ “ಶ್ರೀ ವಿರೂಪಾಕ್ಷ ವಿಜಯತೇ” ಎನ್ನುವ ಮುದ್ರೆ ಇರುವುದು ಅವರಿಗೂ ಮತ್ತು ಹಂಪೆಯ 
ಆಡಳಿತಕ್ಕೂ ಇದ್ದ ಸಂಬಂಧವನ್ನು ಖಚಿತಪಡಿಸುತ್ತದೆ. 

೪. ಸನದಿನಲ್ಲಿ ಬಂದಿರುವ ಐತಿಹಾಸಿಕ ಸಂಗತಿಗಳೂ ಮತ್ತು ಶ್ರೀ ಭಿಷ್ಠ್ಟಪ್ರಯ್ಕನವರನ್ನು ಕುರಿತಾಗಿ ಶ್ರೀಯುತ ಆಪ್ಟೆ 
ಮಾಸ್ತರರಿಂದ ರಚಿತವಾಗಿ ಆಲೂರು ವೆಂಕಟರಾಯ ಮುನ್ನುಡಿ ಇರುವ ಪುಸ್ತಕದಲ್ಲಿ ಬಂದಿರುವ ಐತಿಹ್ಯಗಳಿಗೆ ಮೇಲಿನ 
ಪುರಾವೆಗಳನ್ನು ತಾಳೆಮಾಡ ಬಹುದಾಗಿದೆ. ಈ ಪುಸ್ತಕದಲ್ಲಿರುವ ವಂಶಾವಳಿ ಮತ್ತು ಈ ಸನದಿನಲ್ಲಿರುವ ನಂಶಾವಳಿಯಲ್ಲಿ 
ಬಂದಿರುವ ಮಹದೇವಪ್ಪ್ರಯ್ಯ, ಶಿವಪುಯ್ಯ ಇವರ ಹೆಸರುಗಳನ್ನೊಳಗೊಂಡ ಮದ್ರಾಸ್‌ ಹಾಗೂ ಬೆಳಗಾಂ ಇನಾಂ 
ಕಮಿಷನರ್‌ ಅವರ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿರುವ ಅನೇಕ ತೇದಿಗಳು, ಇವರ ಮನೆತನದಲ್ಲಿನ ಇತರ ದಾಖಲೆಗಳಲ್ಲಿ 
ಹೃದರ್‌, ಟಿಪ್ಪುವಿನ ಕಾಲದ ಉಲ್ಲೇಖಗಳಿರುವುದನ್ನು ಗುರುತಿಸಬಹುದಗಿದೆ. ಇವುಗಳನ್ನು ಕುರಿತಾದ ವಿಸ್ತತ ಮಾಹಿತಿಗೋಸುಗ 


೧೦೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಬಾಳೇಹೊನ್ನೂರು ಇತಿಹಾಸ ಸಮ್ಮೇಳನದಲ್ಲಿ ಜರುಗಿದ್ದ-ಇತಿಹಾಸ ದರ್ಶನ ಸಂಪುಟದ ೩೯೦ರಿಂದ ೩೯೩ರ 
ವರೆಗಿನ ಭಿಷ್ಠಪ್ರಯ್ಯನವರ ಮನೆತನದ ದಾಖಲೆಗಳಲ್ಲಿ ಬೆಳಗಾವಿ ಇನಾಂ ಕಮೀಷನರ್‌ ಹೆಚ್‌.ಬರ್ಡ್‌ವುಡ್‌ನ ಲೇಖನವನ್ನು 
ನೋಡಬಹುದಾಗಿದೆ. ಇದು ತಾಮಗುಂಡಿ ಎಂಬ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದ್ದು, ಬ್ರಿಟಿಷ್‌ ಆಡಳಿತ ಕಾಲದ 
ಒಂದು ರೆವಿನ್ಯೂ ವಿಭಾಗದ ದೊಡ್ಡಹುದ್ದೆಯಾಗಿದ್ದ ಇನಾಂ ಕಮೀಷನರ್‌ ಒಬ್ಬ ಆ ವಿವಾದವನ್ನು ಬಗೆಹರಿಸಲು ೨೦ 
ಪುಟಗಳಷು ಸಾರ ಇತಿಹಾಸವನ್ನು ಕೂಲಂಕಷವಾಗಿ ಅಧ್ಯ ಯನ ಮಾಡಿ ಅಂದಿನ ಮೈಸೂರು. ಮಹಾರಾಪ್ಪ 
ಹಾಗೂ ಹೈದ್ರಾಬಾದ್‌ ಪ ಪ್ರಾಂತ್ಯದಲ್ಲಿ ಜರುಗಿದ್ದ ರ ಸಂಕ್ರಮಣ/ಸಂಚಲನಗಳನ್ನು ತೇದಿಗಳ ಸಹಿತ ವಿವರಿಸುವ 
ಮಹತ್ವಪೂರ್ಣ ದಾಖಲೆಯಾಗಿದೆ 


೫. ಮೇಲೆ ಉಲ್ಲೇಖಿಸಿರುವ ದಾಖಲೆಯಲ್ಲಿ ಹೂಟ್‌ ಎಂಬ ಇನ್ನೊಬ್ಬ ಬೆಳಗಾವಿ ಇನಾಂ ಕಮೀಷನರ್‌ ಹೇಳುವಂತೆ 
ನಾನು ನೋಡಿದ ದಾಖಲೆಗಳ ಪ್ರಕಾರ "ಮೂಲ ಭಿಷ್ಠಪ್ಪಯ್ಯ ಮಹಾಪುರುಷ ರಂಗಾಪುರ ಸಂಸ್ಥಾನದ (ಕ್ರಿಶ. ೧೭೦೨- 
೧೮೧೪) ಇವರು ಈಗಿನ ಫಿರ್ಯಾದುದಾರರ ಅಜ್ಜ. ತಾಮಗುಂಡಿ ಹಳ್ಳಿಯು ಕ್ರಿಶ. ೧೭೫೭ರಲ್ಲಿಯೂ ಭಿಷ್ಟಪ್ರುಯ್ಯನವರ 
ಮೊಮ್ಮಗ ಮಹಾದೇವಪ್ಪಯ್ಧನವರ ಅಧೀನದಲ್ಲಿತ್ತು. ಈ ದಾಖಲೆ ತಿಳಿಸುವಂತೆ ಸರ್ವೆ ಇನಾಮಿನ ಹಕ್ಕುದಾರಿಕೆ ಇದೇ 
ವ್ಯಕ್ತಿಗೆ ಮುಂದುವರೆದಿದ್ದು ಕ್ರಿಶ. ೧೭೭೬ರಲ್ಲಿ ಹೈದರಾಲಿಯು ಮರಾಠಿ ಕರ್ನಾಟಕವನ್ನು ಆಕಮಿಸುವವರೆಗೆ ಮುಂದುವರೆದಿದೆ” 
ಎಂದು ಹೇಳಿದ್ದಾನೆ. 


೬. ಲೇಖಕನಾಗಿ ನನ್ನ ಗಹಿಕೆಗೆ ನಿಲುಕುವಂತೆ ಹೇಳುವುದಾದರೆ ಮೇಲಿನ ತೀರ್ಪು ಅಥವಾ ಸ್ವಲಿಖಿತ ಹಸ್ಥಾಕ್ಷರಗಳನ್ನುಳ್ಳ 
ಇಬ್ಬರು ಇನಾಂ ಕಮೀಷನರ್‌ಗಳು ವಿಕ್ಟೋರಿಯಾ ಮಹಾರಾಣಿಯವರ ಸೀಲ್‌ ಇರುವ ಬಾಂಡ್‌ ಪೇಪರ್‌ ನಮೇಲೆ 
ಬರೆದಿರುವ ಈ ವಿವರಗಳನ್ನು ಕೂಲಂಕಷವಾಗಿ ಅದರಲ್ಲಿ ನಮೂದಿಸಿರುವ ತೇದಿಗಳನ್ನು ತಾಳೆ ಹಾಕಿನೋಡಿದಾಗ ಶ್ರೀ 
ಭಿಷ್ಟಪ್ರಯ್ಯ ರಂಗಾಪುರ ಸಂಸ್ಥಾನದ ವ್ಯಾಪ್ತಿ ಮತ್ತು ಗೌರವಗಳು ಹೇಗೆ ಮೈಸೂರು. ಮಹಾರಾಷ್ಟ್ರ ಪ ಪ್ರಾಂತಗಳಿಗೆ 
ಸಂಬಂಧಿಸಿತ್ತೆಂಬುದು ಸಷವಾಗುತದೆ. 

೭. ಅಷ್ಟೇ ಅಲ್ಲ ಈ ಲೇಖನದಲ್ಲಿ ಪ್ರಸುತ್ತಪಡಿಸಿರುವ ಶ್ರೀ ಭಿಷ್ಠಪ್ರಯ್ಯನವರ ಅಧಿಕೃತ ಮುದ್ರೆ ಇರುವ ಅವರ 
ಮನೆತನದ ಕಾಗದ ಪತ್ರಗಳು ಮದ್ರಾಸ್‌ ಗವರ್ನರ್‌ ಅವರ ಗಮನಕ್ಕೂ ಬಂದಿರುವುದನ್ನು ಇನ್ನೂ ಹೆಚ್ಚಿನ ವಿಷಯ 
ತಿಳುವಳಿಕೆಗಳಿಗೆ ಮೂಲ ಆಕರ ಸಾಮಗಿಗಳಾಗಿ ಮೊದಲ ಬಾರಿಗೆ ಇಲ್ಲಿ ಪ್ರಸ್ತಾಪವಾಗಿವೆ ಎಂದು ಒತಿಹೇಳಬೇಕಾಗಿದೆ. ಶ್ರೀ 
ಭಿಷ್ಟಪ್ರಯ್ಯನವರು ಮತ್ತು ಅವರ ವಂಶದವರು ಕರ್ನಾಟಕದ ಇತಿಹಾಸ, ರಸವಿಜ್ಞಾನ, ವಾಸ್ತು ಶಿಲ್ರ, ಸಂಸ್ಕೃತ, ಕನ್ನಡ, 
ಮರಾಠಿ ಇತ್ಯಾದಿ ಭಾಷೆಗಳಿಗೆ ಹಾಗೂ ಸಾಹಿತ್ಯಗಳ ಬಗೆಗೂ ವಿಸ್ತತವಾದ ಅಧ್ಯಯನಕ್ಕೆ ಅವಕಾಶವಿದೆ ಎಂದು EG 
ಮನೆತನದ ಭಂಡಾರದಲ್ಲಿರುವ ಅನೇಕ ಶಾಸ್ತ್ರಗಂಥಗಳಿಂದ ತಿಳಿದು ಬರುತ್ತದೆ. 

೮. ಇಲ್ಲಿ ಪ್ರಸ್ತಾಪಿಸಿರುವುದು ಕೇವಲ ಬೆರಳಣಕಿಕೆಯ ರೆವಿನ್ಯೂ ರೆಕಾರ್ಡ್‌ಗಳಷ್ಟೇ. ಉಳಿದವುಗಳನ್ನು ಮುಂದೆ ಮತ್ತೆ 
ಸ್ತಾಪಿಸಲಾಗುವುದು. ಈ ಬಗೆಗೆ ನೈಜ ಇತಿಹಾಸಕ್ಕೆ ಹೆಚ್ಚು ಮಹತ್ವ ಬರಬಹುದೆನ್ನುವ ಸದಾಶಯದೊಂದಿಗೆ ಈ 
ರ್ವ ಸಂಪ್ರಬಂಧವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. | 
[ಈ ಲೇಖನಕ್ಕೆ ತಮ್ಮ ಸಹಕಾರವನ್ನು ನೀಡಿ ಮೂಲ ದಾಖಲೆಗಳನ್ನು ಒದಗಿಸಿದ ಶ್ರೀಯುತ ದಿವಂಗತ ಎಸ್‌.ಡಿ. ಮಹಾಪುರುಷ, ರಂಗಾಪುರ 
ಸಂಸ್ಥಾನ, ವಿಧ್ಯಲಾಪುರ ಅವರ ಶ್ರೀಮತಿ kre ಇತರ ಕುಟುಂಬ ಸದಸ ಸರಿಗೆ ನನ್ನ ಹೃತ್ಪೂರ್ವಕ ನಮನಗಳು] 


೫ 8 


MN 
ae 
[NE 
¥ *Uue 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೦೯ 


ವಿಪಿ 
ಹುಲಗೂವಲಿವ ಅಪ್ರಹಕಟತ ಶಾಪವ 


ಶ್ರೀಮತಿ ಎಸ್‌.ವೈ. ನಿರ್ಮಲಾ* 


ಅಂದಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿಗೆ ಸೇರಿದ ಹುಲಗೂರಿನ ಸಿದ್ದಲಿಂಗೇಶ್ವರ ದೇವಾಲಯದ ಮುಂದೆ 
ತುಂಡಾಗಿರುವ ಶಾಸನವು ಇದುವರೆಗೆ ಎಲ್ಲೂ ದಾಖಲಾಗಿಲ್ಲ. 
ಚಾಳುಕ್ಕ ಜಗದೇಕಮಲ್ಲನ ಕಾಲಕ್ಕೆ ಸಂಬಂಧಿಸಿದ ಈ ಶಾಸನದ ಮೇಲ್ಭಾಗದ ಮಧ್ಯದಲ್ಲಿ ಶಿವಲಿಂಗವಿದೆ. ಶಿವಲಿಂಗವನ್ನು 
ಪೂಜಿಸುತ್ತಿರುವ ಯತಿ, ಹಸು-ಕರುವಿನ ಶಿಲವನ್ನು ಕಾಣಬಹುದಾಗಿದೆ. ಶಾಸನವನ್ನು ಭೂಮಿಯಲ್ಲಿ ಹೂತುಹಾಕಲಾದ 
ಕಾರಣ ೧೩ನೇ ಸಾಲಿನಂದ ಶಾಸನವನ್ನು ಓದಲು ಸಾಧ್ಯವಾಗಿಲ್ಲ. 
ಶಾಸನದ ಪಾಠ 


ಭಕ್ತಿಯುಕ್ತರುದಾರಗುಣತ್ತುಂರೆನಿಸಿದ್ದತ್ತ . ಸಿಂಗರ್ದಾರಿಣಿಗೆ ನೆಗಳೆ ಮೃದುವಾಕ್ಕದ ಸ್ಥಾಪಿಸಿದೀ ಶಿಳಾಶಾಸನಮಂ 


[ರು]ದ 
ಸಿ ಸಮಸ್ತ ಭುವನಾಶ್ರಯ ಶೀ ಪೃದ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾ 


ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಕಾಭರಣಂ ಶ್ರೀಮಜ್ಜಗದೇಕಮಲ್ಲದೇವರ ರಾಜ್ಯಮುತರೋ 
'. ಭವೃದ್ಧಿ ಪ್ರವರ್ಧ ಮಾನಮಾಚಂದ್ರಾರ್ಕತಾರಂ ಸಲುತಿರೆ ತತ್ಪಾದ A ಸಮಧಿಗತ ಪಂಚ 
. ಹಾಶಬ್ದ್ಬ ಮಹಾಸಾಮನ್ಹಾಧಿಪತಿ ಮಹಾಪ್ರಚಣ್ಣ ದಣ್ಣನಾಯಕ ಅಮ್ಮನ ಬಂಟ ಅರಿಘಟಾಮ. 
. ವಚೆಟ್ಟನಾಶ್ರಿತ ಜನಕಳ್ಗವೃಕ್ಷ ಭೃತ್ಯಚಿನ್ಹಾಮಣಿ ಸತ್ಯಕಾನೀನ ಸಮರ ಧುರನ್ನರ ಶ್ರೀಮದ್ದಣ್ಣನಾ 
[ಯ]ಕ [ವಾ]ವಣರಸರ್‌ ಪುರಿಗೆಆೌ್‌ ಮೂನೂಲುಂ ಭನ ಪದಿ ಪರ ಸುಖಸಂಕಥಾ ವಿನೋದದಿನಾಳುತಿರೆ 
. ಕರಿಪುನೃಪತಿ ಶಿರಶ್ವೇಖರ ಪ್ರಭಾವ ಪುಸಿದ್ದ . ಜಯವಿಜಯಚಕ್ರವರ್ತಿ ಪ್ರಸಾದೋಪಲ 
. ಚಿಹ್ನಪ್ರಪಂಚ ಪ೦ಚಮಹಾಶಬ್ದ ಮಹಾಸಾಮನ್ತ . ಲಕ್ಷ್ಮೀಕಾನ್ತ ಮಣಲೇರಾನ್ವಯ ಪ ಪ್ರಸೂತ 
೧೦ ಚ್ಚನ ಪ್ರಣೂತಂ ಪುರಿಗೆಜ್‌ ಪುರವರೇಶ್ವರ ವೀರಮ[ಹೇ]ಶ್ತರಂ ಭಗವದರ್ಹತ್ತರಶ್ತರ . .. 
೧೧ ಕಮಳ ಮಧುಕರ ವಿನಯ ರತ್ನಾಕರಂ ಪ್ರಚಣ್ಣಮ ....... 
೧೨ ... ಷಣಂ ವಿನಯ ಸಂಚಾ 


ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ. ಕಲ್ಯಾಣ ಚಾಲುಕ್ಕ ಜಯದೇಕಮಲ್ಲನ ಉಲ್ಲೇಖ ಬಂದಿರುವುದರಿಂದ ಇದನ್ನು 
ಕ್ರಿಶಂ೧೦೧೫-೧೦೪೨ರ ಕಾಲಕೆ ಸೇರಿಸಬಹುದುದಾಗಿದೆ. ಶಾಸನದಲ್ಲಿ ಪಾರಂಪರಿಕದ ಬಿರುದಾವಳಿಗಳನ್ನು ಕಾಣಬಹುದು. 
ಜಗದೇಕಮಲ್ಲನ ದಂಡನಾಯಕನಾದ ವಾವಣರಸನು ಪುಲಿಗೆಜ್‌ ಮುನ್ನೂರು ಹಾಗೂ ಬೆಳ್ಳೆಲ ಮುನ್ನೂರು ಪ್ರದೇಶಗಳನ್ನು 
ಆಳುತ್ತಿದ್ದನೆಂದು ತಿಳಿದುಬರುತ್ತದೆ. ಮಹಾಸಾಮಂತಾಧಿಪತಿ, ಅಮ್ಮನಭಂಟ, ಅರಿಘಟಾಮ, ಆಶ್ರಿತಜನ ಕಲ್ಲವ್ಯಕ್ಷೆ ಭೃತ್ಯಚಿನ್ಹಾಮಣಿ 
ಸತ್ಯಕಾನೀನ ಸಮರ ದುರಂಧರ ಎಂದೆಲ್ಲ ಶಾಸನ ವರ್ಣಿಸಿದೆ. ಈತನಿಗಿರುವ ಬಿರುದಾವಳಿಗಳನ್ನು ಗಮನಿಸಿದರೆ ಕಲ್ಯಾಣ 
ಚಾಲುಕ್ಕರ ಪ ಪ್ರಸಿದ್ಧ ಸ ಸಾಮಂತಾಧಿಪತಿಯಾಗಿದ್ದನೆಂದು ತೋರುತ್ತದೆ. ಇವನಿಗೆ ಕೊಂಕಣ ವ ಎಂದು ಬಡ 
ಉಂ: ಮತ್ತೊಂದು ಶಾಸನ ಹೇಳಿದೆ. 


ಮಣಲೇರ ವಂಶಕ್ಕೆ ಸೇರಿದ ವ್ಯಕ್ತಿಯೊಬ್ಬನನ್ನು (ಹೆಸರು ಹಾಳಾಗಿದೆ) ಜಯವಿಜಯ ಚಕ್ರವರ್ತಿ, ಪ್ರಸಾದೋಪಲ 
- ಚಿಹ್ನಪ್ರಪಂಚ, ಪ೦ಚೆಮಹಾಶಬ; ಮಹಾಸಾಮನ್ನ ಎ೦ದು ಉಕ್ಷನಾಗಿದ್ದು, ಪುಲಿಗೆಜ್‌ಯ ಪುರವರೇಶ್ವರ, ವೀರ 


Ar RCP KET SAEs rE 


* ನಂ. ೨೨೩, ಚನ್ಸಮ್ಯನಕೆರೆ ಅಚ್ಚುಕಟ್ಟು, ತ್ಯಾಗರಾಜನಗರ, ಬೆಂಗಳೂರು, ಮೊ: ೯೭೪೩೩ ೦೬೧೮೬ 


೧೧೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮಹೇಶ್ವರ ಭಗವರ್ಹತ್ನರಶ್ವ್ತರ ಮದುಕರ ವಿನಯ ರತ್ನಾಕರ ಪ್ರಚಣ್ಣನೆಂದು ಹೊಗಳಿದೆ. ಬಹುಶಃ ಇವನು 
ವೀರಮಾಹೇಶ್ವರಧರ್ಮಕ್ಕೆ ಸೇರಿದವನಾಗಿದ್ದಿರಬೇಕು. 


ಹುಲಗೂರನ್ನು ತೃಣಗ್ರಾಮವೆಂದು ಮತ್ತೊಂದು ಶಾಸನವು ಕರೆದಿದೆ. ಕ್ರಿಶ. ೧೧೭೪ರಲ್ಲಿ ಕಳಚೂರಿ ಬಿಜ್ಜಳನ ಮಗ 
ರಾಯಮುರಾರಿ ಸೋವಿದೇವನ ಆಳ್ಗಿಕೆಯಲ್ಲಿ ಕೇರೆಮಯ್ಯ ದಂಡನಾಯಕನು ಪಾನುಂಗಲ್ಲು ೫೦೦ನ್ನು ಆಳುತ್ತಿರುತ್ತಾನೆ. 
ಇನವ ದಂಡನಾಯಕನಾದ ಮಹೇಶ್ವರ ಎಂಬುವವನು ಕೂತಕುಳಿ ೩೦ನ್ನು ಆಳುತ್ತಿದ್ದು, ಅದರೊಳಗಿದ್ದ 
ತೃಣಗ್ರಾಮ(ಹುಲ್ಲುಂಗೂರು)ದ ರಾಮನಾಥದೇವರಿಗೆ ಅಡಕೆಯ ಮೇಲಿನ ಸುಂಕವನ್ನು ಬಿಟ್ಟಂತೆ ಹೇಳಿದೆ. ಬಹುಶಃ 
ಹುಲ್ಲುಂಗೂರು ಸಂಸ್ಕೃತಿಕರಣಗೊಂಡು ತೃಣಗ್ರಾಮ ಆಗಿರಬೇಕು. 


ಈ ಮಾ ಛತ್ರ, ಕೆರೆ ಹೂದೋಟ ಹಾಗೂ ಬ್ರಾಹ್ಮಣರ ಮನೆಗಳಿಂದ ಅಲಂಕೃತವಾಗಿದ್ದು ಗ್ರಾಮ. ಇಲ್ಲಿ 
ರಸಭರಿತವಾದ "ಕಬ್ಬಿನ ಗದ್ದೆಗಳಿಂದ ಕೂಡಿದ್ದು, ಅಡಕೆ, ಮೆಣಸು, ಅರಿಸಿಣ, ಮುಳ್ಳುಸೌತೆ, ಕುಂಬಳಕಾಯಿಯನ್ನು ಇಲ್ಲಿ 
ಬೆಳೆಯಲಾಗುತ್ತಿದ್ದು ಎಂದು ಶಾಸನದಿಂದ ತಿಳಿದುಬರುತ್ತದೆ. ಪನ್ನಯಾದ ಅಧಿಷ್ಲಾಯಕನಾಗಿದ್ದ ಮಾಯಿದೇವ ಹುಲ್ಲಂಗೂರ 
ನಿಡುಗುಂದೆಗೆ ಮಲ್ಲಿಕವೈೆ ಗಾವುಂಡಿಯ ಮಗನಾದ ಎರಕಗಾವುಂಡನು ಪನ್ನಾಯದ ಸುಂಕವನ್ನು ಸರ್ವಬಾದಾಪರಿಹಾರವಾಗಿ 


ನೀಡಿದನ್ನು ದಾಖಲಿಸಿದೆ. 


ಯಾದವ ಕನ್ನರದೇವನ ಕಾಲದಲ್ಲಿ ಆತನ ಮಹಾಪ್ರಧಾನಿಯಾಗಿದ್ದ ತಿಪ್ರರಸ ಹಾಗೂ ಆತನ ಪತ್ನಿ ಗೊಣಮಹಾದೇವಿಯು 
ಅನಾದಿ ಬಣಂಜುಪಟ್ಟಣವಾದ ಹುಲಗೂರು ೧೨ ಜನ ಗಾವುಂಡರು ಸೇರಿ ವ್ಯಾಪಾರಿಗಳಿಗೆ ಆ ಸ್ಥಳದ ದನಬಳ(ಎತ್ತಿನ 
ಸುಂಕ)ವನ್ನು ಬಿಟ್ಟಂತೆ ಹೇಳಿದೆ. | 


ರಾಷ್ಟ್ರಕೂಟ ನಿತ್ಯವರ್ಷನು ರಾಜ್ಯಭಾರ ಮಾಡುತ್ತಿದ್ದಾಗ ಅಂಕಬ್ಬರಸಿಯು ಪುಲ್ಲಂಗೂರಿನ ಶತ್ರುಗಳನ್ನು ಸೋಲಿಸಿ 
ಈ ಪ್ರದೇಶವನ್ನು ಅಳುತಿರುತಾಳೆ. ಇಲ್ಲಿನ ಪುಲ್ಲಂಗೂರಬೆಗೆ "ಆರು ತೋಟಗಳನ್ನು ೨೪ ಮತ್ತರು ಹೊಲವನ್ನು ಜಾತ್ರೆಗಾಗಿ, 
ಮುಖವಾಡಗಳಿಗಾಗಿ ೨೪ ದ್ರಮವನ್ನು ನೀಡಿದಂತೆ ದಾಖಲಿಸಿದೆ. 


ತುಟಿತ. ಕಾಲದ ಟಾ, ದೊರೆತಿಲ್ಲ. ಬಹುಶಃ ಇಮ್ಮಡಿ ಜಯಸಿಂಹ ಜಗದೇಕಮಲ್ಲನ (೧೦೧೫-೧೦೪೨) 
ಕಾಲದ್ದಿರಬಹುದು. ಚಾಳುಕ್ಕ ಜಗದೇಕಮಲ್ಲನ ರಾಜ್ಯ ಭಾರ ಮಾಡುತಿದ್ದಾಗ ಅವನ ದಂಡನಾಯಕನಾಗಿ ವಾವಣರಸನು 
ಪುರಿಗೆರೆ ೩೦೦, ಬೆಳ್ಳೊಲ ೩೦೦ ಪ್ರದೇಶವನ್ನು ಅಳುತ್ತಿದ್ದ. ಇವನ ಕೈಕೆಳಗೆ ಮಣಲೇರ ವಂಶದ ಒಬ್ಬ ಅಧಿಕಾರಿ ಇದ್ದಂತೆ 
ಹೇಳಿದೆ. ಇಲ್ಲಿಂದ ಮುಂದೆ ಶಾಸನಪಾಠ ಭೂಮಿಯಲ್ಲಿ ಸ ಸೇರಿದೆ. 

ಮಣರಾದಿತ್ಯನಾದ ಮಾರಸಿಂಘಯ್ಯನು ಪುರಿಗೆರೆ ೩೦ರ ಗಾವುಂಡನಾಗಿದ್ದ ಸಂದರ್ಭದಲ್ಲಿ ಗಂಗಮಹಾದೇವಿಯನ್ನು 
ವಿಜ್ಞಾಪನೆ ಮಾಡಿ ಪುಲ್ಲಂಗೂರಬ್ಲೆಯ ಪುಟ್ಟವಾದುದನ್ನೆಲ್ಲಾವನ್ನು ಬಿಡಿಸಿದನೆಂದಿದೆ. 

ಹುಲಗೂರು ಮೊದಲಿಗೆ ಪುಲ್ಲಂಗೂರಬ್ಬೆ (ಕ್ರಿಶ. ೯೭೨), ಹುಲಗೂರು (ಕಿ.ಶ. ೧೦೩೯), ಹುಲ್ಲಂಗೂರು (ಕ್ರಿ.ಶ. 
೧೧೫೪), ತೃಣಗಾಮ (ಕ್ರಿಶ. ೧೧೭೪) ಹೆಸರುಗಳಿದ್ದುದು ಕಂಡುಬರುತ್ತದೆ. ಅಲ್ಲದೆ ರಾಷ್ಟಕೂಟರು, ಕಲ್ಫ್ಯಾಣ ಚಾಳುಕ್ಕರು 
ಇಲ್ಲಿ ಆಳ್ಳಿಕೆ ನಡೆಸಿದ್ದನ್ನೂ ಕಾಣಬಹುದಾಗಿದೆ. ಜೈನ, ವೀರಮಾಹೇಶ್ವರ ಧರ್ಮಗಳನ್ನೊಳಗೊಂಡಂತೆ ಎಲ್ಲ ಧರ್ಮಗಳಿಗೂ 
ಆಶ್ರಯವಾಗಿದ್ದುದನ್ನು ಶಾಸನಗಳ ಮೂಲಕ ನಿದಾನ 

ಅಕ್ಷರಗಳನ್ನು ಆಳವಾಗಿ ಕೊರೆಯಲಾಗಿದ್ದು ಶಾಸನದ ಮಧ್ಯ ಒಡೆದಿರುವ ಭಾಗದಲ್ಲಿನ ಅಕ್ಷರಗಳು ಹಾಗೂ 
ಶಾಸನದ ಆರಂಭದ ಸಾಲುಗಳ ಆರಂಭದ ಅಕ್ಷರಗಳು ಹಾಳಾಗಿವೆ. 

[ಶಾಸನವನ್ನು ಓದಿಕೊಟ್ಟು, ಪ್ರಬಂಧ ಮಂಡಿಸಲು ಅವಕಾಶ ನೀಡಿದ ಗುರುಗಳಾದ ಡಾ. ದೇವರಕೊಂಡಾರೆಡ್ಡಿಯವರಿಗೆ ಅನಂತ ಧನ್ಯವಾದಗಳು] 


i 
} 
} 


7 i 
"ey “Bh 
| He 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೧೧ 


೨೮ 
ಹುಆಯಾರು ವಿರಕ್ತಮಠದ ಧರ್ಮಶಾಪನ 


ಮಹಿ. ಯಶೋದಾ ರಾಜಶೇಖರಪ್ಪ* 


ಹುಳಿಯಾರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ದೊಡ್ಡ ಊರು. ಇಲ್ಲಿ ಚಿತ್ರದುರ್ಗದ 


ಶ್ರೀ ಜಗದ್ಗುರು ಮುನುಪಠಾನೇಂಿಪ ಬೃಹನ್ನಠದ ಶಾಖಾಮಠವಾದ 'ಜ್ವಲತ್ವಂಠದ ಮಹಂತಪನವರ ವಿರಕ್ರಮಠ'ವಿದೆ. 
ಪ್ರಸ್ತುತ ಧರ್ಮಶಾಸ ನ ತಾಮಪ ಟ ಇದಕೆ ಸಂಬಂಧಿಸಿದೆ. ಹಿಂದೆ ಶ್ರೀ "ಮುರುಘರಾಜೇಂದ ಬೃಹನ್ನಠವು 'ವೀರತೈೆ ವ- 
ಲಿಂ ಗಾಯತ ಧರ್ಮದ ಟ್‌ ಇಮ್‌ 'ಕೇಂದ ಮಠವಾಗಿತ್ತು. 


ಹುಳಿಯಾರು ವಿರಕ್ತ ಮಠದ ಸ್ಥಾಪಕರು ಜ್ವಲತ್ವಂಠ ಮಹಂತಪುನವರು. ಇವರು ೧ನೆಯ ಮುರಿಗೆ ಸ್ಟಾಮಿಗಳ 
ಅರ್ಥಾತ್‌ ಮುರಿಗೆ ಶಾಂ ತವೀರ ದೇಶಿಕರ (೧೬೪೨9-೧೭೦೩) ನೇರ ಶಿಷ್ಕರು. ೧೮ನೆಯ ಶತಮಾನದ ಆರಂಭಕ್ಕಾಗಲೇ 
ಅವರಿಂದ ಈ ಮಠ ಇಲ್ಲ ಸ್ಞಾತನಲಸಾಸಿದ್ದಾಟ ಜಲತ್ತಂಠ i Se ಇಲ್ಲಿಂದ ಕೊಡಗಿನ ಕೊಡಲಿ (ಕೊಡ್ಲಿಪೇಟೆ) 
ಮಠಕ್ಕೆ ಹೋಗಿ ಅಲ್ಲಿ ಸಾಕಷು ಸಾಮಾಜಿಕ "ಜಾಗೃತಿ ಮೂಡಿಸಿ ಪ್ರಸಿದ್ದರಾಗಿದ್ದವರು. ಪ್ರಸ್ತುತ ಈ ಧರ್ಮಶಾಸನ 
ಹಾಕಿಸಿಕೊಟ್ಟಿದ್ದು ೧೮೦೨ರಲ್ಲಿ. ಅಷು ಹೊತ್ತಿಗೆ ರ ಇರಲಿಲ್ಲ. ಆದರೆ : ಮುರಿದುವರಿದ Re ಮಠದ ಗುರುಪರಂಪರೆಯಲ್ಲಿ 
ಈ ಶಾಸನ 'ಹಾಕಿಸಿದ ಕಾಲಕ್ಕೆ Re ಮಠದ ಸೀಠಾಧಿಕಾರಿಗಳು ಯಾರಿದ್ದರೋ ತಿಳಿಯದು. ಆ ವಿವರ ಈ ಶಾಸನದಲ್ಲಾಗಲಿ 
ಬೇರೆಡೆಯಲ್ಲಾಗಲಿ ಬಂದಿಲ್ಲ | 

ಈ ತ್ರಾಮಪಟ ಶಾಸನದ ಉದ್ದ ೫ ಖೀ, 
ಮುಂಬದಿ ಹಿಂಬದಿ ಸೇರಿ ಉದ್ದನೆಯ ೯೭ ಸಾಲು ಬರಹ ಸು 


Br 


9s (Mw 
4ನ 
(9 
PAN 
O 

Y 
10 


pe ದರ್ಮ ಶಾಸನ ಆರಂಭವಾಗುವುದು “ನಮಸು ುಂಗ ಶಿರಶುಂಬಿ...” ಎ೦ಬ ಪಸಿದ್ದ ಶಿವಸ್ತೋತ್ರದಿಂದ. ಶಾಸನವು 
ಶಾಲಿವಾಹನ ಶಕ ೧೭೨೪ರ ಅವಧಿಯನ್ನು ಹೇಳಿ, ಹುಳಿ ಯಾರಿನಲ್ಲಿ ನಿರ್ಮಿತವಾಗಿರುವ ಜಲತ್ಮಂ ಂಠದ ಮಹಂತಪುನವರ 
ಎರಕ್ಷ ಮಠ ಮುರುಘಾ ಸಂಪ್ರದಾಯಕ್ಕೆ ಸೇರಿದ್ದೆಂಬುದನ್ನು ಸೂಚಿಸಿ. ಸುಭೇದಾರರು KR ಶಿರಸೆ ಸ್ನೇದಾರರು, 
ಸ್ಥಳದ ನಾಡಿಗರು, ಸ್ಥಳದ ಶ್ಯಾನುಃ ಗರು. ಸುರಿಕದ ಮಣಿಹಗಾರರು, ಸ್ಥಳದ ಗೌಡರು. Ree ಗಿಸ್ಥಳ `ಪರಸ್ಥಳದ 
ಐವತ್ತಾರು ದೇಶದವರು ಕುಳಿ SINE ಸಕಲರೂ ಧರ್ಮವನ್ನು ಅಃ ಪೇಕ್ತಿಸ ಏಕೋಭಾವದಿಂದ ಒಪ್ಪಿ ಒಡಂ೦ಬಟ್ಟು, ಈ 
ವಿರಕ್ತ "ಮಠಕ್ಕೆ ಧರ್ಮವನ್ನು ನಡೆಸಿಕೊಡುವ ಬಗ್ಗೆ ಈ ಶಾಸನವನ್ನು ಮ ಮುಂದೆ ಹೇಳಿದಂತೆ ನಡೆಸಿಯಿಸಿಕೊಂಡು 
ಬರದೇ ಕು ಎ೦ಿಬುದಾಗಿ ನಿರ್ಣಯ ಮಾಡಿ ಕೊಟ್ಟಿರುವುದೆಂಬುದರ ವಿವರವನ್ನು ಹೇಳುತ್ತದೆ. ಈ ವಿರಕ್ಷಮಠಕ್ಕೆ ಪರಸ್ನಳದಿಂದ 
ವಿರಕ್ಷರು, ಚರಮೂರ್ತಿಗಳು, ಪರಸ್ಥ ಸ್ಸಳದವರು ಬಂದು ಆಶ್ರಯಿಸುವುದಕ್ಟೂ ಮಠದ ದೀಪಾರಾಧನೆ ಬಗ್ಗೆಯೂ ಅನನುಕೂಲವಾದ 
ಕಾರಣ ಇಂಥಾ ಪ್ಯಾಟಿಮನೆ ಸ್ಥ ಸ್ಥಘದಲ್ಲಿ ಇರುವ ಒಂದು ಮಠ ಈ 'ಪಕಾರ ಇರತಕ್ಕದ್ದು ಸರಿಯಲ್ಲ ಎಂಬುದಾಗಿ ಸಕಲ 
ದೇಶದವರು ಕುಳಿ ತುಕೊಂಡು ತಂತಮ್ಮ ಪುತ್ರ ಪೌತ್ರ ಪಾರಂಪರ್ಯವಾಗಿ ಈ ಧರ್ಮವನ್ನು ಶಾಶ್ನತವಾಗಿ ನಡೆಸಿಕೊಂಡು 
ಬರಬೇಕು ಎಂಬುದಾಗಿ ನಿಗದಿ ಮಾಡಿ ಕೊಟ್ಟಿರುವುದಾಗಿ ಸಹ ಹೇಃ ಲಾಗಿದೆ. ಈ ಪಕಾರ Rs ಹುಳಿಯಾರು ಸುಂಕದಲ್ಲಿ 
ನಾನಾ ದಿನಸಿನ ಸಾಗಣೆಗೆ, ಬದ್ದನೆ (-ವರ್ತ ನೆ ಪ್ರಕಾರ ಲೆಕ್ಕಹಾಕಿ ಕೊಡಬೇಕಿದ್ದ ಸಾಗಣೆಗೆ, ನಡೆ ಒಂದಕ್ಕೆ ಕಂಟೀರಾಯಿ 
ಅರ್ಧವೀಸವನ್ನು, ಮಠಕ್ಕೆ ಕೊಡುವುದಕ್ಕೆ ಈ ಧರ್ಮವನ್ನು ಶಾಶ್ನತವಾಗಿ "ನಡೆಸಿಕೊಂಡು ಹೋಗುತ್ತೇವೆಂದು ಸ್ಥಳ 

A ಸಛದವರು, ಸಕಲರು ಒಪಿ ಒಡಂಬಟ್ಟು ಸ ಸೂರ್ಯ ೦ದ ಸ ಸಾಕ್ತಿಯಾಗಿ ಬರೆಸಿಕೊಃ ಬರು ಎರದು ಈ ಶಾಸನದಲ್ಲಿ 
. ನ ಸಹಪ್ತಾಧ್ಯಾಪಕರು (ನಿ). ಜಯಚಾಮರಾಜೇಂದ್ರ ಬಡಾವಣೆ. ಚಿತ್ರದುರ್ಗ. ಮೊ. ೮೦೯೫೫ ೦೩೧೪೧ | 


ಉಕ್ತವಾಗಿದೆ. ಅನಂತರದಲ್ಲಿ ಈ ಧರ್ಮರಕ್ಷಣೆ ಮಾಡಿದವರಿಗೆ ಬರುವ ಪುಣ್ಯ ಮಾಡದವರಿಗೆ ಬರುವ ಪಾಪ- ಈ 
ಶಾಪಾಶಯಗಳ ವಿವರಗಳಿವೆ. ಆನಂತರದಲ್ಲಿ ಇದಕ್ಕೆ ಸಹಿ ಹಾಕಿದ ಮಹಾರಾಜ ಶ್ರೀ ಸುಭೇದಾರ ಸದಾಶಿವರಾಯರು, 
ಶಿರಸ್ಟೇದಾರ ಕೃಷ್ಣಪನವರು ನಾರಾಯಣರಾಯರು, ನಾಡಿಗ ಶಂಕರರಾಯರು, ರಾಯಪುನವರು, ಸ್ಥಳದ ಶ್ಯಾನುಬೋಗರು, 
ಶೇಷಪುನವರು, ಕ್ಷೇತಪಾಲಯ್ಯನವರು, ಹಬ್ಬಾರು ಚೆನ್ನಪುನವರು, ಸುಂಕದ ಮಣಿಹಗಾರರು, ಹುಳಿಯಾರು ಲಿಂಗೇಗೌಡರು, 
ಸ್ಥಳದ ಪಟ್ಟಣಶೆಟ್ಟಿ ಲಿಂಗಪ ಸನವರು. ಕೊರಟಗೆರೆ ಬತೆಟ, ಹೀಗೆ ನೂರಾರು (ಸುಮಾರು ೨೫೦) ಜನರು ಒಪಿತ ಹಾಕಿದ 
ಉಲ್ಲೇಖ ಇದೆ. ನಾನಾ ವೃತ್ತಿಯವರು, ಎಲ್ಲಾ ರೀತಿಯ ವ್ಯಾಪಾರಿಗಳು, ಹದಿನೆಂಟು ಜಾತಿಯವರು ಅಷ್ಟೇ ಅಲ್ಲ ಆರೇಳು 
ಮುಸ್ಲಿಂ ಜನಾಂಗದವರು, ವೈಶ್ಯರು, ಬ್ರಾಹ್ಮಣರು. ಶಜಜಾರರೆ ಕೌರಿಕರು, ನೇಕಾರರು, ಕಮ್ನಾರ ಕೆಲಸದವರು- ಹೀಗೆ 
ಜಾತ್ಯತೀತವಾಗಿ ಎಲ್ಲ ಕುಲದವರೂ ಕಸಬಿನವರೂ ಇಲ್ಲಿ ಒಪ್ಪಿತ ಹಾಕಿರುವುದು ಆಶ್ಚರ್ಯ ಹುಟ್ಟಿಸುತ್ತದೆ. ಆ ಮಠ 
ಲಿಂಗಾಯತ ಮಠವಾದರೂ ಸಮಾಜದ ಎಲ್ಲ ಜನರ ಹಿತವನ್ನು ಬಯಸುತ್ತಿದ್ದ ಹಾಗೂ ಎಲ್ಲ ಕುಲದವರ ಗೌರವಕ್ಕೆ 
ಪಾತ್ರವಾಗಿದ್ದ ಮಠವಾಗಿತ್ತೆಂದು ಸ ಸ್ಪಷ್ಟವಾಗುತ್ತದೆ. ಇದಲ್ಲದೆ ಉತ್ತರ ಕನ್ನಡ, ದಕ್ಷಣ ಕನ್ನಡ, ಮಲೆನಾಡು. ಆಂಧ್ರಪದೇಶ. 
ತಮಿಳುನಾಡು- ಇಂಥ ಕಡೆಯಿಂದ ಬಂದಂಥವರ ಒಪ್ಪಿತಗಳೂ ಇರುವುದನ್ನು ನಾರುನದುವಿರುನೆ 


ಶಾಸನದಿಂದ ವ್ಯಕ್ತವಾಗುವ ಹಲವು ಗಮನಾರ್ಹ ವಿಶೇಷಗಳನ್ನು ಹೀಗೆ ಪಟ್ಟಮಾಡಬಹುದು : 


೧) ಹುಳಿಯಾರು ಪಟ್ಟಣ ೧೮ನೇ ಶತಮಾನಕ್ಕಾಗಲೇ ಒಂದು ಪಸಿದ್ದ ಪಟ್ಟಣವಾಗಿತ್ತು. ನಾನಾ ರೀತಿಯ ವ್ಯಾಪಾರಿಗಳು 
ದೂರ ದೂರದಿಂದ ವ್ಯಾಪಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದರು. ಪೆನುಗೊಂಡೆ, ವೆಂಕಟಗಿರಿ, ಅನಂತಪುರ, ಹಿಂದೂಪುರ, 
ಧರ್ಮಾವರಂ, ಅಮರಾವತಿ, ತ್ಯಾಂಪಲ್ಲಿ, ಸೊರಬ, ಹಾವೇರಿ, ಮುದ್ದಲಾಪುರ, ಆನಂದಪುರ, ರಾಣೇಬೆನ್ನೂರು, 
ಕೊಪ್ಪ, ಮಂಡಗದ್ದೆ, ಬಸವಾಪಟ್ಟಣ, ಸಾಗರ, ಬಾಳುಪೇಟಿ, ಗದ್ದಾಲ, ಸಾಗರ, ಬಳ್ಳಾರಿ, ಚೆನ್ನಗಿರಿ, ಗಂಗಾವರ, 
ನಾಗಲಾಪುರ, ಕುಂಶಿ, ಭದ್ರಾವತಿ, ಹೂಳಹೊನ್ನೂರು ಹೀಗೆ ನೂರಾರು ಊರುಗಳ ಹೆಸರುಗಳು, ವ್ಯಾಪಾರಿಗಳ 
ಹೆಸರುಗಳು ಇಲ್ಲಿವೆ. 

೨) ಚಿತ್ರದುರ್ಗದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಮಠದ ಶಾಖಾಮಠವಾದ ಇದು ಬೃಹನ್ಮಠ ನಡೆಯುತ್ತಿದ್ದ 
ದಾರಿಯಲ್ಲಿಯೆ, ಶರಣ ಸಂಸ್ಥೃತಿಯ ಜ್ಯಾತ್ಯತೀತ ನಿಲವುಗಳನ್ನು ಹೊಂದಿ ದಾಸೋಹ, ಆತಿಥ್ಯ ನಿರ್ವಹಿಸುತ್ತಿತ್ತು "ಈ 
ಮಠಕ್ಕೆ ಎಲ್ಲ ಜಾತಿಯ, ವೃತ್ತಿಯ ಜನರು ಬಂದಾಗ ವಸತಿ, ನೀಡುತ್ತಿದ್ದರು. ಈ ರೀತಿ = ಮಠ ಕೇವಲ 
ek ಉಪದೇಶವನ ನ್ನಷ್ಟ ನೀಡದೆ, ಸಾಮಾಜಿಕ ಸೇವೆಯಲ್ಲೂ ತನ್ನನ್ನು ತೊಡಗಿಸಿಕೊಂಡಿತ್ತು. 


೩) ಈ ಶಾಸನವು ಮತೊಂದು ಮುಖ ಸ sa ಅಂಶವನ್ನೂ ಒಳಗೊಂಡಿದೆ: ಇಲ್ಲಿ ಪರಸ್ಪರ ಕೊಳುಕೊಡುಗೆಯಿಂದ 
ಒಂದು ಸುಭದ್ರ ಸಾಮಾಜಿಕ ಸ ಸ್ಪಾಸ್ಸ್ಯ ದ ವ್ಯವಸ್ಥೆ ನಡೆದುಬಂದಿತ್ತು ಎಂಬುದು ಇದರಿಂದ ತಿಳಿಯುತ್ತದೆ. ಠೂ ಮಠಕ್ಕೆ 
ಲಿಂಗಾಯತ ಧರ್ಮದ ಹರಗುರು ಚರಮೂರ್ತಿಗಳಂತಹ ಧಾರ್ಮಿಕ ವ್ಯಕ್ತಿಗಳಲ್ಲದೆ, ವ್ಯಾಪಾರಿಗಳು EE 
ಹಲವು ವೃತ್ತಿಯವರು ಬರುತ್ತಿದ್ದು ಆರಂಭದ ಕಾಲದಲ್ಲಿ ಸ್ವಲ ರ) ಜನಕಷ್ಟೆ ವ್ಯ ವವಸ್ಥೆ ಸಯಿದ್ದು pe ೨ ಸ್ಥಳಾವಕಾಶವಿಲ್ಲದೆ, 
a ಕೊರತೆಯಾದಾಗ. ಇದನ್ನು ಪಂತನಲಷ್‌ ಅಲ್ರಿ ಬರುವ ಎಲ್ಲ ಸಾಮಾಜಿಕರೂ ಮಠ 
ನಮಗೆ ಅನುಕೂಲ ಮಾಡುತ್ತಿದೆಯೆಂದೂ ಮ ಕೂಡ ಏನಾದರೂ ಅನುಕೂಲ ಮಾಡಿ ಮಠದ ಅನನುಕೂಲವನ್ನು 
ನಿವಾರಿಸಬೇಕು ಎಂದೂ ಯೋಚಿಸಿದುದು ಅವರೆಲ್ಲರೂ ಈ ಮಠವನ್ನು ತಮ್ಮ ಮಠವೆಂದು ಭಾವಿಸಿದ್ದರೆಂಬುದನ್ನು 
ಸೂಚಿಸುತ್ತದೆ. ಹಾಗಾಗಿಯೆ ಎಲ್ಲ ವೃತ್ತಿಯ ನೂರಾರು ಜನ ಸೇರಿ ಅದಕ್ಕೆ ತೆರಿಗೆಗಳ ಒಂದು" ಭಾಗವನ್ನು 
ಅಧಿಕಾರಿಗಳ ಒಪಿಗೆ ಮೇರೆಗೆ pg ಬಯಸುತ್ತಾರೆ. "ಹಾಗೆಯೇ ಶಾಸನ ದವನ ಹೆಸರೂ ಕೂಡ ಇದು 
ಅವನ ಒಪ್ಪಿತವೂ' ಇದರಲ್ಲಿದೆ. ಹಾರಾತ್ರಿ ಗೂಳಪ್ಪ ವಿಂಬುವನ್ನು ಇದನ್ನು ಸುಂದರವಾಗಿ ಕೆತ್ತಿ ಕೊಟ್ಟಿದ್ದಾನೆ. ಈ 
ಅಂಶಗಳೆಲ್ಲವೂ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚರಿತ್ರೆಯ ದೃಷಿಯಿಂದ 'ಮುಖ್ಯವೆನಿಸುತ್ತವೆ. 

೪) ಈ ಶಾಸನ ನಮ್ಮ ಹಿಂದಿನ ಸಮಾಜದಲ್ಲಿ ಮಠಗಳು ಅದರಲ್ಲೂ ವೀರಕೈವ ಲಿಂಗಾಯತ ಮಠಗಳು, ಧಾರ್ಮಿಕ 

ಕೇಂದಗಳಾಗಿದ್ದರೂ, ಜೊತೆ ಜೊತೆಯಲ್ಲೇ ಸಮಾಜದ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುತ್ತಿದ್ದುದು ಸಾಮಾಜಿಕರೂ 

ಪರಸ್ಪರ ಕೊಳುಕೊಡುಗೆಗಳಿಂದ ಒಂದು ಆರೋಗ್ಯಕರ ವ್ಯವಸ್ಥೆಯನ್ನು ರೂಪಿಸಿದ್ದುದು ಆರೋಗ್ಯಕರ ರೀತಿಯಲ್ಲಿ 
ಆರ್ಥಿಕಾಭಿವೃದ್ದಿಯನ್ನು ಮಾಡುತ್ತಿದ್ದುದು ಇಲ್ಲಿ ಕಾಣುತ್ತದೆ. 


' ಇತಿಹಾಸ ದರ್ಶನ: ಸಂ. ೩೬೧೦೧ | ೧೧೩ 


ಈ ಎಲ್ಲ ಕಾರಣಗಳಿಂದ, ಚಿತ್ರದುರ್ಗದ ಬೃಹನ್ನಠದಂತೆ 
ಆ ಪರಂಪರೆಯ ಶಾಖಾಮಠಗಳು ಕೂಡಾ ಸಾಮಾಜಿಕ 
ಸ್ಪಾಸ್ಕೃವನ್ನು ಹೇಗೆ ತಮ್ಮ ಧ್ಯೇಯವಾಗಿಸಿಕೊಂಡಿದ್ದುವು 
ಎಂಬುದಕ್ಕೆ ಹುಳಿಯಾರಿನ ಈ ಮಠ ಒಂದು ಪ್ರತ್ಯಕ್ಷ 
ಸಾಕ್ಷಿಯಾಗಿದೆ. 

[ಈ ಶಾಸನವನ್ನು ಮರುಪರಿಶೀಲನೆ ಮಾಡಿ ಇದರ ಪಾಠವನ್ನು 
ಬರೆದುಕೊಟ್ಟ ಶಾಸನ ತಜ್ಞರಾದ ಡಾ. ಬಿ. ರಾಜಶೇಖರಪ್ಪನವರಿಗೆ 


ಧನ್ಯವಾದಗಳು]. 
ಈ 


ಗಾ 


OV ಇತಿಹಾಸ ದರ್ಶನ: ಸಂ. ಹ೬ಿ/೨೦೨೧ 


kX 


ನೀರಬಲ್ಲಾಆದೇವ 'ವಾಡು' - ಹಿಲಿಯರ ಹಘಭೆ, 
ಒಂದು ವಿವೇಚನೆ 


ಪಿ.ವಿ. ಕೃಷ್ಣಮೂರ್ತಿ * 


ಹಲವು ಶಾಸನಗಳಲ್ಲಿ ವೀರಬಲ್ಲಾಳದೇವನಾಡು ಎಂಬ ನಾಡೊಂದರ ಉಲ್ಲೇಖವಿದೆ. ಇದು ವಿಶಿಷ್ಠವಾದುದಾಗಿದೆ. 
ಈ ನಾಡನ್ನು ಪ್ರಸ್ತಾಪಿಸುವ ಶಾಸನಗಳ ಕಾಲ, ಸಂದರ್ಭಗಳ ಹಿನ್ನೆಲೆಯನ್ನು ಅವಲೋಕಿಸಿದರೆ; ಅಲ್ಲಿ ಅಂತರಗತವಾಗಿರುವ 
ಹಲವು ಸಂಗತಿಗಳನ್ನೂ ಅವುಗಳ ಸ್ವರೂಪವನ್ನೂ ಸಮಾಕಾಲೀನ ರಾಜಕೀಯ ಸ್ಲಿತಿಗತಿಗಳೊಂದಿಗೆ ಸಮೀಕರಿಸಿಕೊಂಡು 
ಪರಿಶೀಲಿಸಿ ವಿವೇಚಿಸುವ ಅಗತ್ಯವಿದೆಯೆಂದು ಅನಿಸುತ್ತದೆ. "ನಾಡು' ಎಂಬುದು ಕೇವಲ ಭೌಗೋಳಿಕ ಆಡಳಿತಾತ್ಮಕ 
ಪ್ರದೇಶ ಸೂಚಕವಷ್ಟೇ ಆಗಿದ್ದಿತೆಂದು ಹೇಳಲು ಬರುವುದಿಲ್ಲ. ಅದಕ್ಕೆ ಅನೇಕ ಪರ್ಯಾಯ ಅರ್ಥಗಳಿರುವುದನ್ನು ನಾವು 
ಗಮನಿಸಬೇಕಾಗುತ್ತದೆ. ನಾಡು ಎಂಬುವ ಪದಕ್ಕೆ ಕನ್ನಡ ನಿಘಂಟುಗಳಲ್ಲಿ ಜನವಸತಿಯ ಪ್ರದೇಶ, ದೇಶ, ರಾಜ್ಯ, ಭೂಮಿ. 
ನೆಲ, ಸಾಮಾನ್ಯ ಜನ ಎಂಬ ಅರ್ಥಗಳಿವೆ. 


ಕಶ. ೧೩೦೦ ಅನಂತರದಲ್ಲಿ ಬೆಂಗಳೂರು ಜಿಲ್ಲೆಯ ಬೆಂಗಳೂರು ನಗರದ ಪೂರ್ವ ಅಂಚಿನಲ್ಲಿದ್ದ ಬೇಚಿರಾಕ್‌ 
ಬೇಲೂರು"; ಬೆಂಗಳೂರು ಪೂರ್ವ ತಾಲ್ಲೂಕಿನ ವಿಭೂತಿಪುರ” ಮತ್ತು ದೊಡ್ಡನೆಕ್ಕುಂದಿ," ಆನೆಕಲ್‌ ತಾಲ್ಲೂಕಿನ 
ಬನ್ನೇರುಘಟ್ಟ"; ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕಿನ ದೊಡ್ಡಕಡತ್ತೂರು” ಗ್ರಾಮಗಳಲ್ಲಿನ ತಮಿಳು ಶಾಸನಗಳಲ್ಲಿ 
ವೀರಬಲ್ಲಾಳದೇವನಾಡು ಎಂಬ ಒಂದು ನಾಡಿನ ಉಲ್ಲೇಖವು ಕಂಡುಬಂದಿರುತ್ತದೆ. ಇವೆಲ್ಲವೂ ಹೊಯ್ದಳ ಮುಮ್ಮಡಿ 
ವೀರಬಲ್ಲಾಳನ ಆಳ್ಗಿಕೆಯ ಕಾಲಕ್ಕೆ ಸೇರಿದವಾಗಿವೆ. ಈ ಶಾಸನಗಳ ಕಾಲ ವ್ಯಾಪ್ತಿ ಕ್ರಿಶ. ಸು. ೧೩೦೩ ರಿಂದ ೧೩೦೮ 
ಆಗಿದೆ. ಈ ಪ್ರದೇಶದ ಮೇಲೆ ಮುಮ್ಮಡಿ ವೀರಬಲ್ಲಾಳನ ಆಳ್ಗಿಕೆ ಪ್ರಾರಂಭವಾಗುವುದಕ್ಕೆ ಮೊದಲು, ಅವನ ಚಿಕ್ಕಪ್ಪನಾದ 
ಹೊಯ್ದಳ ವೀರರಾಮನಾಥನ ಆಳ್ಗಿಕೆ ನಡೆದಿತ್ತು. ಅವನು ಕ್ರಿಶ. ೧೦೨೯೫ ಡಿಸೆಂಬರ್‌ ೧೯ರಂದು ಗತಿಸಿದ" ನಂತರ ಅವನ 
ದುರ್ಬಲ ಮಗ ವಿಶ್ವನಾಥನೂ ಕ್ರಿಶ. ೧೨೯೮ರಲ್ಲಿ ಮರಣಿಸಿದನು. ಅನಂತರದಲ್ಲಿ ಇಡೀ ಹೊಯ್ದಳರಾಜ್ಯ ಮುಮ್ಮಡಿ 
ವೀರಬಲ್ಲಾಳನ ಆಳ್ಗಿಕೆಗೆ ಒಳಪಟ್ಟಿತು. ಆ ಸಂದರ್ಭದಲ್ಲಿ ಅಂದರೆ ಕ್ರಿ.ಶ. ೧೩೦೧-೧೩೦೨ರ ಅವಧಿಯಲ್ಲಿ ಮುಮ್ಮಡಿ 
ವೀರಬಲ್ಲಾಳನು ಹಸರ್‌ಕುಂದಾಣಿ ರಾಜ್ಯದ ನಾಡುಗಳಾದ ವಿರವಿನಾಡು, ಮುರಶನಾಡು, ಮಾಶಂದಿನಾಡು, ವೆಪ್ಲೂರ್‌, 
ಎರುಮರೈನಾಡು, ಇಲೈಪಾಕ್ಕುನಾಡು, ಕಳವರನಾಡು, ಅಂಬಡಕ್ಕಿನಾಡು ನೊಣ್ಣುಂಗುಟಿ, ಕೈವಾರನಾಡು, ಕುವಲಾಳನಾಡು, 
ತೇಕ್ಕಲ್‌ನಾಡು, ಐಯ್ಗಬುಟಗನಾಡು, ಎಲವೂರ್‌ನಾಡು, ಎಯಿಲ್‌ನಾಡು, ತಗಡೈನಾಡು., ಪುಜಖುಮಲೈನಾಡು > 
ಅದಿಗೈಮಾನಾಡು, ಪೈಯ್ಯೂರ್‌ಪಟ್ರು, ಪೆಣ್ಣೈಯಾಂಡಾರ್‌ಮಡಂ, ಪುಲಿಯೂರ್‌-ನಾಡು ಮತ್ತು ಇತರ ಎಲ್ಲ ನಾಡುಗಳ 
ಎಲ್ಲ ದೇವಸ್ಥಾನಗಳು ಮತ್ತು ಮಠಗಳಲ್ಲಿನ ಎಲ್ಲಾ ವಿಧವಾದ ಪೂಜಾ ಕೈಂಕರ್ಯಗಳಿಗೆ ಎಲ್ಲಾ ವಿಧದ ತೆರಿಗೆಗಳನ್ನು ಮನ್ನ 
ಮಾಡಿ ದತ್ತಿ ಬಿಟ್ಟ ವಿವರವು ಬೆಂಗಳೂರು, ಕೋಲಾರ, ಧರ್ಮಪುರಿ, ಕ್ರಿಷ್ನಗಿರಿ, ತಿರುವಣ್ಣಾಮಲೆ, ಕಡಲೂರು ಜಿಲ್ಲೆಗಳಿಗೆ 
ಸೇರಿದ ಅನೇಕ ಸ್ಥಳಗಳಲ್ಲಿನ ಶಾಸನಗಳಲ್ಲಿ ಬಂದಿದೆ" ಹೀಗೆ ಹೊಸದಾಗಿ ಮುಮ್ಮಡಿ ಬಲ್ಲಾಳನ ವಶಕ್ಕೆ ಬಂದ ಈ 
ಪ್ರದೇಶದ ಜನಸಮುದಾಯಗಳನ್ನು ತನ್ನೆಡೆಗೆ ಆಕರ್ಶಿಸುವ ಸಲುವಾಗಿಯೇ ಮೇಲ್ಕಂಡಂತಹ .ದೇವಾಲಯ, ಬಸದಿ, 
ಮಠಗಳಿಗೆ ವಿಪುಲ ದಾನದತ್ತಿಗಳನ್ನು ಮುಮ್ಮಡಿ ವೀರಬಲ್ಲಾಳನು ಘೋಷಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ. 


ಇದರ ನೆರಳಿನಲ್ಲೇ ಬೆಂಗಳೂರಿನ ಪೂರ್ವ ದಿಸೆಯಲ್ಲಿನ ಬೆಂಗಳೂರು ಪೂರ್ವ, ದಕ್ಷಿಣ, ಆನೇಕಲ್‌ ತಾಲ್ಲೂಕುಗಳು; 
ಕೋಲಾರ ಜಿಲ್ಲೆಯ ಮಾಲೂರು ಮತ್ತು ಪ್ರಾಯಃ ನೆರೆಯ ತಮಿಳು ನಾಡಿನ ಕ್ರಿಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲ್ಲೂಕು 
ಪ್ರದೇಶಗಳಲ್ಲಿ ವೀರಬಲ್ಲಾಳದೇವನಾಡನ್ನು ಪ್ರಸ್ತಾಪಿಸುವ ದಾಖಲೆಗಳು ಕಂಡುಬಂದಿರುವುದು ಗಮನಾರ್ಹ ಅಂಶವಾಗಿದೆ. 
ಇದೇ ಸಂದರ್ಭದಲ್ಲಿ ಮುಮ್ಮಡಿ ವೀರಬಲ್ಲಾಳನು, ರಾಮನಾಥನ ವಶದಲ್ಲಿದ್ದ ಹೂಯಲಳರಾಜ್ಯದ ಭಾಗಗಳನ್ನು ಸಂಪೂರ್ಣವಾಗಿ 


*#82, ಶ್ರೀಕೃಷ್ಣ ಕೃಪ', ೩ನೆಯ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್‌, ಹಲಿವದರ ಕ್ರಾಪ್‌, ಅಂಜವಾಫುರ ಅಂಚೆ, ಬೆಂಗಳೂರು. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೧೫ 


ತನ್ನ ಆಳ್ಗಿಕೆಗೆ ಒಳಪಡಿಸಿಕೊಳ್ಳುವಲ್ಲಿ ಅನೇಕ ಸ್ಥಳೀಯ ನಾಯಕರು ಕೈಜೋಡಿಸಿದ್ದರು. ಪ್ರಾಯಃ ಆ ನಾಯಕರುಗಳ 
ಒಕ್ಕೂಟವೇ “ವೀರಬಲ್ಲಾಳದೇವ ನಾಡು” ಎಂದು ತೋರುತ್ತದೆ. 


ವೀರಬಲ್ಲಾಳದೇವನಾಡಿನ ಸಂಬಂಧದಲ್ಲಿ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಸುಮಾರು ೨೦ಕ್ಕೂ ಅಧಿಕ ಸಂಖ್ಯೆಯ 
ನಾಯಕ, ಅಧಿಕಾರಿ, ಗಾಮುಂಡರ ಹೆಸರುಗಳೊಂದಿಗೆ ಶರಗುನಾಡ ಪೆರಿಯನಾಡಿನ ನಿವಾಸಿಗಳು, ಮಾಸಂದಿನಾಡಿನೊಳಗಿನ 
ಪೆರಿಯನಾಡಿನ ನಿವಾಸಿಗಳು. ಮಾಸಂದಿನಾಡಿನಲ್ಲಿ ಮೇಲಮುಕ್ಕಿಲ್‌ನ ತಿರುಮಖ್‌ಪಟ್ರು, ಮಾಶಂದಿನಾಟ್ಟಿನ ಪಶ್ಚಿಮ ಭಾಗದ 
ಮೆನ್ನುಗತ್ತುನಾಟ್ಟು ನಾಯಕತನ ವೆಪ್ಪ್ಲೂರಿನ ವಣಿಕವರ್ಗ ಅಂದರೆ ಪಟ್ಟಣಸ್ಹಾಮಿಗಳ ಪ್ರಸ್ತಾಪಗಳು ಬಂದಿರುವುದನ್ನು 
ಗಮನಿಸಬಹುದಾಗಿದೆ. ವೀರಬಲ್ಲಾಳದೇವನಾಡಿನ ಪ್ರಮುಖರಲ್ಲಿ ಮೇಲೆ ಉಲ್ಲೇಖಿತ ಪ್ರದೇಶಗಳಿಗೆ ಸೇರಿದ ಹಲವು 
ಮುಖಂಡರುಗಳು ಒಳಗೊಂಡಿರುವುದು ಕಂಡುಬರುತ್ತದೆ. ಈ ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ 
"ವೀರಬಲ್ಲಾಳದೇವನಾಡು' ಹಲವು ಪ್ರದೇಶಗಳ ನಾಯಕರ ಅಂದರೆ ನಾಳ್ಗಾವುಂಡರ ಒಕ್ಕೂಟವಾಗಿದ್ದಿತೆಂಬುದು ಸ್ಪಷ್ಟವಾಗುತ್ತದೆ. 
ಅಂದ ಮೇಲೆ ವೀರಬಲ್ಲಾಳದೇವನಾಡು ಎಂಬುದು ಭೌಗೋಳಿಕ ಅಥವಾ ಪ್ರಾದೇಶಿಕ ವಿಭಾಗವಾಗಿರದೆ, ಅದೊಂದು 
ಸಭಾಸದರ ಕೂಟ, ಎಂಬುದು ಮನವರಿಕೆಯಾಗುತ್ತದೆ. 


ನಾಡು-ಮಹಾನಾಡು ಎಂಬುವ ಪದಗಳಿಗೆ ಸಭೆ, ಕೂಟ, ಸಮಾವೇಶ ಎಂಬ ಅರ್ಥಗಳನ್ನು ಶಬ್ದಕೋಷಗಳು 
ನೀಡುತ್ತವೆ. ಹಾಗೇ ಹಿರಿಯ ಇತಿಹಾಸಜ್ನರಾದ ಪ್ರೊ. ಜಿ.ಎಸ್‌. ದೀಕ್ಷಿತ್‌ ಅವರು ತಮ್ಮ "ಲೋಕಲ್‌ ಸೆಲ್ಫ್‌ ಗೌರ್ಲಮೆಂಟ್‌ 
ಇನ್‌ ಮಿಡೀವಲ್‌ ಕರ್ನಾಟಕ” ಕೃತಿಯಲ್ಲಿ ಗುರುತಿಸಿರವಂತೆ ಇಂತಹವು; ನಾಡ "ಗಣ್ಯ ಹಿರಿಯರ ಕೂಟ' ಎಂಬುದು 
ನಿಶ್ಚಿತ.” ಈ ಶಾಸನಗಳಲ್ಲಿ ಕಂಡುಬರುವ ಪೆರಿಯನಾಡು ಅಂದರೆ ಹಿರಿಯನಾಡು ಎಂಬುದನ್ನು ಹಿರಿಯರ ಅಥವಾ 
ಗಣ್ಯರಸಭೆ ಎಂದು ಸಮೀಕರಿಸಬಹುದೆಂದು ತೋರುತ್ತದೆ. ಹೀಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಬರುವ ಪೆರಿಯ/ 
ಪಿರಿಯ/ಹಿರಿಯನಾಡು ಎಂಬುದು ಇಂತಹ ಹೊಣೆಗಾರಿಕೆಯನ್ನು ಪಡೆದಿರುವ ಸಭಾಸದರ ಕೂಟಗಳೇ ಆಗಿವೆ ಎಂದು 
ಹೇಳಬಹುದಾಗಿದೆ. 


ಪೆರಿನಾಡು ಎಂದರೆ ಹಿರಿಯನಾಡು ಎಂದರ್ಥ, ಪೆರಿನಾಡು ಅಥವಾ ಹಿರಿನಾಡು ಎಂಬುವ ಉಲ್ಲೇಖಗಳು 
ಮುಖ್ಯವಾಗಿ ದಕ್ಷಿಣ ಕರ್ನಾಟಕದ ಹಲವಾರು ಪ್ರದೇಶದ ಶಾಸನಗಳಲ್ಲೂ ಕಂಡುಬರುತ್ತದೆ. ಸಾಮಾನ್ಯವಾಗಿ ಅಂತಹ 
ಪ್ರದೇಶಗಳ ಮೇಲೆ ಯುವರಾಜರನ್ನು ಆಡಳಿತಾನುಭವಕ್ಕಾಗಿ ಅಲ್ಲಿ ನೇಮಿಸಿರವುದನ್ನು ವಿದ್ವಾಂಸರು ಗುರತಿಸಿದ್ದಾರ". 
ಅದೇನೆ ಇದ್ದರು ಪ್ರಧಾನವಾಗಿ ಹೊಯ್ದಳರ ಕನ್ನಡ ಶಾಸನಗಳಲ್ಲಿ ಕಂಡುಬರುವ ನಾಳ್ಗಾವುಂಡ/ ನಾಡಗೌಡ/ ಪ್ರಭುಗೌಡ/ 
ಗೌಡಪಜೆ/ ಪಟ್ಟಣಸ್ತಾಮಿ ಎಂಬುವವರುಗಳಿಗೆ ಸಮಾನಾಂತರವಾಗಿ ಇರುವುದನ್ನು ಮನಗಾಣಬಹುದು. 


ಪೆರಿಯನಾಡು ಅಥವಾ ಹಿರಿಯನಾಡುಗಳ ಪ್ರಸ್ತಾಪವಿರುವ ಕೆಲವನ್ನು ಇಲ್ಲಿ ಉದಾಹರಿಸಬಹುದು: 


ಉದಾ: ನಿಗರಿಲಿ ಚೋಳಮಂಡಲದ ಕೈವಾರನಾಡಿನ ಅಮ್ದಡಕ್ಕಿ ಪಟ್ರುವಿನ ಪೆರೆಯನಾಡಿನವರು; ತೇಕ್ವಲ್‌ ನಾಡಿನ 
ಪೆರಿಯನಾಡು, ಪೊನ್ನಣಿಗನಾಡಿನ ಪೆರಿಯನಾಡು ಪುಲ್ಲಿಯೂರ್‌ ನಾಡಿನ ಪೆರಿಯನಾಡು; ಮಾಶಂದಿನಾಡಿನ ಪೆರಿಯನಾಡು; 
ಕೈವಾರನಾಡಿನ ಪೆರಿನಾಡು; ಇಳವಂಜಿನಾಡಿನ ಪೆರಿಯನಾಡು; ಪುದನಾಡಿನ ಪೆರಿನಾಡು; ಕುವಲಾಳನಾಡಿನ ಪೆರಿಯನಾಡು); 
ಕುಲಾಳದ ಪೆರಿಯನಾಡು; ಇಲನಾಡಿನ ಪೆರಿಯನಾಡು,; ಪೆರಿಯನಾಡಿನ ಮಾಯಿಲಂಗ್ಯೆ; ಪೆರಿಯನಾಡಿನ ಮಾಯಿಲಂಗೈ 
ಮದುರಾಂತಕ , .. ನಾಡಿನ ಇಡೈನಾಡಿನ ಪೆರ್ರಿಯನಾಡ್‌; ಇಡೈನಾಡಿನ ಪೆರ್ರಿಯನಾಡ್‌; ಮುಡಿಕೊಂಡ ಚೋಳ ಮಂಡಲಂನ 
ಗಂಗೈಕೊಂಡ ಚೋಳವಳನಾಡಿನ ಪೆರಿಯನಾಡಾದ ಇಡೈನಾಡು;; ಹಿರಿಯನಾಡಿನ ಮಹಾಪುಭು; ಹಿರಿಯನಾಡ ಮಹಾಪುಭು, 
ಕುಮಾರನಾಡಾದ ಹಿರಿಯನಾಡಾದ ತೊಳ”ನಾಡಾದ ಕರೆಯಗಾವುಂಡರು . ; .. .ಪೆರಿನಾಡಿನ; ಹಿರಿಯನಾಡಿನ 
ಮಹಾಪ್ರಭು; ಜಿನ ಶಾಸನ ಪೆರಿಯನಾಡ್‌; ಪೆರಿಯನಾಡಾದ ಇಡೈನಾಡ್‌; ಮದುರಾಂತಕ . . . ಇಡೈನಾಡಿನ 
ಪೆರಿಅನಾಡ್‌ ಎರುಮರೈನಾಡಿನ ಪೆರಿಯನಾಡಿನವರು; ತೇಕ್ಕಲ್‌ ನಾಡಿನ ಪೆರಿಯನಾಡು ಇತ್ಯಾದಿ. 


ವೀರವಲ್ಲಾಳದೇವನಾಡನ್ನು ಉಲ್ಲೇಖಿಸುವ ಶಾಸನಗಳು 


ಕ್ರಿಶ. ೧೩೦೪ರ ಬೆಂಗಳೂರು ಪೂರ್ವ ತಾಲ್ಲೂಕಿನ ಪಶ್ಚಿಮದ ಗಡಿ ಅಂದರೆ ಇಂದಿನ ಎನ್‌.ಎ.ಎಲ್‌ ಸಂಸ್ಥೆಯ 
ಅವರರಣಕ್ಕೆ ಸೇರಿ ಹೋಗಿರುವ ಬೇಚಿರಾಕ್‌ ಬೇಲೂರು ಗ್ರಾಮದ ಸೋಮೇಶ್ವರ ದೇವಾಲಯದ ಶಾಸನವು ಶರಗುನಾಡ 
ಪೆರಿಯನಾಡಿನ ನಿವಾಸಿಗಳು, ವೀರವಲ್ಲಾಳದೇವನಾಡಿನ ನಾಯಕತನವನ್ನು ಮಾಡುವ ಶೆಂಬಿದೇವರು ವಿಲ್ಲಗಾಮುಂಡರು 
ವೆಪ್ಪೂರ . .ದೇವ ಕಾಚ್ಚಿ.. .ಜೀಯರು, ಐಕ್ಕ ಜೀಯ . . ವೆಪ್ಲೂರ ಪರಶುರಾಮನು ಮಾರಶೆಟ್ಟಿಯರು ಮಾಲೈ ಪೆರ್ರಡೆಯು 


೧೧೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮುಕ್ಕ್ಯಣಶೆಟ್ಟಿಯಾರು ಗಂಗಕ್ಕೋನುಂ ಇಳ್ಳೆಯ ವಿಲ್ಲಗಾಮುಂಡರು ಇದಕ್ಕೆ ಊಟ್ಟಾ... ಗಳು ಸೇರಿ ದತ್ತಿ ನೀಡಿರುವ 
ವಿವರವಿದ್ದಂತಿದೆ. (ಎ.ಕ. ೯, ಬೆಂಗಳೂರು ೭೫-೧೩೦೪) 


ಕ್ರಿಶ. ೧೩೦೪ರ ಮುಮ್ಮಡಿ ವೀರಬಲ್ಲಾಳನ ಶಾಸವೊಂದು ಬೆಂಗಳೂರು ಪೂರ್ವ ತಾಲ್ಲೂಕಿನ ದೊಡ್ಡನೆಕ್ಕುಂದಿ 
ಗ್ರಾಮದಲ್ಲಿದ್ದು, ವೀರವಲ್ಲಾಳದೇವನಾಡಿನ ನಾಯಕತನವನ್ನು ಮಾಡುವ ಪಿಲ್ಲಗಾವುಂಡನನ್ನೊಳಗೊಂಡ ನಾಡಿನವರು 
ಅಧಿಕಾರಿಗಳಾದ ತಮ್ಮಣ್ಣನ್‌ ಮಾಸ್ತನ್‌ . . ತಿಲ್ಲಪುರ್‌ ಊರ್‌. .. ಅವರುಗಳು ಸೇರಿ ತಮ್ಮನಾಡಿನ ನೆರುಮೂಕ್ಕಡಪ್ಪಲ್ಳಿ 
ಮತ್ತು ನೆಜ*್‌ಕುನ್ನಿಯ ಹೊಲ ಗದ್ದೆ ಭೂಮಿಗಳನ್ನು ಶಿವಗಂಗೆಯ ದೇವರ ಅಮೃತಪಡಿ ಮುಂತಾದ ಪೂಜಾ ಕೈಂಕರ್ಯಗಳಿಗೆ 
ದತ್ತಿ ಬಿಟ್ರ ವಿವರ ನೀಡುತ್ತದೆ. (ಎ.ಕ. ೯, ಬೆಂಗಳೂರು ೫೩-೧೩೦೪) 


ಆನೆಕಲ್‌ ತಾಲ್ಲೂಕಿನ ಬನ್ನೇರುಘಟ್ಟದಲ್ಲಿನ ಕ್ರಿ.ಶ. ಸು. ೧೩೦೭ಕ್ಕೆ ಸೇರಿದ ಶಾಸನ ಮಹಾ ಪ್ರಸಾಯಿತ್ತ ಮಾದಣ್ಣ, 
ಮಾಸಂದಿ ನಾಡಿನೊಳಗಿನ ಪೆರಿಯನಾಡಿನ ನಿವಾಸಿಗಳಾದ ನಿನ್ರಾನ ಮಾದಣ್ಣ, ತಿಲ್ಲಪ್ಪ ಎಂಬುವರೊಂದಿಗೆ ಮಹಾಪ್ರಸಾಯಿತ 
ಮಾಚ್ಚಣ್ಣ, ಹಾಗೂ ವೀರಬಲ್ಲಾಳದೇವನಾಡಿನ ಅಧೀಕ್ಷಕನಾದ ಶೆಂಬಿದೇವರ್‌, ವಿಲ್ಲಗಾಮುಂಡರು ಮತ್ತು ವೆಪೂರಿನ 
ಪಟ್ಟಣಸ್ವಾಮಿ ಮುಂತಾದವರೆಲ್ಲರೂ ಸೇರಿ ಬನ್ನೇರಘಟ್ಟದ ದಾಮೋದರ ದೇವಾಲಯಕ್ಕೆ ದತ್ತಿ ಬಿಟ್ಟ ವಿವರ. (ಎಂಎಆರ್‌ 
೧೯೦೬-೧೯೦೯, ಸಂ.೨, ಎ ಸ್ಪಡಿ ಬೈ ಶೆಟ್ಟರ್‌, ಕರ್ನಾಟಕ ವವಿ, ೧೯೭೬, ಪ೬೭-೬೮.) 


ಮಾಲೂರು ತಾಲ್ಲೂಕು ದೊಡ್ಡಕಡತ್ತೂರಿನ ಕ್ರಿಶ. ೧೩೦೭ರ ಶಾಸನವು ಹೂಯ್ದಳ ಮುಮ್ಮಡಿ ವೀರಬಲ್ಲಾಳನ 
ಅಳ್ಳಿಕೆಗೆ ಸೇರಿದ್ದು ನಿಗರಲಿಬೋಳ ಮಂಡಲದ ಮಾಸಂದಿನಾಡಿನಲ್ಲಿ ಮೇಲಮುಕ್ಕಿಲ್‌ ನ ತಿರುಮಖ್‌ಪಟ್ರು ಈ ನಾಡಿಗೆ 
ಸೇರಿದವರಾದ ಪ್ರಮಾಣನನುಮ್‌ . . .ಅಲ್ಲಪ್ಪಾರ . . ೦ಗಣ್ಣಿಮುಂ ಮಚ್ಚಣ್ಣನುಂ೦ ಕುಮಾರಣ್ಣನುಂ ವೀರವಲ್ಲಾಳದೇವರ್‌ 
ನಾಡಿನ ನಾಯಮ್‌ (ನಾಯಕತನ) ಮಾಡುವ ವಿಲ್ಲಗಾಮುಟ್ಸ್‌ರ್‌ ವೆಪ್ಪೂರ್ಸೈ್‌ಯಿಲ್‌ ಶೈಮ್ಲಯರ್‌ ಗಂಗೈಕೋನ್‌ ಮಾಳಿಶೆಟ್ಟಿ 
ದೇವರ್‌ ಈ ನಾಡಿನ ಕೀಳ್‌ ಅಧಿಕಾರಿಯಾದ ಕೋವಾಣ್ಣೈ ಇವರೆಲ್ಲರು ಎಂಬ ಅಸ್ಪಷ್ಟ ವಿವರವಿದೆ. (ಎ.ಕ. ೧೦, 
ಮಾಲೂರು ೮೩-೧೩೦೭) 


ಬೆಂಗಳೂರು ಪೂರ್ವ ತಾಲ್ಲೂಕಿನ ವಿಭೂತಿಪುರದ ಕ್ರಿಶ. ೧೩೦೭ರ ಶಾಸನವು ಹೊಯ್ದಳ ಚಕ್ರವರ್ತಿ ಮುಮ್ಮಡಿ 
ವೀರಬಲ್ಲಾಳನ ಆಳ್ಲಿಕೆಗೆ ಸೇರಿದ್ದು, ಇದರಲ್ಲಿ ವೀರವಲ್ಲಾಳದೇವರ್‌ ನಾಡಿನ ಉಲ್ಲೇಖ ಬಂದಿಲ್ಲ, ಆದರೆ ಮೇಲಿನ 
ಶಾಸನಗಳಲ್ಲಿ ಕಂಡುಬರುವ ಅಧಿಕಾರಿಗಳ ಹೆಸರುಗಳು ಇಲ್ಲಿ ಕಂಡುಬರುವುದರಿಂದ ಅದನ್ನು ಇಲ್ಲಿ ದಾಖಲಿಸಿದ್ದೇನೆ. ಈ 
ಶಾಸನ; ವಲ್ಲಪುದೆಣ್ಣಾಕ್ಕರ್‌ಗೆ ಒಳ್ಳೆಯದಾಗಲೆಂದು ಮಹಾಪ್ರಸಾಯಿತ್ತ ನಿನ್ರಾನ್‌ ಮಾಶಂದಿನಾಟ್ಟನ ಪಶ್ಚಿಮ ಭಾಗದ 
ಮೆನ್ನುಗತ್ತುನಾಟ್ಟು ನಾಯಕತನವನ್ನು ಮಾಡುವ ಶೆಂಬಿದೇವರುಂ ವಿಲ್ಲಗಾಮುಂಡರ್‌ ಶಂದಗಾಮುಂಡ ವೆಪ್ಲೂರಿನ ತನ್ನಜೀಯರ್‌ 
ಒಳಗೊಂಡ ನಾಡಿನವರು ಗೋವಾಣ್ಣೈಯುಂ ಅವರುಗಳು ಪೆರುಎರುಮೂರಿಗೆ ಹೊಂದಿಕೊಂಡ ಕಾಡನ್ನು ಕಡಿದು, 
ಮಟ್ಟಮಾಡಿ ಊರನ್ನು ಕಟ್ಟಿ ಮರಳನ್ನು ತೆಗೆದು ಕೆರೆಯನ್ನು ಕಟ್ಟಿ ಊರಿಗೆ ವಾಚ್ಚಿದೇವಪುರವೆಂದು ಹೆಸರಿಟ್ಟು ಅದಕ್ಕೆ 
ಸೇರಿದ ಹೊಲ ಗದ್ದೆ ಭೂಮಿಗಳನ್ನು ವಾಚ್ಚಿದೇವ ಎಂಬುವರಿಗೆ ಸರ್ವಮಾನ್ಯವಾಗಿ ಮಡಪುರ ದತ್ತಿ ನೀಡಿದ ವಿವರ 
ನೀಡುತ್ತದೆ. ಇದು ನಿನ್ರಾನನ ಬರಹ, ನಾಟ್ಕುಕ್ಕಣಕಂ (ಶಾನುಭೋಗ) ಪೆರಯಪಿಳ್ಳ ಬರಹ ಎಂಬ ವಿವರವಿದೆ. ಎಕ. ೯, 
ಬೆಂಗಳೂರು ೧೩೩-೧೩೦೭) 


ಈ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ನಾಯಕ, ಅಧಿಕಾರಿ, ಗಾಮುಂಡ, ಶೆಟ್ಟವರ್ತಕರ ಹೆಸರುಗಳನ್ನು ಕೆಳಕಂಡ 
ಕೋಷ್ಟಕದಲ್ಲಿ ಸಂಕಲಿಸಲಾಗಿದೆ. 


ಎರ್ಕ್‌, ಬೆಂಗಳೂರು ಎರ್ಕ, ಬೆಂಗಳೂರು ೫೩ ಮೈ.ಆ.ರಿ-೧೯೦೮, ಎರ್ಕ, ಬೆಂಗಳೂರು ಎ.ಕ೧೦ ಮಾಲೂರು 
೭೫, ೧೩೦೪, ೧೩೦೪, ದೊಡ್ಡನೆಕ್ಕುಂದಿ ೧೩೦೭, ಬನ್ನೇರುಘಟ್ಟ | ೧೩೩, ೧೩೦೭, ೮೩ ೧೩೦೭, 
ಬೇಚಿರಾಕ್‌, ಬೇಲೂರು ವಿಭೂತಿಪುರ ದೊಡ್ಡಕಡತ್ತೂರು 
ಶೆಂಬಿದೇವ | ಶೆಂಬಿದೇವರ್‌ ಶೆಂಬಿದೇವ ಶೈಮ್ಹಯರ್‌ 
ನಾಮಾ | ನಂಗಾ 
ದೇವ 
ಕಾಚ್ಚೆ . . 
ಚ 


ಕನ್‌ ನಿವರ್‌ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೧೭ 


RRS] PUSS FUE TTETEES Tees Hee 
CEE EN TEE TET 


ER e— 
agus 


ಉ 


ಈ ಹಿನ್ನೆಲೆಯಲ್ಲಿ ವೀರಬಲ್ಲಾಳದೇವನಾಡು ಎಂಬುದು ನಾಲ್ಲಾವುಂಡರ "ಸಭೆ' ಗೆ ಪರ್ಯಾಯವಾಗಿದ್ದು, ಇಲ್ಲಿ ಇದಕ್ಕೆ 
ಒಂದು ನಿರ್ದಿಷ್ಟ ಹಸರು ಇರುವುದು ಒಂದು ವಿಶೇಷ. ಇದಕ್ಕೆ ಮೂಲ ಕಾರಣ ಮುಮ್ಮಡಿ ವೀರಬಲ್ಲಾಳನ ರಾಜ್ಯ ವಿಸರಣ 
ಮತ್ತು ದೃಢಿಕರಣ ಸಂದರ್ಭದಲ್ಲಿ ರೂಪುಗೊಂಡ ಒಂದು ವಿಶಿಷ್ಟ ಮಹಾನಾಡು ಅಂದರೆ 'ಓರಿಯರ ಗುಂಪು- ನಾಳ್ಗಾವುಂಡರ 
ಸಜೆಗೆ ಸಮಾನಂತರದಲ್ಲಿ ಸಾಂದರ್ಭಿಕವಾಗಿ ರೂಪುಗೊಂಡಿದ್ದ ಒಂದು ನಾಡು ಅಂದರೆ ಹಿರಿಯರಸಬೆ ಎಂದು 
ಹೇಳಬಹುದು ಅಂದರೆ ಅದು ಪ್ರಾದೇಶಿಕ ಅಥವಾ ಭೌಗೋಳಿಕ 'ಆಡಳಿತ ಘಟಕವಲ್ಲ. 


J; 
WM 


ಅಥಿ ಟಪ್ಪಣಿಗಳು 


ಪಿಗ್ರಾಫಿಯಾ ಕರ್ಣಾಟಿಕ ಸಂ. 1%, (ರೈಸ್‌), ಬೆಂಗಳೂರು ೭೫. 
ಪಿಗ್ರಾಫಿಯಾ ಕರ್ಣಾಟಿಕ ಸಂ. 1%, (ರೈಸ್‌), ಬೆಂಗಳೂರು ೧ಪ೩ಪಿ. 
ಪಿಗ್ರಾಫಿಯಾ ಕರ್ಣಾಟಿಕ ಸಂ. IX, ( ರೈಸ್‌), ಬೆಂಗಳೂರು ೫ಜಿ. 
MAR 1906-1909, Vol. IT A Study by Settar, Karnataka University, Dharwar,1976, p.67-68. 
ಪಿಗ್ರಾಫಿಯಾ ಕರ್ಣಾಟಿಕ ಸಂ. ೧೦ (ರೈಸ್‌), ಮಾಲೂರು ೮೩. 
ವ. ಕೃಷ್ಣಮೂರ್ತಿ., ತಮಿಳುನಾಡಿನ ಕನ್ನಡ ಶಾಸನಗಳು, ಕ.ಸಾ.ಪ. ಬೆಂಗಳೂರು, ಹಿನೆಯ ಪರಿಷ್ಕೃತ ಮುದಣ ೨೦೧೮, ಪು. ೧೮೦. 
ಪಿ.ವಿ. ಕೃಷ್ಣಮೂರ್ತಿ., ಮುಮ್ಮಡಿ ವೀರಬಲ್ಲಾಳನ ಕಾಲದ ಹೆಸರ್‌ಕುಂದಾಣಿರಾಜ್ಯದ ನಾಡುಗಳು, ಇತಿಹಾಸ ದರ್ಶನ ಸಂ. ೧೫ (೨೦೦೦), 
ಪು. ೧೯೨-೧೯೬. 
೮. G.S. Dikshit., Local Self Government in Mediaeval Karnataka, Karnataka University, Dharwar, 1964, p.29-57. 
೯. ಪಿ.ವಿ. ಕೃಷ್ಣಮೂರ್ತಿ., ಮೈಸೂರು ಜಿಲ್ಲಾ ಪ್ರದೇಶದ ಪ್ರಾಚೀನ ಆಡಳಿ ಘಟಕಗಳು, ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, ೨೦೧೦, ಷು. ೧೭೯. 


ಐ 


KE 


Pe PRTC PPD 
Y 


೧೧೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


2೦ 


ಮಂಡ್ಯ ಬಲ್ಲೆ ಶಾಪಮೋಕ್ತ ಜಿಆಲೆ/ಶಕೆಆಲೆ ವಾಡು 
ಒಂದು ವಿಶ್ಲೇಷಣೆ 


ಅಂಗರಾಜು% 


ಕಳಲೆ/ಕೆಳಲೆ ನಾಡು (ಕಿಳಲೆ ಸಹಸ್ರ) ಪದದ ಅರ್ಥ 

ಕನ್ನಡ ಶಾಸನಗಳಲ್ಲಿ ಕಿಲಲೆನಾಡು, ಕಳವೆ ನಾಡು, ಕೆಳಲೆ ನಾಡು ಎಂದು ಕಾಣಿಸಿಕೊಳ್ಳುವ ಈ ವಿಭಾಗವನ್ನು 
ತಮಿಳು ಶಾಸನಗಳು "ಕಿಲಲೈನಾಟ್ಟು' ಎಂದು ಕರೆದಿವೆ. ಕೀಳ್‌ ಅಥವಾ ಕಿಲಳೆ ಎಂದರೆ ಕಳಗಿನ, ಅಥವಾ ತಗ್ಗಿನ ಪ್ರದೇಶ 
ಎಂಬ ಅರ್ಥವಿದೆ. ಕಾವೇರಿ ನದಿಯ ಉಪನದಿಗಳಾದ ಶಿಂಷಾ, ಕಣ್ಹಾ ಮತ್ತು ಅರ್ಕಾವತಿ ನದಿ ಕಣಿವೆಗಳ ತಗ್ಗಾದ 
ಪ್ರದೇಶವನ್ನು ಅನೇಕ ಶಾಸನಗಳು "ಕಿಟಲೆ ನಾಡು' ಎಂದು ಉಲ್ಲೇಖಿಸಿದೆ. ಭೌಗೋಳಿಕವಾಗಿ ಈ ಪ್ರದೇಶ ನೆರೆಯ 
ಬೆಂಗಳೂರು ಮತ್ತು ಮಂಡ್ಯ ತಾಲ್ಲೂಕು ಪ್ರದೇಶಗಳಿಗೆ ಹೋಲಿಸಿದರೆ ಗಣನೀಯವಾಗಿ ತಗ್ಗಾಗಿದ್ದು, ಅದನ್ನು ತಗ್ಗು 
ಅಥವಾ ಕೆಳಗಿನ ಸೀಮೆ ಅಂದರೆ ಕಿಳಲೆ ನಾಡು ಎಂದು ಗುರುತಿಸಿರುವುದು ಅನ್ಪರ್ಥಕವಾಗಿದೆ. ದ್ರಾವಿಡ ಭಾಷೆಯಲ್ಲಿ 
ಇಎ ಪ್ರಕ್ರಿಯೆ ಸಾಮಾನ್ಯವಾಗಿದೆ. ಆದ್ದರಿಂದ ಕಿಬಲೆ೨ಕಿಳಲೆ೨ಕೆಳಲೆ ಎಂಬುದು ಒಂದೇ ವಿಭಾಗದ ಹೆಸರಾಗಿದೆ. 


ಕಿಳಲೆ/ಕೆಳಲೆ ನಾಡಿನ ವಿಸ್ತಾರ 


ಕಶ. ೧೨೭೮ರ ಮದ್ದೂರು ಶಾಸನವೊಂದರಲ್ಲಿ ಕಿಬಟಲೆನಾಡು ಒಂದು ಸಾವಿರ ಗ್ರಾಮಗಳಿಂದ ಕೂಡಿತ್ತೆಂದು 
ಉಲ್ಲೇಖಿಸಿದೆ. ಕಿಳಲೆೆಳಲೆ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ, ಮಂಡ್ಯ ಮತ್ತು ಮದ್ದೂರು ತಾಲ್ಲೂಕಿನ ಕೆಲವು ಭಾಗ, 
ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ಪಶ್ಚಿಮದ ಭಾಗ, ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕಿನ 
ಉತ್ತರದ ಭಾಗಗಳನ್ನು ಒಳಗೊಂಡಿತ್ತು. ಒಂದು ಕಡೆ ಬಡಗಂದ ನಾಡಿನ ಗಡಿಗೆ ಹೊಂದಿಕೊಂಡಿದ್ದರೆ, ಮತ್ತೊಂದು ಕಡೆ 
ಕುಣಿಗಲ್‌ ನಾಡಿನ ಗಡಿಗೆ ಹೊಂದಿಕೊಂಡಂತಿತ್ತು. ಮಂಡ್ಯ, ಮದ್ದೂರು ಮತ್ತು ಮಳವಳ್ಳಿ ತಾಲ್ಲೂಕಿನ ಶಾಸನಗಳಲ್ಲದೆ 
ಮದ್ದೂರು ತಾಲ್ಲೂಕಿಗೆ ಹೊಂದಿಕೊಂಡಂತಿರುವ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲೂ ಕೆಳಲೆ ನಾಡಿನ ಪ್ರಸ್ತಾಪವಿದೆ. 


ವಿವಿಧ ರಾಜಮನೆತನಗಳ ಕಾಲದ ಮಂಡ್ಯ ಜಿಲ್ಲೆ ಶಾಸನೋಕ್ತ ಕಿಲಳ ನಾಡಿನ ಬಗ್ಗೆ ಮಾಹಿತಿ 


ಮೊದಲಿಗೆ ಕಿಳಲೆ ನಾಡಿನ ಬಗ್ಗೆ ಕ್ರೈಶ. ೭೧೩ರ ಹಳ್ಳಗೆರ (ಮಂ.೩೫) ಶಾಸನದಲ್ಲಿ ಉಲ್ಲೇಖವಿದೆ. 'ಕೆರೆಗೋಡುತ್ತರ 
ಪಾರ್ಶದಲ್ಲಿ ಕಿಳನೀ ನದಿ” ಹರಿಯುತ್ತಿತ್ತು ಅದರ ದಂಡೆಯ ಮೇಲೆ ಕಿಟಲೆ' ಎಂಬ ಹಸರಿನ ಊರು ಹುಟ್ಟುಕೊಂಡಿರಬೇಕು. 
ಮುಂದೆ ಅದು ವಿಭಾಗವೊಂದರ ಮುಖ್ಯ ಸ್ಥಳವಾಗಿದೆ. ಕ್ರಿಶ. ೯ನೇ ಶತಮಾನದ ವಿಜಯಪುರದ (ಟಿ.ನ.ಪು.) ಎರಡನೇ 
ಶಿವಮಾರನ ಕಾಲದ ಶಾಸನದಲ್ಲಿ. ಕೊಂಗುಣಿ ಶಿವಮಾರನ ಸಾಮಂತ ಮಣಲೆ ಅರಸ ಕಿಬಲೆ ನಾಡನ್ನು ಆಳುತ್ತಿದ್ದನು. 

ಮದ್ದೂರು ತಾಲ್ಲೂಕಿನ (೪೨ನೇ) ೯೪೯-೯೫೦ರ ಆತಕೂರು ಶಾಸನವು ಮಣಲೆ ಅರಸರು (ಮಣಲೆರ) 
ಸಗರವಂಶದವರಾಗಿದ್ದು ಗಂಗರ ಮಾಂಡಲೀಕರಾಗಿ ಕಿಳಲೆ ನಾಡನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಕೆಳಲೆ ನಾಡಿನ 
ಆತಕೂರು ಪನ್ನೆರಡನ್ನು ಬೂತಗನು ಸಗರವಂಶದ ಮಣಲೇರನಿಗೆ ಮೆಚ್ಚುಗೆಯಾಗಿ ನೀಡಿದನು. ಆತಕೂರು- ೧೨ರಲ್ಲಿ 
ಬೆಳತೂರು ಒಂದು ಗ್ರಾಮವಾಗಿರುವ ವಿಚಾರ ಶಾಸನದಲ್ಲಿದೆ. 


ಹೊಯ್ದಳರ ಕಾಲದ ಮಂಡ್ಯ ಜಿಲ್ಲೆಯ ಅನೇಕ ಶಾಸನಗಳಲ್ಲಿ ಕೆಳಲೆ ನಾಡಿನ ಉಲ್ಲೇಖವಿರುವುದು ಕಂಡು 
ಬರುತ್ತದೆ. ಕ್ರಿಶ. ೧೧೩೨ರ ವೈದ್ಯನಾಥಪುರ (ಮ.೬೯)) ಶಾಸನದಲ್ಲಿ ಕೆಳಲೆ ನಾಡಿನ ಮದ್ದೂರಾದ ನಾರಸಿಂಹ 
ಚತುರ್ವೇದಿ ಮಂಗಲದ ಶಿವಪುರದ ಶ್ರೀ ಸ್ವಯಂಭು ವೈಜನಾಥದೇವರಿಗೆ ದತ್ತಿ ಬಿಟ್ಟ ಉಲ್ಲೇಖವಿದೆ. 


¥ ತಂಡಸಪನಹಳ್ಳಿ, ಇತಿಹಾಪ ಪಹಾಯಕಹ ಪ್ರಾಧ್ಯಾಪಕರು, ಪರ್ಕಾಲಿ ಮಹಾವಿದ್ಯಾಲಯ, ಮಂಡ್ಯ, ಮೊ. ೯೮ಲ೬ರ೯ ೯೭೬೧೭ 


ಇತಿಹಾಸ ದರ್ಶನ : ಸಂ. ಹಿ೬ಿ/(೨೦೨(೧ ೧೧೯ 


ಕ್ರಿಶ. ೧೧೬೨ರ ಬೊಪ್ಪಸಮುದ್ರ (ಮ.೧೧೫) ಶಾಸನದಲ್ಲಿ ತಿಪೂರು ತೀರ್ಥ (ಇಂದಿನ ಅರೆತಿಪ್ಲೂರು) 
ಬೊಪ್ಪಸಮುದಗಳು ಕೆಳಲೆನಾಡಿನಲ್ಲಿದ್ದವೆಂದು ಉಲ್ಲೇಖವಿದೆ. ಕ್ರಿಶ. ೧೧೭೧ರ ಹುಲ್ಲಹಳ್ಳಿ (ಮವ.೨೮) ಶಾಸನದಲ್ಲ 
ಕೆಳಲೆ ನಾಡು ಅಂತರವಳ್ಳಿ, ಕ್ರಿಶ. ೧೧೭೭-೭೮ರ ಹುಲ್ಲೇಗಾಲ (ಮವ.ರ೯) ಶಾಸನದಲ್ಲಿ ಕೆಳಲೆ ನಾಡ ಹುಲ್ಲವಂಗಲದ 
ಹುಳ್ಳಯಹಳ್ಳಿಯ ಉಲ್ಲೇಖಗಳಿವೆ. 


ಕಿ.ಶ. ೧೨-೧೩ನೇ ಶತಮಾನದ ಹುಸ್ಕೂರು (ಮವ.೯) ಶಾಸನದಲ್ಲಿ "ವಡಗ ಪಿಳ್ಳೆ $ಯೆನ್‌ ಕಿಳಲೈ ನಾಟ್ರು 
ಪುತ್ತೂರು” ಎಂಬ ಉಲ್ಲೇಖವಿದೆ. ಕಿಳಲೈ ನಾಟು ಎಂಬುದು ಕೆಳಲೆನಾಡು ಪದೇಶದ ಕ್ಯ Sn 
ಹುಸ್ಕೂರಿನ ತಮಿಳು ಶಾಸನ "ವಡಗ ಎಳ್ಳ ಯೆನ್‌” ಎಂದರೆ ವಡುಗರೆನಾಡಿನ ಮುಖಂಡನೆಂದು ತಿಳಿದುಬರುತ್ತದೆ. 


ಕ್ರಿಶ. ೧೨೦೦ರ(೧೨೨೨) ಬಿಳ್ಳೂರು (ಮ.೯೮) ಶಾಸನದಲ್ಲಿ ಕೆಳಲೆ (ಸಹಸ್ರ) ನಾಡಿನಲ್ಲಿ ಚಿಕ್ಕಬೇಳೂರು, 
ಕುಂಪೆನಾಡುಗಳ ಉಲ್ಲೇಖವಿದೆ. ಇಲ್ಲಿ ಎದು ತುರುಗೋಳುಗಳ ಕಾಳಗದ ಉಲ್ಲೇಖ ಮದ್ದೂರು ಮತ್ತು ಮಳವಳ್ಳಿ 
ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖವಿದೆ. ಕ್ರಿಶ. ೧೨೬೧ರ ವೈದ್ಯನಾಥಪುರ (ಮ. (೬) ಶಾಸನದಲ್ಲಿ “ಕಳಲೆನಾಡ 
ಛಸತ್‌ ವೈಜನಾಥ ಎಂದು ಉಲ್ಲೇಖವಿದೆ. ಈ ನಾಡಿಗೆ ಮದೂರು ಮುಖ್ಯ ಸ್ಥಳವಾಗಿತ್ತೆಂದು ತಿಳಿದುಬರುತ್ತದೆ. 


೧೩ನೇ ಶತಮಾನದ ಹಾಗಲಹಳ್ಳಿ (ಮ.೧೦೩) ಶಾಸನವು ಕ4ಕನಡನ ತಿಪ್ಲೂರು ತೀರ್ಥದ ಹದರಹಳಿವಿನ 
ಹಾದರವಾಗಿಲು ಬಲ್ಲಾಳದೇವರ ರಾಜ್ಯ ದಲ್ಲಿತ್ತೆಂದು ಹೇಳಿದೆ. ಕೆಳಲೆ ನಾಡಿನ ತೆಂಕಣ ಭಾಗದಲ್ಲಿದ್ದ ಅನ್ನ ದಾನಪಳ್ಳಿಯನ್ನು 
ಪಟ್ಟೆಯಾಂಗನೆಂಬುವವನಿಗೆ ದತಿಯಾಗಿ ಬಿಟ್ಟಿರುತಾನೆ. ೧೩ಿನೇ ಶತಮಾನದ ಹುಲ್ಲಹಳ್ಳಿ (ಮವ. ೩೬) ಶಾಸನದಲ್ಲಿ ಕಳಲೆ 
ನಾಡ ಅಂತರವಳ್ಳಿ ವೃತ್ತಿಯ ಹುಲ್ಲವಂಗಲವನ್ನು. ಮಂನೆಯ ನಾರಸಿಂಗದೇವನು ಮುತ್ತಿದಾಗ ನಡೆದ ಊರಳಿವಿನ 
ಉಲ್ಲೇಖವಿದೆ. ಹೀಗೆ ಧನದ ಹಲಗೂರ' ಕಳಲೆನಾಡಿನ ವಿಲಸತು ಮದ್ದೂರ' "ಕಳಲೆ ನಾಡ ವಿಷಯದ ಚಿಕ್ಕಬೇಳೂರ', 
ಕೆಳಲೆನಾಡ ಅಂತರವಳ್ಳಿ "ಕೆಳಲೆನಾಡ ಅನ್ರವಳ್ಳಿಯ ವಿತ್ತೀಯ ಹುಲ್ಲವಂಗಲ' 'ಛಲೆನಾಡ ಹುಲ್ಲವಂಗಲದ ಹುಳ್ಳೆಯಹಳ್ಳಿ 
'ಕಳಲೆನಾಡ ತಿಪ್ಲೂರ ತೀರ್ನದ(ಹುದರ ಘುಲವಿನ ಹಾದರವಾಗಿಲ ಮೊದಲಾದ ಹೆಸರುಗಳ ಉಲ್ಲೇಖ ಶಾಸನಗಳಲ್ಲಿ 
ಕಂಡುಬರುತ್ತದೆ. 


ಅನೇಕ ಶಾಸನಗಳ ಪಕಾರ ಕ್ರಿ.ಶ. ೧೨-೧೩ನೇ ಶತಮಾನದ ವೇಳೆಗೆ (೩ನೇ ರಾಜೇಂದ್ರ ಚೋಳನ ಕಾಲ) ಕಿಳಲೆ 
ನಾಡು ಚೋಳ ಮಂಡಲಕ್ಕೆ ಸೇರಿತ್ತು ಎಂಬ ಉಲ್ಲೇಖವಿದೆ. ಉದಾ: ರಾಮನಗರ ಜಿಲ್ಲ ಚನ್ನಪಟ್ಟಣ ತಾಲ್ಲೂಕಿನ ಮಳೂರ, 
ಹೊಂಗನೂರು, ತಾಳವಾಡಿ, ಮಂಗಾಪಟ್ಟಣ, (ಕನ್ನಮಂಗಲ) ಕೂಡಲೂರು, ಬ್ಯಾಡರಹಳ್ಳಿ, ಹೊನ್ನಾನಾಯಕನಹಳ್ಳಿ, 
ಬೇವೂರು, ಹರೂರು, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ಆತಕೂರು, ವೈದ್ಯನಾಥಪುರ, ಬೇಲೂರು, ಮಳವಳ್ಳಿ 
ತಾಲ್ಲೂಕಿನ ಹುಸ್ಕೂರು, ಅಂತರವಳ್ಳಿ ಶಾಸನಗಳಲ್ಲಿ ಉಲ್ಲೇಖವಿದೆ. 


ವಿಜಯನಗರ ಕಾಲದಲ್ಲೂ ಕೆಳಲೆ ನಾಡಿನ ಅಸ್ತಿತ್ವ ಮುಂದುವರಿದಿತ್ತು. ಕ್ರಿಶ. ೧೪೦೬ರ ವೈದ್ಯನಾಥಪುರ (ಮ.೭೫) 
ಶಾಸನದಲ್ಲಿ ಇಮ್ಮಡಿ ಬುಕ್ಕರಾಯನ ಕಾಲದಲ್ಲಿ ಕೆಳಲೆನಾಡ ಅನಾದಿ ಅಗ್ರಹಾರವಾದ ನಾರಸಿಂಹ ಚತುರ್ವೇದಿ 
ಮದ್ದೂರ ಅಶೇಷ ಮಹಾಜನಗಳು, ರಾಮರಾಯ ನರಸಿಂಗದೇವರು ಆ ಸ್ಥಳದ ಸಮಸ್ತ ಪ್ರಜೆಗಳು ಸಭೆ ಸೆ 
ಊರಿನ ದೇವರುಗಳಿಗೆ ಅನೇಕ ತೆರಿಗೆಗಳನ್ನು ಆ ಊರಿನ ನಾಯಕತನವನ್ನು ನಡೆಸುತ್ತಿದ್ದ ಚೊಕ್ಕಣ್ಣನ ಕಯಲ್ಲಿ 
ಧಾರಾಪೂರ್ವಕವಾಗಿ ಬಿಡುತ್ತಾರೆ. ಹೀಗೆ ವಿಜಯನಗರ ಕಾಲದಲ್ಲಿ ಮಂಡ್ಯ ಜಿಲ್ಲೆಯ ಕಳಲೆನಾಡಿನ ಮದ್ದೂರು, 
"ನರಸಿಂಹಚತುರ್ವೇದಿ ಮಂಗಲ” ಎಂಬ ಹೆಸರುಳ್ಳ ಅಗ್ರಹಾರವಾಗಿದ್ದಿತು. 

ಕ್ರಿಶ. ೧೪೫೯ರ ರಾಂಪುರ (ಮ.೨೪) ಶಾಸನದಲ್ಲಿ ಕೆಳಲೆಯ ನಾಡ ಮದ್ದೂರ ಸ್ಥಳದ ಬಸವಾಪಟ್ಟಣವನ್ನು 
ಬೆಳತೂರು ರಾಮಯ್ಯ ದೇವರಿಗೆ ದತ್ತಿ ಬಿಡಲಾಗಿದೆ. ಇದೇ ವಿಷಯ ಇದೇ ಕಾಲದ ಕ್ರಿಶ. ೧೪೫೯ರ ದಣ್ಣಾಯಕಪುರ 
(ಮ.ರ್ಷಿ) ಶಾಸನದಲ್ಲೂ ಉಲ್ಲೇಖವಿದೆ. 

ಕ್ರಿಶ. ೧೫೩೪ರಲ್ಲಿ ಕಳಲೆನಾಡಿನ ಕುಡಲೂರು ಸ್ಥಳದ ಚಿಕ್ಕೆ ಅಥವಾ ರಾಜ ರಾಜಚೋಳ ಚತುರ್ವೇದಿ ಮಂಗಳದ 
ತಿರುಮಲ ದೇವಸ್ಥಾನವನ್ನು, ರಾಜನ ಖಜಾಂಚಿ ತಿಮ್ಮಪ್ಪುಯ್ಧನ ಅಪ್ಪಣೆ ಮೇರೆಗೆ ವೇದಗಳ ವಿದ್ವಾಂಸ ನಾರಾಣಯ್ಯನಿಗೆ 
ಕೊಡಲಾಯಿತು. 

ಕ್ರಿಶ. ೧೬೨೩ರ ಹೊಂದಲಗೆರೆ (ಮ.೧೦೮) ಶಾಸನದ ಪ್ರಕಾರ ಮೈಸೂರು ಒಡೆಯರ ಕಾಲದಲ್ಲಿ ಕೆಳಲೆನಾಡು 
ಶ್ರೀರಂಗಪಟ್ಟಣ ರಾಜ್ಯಕ್ಕೆ ಸೇರಿತ್ತು. ಕೆಳಲೆ ನಾಡಿನ ಮದ್ದೂರು ಸ್ಥಳದ ಹೊಂದಲಗೆರೆ, ತಿಮ್ಮಸಮುದ್ರ, ಭೀಮನಕೆರೆ, 


೧೨೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಹಾಗಲಹಳ್ಳಿ, ಕಿಳುವನಹಳ್ಳಿಕರೆ ಗ್ರಾಮಗಳನ್ನು ಚಾಮರಾಜ ಒಡೆಯರು ತಮ್ಮ ಮಂತ್ರಿಯಾಗಿದ್ದ ಗೋವಿಂದಯ್ಯ ಮತ್ತು 
ಅವನ ಸಹೋದರರಿಗೆ ಭೂದಾನ ಗ್ರಾಮ ಧರ್ಮಸಾಧನವಾಗಿ ದತ್ತಿ ಕೊಡುತ್ತಾರೆ. 


ಕಶ. ೧೬೬೩ರ ಕೌಡ್ಡೆ (ಮ.೩೪) ಶಾಸನದಲ್ಲಿ ದೇವರಾಜ ಒಡೆಯನು (ದೊಡ್ಡ ದೇವರಾಜ ಒಡೆಯ) ತನಗೆ 
ವಿಕಮಾರ್ಜಿತವಾಗಿ ಬಂದ ಕೆಳಲೆ ನಾಡ ಮದ್ದೂರು ಗಾಮಕ್ಕೆ (ಸ್ಥಳ) ಸಲ್ಲುವ ಕೌಡಲಿ (ಇಂದಿನ ಕೌಡ್ಲೆ ಎಂಬ 
ಗ್ರಾಮವನ್ನು ಅದಕ್ಕೆ ಸೇರಿದ ಉಪಗ್ರಾಮಗಳಾದ ನಾಗನಹಳ್ಳಿ, ಕರಡಿಕೊಪ್ಪಲು. ಕೋಡಿನಕೊಪುಲು, ಕೀಲಾರ, ಉಂಮರಹಳ್ಳಿ 
(ಉಮ್ಮಡಹಳ್ಳಿ), ಯಲ್ಲಾಪುರ, ಈ ಆರು ಗ್ರಾಮಗಳನ್ನು ಸೇರಿಸಿ ದೇವರಾಜಪುರವೆಂಬ ಅಗ್ರಹಾರವನ್ನಾಗಿ ಮಾಡಿ 
ಬ್ರಾಹ್ಮಣರಿಗೆ ದತ್ತಿ ಕೊಟ್ಟಿರುತ್ತಾನೆ. 

೧೮ನೇ ಶತಮಾನದ ವಳಗೆರೆಹಳ್ಳಿ (ಮ.೨೩) ಶಾಸನದಲ್ಲಿ ಉಲ್ಲೇಖವಿರುವಂತೆ ದೇವರಾಜ ಒಡೆಯರು ಕುಣಿಗಲ್ಲು 
ಮತ್ತು ಚನ್ನಪಟ್ಟಣ ಪ್ರಾಂತ್ಯವನ್ನು ಗೆದ್ದ ಸಂದರ್ಭದಲ್ಲಿ ಮೈಸೂರು ರಾಜ್ಯದಿಂದ ಕೈಬಿಟ್ಟುಹೋಗಿದ್ದ ಕೆಳಲೆನಾಡನ್ನು 
Fen SE ೧೮ನೇ ಶತಮಾನದ ವೇಳೆಗೆ ತ್ಯ ಕೆಳಲೆ ನಾಡು ಕಿಳಲೆಯ ಸೀಮೆಯಾಗಿ ಮಾರ್ಪಟ್ಟಿತ್ತು. 


ಉಪಸಂಹಾರ: ಹೀಗೆ ಮಂಡ್ಯ ಜಿಲ್ಲೆಯ ಶಾಸನಗಳ ಆಧಾರದಿಂದ ಕಿಳಲೆ ನಾಡು ಅಥವಾ ಕೆಳಲೆ ನಾಡು ಎಂಬುದು 
ಗಂಗರು, ರಾಷ್ಟ್ರಕೂಟರು, ಹೊಯಲರು. ಚೋಳರು, ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರ ಕಾಲದಲ್ಲಿ 
ಅಸಿತ್ವದಲ್ಲಿದ್ದ ಒಂದು ಪಾದೇಶಿಕ ಅಡಳಿತ ಘಟಕವಾಗಿತ್ತು. (ಗ್ರಾಮ ಸಮುದಾಯ) ವಿವಿಧ ಜನಕನ ಕಾಲದಲ್ಲಿ 
ಸಮರ್ಪಕವಾಗಿ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗಲು ನಾಡು, ಸೀಮೆ (ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ) 
ಸಹಕಾರಿಯಾಗಿತ್ತು. ವಿಜಯನಗರ ಕಾಲದ ಶಾಸನಗಳಲ್ಲಿ ಸೀಮೆಯ ಉಪವಿಭಾಗವಾಗಿ ನಾಡನ್ನೋ ಅಥವಾ ನಾಡಿನ 
ಉಪವಿಭಾಗವಾಗಿ ಸೀಮೆಯನ್ನೋ ಉಲ್ಲೇಖಿಸಿರುವುದುಂಟು. ಕನ್ನಡ ಪ್ರದೇಶದಲ್ಲಿ ನಾಡು ಎಂಬ ವಿಭಾಗವನ್ನು ತೆಲುಗು 
ಪ್ರದೇಶದಲ್ಲಿ ಸೀಮ ಎಂದು ಕರೆಯುತ್ತಿದ್ದರು ಉದಾ: ರಾಯಲ ಸೀಮ, ಚಂಗಲ ಮರ್ರಿ ಸೀಮ, ಹೀಗೆ ಗಂಗರ ಕಾಲದಿಂದ 
ಮೈಸೂರು ಒಡೆಯರ ಕಾಲದವರೆಗೆ ಮಂಡ್ಯ ಜಿಲ್ಲಯ ಕಿಳಲೆ ನಾಡು ಎಂಬ ಆಡಳಿತ ಘಟಕವಾಗಿತ್ತೆಂದು ಶಾಸನಗಳಿಂದ 
ತಿಳಿದುಬರುತ್ತದೆ. 


ಆಕರ ದ್ರಂಥಗದಳು 
ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟ ೦೬ ಮತ್ತು ೦೭, (೧೯೭೭), ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. | 
ಷ. ಶೆಟ್ಟರ್‌, (೨೦೦೭), ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ, ಅಭಿನವ ಪ್ರಕಾಶನ, ಬೆಂಗಳೂರು, ಪು.ಸಂ. ೧೪೬. 
ಅದೇ ಪು.ಸಂ. ೧೪೭. 


ಮಹದೇವಯ್ಯ ಎಂ.ಪಿ. (೨೦೧೨), ಪ್ರಾಚೀನ ಕರ್ನಾಟಕದ ಆಡಳಿತ ಪದ್ಧತಿಯ ಕೆಲವು ಅಂಶಗಳು, ಕುಮಾರ ಪ್ರಕಾಶನ, ಮೈಸೂರು, 


ಪು.ಸಂ. ೧೮೦-೧೮೧. 

೫. ಕೃಷ್ಣಮೂರ್ತಿ ಪಿ.ವಿ. ಕಿಳಲೆ ನಾಡು, ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಪು.ಸಂ. ೩೫-೩೬. 

೬ ಚನ್ನಬಸವಯ್ಯ ಹಿರೇಮಠ, (೨೦೧೪), ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
ಪು.ಸಂ. ೨೯೯. 

೭. ಸಂತೇಬಾಚಹಳ್ಳಿ ಡಾ. ಎಸ್‌. ನಂಜುಂಡಸ್ವಾಮಿ, (೨೦೧೯), ಮಂಡ್ಯ ಜಿಲ್ಲೆಯ ಶಾಸನ ಸಂಸ್ಥೃತಿ, ಸುಮೇರು ಸಾಹಿತ್ಯ, ಬೆಂಗಳೂರು, ಪು.ಸಂ. 
೨೨೭-೨೨೮. 

6. ವೆಂಕಟರತ್ನಂ ಎ.ವಿ, (೧೯೭೪), ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 
ಮೈಸೂರು, ಪು.ಸಂ. ೭೨. 

ದೇ ಹುಸ ೮೧ 


Cy Wy 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೨೧ 


ಶಿವನ ಸಮುದ್ರ ಸೀಮೆ 


ಆದಪ್ಪ ಪಾಸೋಡಿ%* 


ವಜಯನಗರ ದೊರೆಗಳು ಕ್ರಿಶ. ೧೩೩೬ ರಿಂದ ೧೬೭೦ ರವರೆಗೆ ಕನ್ನಡನಾಡನ್ನು ಆಳಿದ್ದಾರೆ. ವಿಸ್ತತ ದಕ್ಷಿಣ 
ಭಾರತವನ್ನು ಅರಸರು ತಾವೇ ನೇರವಾಗಿ ಆಳುವುದು ಕಷ್ಟಸಾಧ್ಯವಾದ ಕಾರಣ ಸಾಮ್ರಾಜ್ಯವನ್ನು ರಾಜ್ಯ ವಳಿತ, ವೇಂಠೆ, 
ಸ್ಥಳ, ಕಂಪಣ, ನಾಡು, ಸೀಮೆ, ಚಾವಡಿ ಹಾಗೂ ಗ್ರಾಮಗಳೆಂಬ ಆಡಳಿತ ಘಟಕಗಳನ್ನಾಗಿ ಮಾಡಿಕೊಂಡಿದ್ದರು. ಇಂದಿನ 
ಬೆಂಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಿಜಯನಗರಾವಧಿಯ "ಸೀಮೆ' ಎಂಬ ಸುಮಾರು ೪೫ ಆಡಳಿತ ಘಟಕಗಳು 
"ಎಪಿಗ್ರಾಫಿಯಾ ಕರ್ಣಾಟಕಾ-೯” ರಲ್ಲಿ ಉಲ್ಲೇಖಿಸಲಟ್ಟಿವೆ.” ಅವುಗಳಲ್ಲಿ ಸಿವನಸಮುದ್ರಸೀಮೆಯೂ ಒಂದಾಗಿತ್ತು. ಕ್ರಿ.ಶ. 
೧೪೨೫ರಿಂದ ೧೫೮೪ರವರೆಗೆ ಸುಮಾರು ೧೬೦ ವರ್ಷಗಳ ಕಾಲ ಇಂದಿನ ಹೆಸರಘಟ್ಟ ಸುತ್ತಲಿನ ಪ್ರದೇಶವನ್ನು 
'ಸಿವನಸಮುದಸೀಮೆ' ಎಂದು ಕರೆಯಲಾಗುತ್ತಿತ್ತು. ಅದರಂತೆ ವಿಜಯನಗರ ದೊರೆಗಳಿಗೆ ದಂಡನಾಯಕನಾಗಿದ್ದ ಲಕ್ಕಣ್ಣ 
ದಂಡೇಶ (೧೩೯೮-೧೪೬೩)ನು ತನ್ನ ಕೃತಿ "ಶಿವತತ್ವ ಚಿಂತಾಮಣಿ' ಯ ೫ಲಿನೆಯ ಪದ್ಯದಲ್ಲಿ ಬೆಂಗಳೂರು ಹತ್ತಿರದ 
ಶಿವನಸಮುದ್ರ, ಸಾರುಕೆ ಹಾಗೂ ಕನ್ನೆಲ್ಲಿ ಸ್ಥಳನಾಮಗಳನ್ನು ಉಲ್ಲೇಖಿಸಿದುತ್ತಾನ: ಶಿವನಸಮುದ್ರಸೀಮೆಯ ಕೇಂದ್ರಸ್ಥಾನ 
ಹೆಸರಘಟ್ಟವಾಗಿತ್ತಲ್ಲದೆ ಕ್ರಿಶ. ೧೫೩೩ ರಲ್ಲಿ ಹೆಸರಘಟ್ಟಕ್ಕೆ ಪ್ರತಿನಾಮ "ಸಿವಸಮುದ್ರ ಅಗ್ರಹಾರ” ಎಂದಾಯಿತು.” ಹೆಸರಘಟ್ಟವು 
ಶಿವನಸಮುದ್ರವೆನಿಸಿರುವುದಕ್ಕೆ ಇಲ್ಲಿಯ ' ಸಮುದ್ರದ೦ಿಶಿರುವ ವಿಶಾಲ ಕಿರೆದಂಡೆಯ ಮೇಲಿರುವ ಶಿವದೇವಾಲಯವು 
ಕಾರಣವಾಗಿ, ಕಾಲಾಂತರದಲ್ಲಿ ಈ ದೇವಾಲಯ ಶಿಥಿಲವಾಗಿ ಅಥವಾ ದಾಳಿಗೊಳಗಾಗಿ ಬಿದ್ದು ಹೋದಾಗ, ಅಚ್ಛುತರಾಯನ 
ಅಧಿಕಾರಿಯೋರ್ವ ಗುಡಿಯನ್ನು ಕಟ್ಟಿಸಿ, ವಾರಣಾಸಿಯಿಂದ ಕಾಶೀಲಿಂಗವನ್ನು ತಂದು ಚಂದ್ರಮೌಳೀಶ್ವರ, "ನಪ ನಶ್ವರ 
ಮತ್ತು ನಂದಿಕೇಶ್ವರ ದೇವರ ಪಿಷ್ಟ ಮಾಡಿರುವುದನ್ನು ತಿಳಿಯುತ್ತೇವೆ. ಶಾಸನಗಳಲ್ಲಿ ದೊರಕುವ ದ್ರವನ ಎ೦ಬ 
ಭೂಅಳತೆಯ ಅರ್ಥವಿರುವುದನ್ನೂ ಕೂಡ ಶಿವನಸಮುದ್ರಸ್ಥಳದ ಹಿನ್ನೆ ಲೆಯಾಗಿ ಗಮನಿಸಬೇಕಾಗುತ್ತದೆ. 


ಶಿವನಸಮುದವೆಂಬ ಎರಡು ಸ್ಥಳಗಳು ನಮ್ಮ ರಾಜ್ಯದಲ್ಲಿದ್ದು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕಿನಲ್ಲಿ ಒಂದು 
ಶಿವನಸಮುದವಿದ್ದರೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕಿನ ಯಲಹಂಕ ಹತ್ತಿರದ ಹೆಸರಗಟ್ಟವಾದ 
ಎರಡನೆಯ ಶಿವನಸಮುದವಾಗಿದೆ. ಈ ಎರಡೂ ಶಿವನಸಮುದ್ರಗಳು ಶಾಸನೋಕ್ತವಾಗಿದ್ದು, ಶಿವನಸಮುದವಾಗಿದ್ದ 
ಹೆಸರಘಟ್ಟದ ಬಗ್ಗೆ ನಾವಿಲ್ಲಿ ಚರ್ಚಿಸುತ್ತಿದ್ದೇವೆ. ಕ್ರಿಶ. ೧೨೯೨ರ ಕಾಲಘಟ್ಟದಲ್ಲಿ ಇಲೈಪಕ್ಕನಾಡಿನ ಮಧ್ಯಭಾಗದಲ್ಲಿ 
'ಪಯರುಕಟ್ಟಮ್‌”* ಎಂಬ ಎಡೆ ಇತ್ತು. ಪಯರುಕಟ್ಟಮ್‌>ಪಯರುಕಟ್ಟ-ಹೆಸರುಗಟ್ಟೂ-ಹೆಸರಘಟ್ಟ” ವಾಗಿರುವುದನ್ನು ಇಲ್ಲಿ 
ತಿಳಿಯಬಹುದು. ಇದರೊಟ್ಟಿಗೆ ವ್ಯಾಸಘಟ್ಟವೆಂಬ” ಸಾಂಪ್ರದಾಯಿಕ ಸ್ಥಳನಾಮವೂ ಪ್ರಚಲಿತವಿತ್ತು. ಪಯರು/ಪಯಿರು 
ನಾಮಪದಕ್ಕೆ ಹೊಲಗದ್ದೆಗಳಲ್ಲಿ ಬೆಳೆಯುವ ಬೆಳೆ, ತೆನೆ ಕೊಡುವ ಬೆಳ; ಗಿಡ-ಮರ-ಬಳ್ಳಿ ಮುಂತಾದ ಸಸ್ಯ, ಹಸುರು 
ಬೆಳೆ" ಎಂದೂ; ಕಟ್ರಮ್‌/ಕಟ್ಟಿ ಉತ್ತರಪದಕ್ಕೆ ಕೆರೆ ನದಿ ಮುಂತಾದೆಡೆಗಳಲ್ಲಿರುವ ಇಳಿಜಾರಿಗೆ ಅಡ್ಡವಾಗಿ ಕಟ್ಟಿದ ಒಡ್ಡು 
ಎಂದರ್ಥಗಳಿವೆ. ದ್ರಾವಿಡ ಭಾಷೆಗಳಾದ ತಮಿಳು, ಮಲಯಾಳಂನಲ್ಲಿ ಪಯಿರ್‌, ತುಳುವಿನಲ್ಲಿ ಪೈರ್‌, ತೆಲುಗು ಭಾಷೆಯ 
ಪಯಿರು ಪದಗಳು 'ಪೈರು' ಎಂಬರ್ಥವನ್ನೇ ಕೊಡುತ್ತವೆ. ಹಾಗಾಗಿ ಆಹಾರಧಾನ್ಯಗಳು ಬೆಳೆಯುವ ಫಲವತ್ತಾದ 
ನದಿಮುಖಜಭೂಮಿ ಅಥವಾ ಹಸುರು ಬೆಳಯಿಂದ ತುಂಬಿರುವ ಪ್ರದೇಶವೇ ಪಯರುಕಟ್ರ-ಹೆಸರಗಟ್ಟವಾಗಿದ್ದು, ಭೌಗೋಳಿಕ 
ಸ್ಥಿತಿಗತಿ ಮತು ್ರಿ ಬೇಸಾಯಾಭಿವೃದ್ಧಿ ಸೂಚಕ ಸ್ಥಳನಾಮ ಇದಾಗಿದೆ. ಹಾಗಾಗಿ ಶಾಸನೋಕ್ತ ದನದ ಓಣಿಯಿಂದ ಹಿಡಿದು . 
ಪ್ರಸ್ತುತ ರಾಷ್ಟೀಯ ತೋಟಗಾರಿಕೆ ಸಂಸ್ಥೆ, ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಘಟನೆ /ತರಬೇತಿ ಸಂಸ್ಥೆಗಳವರೆಗಿನ 
ವೃವಸಾಯಪೊರಕ ಚಟುವಟಿಕೆಗಳು ಇಲ್ಲಿ 


* ಆಂಗ್ಲ ಭಾಷಾ ಶಿಕ್ಷಕ, ಕರ್ನಾಟಕ ಪ್ಲಕ್‌ ಶಾಲೆ, ಅಗರ, ಸರ್ಜಾಪುರ ರಸ್ತೆ, ಬೆಂಗಳೂರು. 


೧೨೨ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸೀಮೆಯನ್ನು ಉಲ್ಲೇಖಿಸುವ ಶಾಸನಗಳು 


ಶಾಸನಸಂಖ್ಯೆ/ಕಾಲಮಾನ | ಸೀಮೆಯ ಉಲ್ಲೇಖ ಸೀಮೆಯ ನಾಯಕ ವಿಜಯನಗರದ ಅಧಿರಾಜ 
ದೇವನಹಳ್ಳಿ-೮೧ ಯಲಹಕ್ಕನಾಡ ನಿಷ್ಟಂ 
ಕ್ರೈಶ. ೧೪೨೫ ಶಿವನಸಮುದಸ್ಯ ಸೀಮ್ದು ನಾ ಇಮ್ಮಡಿ ದೇವರಾಯ 
ಬೆಂಗಳೂರು-೧೨೭ ಶಿವನಸಮುದದ ಕೆಳಗೆ ಸಲ್ಲುವ ಮಂಗಪು ದಣ್ಣಾಯಕನ ಮಗ ಇಮ್ಮಡಿ ದೇವರಾಯ 
ಕ್ರಿ.ಶ. ೧೪೩೧ ಯೆಲಹಂಕನಾಡು ಪುತಾಪರಾಯ 
ಬೆಂಗಳೂರು-೨೮ ಶಿವನಸಮುದದಸ್ಥಳ ಸೋಲೂರ ಬಸವಪ್ಪ ಅಚ್ಚುತದೇವರಾಯ 
ಕ್ರಿಶ. ೧೫೩೦ ನಾಯಕನ ಮಗ 
ಕೃಷ್ಣಪುನಾಯಕ 

ಬೆಂಗಳೂರು-೫೭ ಎಲಹಕ ರಾಜ್ಯಕ್ಕೆ ಸಲ್ಲುವ ಕೆಂಪದೇವರಸ ಅಚ್ಚುತದೇವರಾಯ 
ಕ್ರಿಶ. ೧೫೩೨ ಸಿವನಸಮುದದ ಸೀಮೆ 
ನೆಲಮಂಗಲ-೩೧ 
ಕ್ರಿಶ. ೧೫೩೩ ಚೇ(ಬೆ)ಿಲೂರು ಚಾವಡಿಗೆ ಅಪ್ಪುಂಣಗಳು/ಮಲಪಂಣಗಳು ಅಚ್ಛುತದೇವರಾಯ 

ಸಲ್ಲುವ ಎಲಹಂಕನಾಡ 

ಸಿವನಸಮುದಸೀಮೆವೊಳಗಣ 

ಕಾಕೋಳಲಸ್ಥಳದ ಹೆಸರುಘಟ್ಟ 
ಬೆಂಗಳೂರು-೧೩೮ ಸಿವನಸಮುದ್ರದ ಸೀಮೆ ಮೇಚರಸಯ್ಯ ಅಚ್ಛುತದೇವರಾಯ 
ಕ್ರಿಶ. ೧೫೩೮ 
ಬೆಂಗಳೂರು-೩೦ ಎಲಹಕನಾಡ ಸಿವನಸಮುದದ ರಾಚುರ ನರಸಿಂಹಯ್ಯಗಳು ಸದಾಸಿವರಾಯ 
ಕ್ರಿಶ. ೧೫೪೪ ಸೀಮೆ 
ದೊಡ್ಡಬಳ್ಳಾಪುರ-೭೧ ಸಿವನಸಮುದದ ಸೀಮೆ ಕಾಮಗೌಡ ವೀರಣನಾಯಕ ಸದಾಸಿವರಾಯ 
ಕ್ರಿಶ. ೧೫೪೪ 
ದೇವನಹಳ್ಳಿ-೮೨ ಯಲಶಹಕ್ಕನಾಡಿನ ಶ್ರೀ ಆವತಿನಾಡಪುಭು ಭೈರವೇಂದನ ಒಂದನೆಯ ಶ್ರೀರಂಗರಾಯ 
ಕ್ರಿಶ. ೧೫೮೪ ಶಿವನಸಮುದ ಸೀಮೆ ಮಗ ಬೈಚಯ 


ಕ್ರಿಶ. ೧೪೨೫ರಲ್ಲಿ ಯಲಹಕ್ಕನಾಡಿನಲ್ಲಿದ್ದ ಶಿವನಸಮುದ್ರ ಸೀಮೆಯು ೧೪೩೧ರ ಸುಮಾರಿಗೆ ಯಲಹಂಕನಾಡಿಗಿಂತಲೂ 
ಒಂದುಸ್ಪರ ಮೆಲ್ಲಟ್ಟದಲ್ಲಿದ್ದುದರಿಂದ "ಶಿವನಸಮುದದ ಕೆಳಗೆ ಸಲ್ಲುವ ಯಲಹಂಕನಾಡು' ಎಂದು ಶಾಸನೋಕ್ಷವಾಗಿದೆ. 
ಕಶ. ೧೪೩೧ರಿಂದ ೧೫೩೦ರ ವರೆಗಿನ ಒಂದು ಶತಮಾನಕಾಲ ಸೀಮೆಗಿಂತಲೂ ಎರಡು ಸ ಸ್ಪರಗಳ ಉನ್ನತ ಆಡಳಿತಫೆಟಕವಾದ 
'ಸಿವನಸಮುದ ಸ್ಥಳ' ಎಂಬ ಸ್ಥಾನಮಾನ ಹೊಂದಿತ್ತು. ಆದರೆ ಸ್ಥಳವನ್ನಾಳಿದ ನಾಯಕರನ್ನು ಪ್ರಸ್ತಾಪಿಸುವ ಶಾಸನಗಳಿಲ್ಲ. 
ಪುನಃ ೧೫೩೨ರಿಂದ ೧೫೮೪ರ ಕಾಲಘಟ್ಟದಲ್ಲಿ ಶಿವನಸಮುದ್ರಸೀಮೆ ಯಲಹಂಕ ನಾಡವ್ಯಾಪ್ಲಿಯಲ್ಲಿ ಉಳಿದು 
ಬಂದಿರುವುದನ್ನು ಕಾಣುತ್ತೇವೆ. 


ಸೀಮೆಯನ್ನು ಆಳಿದ ಅಧಿರಾಜ/ನಾಯಕರು 


ದೇವರಾಯ: ಕ್ರಿಶ. ೧೪೨೫ರ ಜೋಡಿಸಾದಲಳ್ಳಿ ಶಾಸನದಂತೆ ವಿಜಯನಗರ ದೊರೆ ಇಮ್ಮಡಿ ದೇವರಾಯನು 
ಚೆಂದಮೌಳೇದೇವರ ಸನ್ನಿಧಾನದಲ್ಲಿ ಯಲಹಕ್ಕನಾಡನಿಷ್ಠ, ಶಿವನಸಮುದ ಸೀಮೆಯ ಮಧ್ವದಲ್ಲಿರುವ ಹಲಸೂರು ಸ್ಥಳಕ್ಕೊಳಪಟ್ಟ 
ಯಿಲಿತೊರೆ ಗ್ರಾಮವನ್ನು ಉಪಗ್ರಾಮ ಮಾದಿಗೊಂಡನಹಳ್ಳಿ- ಸಾದುಹಳ್ಳಿ ಸಹಿತ ಸರ್ವಮಾನ್ಯ ಅಗಹಾರವಾಗಿಸಿ 
ದೇವರಾಯಪುರ ಪರಿಸರ ಗ್ರಾಮವೆಂದು ಕರೆದು, ಪೂರ್ವದಲ್ಲಿ ನಾಗಮಂಗಲ, ಪಶ್ಚಿಮದಲ್ಲಿ ಕಂದೆಮಂಗಲ. ದಕ್ಷಿಣಕ್ಕೆ 
ಉಗುನವಾಡಿ ಹಾಗೂ ಉತ್ತರ ದಿಕ್ಕಿನ ಹಿರಿಯ ಜಾಲ ವಟ ಭೂಮಿಯನ್ನು ಅರುಣಾಚಲೇಶಪಂಡಿತನ 
ಮಗನಾದ ಕೇಶವಪಂಡಿತನಿಗೆ ದಾನ ಕೊಡುತ್ತಾನೆ.“ ಸನೋಕ್ತ ಹಲಸ ರ ಳ-ಬೆಟ್ಟ ಹಲಸೂರು, 
ಯಿಲಿತೊರೆ೨ಇಳತೊರೆ(ಇಳ್ಳತೊರೆ), ದ ಗ್ರಾಮಗಳು ಇಂದಿನ ದೇವನಹಳ್ಳಿ ತಾಲ್ಲೂಕಿನಲ್ಲಿದ್ದರೆ. 
ಮಾದಿಗೊಂಡನಹಳ್ಳಿ-ಮಾದಗೊಂಡನಹಳ್ಳಿಯು ದೊಡ್ಡಬಳ್ಳಾಪುರ ತಾಲ್ಲೂಕಿಗೊಳಪಡುತ್ತದೆ. ಡು ತಾಮಶಾಸನದಲ್ಲಿ 
"'ದೇವರಾಯೇಣದತ್ತಂ ಕೇಶವಪಂಡಿತ:” 'ಎಂದು ಹೇಳಿ. ಯಲಹಕ್ಕನಾಡು, ಶಿವನಸಮುದಸೀಮೆ ಹಾಗೂ ಹಲಸೂರು 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೨೩ 


ಸ್ಥಳಗಳ ನಾಯಕರನ್ನು ಪ್ರಸ್ತಾಪಿಸದ ಕಾರಣ ಶಿವನಸಮುದಸೀಮೆಯು ಇಂದಿನ ಕೇಂದ್ರಾಡಳಿತ ಪ್ರದೇಶದಂತೆ ಅಧಿರಾಜ 
ಇಮ್ಮಡಿ ದೇವರಾಯನ ನೇರ ಆಡಳಿಕ್ಕೊಳಪಟ್ಟಿತ್ತು ಎಂದು ಸ್ಪಷ್ಟವಾಗುತ್ತದೆ. 


ಮಂಗಪ್ಪ ದಣ್ಣಾಯಕನ ಮಗ ಪ್ರತಾಪರಾಯ: ಇಮ್ಮಡಿ ದೇವರಾಯರ ನಿರೂಪದಿಂದ ಸಕನಸಮುದದವೊಳಗಣ 
ಊರಮುಂದಣ ಸೋಮೇದೇವರ ನೈವೇದ್ಯ ಹಾಗೂ ಅಂಗರಂಗಭೋಗಕ್ಕೆ ಮಹಾಪ್ರಧಾನ ಮಂಗಪ್ಪ ದಣ್ಣಾಯಕನ 
ಮಗ ಪ್ರಥಾಪರಾಯನು ತನ್ನ ನಾಯಕತನಕ್ಕೆ ಕೊಡಲ್ಲಟ್ಟಿದ್ದ ಶಿವನಸಮುದದ ಕೆಳಗೆ ಸಲ್ಲುವ ಯಲಹಂಕನಾಡ ತರಣಿಯಪುನ 
ಬಾಗಿನಯೊಳಗಿನ ದೇವಸಮುದ್‌ ಗ್ರಾಮದ ಉಪಗ್ರಾಮ ವಿರುಪಾಕ್ಷಪುರವನ್ನು ವಿಜಯದೇವರಾಯಪುರವಾಗಿ ಮಾಡುತ್ತಾನೆ. 
ದೇವಸಮುದ್ರ ಹಿರಿಯ ಕೆರೆಯ ಕಳಗಿನ ಐದು ಖಂಡುಗ ಬೀಜವರಿ ಗದ್ದೆಯನ್ನು ದೇವರಾಯ ಮಹಾರಾಯರ 
ಆಯುರಾರೋಗ್ಯ-ಐಶ್ವರ್ಯ ವೃದ್ದಿಯಾಗಲೆಂದು ದಾನ ಕೊಡುತ್ತಾನೆ. ಪ್ರತಾಪರಾಯನು ತಾನು ದಾನ ಕೊಟ್ಟ ಭೂಮಿಯ 
ಈ ಹಿಂದೆ ಇದ್ದ ಹದಿನಾರುವರೆ ಗದ್ಯಾಣದ ಗುತ್ತಿಗೆ ಪ್ರಮಾಣಕ್ಕೆ ವರ್ತಮಾನದ ಆದಾಯದಂತೆ ಹೆಚ್ಚುವರಿಯಾಗಿ 
ಮೂರುವರೆ ಗದ್ಮಾಣ ಸೇರಿಸಿ, ಒಟ್ಟು ೨೦ ಗದ್ಯಾಣಕ್ಕ ಗುತ್ತಿಗೆ ನೀಡಿರುವ ಅಂಶ ಸಾ.ಶ. ೧೪೩೧ರ ಕೊಡಿಗೇಹಳ್ಳಿ 
ಶಾಸನದಲ್ಲಿದೆ. ಹೆಚ್ಚು ಹೆಚ್ಚು ರಾಜ್ಕಾದಾಯ ತರುವ ಗುತ್ತಿಗೆ ನೀಡುವ ಕ್ರಮವು ಪ್ರತಾಪರಾಯನ ಆರ್ಥಿಕ ಯೋಜನೆಯನ್ನು 
ನಿರೂಪಿಸುತ್ತದೆ. ಪಾತ್ರದವರು, ನಟವರರು, ಮದ್ದಳೆಕಾರ, ಸಿತಾರ, ಉಪಾಂಗ ಹಾಗೂ ಕಂಸಾಳೆಯವರೆಲ್ಲರೂ ಸೇರಿ 
ಒಟ್ಟು ಏಳು ಜನರು ಎರಡೂ ಹೊತ್ತು ಸೋಮೇದೇವರಿಗೆ ಅಂಗರಂಗಭೋಗ ನಡೆಸಿ, ಕೆರೆಕೆಳಗಿನ ಗದ್ದೆಯನ್ನು ಆಗು 
ಮಾಡಿಕೊಂಡು ಅನುಭೋಗಿಸುವುದು ಮತ್ತು ಇದು 'ಶ್ರೀಮತು ಪ್ರಧಾಪರಾಯರ ಬರಹ” ಎಂಬುದನ್ನು ಶಾಸನವು 
ಸಷ್ಟಪಡಿಸುತ್ತದೆ.”” ಕೊಡಿಗೆಹಳ್ಳ”ಯಿಂದ ಸುಮಾರು ಒಂದು ಕಿ.ಮೀ ಅಥವಾ ಬೆಂಗಳೂರು-ದೊಡ್ಡಬಳ್ಳಾಪುರ ರೈಲುಮಾರ್ಗದ 
ಕೊಡಿಗೇಹಳ್ಳಿ ರೈಲುನಿಲ್ದಾಣಕ್ಕೆ ಪಶ್ಚಿಮ ಸುಮಾರು ೮೦೦ ಅಡಿ ದೂರದ ವಿರುಪಾಕ್ಷಪುರದಲ್ಲಿ ಸಶ್ರಿಮಾಭಿಮುಖ 
ಹಳೇಕೋಟೆ ಗ ದೇವಾಲಯದ ಮುಂದೆ ಈ ಶಾಸನವಿದೆ. ಶಾಸನವಿರುವ ವಿರೂಪಾಕ್ಷಪುರವೇ ಶಾಸನೋಕ್ತ 
ವಿರೂಪಾಕ್ಷಪುರವಾಗಿದ್ದು ಕರ್ನಾಟಕ ಗ್ರಾಮಸೂಚಿಯಲ್ಲಿ ಈ ಗ್ರಾಮನಾಮವಿರುವುದಿಲ್ಲ. ಆಂಜನೇಯ ದೇವಾಲಯದ 
ಎಡಭಾಗದಲ್ಲಿ ೪೦ ವರ್ಷಗಳ ಹಿಂದೆ ಕೋಟಿಯ ಅವಶೇಷಗಳಿದ್ದ ಕಾರಣಕ್ಕಾಗಿ ಆಂಜನೇಯ ದೇವಾಲಯಕ್ಕೆ "ಹಳೇಕೋಟೆ 
ವೀರಾಂಜನೇಯ” ಎನ್ನಲಾಗುತ್ತಿದೆ. ಶಾಸನೋಕ್ತ ಸಕನಸ ಮುದವು ಒಂದು ಕೆರೆಯಾಗಿದ್ದು, ಅದು ಇಂದಿನ ವಿರೂಪಾಕ್ಷಪುರ 
ಪಕ್ಕದ ಕೊಡಿಗೆಹಳ್ಳಿ ಕೆರೆಯಾಗಿರುವ ಸಾಧ್ಯತೆಯಿದೆ. ಇದೇ ಕೆರೆಯನ್ನು ದೊಡ್ಡಬೊಮ್ಮಸಂದ್ರ, ತಿಂಡ್ಲು ಗ್ರಾಮಸ್ಥರು 
ತಮ್ಮೂರ ಕೆರೆ ಎಂದು ಹೇಳಿಕೊಳ್ಳುತ್ತಾರೆ. ಸೋಮೇದೇವರ ತರ “ಹುರುಹುಗಳಿಗಾಗಿ ವಿರೂಪಾಕ್ಷಪುರ, 
ಕೊಡಿಗೇಹಳ್ಳಿ ಗ್ರಾಮಗಳಲ್ಲಿ ಕ್ಷೇತ್ರಕಾರ್ಯ ಮಾಡಲಾಗಿ ದೇವಾಲಯವು ಕಂಡು ಬಂದಿರುವುದಿಲ್ಲ. 


ಶಿವನಸಮುದ್ರಸೀಮೆಯ ನಾಯಕತನ ಹೊಂದಿದ್ದ ಪ್ರತಾಪರಾಯನು ಮೊದಲನೆಯ ಬೈಚಯದಂಡನಾಯಕನ 
ಮೊಮ್ಮಗನೂ, ಮಂಗಪ್ಪ ದಂಡನಾಯಕ ಮತ್ತು ಜಾನಕಿಯ ಮಗನೂ ಆಗಿರುತ್ತಾನೆ. ಮೊದಲನೆಯ ಬೈಚಯ ದಂಡನಾಯಕನು 
ಹೊಯ್ದಳ ಮೂರನೆಯ ಬಲ್ಲಾಳನ ಪತ್ನಿ ಕಿಕ್ಟಾಯಿತಾಯಿಯ ಪ್ರಧಾನಿಯಾಗಿ, ಒಂದನೆಯ ಬುಕ್ಕರಾಯನಿಗೆ ಬಾರಕೂರು- 
ಮಂಗಳೂರು ಪ್ರಾಂತಾಧಿಕಾರಿಯಾಗಿದ್ದನು. ಇನ್ನು ಮಂಗಪ್ಪ ದಂಡನಾಯಕನು ವಿಜಯನಗರ ಅರಸರ ವಿರುದ್ದ ಸ್ವತಂತ್ರರಾಗಲು 
ಸಮರ ಸಾರಿದ್ದ ತುಳುನಾಡಿನ ಗೇರುಸೊಪ್ಪೆಯ ಹೈವರಸ ಮತ್ತು ಉಲ್ಲಾಳದ ವಿಕ್ರಮ ಚೌಟರ ದಂಗೆಗಳನ್ನು ಯಶಸ್ವಿಯಾಗಿ 
ಹತ್ತಿಕ್ಕಿದ್ದನು.”” "ಉಡುಪಿಯ ಶ್ರೀಮಹಾದೇವರ ಸ್ಥಾನವಳಿದ ಸಂಮಂಧ' ಚಕ್ರವರ್ತಿಯ ಆಜ್ಞೆಯ ಮೇರೆಗೆ "'ಮಂಗಪ್ಪ 
ದಂಣಾಯಕರೂ ಸರ್ವದಳ ಸಹಿತ ಬಂದಲಿ* ಎಂಬ ಶಾಸನದ ಸಾಲಂತೂ ಮಂಗಪ್ಪ ದಣ್ಣಾಯಕನ ಶೌರ್ಯ-ಪರಾಕ್ರಮಗಳಿಗೆ 
ಹಿಡಿದ ಕೈಗನ್ನಡಿಯಾಗಿದೆ. ಸಹೋದರರಾದ ಇರುಗಪ್ಪ, ಬುಕ್ಕಣ್ಣರಿಗೆ ದಂಡನಾಯಕನ ಸ್ಥಾನಮಾನ ತಂದುಕೊಡುವಲ್ಲಿ 
ಮಂಗಪ್ಪ ದಣಾಯಕನ ಸಾಹಸಗಾಥೆ ಕಾರಣವಾಗಿತ್ತು.” ಈ ವಂಶಸ್ತರ ಸೇವಾ ಹಿರಿತನವನ್ನು ಪರಿಗಣಿಸಿ ದೊರೆ ಇಮ್ಮಡಿ 
ದೇವರಾಯನು ಮಂಗಪ್ಪ ದಣ್ಣಾಯಕನ ಮಗ ಪ್ರತಾಪರಾಯನಿಗೆ ಶಿವನಸಮುದ್ರಸೀಮೆಯ ನಾಯಕತನವನ್ನು ವಹಿಸಿದ್ದನು. 
ಇವರ ಮನೆತನವನ್ನು ಕಿಳಗಿನಂತೆ ನಿರೂಪಿಸಬಹುದಾಗಿದೆ. ದಂಡನಾಯಕರ ಮನೆತನದ ಈ ವಂಶಾವಳಿಯನ್ನು 
ಗಮನಿಸಿದಾಗ ಮಂಗಪ್ಪ :ದಂಡನಾಯಕನು ತನ್ನ ಜೇಷ್ಠಪುತ್ತನಿಗೆ ತಂದೆಯ ಹೆಸರನ್ನು ಎರಡನೆಯ ಪುತ್ರನಿಗೆ ಘಾ 
ಇಮ್ಮಡಿ ಪೌಢದೇವರಾಯನ ಹೆಸರಾದ ಪ್ರತಾಪರಾಯ ಎಂಬ ನಾಮಕರಣ ಮಾಡಿರುವುದು ಸ್ಪಷ್ಟವಾಗುತ್ತದೆ. ಕ್ರಿ.ಶ. 
೧೪೪೦ರ ಬೆಂಗಳೂರು-೮ ನೆಯ ಶಾಸನದಲ್ಲಿ "ಪಟ್ಟಣದ ರಾಯಣಂಗಳು' ಎಂದು ಉಲ್ಲೇಖಿಸಲ್ಪಟ್ಟ ವ್ಯಕ್ತಿಯು ಮಂಗಪ್ಪ 
ದಣ್ಣಾಯಕನ ಸಹೋದರ ಹಾಗೂ ಪ್ರತಾಪರಾಯನ ಚಿಕ್ಕಪ್ಪನೆಂದು ಊಹಿಸಬಹುದಾಗಿದೆ. 


೧೨೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮೊದಲನೆಯ ಬೈಚಯ ದಂಡನಾಯಕ 


ಮಂಗಪ್ಪ ದಂಡನಾಯಕ ಇರುಗಪ್ಪ ದಂಡನಾಯಕ  ಬುಕ್ಕಣ ಸರ್ವಪ್ಪ ದಂಡನಾಯಕ ಗೋಪರಸ ರಾಯಣ್ಣ 

+ ಜಾನಕಿ ದಂಡನಾಯಕ ದಂಡನಾಯಕ 
| 

ಮಲ್ಲಪ್ಪ ದಂಡನಾಯಕ ಸಿರಿಗಿರಿನಾಥ ದಂಡೇಶ 

| 

ಎರಡನೆಯ ಪ್ರತಾಪರಾಯ ಎರಡನೆಯ ಚಿದಯ ದೇವಪ್ರ ದಂಡೇಶ 

ಬೈಚಯ (ಬೆಂಗಳೂರು ೧೨೭) ಇರುಗಪ್ಪ ಚದಣಕವೊಡೆಯ 

ದಂಡನಾಯಕ ದಂಡನಾಯಕ (ಚಿಕ್ಕಬಳ್ಳಾಪುರ ೫೧) ತಿಮ್ಮಪ್ಪ ದಂಡನಾಯಕ 


ಸೋಲೂರ ಬಸವಪ್ಪನಾಯಕನ ಮಗ ಕೃಷ್ಣಪ್ಪನಾಯಕ (ಸಾ.ಶ. ೧೫೧೮-೧೫೮೧): ಕಿ.ಶ. ೧೫೩೦ರ ಹಾರೋಹಳ್ಳಿ 
ಶಾಸನವು ಅಚ್ಛುತದೇವರಾಯರು ಸೋಲೂರ ಬಸವಪ್ಪನಾಯಕರ ಮಗ ಕೃಷ್ಣಪ್ಪನಾಯಕನಿಗೆ ಸಿವನಸಮುದ್ದಸ್ಥಳದ 
ನಾಯಕತನ ವಹಿಸಿರುವುದನ್ನು ತಿಳಿಸುತ್ತದೆ. ಕೃಷ್ಣಪನಾಯಕನು ತನ್ನ ಸಿವನಸಮುದಸ್ಥಳಕ್ಕೆ ಸಲ್ಲುವ ಹಾರೋಹಳ್ಳಿ ಗ್ರಾಮವನ್ನು 
ಸಿಂಗಾಪುರದ ತಿರುವೆಂಗಳನಾಥದೇವರ ಅಂಗರಂಗ ವೈಭೋಗ, ಅಮೃತಪಡಿ ನೈವೇದ್ಯ ಹಾಗೂ ರಾಮಾನುಜಕೂಟಕ್ಕೆ 
ಸಲ್ಲಿಸಿ, ದೊರೆ ಅಚ್ಛುತದೇವರಾಯರು ಮತ್ತು ತನ್ನ ತಂದೆ ಬಸವಪ್ಪನಾಯಕರಿಗೆ ಪುಣ್ಯವಾಗಬೇಕೆಂದು ಪ್ರಾರ್ಥಿಸಿದ್ದಾನೆ.”- 
ಸಿವನಸಮುದಸ್ಥಳದ ಸಿಂಗಾಪುರದಲ್ಲಿ ತಿರುವೆಂಗಳನಾಥ ದೇವಾಲಯಕ್ಕೆ ಹೊಂದಿಕೊಂಡು ರಾಮಾನುಜಕೂಟವಿತ್ತೆಂಬ 
ಅಂಶ ಗಮನಾರ್ಹವಾದುದು. ಕರ್ನಾಟಕದಲ್ಲಿ ವಿಷ್ಣುಪೂಜೆ-ವೈಷ್ಣವ ಭಕ್ತಿಗಳು ಹಿಂದಿನಿಂದ ನಡೆದು ಬಂದು, ಸಾಕಷ್ಟು 
ವೈಷ್ಟವ ದೇವಾಲಯಗಳಿದ್ದರೂ, ರಾಮಾನುಜರು ೧೦೯೬ರಲ್ಲಿ ಚೋಳ ಅರಸ ಇಮ್ಮಡಿ ಕಲೋತ್ತುಂಗನ ಶೀವೈಷ್ಠವಪಂಥದ 
ವಿರೋಧ ಕಾರಣಕ್ಕಾಗಿ ಮೂಲನೆಲೆ ಶ್ರೀರಂಗವನ್ನು ತೊರೆದು ಮೈಸೂರಿನತ್ತ ಬಂದ ಮೇಲೆ ಶ್ರೀ ವೈಷ್ಣವ ಪಂಥವು ಇಲ್ಲಿ 
ವ್ಯಾಪಕವಾಗಿ ಹರಡಿತು. ಇದರ ಫಲವಾಗಿ ಶ್ರೀ ವೈಷ್ಣವ ಆಳ್ವಾರರು ಮತ್ತು ಆಚಾರ್ಯರ ಆರಾಧನೆ, ಆಳ್ಟಾರರ ದೇವಾಲಯ 
ನಿರ್ಧಾಣ, ಈ ದೇವಾಲಯಗಳಿಗೆ ಹೊಂದಿಕೊಂಡಂತೆ ಶ್ರೀ ವೈಷ್ಣವರು ತಂಗಲು, ಅವರಿಗೆ ಅನ್ನಪ್ರಸಾದ ಒದಗಿಸಲು 
ಹಾಗೂ ಧಾರ್ಮಿಕ ಸಂಗತಿಗಳ ಚರ್ಚೆ ನಡೆಸಲು ರಾಮಾನುಜಕೂಟಗಳ ಸ್ಥಾಪನೆಯಾಗಿರುವುದು ತಿಳಿದು ಬರುತ್ತದೆ."” 
ಇದಕ್ಕೆ ಪುಷ್ಣೀಕರಣವೆಂಬಂತೆ ಜಂಕಿಯಣ್ಣನಾಯ್ದನು ತನ್ನ ನಾಯಕತನದ ಕುಕ್ಕಲನಾಡಿನ ನಗರೂರ ಗ್ರಾಮದ ಗದ್ದೆ- 
ಬೆದ್ದಲು, ತೋಟ-ತುಡಿಕೆ, ಆಣೆ-ಅಚ್ಚುಕಟ್ಟುಗಳ ಆದಾಯವನ್ನು ರಾಮಾನುಜಕೂಟದ ದಾಸೋಹ ನಡೆಸಲು ಸರ್ವಮಾನ್ಯವಾಗಿ 
ಕೊಡುತ್ತಾನೆ.” ನಗರೂರು ಇಂದಿನ ನೆಲಮಂಗಲ ತಾಲ್ಲೂಕಿನ ನಾಗರೂರು ಆಗಿದ್ದು, ಈ ಶಾಸನವಿರುವ ದಾಸನಪುರವೇ 
ರಾಮಾನುಜಪುರ ಎನಿಸಿರಬೇಕು. 

ಕೃಷ್ಣದೇವರಾಯನ ಆಳ್ಗಿಕೆಯ ಕ್ರಿಶ. ೧೫೧೮ರಲ್ಲಿ ಸೊಲೂರ ಬಸವಪ್ಪನಾಯಕನ ಕುಮಾರ ಕೃಷ್ಣಪುನಾಯಕನು 
ಅಲುಬುರ (ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ ಅಲಬೂರು) ಹೊನ್ನತಿದೇವಿಗೆ ಭೂದಾನ" 

ನೀಡಿದ್ದರೆ, ಬಸವಪ್ಪುನಾಯಕನು ತನ್ನ ತಂದೆ ಜಕ್ಕಣನಾಯಕ, ತಾಯಿ ತಿಪ್ರಮ್ನನವರಿಗೆ ಅಕ್ಷಯ ಪುಃಣ್ಕಲೋಕವಾಗಬೇಕೆಂದು 
ಹಾಗೂ ಮಗ ಕೃಷ್ಣಪುನಾಯಕನಿಗೂ ಅನೇಕ ಧರ್ಮವಾಗಬೇಕೆಂದು ಬೇಲೂರಿನ ಚೆನ್ನಿಗರರಾಯಸ್ವಾಮಿಯ ಹತ್ತುದಿನಗಳ 
ಉತ್ಸವಕ್ಕಾಗಿ ತೆಪ್ಲಕೊಳ, ವಸಂತಮಂಟಪಗಳನ್ನು ಕಟ್ಟಸುತ್ತಾನೆ. ದೇವರಪೂಜಿೆ, ನೈವೇದ್ಯ ಹಾಗೂ. ೪೦ ಜನ ಬ್ರಾಹ್ಮಣರ 
ಪರಮಾನ್ನ: ಕ್ತಾಗಿ 'ತನ್ನ ನಾಯಕತನಕ್ಕೊಳಪಟ್ಟ ವಸಾರೆಸೀಮೆ. ದೇವಣಿಗೆನಾಡಿನ ಅ ಹಲುಮಿರಿ ಗಾಮಗಳ 
| ಹುಟ್ಟುವಳಿಯನ್ನು ಸಮರ್ಪಿಸುತಾನೆ “5 ಅಚ್ಛುತದೇವರಾಯನ ಆಡಳಿತಾವಧಿಯ ಕ್ರಿಶ. ೧೫೩೦ರಲ್ಲೇ ಸೋಲೂರ 
ಬಸವಪನಾಯಕನ ಪುತ್ತ ಕೃಷ್ಣ ಪಪ್ರನಾಯಕನು ಸಾತಿಗ್ರಾಮಕ್ಕೂ ಕರ್ತನಾಗಿದ್ದನು. ದಕ್ಷಿಣ ಭುಜಾದಂಡ, ಶ್ರೀಮನ್ನಹಾಸಾವಂತಾಧಿಪತಿ, 
ಗಂಡಬೇರುಂಡ ಕದನ ಪಚರಿಡನಸಹಾಯಸೂರ, ಏಕಾಂಗಿವೀರನೆಂಬ ಬಿರುದುಗಳು ಇವನಿಗಿದ್ದವು.”” ಶಿವನಸಮುದ 
ಸೀಮೆ ಮತ್ತು ಸಾತಿಗ್ರಾಮದ ಸೀಮೆಗಳೆರಡರ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಕೃಷ್ಣಪ್ಪನಾಯಕನಿಂದ ಹರಿಹರದ 
ಲಿಂಗಣ್ಣೊಡೆಯರಿಗೆ ಸಾತಿಗ್ರಾ ಮದ ಸೀಮೆಯ ಹಸ್ತಾ೦ಿತರವಾಗುತ್ತದೆ. ಈ ಸೀಮೆಯ ಕೇಂದ್ರಸ್ಥಾನವಾಗಿದ್ದ ಇಂದಿನ 
ಶಾಂತಿಗ್ರಾಮವು ಹೋಬಳಿ ಕೇಂದವಾಗಿದ್ದು ಚನ್ನ ರಾಯಪಟ್ಟಣ- ಹಾಸನ ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ. ಕ್ರಿ.ಶ. "೫೮೧ರ 
ನಾಗಸಂದದ ತೃಟಿತ ಶಾಸನವೊಂದರಿಂದ ಸುಕ್ಕಲನಾಡಿನ ನಾಯಕತನವೂ ಕೃ ಪುಪೆನಾಯಕನಿಗೆ ಇತ್ತೆಂದು ತಿಳಿದುಬರುತದೆ*”. 
ಲಭ್ಯ ಲ ಪ್ರಕಾರ ಶಿವನಸಮುದ್ರ Ae ಸಾತಿಗ್ರಾಮದ ಗಗ 'ನಾಯಕತನ ಪಾಲಿಸಿದ  ಕೃಷ್ಣಪನಾಯಕನ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೨೫ 


ಮನೆತನದ ಮೂಲಪುರುಷ ತಿಮ್ಮನಾಯಕ"*ನಾಗಿದ್ದು, ಇವನು ತುಳುವಂಶದ ಕೃಷ್ಣದೇವರಾಯನಿಗೆ ಮಂತ್ರಿಯಾಗಿದ್ದನು. 
ತಿಮ್ಮನ ಮಗ ಜಕ್ಕೇಂದ್ರ/ಜಕ್ಕನೃಪ/ಜಕ್ಕಕ್ಷಿತಿಪಾಲನು ಬೇಲೂರ ಕೇಶವದೇವರ ಮುಂದೆ ಚಿನ್ನದ ಗರುಡಗಂಬ ನಿಲ್ಲಿಸುತ್ತಾನೆ. 
ಜಕ್ಕನೃಪನ ಮಗ ಬಸವಪ್ಪುನಾಯಕ/ ಬಸವಪ್ಪ ಒಡೆಯ/ ಬಸವ ಭೂಪಾಲ (೧೫೨೪-೧೫೫೮)ನು ಸಾಳುವ ಗುಂಡನ 
ಮೊಮ್ಮಗ ಎರಡನೆಯ ನರಸಿಂಹನ ಕಾಲ (೧೪೯೧-೧೫೦೫)ದಲ್ಲಿ ಸೋಲೂರ ಸೀಮೆಯನ್ನಾಳುತ್ತಿದ್ದನು. ಈ ಸೋಲೂರ 
ಬಸವಪ್ಪುನಾಯಕನಿಗೆ ನಾಲ್ಕು ಜನ ಮಕ್ಕಳಿದ್ದು, ಅವರಲ್ಲಿ ತಿಂಮಪ್ಪನಾಯಕನು ಸಾ.ಶ ೧೫೩೭ರಲ್ಲಿ ಪಾಪೆಯನಾಯಕ 
ಅಯ್ಯನವರ ಕಾರ್ಯಕ್ಕೆ ಕರ್ತನಾಗಿದ್ದನು ಮತ್ತು ಇವನು ಸೋಲೂರ ಸೀಮೆಯ ಮದುವೆ ಸುಂಕವನ್ನು ಬಿಡುತ್ತಾನೆ.” 
ಕ್ರಿಶ. ೧೫೬೨ರ ಪುರ ಶಾಸನವು ಬಸವಪುನಾಯ್ದಯ್ಯನವರ ಮಕ್ಕಳು ತಿಂಮಪ್ಪನಾಯ್ಯ ಮತ್ತು ವಿರುಪಾಕ್ಷನಾಯ್ಕರೆಂಬುದನ್ನು 
ಸ್ಪಷ್ಟಪಡಿಸಿ ವಿರುಪಾಕ್ಷನಾಯ್ದನು ಹಾಸನದ ಸೀಮೆಯನ್ನು ವತ್ತಿಗೆಯಾಗಿ ನೋಡಿಕೊಳ್ಳುತ್ತಿದ್ದನೆಂದು ತಿಳಿಸುತ್ತದೆ.” ಸೋಲೂರ 
ಬಸವಭೂಪಾಲನ ಮಗ ಚನ್ನಬಸವಪ್ಪುನಾಯಕನು ಶಿವಭಕ್ತನು, ೬೪ ವಿದ್ಯೆಗಳಲ್ಲಿ ನಿಪುಣನು, ಆಧುನಿಕ ಭೋಜ, ಕುಮಾರ 
ಕಂದರ್ಪ, ತುರಗರೇವಂತ ಎಂಬ ಬಿರುದುಗಳನ್ನು ಹೊಂದಿದ್ದನು. ತಾವರೆಗಳ ನಡುವೆ ರಾಜಹಂಸದಂತೆ ಶೋಭಿಸುತ್ತಿದ್ದ 
ಇವನು ಹರಿಹರದ ಹರಿಹರೇಶ್ವರ ದೇವಾಲಯದ ಉತ್ತರದ್ದಾರದ ಮೇಲಿನ ಗೋಪುರವನ್ನು ಜೀರ್ಣೋದ್ದಾರ ಮಾಡಿಸಲು 
ತನ್ನ ಸಹಾಯಕ ಬೋಗುರ ಅಕ್ಕಿಯ ಹೊನ್ನಿಶೆಟ್ಟಿ ಮಗ ಚಿಕ್ಕಮಲ್ಲಿಶೆಟ್ಟಿಗೆ ಆದೇಶಿಸುತ್ತಾನೆ.“ ಒಟ್ಟಾರೆ ಶಿವನಸಮುದಸ್ಥಳದ 
ನಾಯಕತನ ಪಾಲಿಸಿದ ಕೃಷ್ಣಪುನಾಯಕನ ವಂಶವಿವರಗಳನ್ನು ಲಭ್ಯ ಶಾಸನಾಧಾರಗಳಿಂದ ಕೆಳಗಿನಂತೆ ಕೊಡಬಹುದಾಗಿದೆ. 
ತಿನ್ಮನಾಯಃ | 
ಜಕ್ಕನೃಪ?* (ಸಾ.ಶ. ಬನ ತಿಪ್ರಮ್ಮ 


ಸೋಲೂರ ಬಸವಪ್ಪನಾಯಕ್‌ (ಸಾ.ಶ. ೧೫೨೪-೫೮)/ ಬಸವಪ್ಪ ಒಡೆಯ/ ಬಸವ ಭೂಪಾಲ” 


ತಿಮ್ಮಪುನಾಯ್ಕ* ವಿರೂಪಾಕ್ಷನಾಯ್ಕ್‌ ಕೃಷ್ಣಪ್ಪುನಾಯಕ"*” (ಸಾ.ಶ. ೧೫೧೮-೧೫೮೧) ಚನಬಸವಪುನಾಯಕ 
ಕೆಂಪದೇವರಸ (೧೫೩೨): ಕ್ರಿಶ. ೧೫೩೨ರ ದಾಸರಹಳ್ಳಿ ಶಾಸನದ ಪ್ರಕಾರ ಅಚ್ಯುತರಾಯ ಮಹಾರಾಯರು 
ಎಲಹಕರಾಜ್ಯಕ್ಕೆ ಸಲ್ಲುವ ಸಿವನಸಮುದ್ರಸೀಮೆಯ ನಾಯಕತನವನ್ನು ಕೆಂಪದೇವರಸ....ಗೆ ವಹಿಸಿದ್ದರು. ಕೆಂಪದೇವರಸನು 
ಅಚ್ಯುತರಾಯರಿಗೆ ಧರ್ಮವಾಗಬೇಕೆಂದು ಹಾಗೂ ಪರುಚಯದೇವರ ಸೇವೆ-ಈರಯ್ಯ ದೇವಸ್ಥಾನದ ಅಂಗರಂಗ 
ವೈಭೋಗಕ್ಕೆಂದು ಎಲಹಕರಾಜ್ಯಕ್ಕೆ ಸಲ್ಲುವ ಸಿವನಸಮುದ್ರಸೀಮೆಯೊಳಗಣ ಚೊಕ್ಕನಹಳ್ಳಿಯನ್ನು ಬಿಟ್ಟುಕೊಡುತ್ತಾನೆ.** 
ಪರುಚಯದೇವರು, ಈರಯ್ಯ ದೇವಾಲಯಗಳಿಗಾಗಿ ದಾಸರಹಳ್ಳಿ ನೆರೆಯ ಗ್ರಾಮಗಳಲ್ಲಿ ಕ್ಷೇತ್ರಕಾರ್ಯ ಮಾಡಬೇಕಿದೆ. ದತ್ತಿ 
ಬಿಟ್ಟ ಎಡೆಯ ಬಗ್ಗೆ ಹೇಳುವುದಾದರೆ, ಚೊಕ್ಕನಹಳ್ಳಿ ಎಂಬ ಒಟ್ಟು ಮೂರು ಗ್ರಾಮಗಳಿದ್ದು, ದೇವನಹಳ್ಳಿ ತಾಲೂಕಿನ 
ಬಾಗಲೂರು ಹೋಬಳಿಯಲ್ಲಿ ಒಂದು ಚೊಕ್ಕನಹಳ್ಳಿ, ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕಾಕೋಳಲ ಹತ್ತಿರದ ಚೊಕ್ಕನಹಳ್ಳಿ 
ಎರಡು ಹಾಗೂ ಶಾಸನ ದೊರೆತ ದಾಸರಹಳ್ಳಿಯಿಂದ ಉತ್ತರಕ್ಕೆ ಸುಮಾರು ಐದು ಕಿ.ಮೀ. ದೂರದ ಯಲಹಂಕ 
ತಾಲ್ಲೂಕಿನ ಚೊಕ್ಕನಹಳ್ಳಿ ಮೂರನೆಯದಾಗಿದೆ. ಈ ಮೂರನೆಯ ಎಡೆಯೇ ಶಾಸನೋಕ್ತ ಚೊಕ್ಕನಹಳ್ಳಿಯಾಗಿರುತ್ತದೆ. 


ದಾಸರಹಳ್ಳಿ ಶಾಸನದ "ಕೆಂಪದೇವರಸ....ಲೆಗೆ ನಾಯಕತನಕೆ' ಎಂಬ ಸಾಲನ್ನು “"ಕೆಂಪದೇವರಸಗೌಡರಿಗೆ ನಾಯಕತನಕೆ' 
ಎ೦ಬ ತಿದ್ದುಪಡಿ ಪಾಠವನ್ನು ಕೊಟ್ಟ ಡಾ. ಎಂ. ಜಮುನ, ಡಾ. ಎಂ.ಜಿ. ಮಂಜುನಾಥ ಅವರು ಎಲಹಂಕ ನಾಡಪ್ರಭು 
ಕೆಂಪೇಗೌಡರನ್ನು ಕೆಂಪದೇವರಸಗೌಡ ಎಂದು ಸಂಬೋಧಿಸಿರುವ ಅಂಶ ಗಮನಾರ್ಹ ಎಂದಿದ್ದಾರೆ.“ ಇದೇ ಶಾಸನದ 
ಕೆಂಪದೇವರಸನನ್ನು ಡಾ. ಪಿ.ವಿ. ಕೃಷ್ಣಮೂರ್ತಿ ಅವರು ಎಲಹಂಕ ನಾಡಪ್ರಭು ಕೆಂಪದೇವ ಅರಸಗೌಡನೆಂದೂ, ಇವನೇ 
ಆ ವಂಶದ ಹಿರಿಯ ಕೆಂಪೇಗೌಡನೆಂದೂ,*” ಡಾ. ಎಂ.ಜಿ. ಮಂಜುನಾಥ ಅವರು ಪುನಃ ತಮ್ಮ ಯಲಹಂಕ ನಾಡಪ್ರಭುಗಳ 
ರಾಜಕೀಯ ಚರಿತ್ರೆಯ ಮರುಪರಿಶೀಲನೆಯಲ್ಲಿ ಕೆಂಪದೇವರಸನೇ ಎಲಹಂಕ ನಾಡಪ್ರಭುಗಳ ವಂಶದ ಒಂದನೆಯ 
ಕೆಂಪೇಗೌಡನೆಂದೂ ಹಾಗೂ ಜೊಕ್ಕನಹಳ್ಳಿಯನ್ನು ಚೊಕ್ಕನಾಥಪುರ (ಇಂದಿನ ದೊಮ್ಮಲೂರು) ವೆಂದು ಸಾಧಿಸಿದ್ದಾರೆ.*- 
ಅದರಂತೆ ಎಚ್‌.ಎಂ. ಬೋರಯ್ಯನವರು ಶಾಸನದಲ್ಲಿ ಬಿಟ್ಟೋದ ಅಕ್ಷರಗಳನ್ನು ಆವರಣದಲ್ಲಿ "ಗೌಡ ಎಂದು ಪರಿಭಾವಿಸಿ, 
ಕೆಂಪೇಗೌಡನಿಗೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸನ ಸ್ಥಾನಮಾನ ಲಭ್ಯವಾಗಿತ್ತು ಎಂದು ತೀರ್ಮಾನಿಸಿದ್ದಾರೆ." 
ಆದರೆ ಯಲಹಂಕ ನಾಡಪ್ರಭುಗಳಿಗೆ ಸಂಬಂದಿಸಿದಂತೆ ಲಭ್ಯ ಮಾಹಿತಿಗಳ ಪ್ರಕಾರ ಯಲಹಂಕ (ಈಗಿನ ತಾಲ್ಲೂಕು 
ಕೇಂದ್ರ, ದುಟ್ಟನಹಳ್ಳಿ (ಮಾಗಡಿ ತಾಲ್ಲೂಕು) ಹಾಗೂ ಹುಲಿಕಲ್ಲು (ಮಾಗಡಿ ತಾಲ್ಲೂಕು) ಮನೆತನಗಳಿವೆ. ಈ ಮೂರು 


೧೨೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮನೆತನದವರ ಎಲ್ಲ ಶಾಸನಗಳಲ್ಲಿ "ಯಲಹಂಕ ನಾಡಪ್ರಭು? ಎಂಬ ಸಂಬೋಧನೆಯಿಂದಲೇ ಆಳಿದವರ ಹೆಸರು 

ಹೇಳುವುದುಂಟು. ಇದಕ್ಕೊಂದು ಉದಾಹರಣೆ ಕೊಡುವುದಾದರೆ- ಬೆಂಗಳೂರು-೧೨೬ನೆಯ ತೀರ ಸಂಕ್ಷಿಪ್ತವಾದ 
ಶಾಸನದಲ್ಲೂ ಕೂಡ ವಕ ನಡಪಭು ಬ..ರವರದ ಶ್ರೀಮನು.. ಚಂಯಗಲಉಡರು ..ಪುರದ ಕೆಂಪ ಗಉಡರಿಗೆ "ಕೊಟ್ಟ 
ಕೊಡಗೆ' ಎಂದು ಹೇಳಲಾಗಿದೆ. ಆದರೆ ಯಲಹಂಕಕ್ಕೆ ಸುಮಾರು ಐದಾರು ಕಿ.ಮೀ. ದೂರದ ದಾಸರಹಳ್ಳಿ ಶಾಸನದಲ್ಲಿ 
ಕಂಪದೇವರಸನಿಗೆ "ಯಲಹಂಕನಾಡಪುಭು' ಎಂಬ 'ಸೂರ್ವಪದದ ಬಳಕೆಯಾಗಿಲ್ಲ. ಶಾಸನಕವಿ, ಲಿಪಿಕಾರ ಅಥವಾ 
ಶಾಸನ ಓದಿದವರೆಲ್ಲರೂ ರಾಜಮರ್ಯಾದೆಯ "ಯಲಹಂಕ ನಾಡಪ್ರಭು” ಎಂಬ ಪೂರ್ವಪದವನ್ನು ಮರೆತರೇ? ಇಲ್ಲ, 
ಪ್ರಭುಗಳ ಸಂದರ್ಭದಲ್ಲಿ ಹಾಗಾಗಲು ಸಾಧ್ಯವಿಲ್ಲ. ದಾಸರಹಳ್ಳಿ ಸಪ್ತಮಾತೃಕೆಯರ ದೇವಾಲಯದ ಎದುರಿಗೆ ನಿಲ್ಲಿಸಲಾದ 
ಈ ಶಾಸನವನ್ನು ನಾನು ಖುದ್ದಾಗಿ ಪರೀಕ್ಷಿಸಿದಾಗ. ಶಾಸನದಲ್ಲಿ ಎಲ್ಲಿಯೂ "ಯಲಹಂಕ ನಾಡಪ್ರಭು' ಪದಪ್ರಯೋಗ 
ಆಗಿರುವುದಿಲ್ಲ. oo ಮ ಸನದ 'ಕೆಂಪದೇವರಸನನ್ನು "ಯಲಹಂಕ ನಾಡಪ್ರಭು” ಎಂದು ಪರಿಗಣಿಸುವುದು 
ಸಮಂಜಸವಾಗಲಾರದು. ಈ ಬಗೆಯ ಕೆಂಪ, ನನ ಕೆಂಪರಸಯ್ಯ ಎ೦ಬ ವ್ಯಕ್ತಿನಾಮಗಳು ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರಿನ ನೆರೆಯ ಜಿಲ್ಲೆಗಳ ಶಾಸನಗಳಲ್ಲಿ ಉಲ್ಲೇಖಿಸಲಟ್ಟಿವೆ. 
ಉದಾ: ಸಾ.ಶ ೧೫೩೫ರ ಚನ್ನಪಟ್ಟಣ-೫೦ (ಮೊಗೇನಹಳ್ಳಿ)ನೆಯ ಶಾಸನದ ಅಂಗದರಾಯ, ಕೆಂಪ, ಬೊಂಮರಾಜು; 
ಇದೇ ವರ್ಷದ ಚನ್ನಪಟ್ಟಣ-೭೪ (ಮಾಗೇನಹಳ್ಳಿ) ನೆಯ ಶಾಸನದ ಕೆಂಪದೇವರಸ, ಬೊಂಮರಾಜ; ೧೫೭೬ರ 
ಚಿಂತಾಮಣಿ-ಠ೨ (ಭಗತರಹಳ್ಳಿ)ರ ವೊಡಿಗೇಹಳ್ಳಿ-೩೮ ಸೇನಭೋವ ಹಿರಿಯಂಣರಸರ ಮಕ್ಕಳು ಕೆಂಪರಸಯ್ಯ-ಇವರಾರೂ 
ನಾಡಪಭು ಕೆಂಪೇಗೌಡರ ವಂಶಸ್ಥರಲ್ಲ. ಅಂತೆಯೇ ಪಸ್ತುತ ಬೆಂಗಳೂರು-೫೭ನೆಯ ದಾಸರಹಳ್ಳಿ ಶಾಸನದ ಕೆಂಪದೇವರಸನೂ 
ಕೂಡ. ಹಾಗಾಗಿ ದಾಸರಹಳ್ಳಿ ಕೆಂಪದೇವರಸನ ವಂಶಾವಳಿಯನ್ನು ಈ ಕಳಗಿನಂತಿರುವುದನ್ನು ಗಮನಿಸಬೇಕಾಗಿದೆ. 


ವೊಡಗೇಹಳ್ಳಿಯ ಸೇನಭೋವ ಹಿರಿಯಣ್ಣರಸ"್‌ 


ಕೆಂಪರಸ* ಬೊಮ್ಮರಾಜ"” ಅಂಗದರಾಯ"್‌" 


ಮಲಪಂಣಗಳು: ವಿಜಯನಗರದೊರ ಅಚ್ಛತದೇವರಾಯನ ಆಡಳಿತಾವಧಿಯ ಸಾ.ಶ. ೧೫೩೩ರ ಶಾಸನವು 
ಚೇಲೂರು (ಬೇಲೂರು?) ಚಾವಡಿಗೆ ಸಲ್ಲುವ ಎಲಹಂಕನಾಡ ಸಿವನಸಮುದ್ರ ಸೀಮೆವೊಳಗಣ ಕಾಕೋಳಲಸ್ಥಳದ"” 
ಹೆಸರುಘಟ್ಟಕೆ ಪ್ರತಿನಾಮ ಸಿವನಸಮುದ್ರ ಅಗಹಾರವೆಂದು ಸೂಚಿಸುವುದರಿಂದ ಆಡಳಿತ ಘಟಕಗಳಾದ ಚಾವಡಿ, ನಾಡು, 
ಸೀಮೆ ಮತ್ತು ಸ್ಥಳಗಳು ಇಲ್ಲಿ ಉಕ್ಷಗೊಂಡಿವೆ. ಸಿವನಸಮುದ್ರ ಸರ್ವಮಾನ್ಯ ಅಗಹಾರದಲ್ಲಿ ಅಚ್ಛುತರಾಯನ ಅಧಿಕಾರಿಯೊಬ್ಬ 
ಗುಡಿಯನ್ನು ಕಟ್ಟಿಸಿ, * ಕಾಶೀ (ವಾರಣಾಸಿ) ಲಿಂಗವನ್ನು ತಂದು ಚಂದ್ರಮೌಳೀಶ್ವರ ದೇವರು, ವಿಫ್ನೆ €ಶ್ರ್ಷರ ಮತ್ತು 
ನಂದಿಕೇಶ್ವರ” ದೇವರನ್ನು ಪ್ರತಿಷ್ಠಾಪಿಸುತ್ತಾನೆ. ಪ್ರತಿಷ್ಠಾಪಿಸುವ ಸಮಯದಲ್ಲಿ ನಾನಾ ಗೋತಸೂತ್ರ-ಶಾಖೆಗಳ ವಿದ್ಧನ್ನಹಾಜನರು 
ಉಪಸ್ಥಿತರಿದ್ದು, ಚಂದಮೌಳೀಶ್ರರದೇವರ ಅಮೃ ತಪಡಿ, ನೈವೇದ್ಯ, 'ದೀಪಾರಾಧನೆಗೆ ಹೊಲಗದ್ದೆತೋಟಗಳನ್ನು ದಾನ 
ಕೊಡುತ್ತಾರೆ. ದಾನಬಿಟ್ರ್ಟ ಭೂಮಿಯ ಮೇರೆಗಳು 'ಡೊಣೆಕಲ್ಪಸ್ಥಳ” ತೆಂಕಲು ದನದ ಓೀಕಿ, ಬಡಗಲಿಗೆ ದಾಸೇನಹಳ್ಳಿ”” 
ದಶಕಸ್ಥಳದ ದೊಡ್ಡಬೀರ ಮೇರೆ, ಲಕ್ಷ್ಮಿನಾರಸಿಂಹ ಕುಂಟೆಗಳಾಗಿವೆ.*“ ನಿವೇಶನಕ್ಕೆ ಇಪ್ಪತ್ತೈದುನೂರು ನೀಳ ಮೂವತ್ತು 
ಮಾರಿಗೆ ಅಗಲ ಸಾಲದೆ ಇರಲಾಗಿ ಮಹಾಜನರೆಲ್ಲರೂ ಸೇರಿ ದೇವರಗುಡಿಗೆ ಬಡಗಲು-ತೆಂಕಲು ದಿಕ್ಕಿಗೆ ನಾಲ್ಕುಮಾರು, 
ಮೂಡಲು ಆರುನೂರು, ಅಗಲ ಹದಿನೈದು ನೂರು, ನೀಳ ನಲವತ್ತನಾಲ್ಕು ನೂರು ಹೆಚ್ಚುವರಿ ದಾನ ಕೊಟ್ಟಿದ್ದನ್ನು ಶಾಸನ 
ತಿಳಿಸುತ್ತದೆ. ಆಗ ಮೇರೆಗಳು ಮೂಡಲಿಗೆ ಸೋಲದೇವನಹಳ್ಳಿ ಹೊಲ, ತೆಂಕಣ ದೊಡ್ಡಹಳ್ಳಿ, ಇನ್ನೊಂದೆಡೆ ಹುರುಳಿಚಿಕ್ಕನಹಳ್ಳಿ 
ಹೊಲದವರೆಗೆ ವಿಸರಣೆಯಾಗುತ್ತವೆ. 'ಅಚ್ಯುತರಾಯರು ಅಪುಂಣಗಳು ಚಂದಮೌಳೀಶ್ವರದೇವರ ಅಮೃತಪಡಿಗೆ ಕುಕಲನಾಡ""” 
ಸಾಲಿನೊಂದಿಗೆ ಶಾಸನದ ಮುಂದಿನ ಅಕ್ಷರಗಳು ಕಾಣುವುದಿಲ್ಲ. ಈ ಶಾಸನದ "ಪಕಾರ ಸಿವನಸ ಮುದ್ರ ಅಗಹಾರದಲ್ಲಿ 
ಗುಡಿಕಟ್ಟಸಿ ಕಾಶೀಲಿಂಗವ ತಂದು ಈಶ್ವರ ದೇವರುಗಳ ಪ್ರತಿಷ್ಠಮಾಡಿದ ಅಚ್ಛುತರಾಯನ ಅಧಿಕಾರಿ 'ಅಪಂಣಗಳೆಂಬ 
ಉತ್ತರ ದೊರಕುತ್ತದೆ. ಆದರೆ ಬಿ.ಎಲ್‌. ಕೃಪ ಸಂಪುಟದ ನೆಲದುಂಗಲ-೩೧ ಸಮು ಶಾಸನದಲ್ಲಿ ಕಾಣದಾದ ಕೊನೆಯ 
ಸಾಲುಗಳು ಬೆಂಗಳೂರು ಸಪ್ಲಿಮೆಂಟರಿ ಸನ ಬೆಂಗಳೂರು-೩೧ ರಲ್ಲಿ ಪರಿಷ್ಣತಗೊಂಡಿವೆ. ಇದರಲ್ಲಿ 'ಅಚ್ಛುತರಾಯ 
ಮಲಪಂಣಗಳು' ಚಂದ್ರಮೌಳೀಶ್ವರದೇವರ ಅಮೃತಪಡಿಗೆ ಕುಕಲನಾಡ ಕುಪೀಮೆಯ ಮಾತಹಳಿ ಒಳಗಣ ಗೋವಿಂದನಹಳ್ಳಿಗೆ 
ಪ್ರತಿನಾಮ ಅಚು ತಮಲಾಪುರೆವನ್ನು RE ಎಂದಾಗಿದೆ. ವಿಜಯನಗರದೊರೆ ಅಚ್ಕುತರಾಯರು ಮತ್ತು 
ಮಲಪಂಣಗಳು ಜಂಟಿಯಾಗಿ ಸಮರ್ಪಿಸಿದ ಅಚ್ಛುತಮಲಾಪುರ ಗಮನಸೆಳಯುತ್ತದೆ."” ಶಾಸನಗಳಲ್ಲಿ ಯಲಬರಿಗೆಯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ GAL 


ಮಲ್ಲಪ್ಪಣ್ಣಿ/ ಮಲಪಂಣಗಳು/ ಮಲಪಂಣ ಅಯ್ಯನವರೆಂದು ಉಲ್ಲೇಖಿಸಲ್ಪಟ್ಟ ಇವನು ತನ್ನ ತಾಯಿ ವೀರಮ್ಮ ಮತ್ತು 
ತನಗೂ ಒಳ್ಳಯದಾಗಲಿಯೆಂದು ಮಲಾಪುರದಲ್ಲಿ ಅಂಗಡಿ ನಿರ್ಮಿಸಿ, 'ಅಲ್ಲಿಯ ಸಂತೆವಸಿಗೆಯನ್ನು ಮೊರಬದ 
ಸೂರ್ಸನಾರಾಯಣದೇವರಿಗೆ ಸಮರ್ಪಿಸುತ್ತಾನೆ. ಪಾಂಡ್ಮನಾಡುವಳಿತದಲ್ಲಿದ್ದ ಮೊರಬವು ರಾಜನಿಂದ ಮಲ್ಪಪಣನಿಗೆ ಪಲ್ಲಕ್ಕಿಯ 
ಉಂಬಳಿಯಾಗಿ ಕೊಡಲ್ಪಟ್ಟಿತ್ತು."” ಅಚ್ಛು ತೆರಾಯರ ನಿರ್ದೇಶನದಂತೆ ಪಾಂಡ ನಾಡು ಉಚ್ಚಂಗೇರಿ ವೇಂಠೆ, ಕುಂದವಾಡ, 
ಹರಿಹರದ ಅಗಹಾರ, ದೇವಾಲಯ ಮತು ಬ್ರಾಹ್ನ್ಣಣ ವಸತಿನೆಲೆಗಳ ಉಸ್ಸುವಾರಿ ವಹಿಸಿಕೊಂಡ ಮಲ್ಲಪ್ಪಣನು ಅಕ್ಕಪುನೊಡಗೂಡಿ 
ಆ ಪ್ರದೇಶವನ್ನು ಅಚ್ಛುತರಾಯೇಂದ್ರ ಮಲ್ಲಾಪುರವನ್ನಾಗಿ ಮಾಡಿ ರಾಜನಿಗೂ ತನಗೂ ಪುಣ್ಯ ವಾಗಲೆಂದು ಹರಿಹರೇಶ್ವರ 
ನೈವೇದ್ಯ ಹಾಗೂ ಛತದಲ್ಲಿ ಬ್ರಾಹ್ಣಣರ ಪ್ರಸಾದಕ್ಕಾಗಿ ದಾನಬಿಡುತ್ತಾನೆ.”” 

ಅಚ್ಛುತರಾಯರ ಆಡಳಿತಾವಧಿಯಲ್ಲಿ ಅಡವಾಗಿಟ್ಟುಕೊಂಡ ಗ್ರಾಮವೊಂದರ ಮಲ್ಲಿಕಾರ್ಜುನದೇವರಿಗೆ 
ಸೊಂಟೇಕೊಪ್ಪದಸ್ಥಳದ ನಾಯಕತನದ ಹಾರೋಕೇತನಹಳ್ಳಿಯಲ್ಲೂ ಭೂದಾನ ಕೊಟ್ಟಿದ್ದಾನೆ.”” ಸಾ.ಶ ೧೫೩೭ ರಲ್ಲಿ 
ಭಂಡಾರದ ಅಪ್ಪರಸನ ಮಗ ತಿಂಮರಸ, ರಾಯಪ್ರ, ಕೊಂಡಪ್ರ ಮತ್ತು ರಾಮಪುನವರೆಲ್ಲರೂ ಸೇರಿ ತಮಗೆ ಕೊಡುಗೆಯಾಗಿ 
ಬಂದಿದ್ದ ಪೆನುಗೊಂಡೆ ರಾಜ್ಯ, ಕಾರಕುರಿಕೆ ಸ್ಥಳ, ಬುರಡೆಕುಂಟೆ ಸೀಮೇಗೊಳಪಟ್ಟ ನಂದಿಚೆರುವು (-ನಂಚೆರಲು) 
ಗಾಮಕ್ಕೆ ವಿರೂಪಾಕ್ಷಿಪುರವೆಂದು ಕರೆದು ಅದನ್ನು ಅಚ್ಛುತರಾಯಮಲ್ಲಪ್ಪಣ್ಣನಿಗೆ ದಾನಪತ್ರ ಮಾಡಿಸಿ ಕೊಡುತ್ತಾರೆ.” 
ಇದೇ ವರ್ಷದಲ್ಲಿ ಅಚ್ಛುತದೇವರಾಯರಿಗೆ ಪುಣ್ಯವಾಗಲೆಂದು ಅಚ್ಯುತರಾಯ ಮಲಪಂಣನು ಪೆನುಗೊಂಡೆ ಸೀಮೆಯ 
ಲೇಪಾಕ್ಷಿ ವೀರೇಶ್ವರ ದೇವರ ಅಮೃತಪಡಿ, ನೈವೇದ್ಯ, ದೀಪಾರಾಧನೆ, ಅಂಗರಂಗ ವೈಭೋಗಗಳಿಗಾಗಿ ಭೂದಾನಮಾಡಿ 
ಧರ್ಮಶಾಸನವನ್ನು ಹಾಕಿಸಿರುತ್ತಾನೆ.** ಮಲ್ಲಪ್ಪಣ್ಣನನ್ನು ಉಲ್ಲೇಖಿಸುವ ಎಲ್ಲ ಶಾಸನಗಳಲ್ಲಿ "ಅಚ್ಛುತರಾಯ ಮಲಪಣ್ಣ' 
ಎಂಬ ಸಂಬೋಧನೆಯಿರುವುದರಿಂದ ಮಲಪಣ್ಣ ವಿಜಯನಗರ ದೊರೆ ಅಚ್ಛುತದೇವರಾಯನ ಹತ್ತಿರದ ಸಂಬಂಧಿ 
ಅಥವಾ ನೆಚ್ಚಿನ ಅಧಿಕಾರಿಯಾಗಿರಬೇಕೆಂದು ಭಾಸವಾಗುತ್ತದೆ. ಅಚ್ಛುತರಾಯ ಮಲಪಂಣ ಅಯ್ಯನವರ ಕಾರ್ಯಕರ್ತ 
ವಿರುಪಣನಾಯಕನೂ ಅಮೃತನಾಥದೇವರಿಗೆ ತನ್ನ ಕೊಡುಗೆ ಸಲ್ಲಿಸಿರುವುದು ತಿಳಿದುಬರುತ್ತದೆ.” ಈ ಎಲ್ಲ ಲಭ್ಯ 
ಶಾಸನಗಳ ಆಧಾರದಲ್ಲಿ ಯಲಬುರಿಗೆ ಮೂಲದವನಾದ ಮಲಪಂಣನು ಯಲಹಂಕನಾಡಿನ ಶಿವನಸಮುದಸೀಮೆಯಲ್ಲದೆ, 
ಕುಕ್ಕಲನಾಡಿನ ಕುಪ್ಪಸೀಮೆ, ಪಾಂಡ್ಯನಾಡಿನ ಮೊರಬ, ಬುರುಡಕುಂಟೆಸೀಮೆ, ಪೆನುಗೊಂಡೆ ಸೀಮೆ ಹಾಗೂ 
ಸೊರಟೇಕೊಪ ಪ್ರಸ್ಥಳಗಳ ನಾಯಕತನವನ್ನು ನಿರ್ವಹಿಸಿರುವುದು ಸಷ್ಟವಾಗುತ್ತದೆ. 


ಮೇಚರಸಯ್ಯ: ಅಚ್ಛುತರಾಯರು ಸ್ಥಿರಸಿಂಹಾಸನದಲ್ಲಿರುವಾಗ, ಮೇಚರಸಯ್ಯನು ಸಿವನಸಮುದದ ಸೀಮೆಯ 
ಅನುಪೆಯನ್ನು ದಾನ ಬಿಟ್ಟು ಕೊಡುತ್ತಾನೆ.*” ಅನುಪೆ೨ಅಣ್ಲೀಪುರವಾಗಿರುವ ಸಾಧ್ಯತೆಯಿದ್ದು, ಅದೀಗ ಬೆಂಗಳೂರು 
ಉತ್ತರ (ಯಲಹಂಕ) ತಾಲ್ಲೂಕಿನಲ್ಲಿದೆ. ಕ್ರಿಶ. ೧೫೩೮ರಲ್ಲಿ ಮೇಚರಸಯ್ಯನು ಶಿವನಸಮುದ್ರಸೀಮೆಯ ನಾಯಕತನ 
ಹೊಂದಿದ್ದನೆಂದು ಈ ಶಾಸನದಿಂದ ತಿಳಿದುಬರುತ್ತದೆ. ಶಾಸನ ಶೀರ್ಷಿಕೆಯ ಕಾವಲ್‌ಬೈರಸಂದ್ರ ಮತ್ತು ಜೀಬನಹಳ್ಳಿಗಳು 
ಯಶವಂತಪುರ ಹೋಬಳಿಯ ಕ್ರಮವಾಗಿ ಕಾವಲುಬೈರಸಂದ್ರ, ಜೀಡಹಳ್ಳಿ ಗ್ರಾಮಗಳಾಗಿವೆ. 


ರಾಚುರ ನರಸಿಂಹಯ್ಯ: ಕ್ರಿಶ. ೧೫೪೩ರಲ್ಲಿ ಸದಾಶಿವರಾಯರು ಸಿಂಹಾಸನವೇರಿದ ಮರುವರ್ಷದಲ್ಲಿ ಮಹಾಮಂಡಲೇಶ್ವರ 
ಶ್ರೀ ಮರಾಟೆಯ ವಿಟಲೇಶ್ವರದೇವ ಮಹಾಅರಸುಗಳ ಕಾರ್ಯಕ್ಕೆ ಕರ್ತನಾದ ರಾಚುರ ನರಸಿಂಹಯ್ಯಗಳು ವಿಠಲೇಶ್ವರ 
ಅರಸುಗಳಿಗೆ ಪುಣ್ಯವಾಗಬೇಕೆಂದು ಜಕ್ಕೂರ ಅಲ್ಲಾಳನಾಥದೇವರ ಅಮೃತಪಡಿ ನೈವೇದ್ಯಕ್ಕೆ Re , ಸಿವನಸಮುದೆದ 
ಸೀಮೆವೊಳಗಣ ಅಲ್ಲಾಳಸಂದ್ರ ಗ್ರಾಮಕ್ಕೆ ಸಲುವ ಕೆರೆಕುಂಟೆ, ಗದ್ದೆ -ಜೆದಲು. ಗುಡೆಗುಯೆಲು, ತೋಟ, ಕಾಡಾರಂಭ- 
ನೀರಾರಂಭಗಳ ಸಕಲ ಸುವರ್ಣಾದಾಯೆಗಳನ್ನು ಸಮರ್ಪಿಸಿದ್ದಾರೆ.*೬ ವಿಟಲೇಶ್ವರದೇವ ಮಹಾಅರಸುಗಳ ಕಾರ್ಯಕ್ಕೆ 
ಕರ್ತನಾಗಿದ್ದ ನರಸಿಂಹಯ್ಯನು ರಾಯಚೂರು ಮೂಲದವನಾಗಿದ್ದರಿಂದ ಪೂರ್ವಪದ "ರಾಚುರ' ಬಳಕೆಯಾಗಿದೆ. 
ರಾಚುರು- ರಾಯಚೂರು ಆಗಿದ್ದು, ಬೇರೆ ಬೇರೆ ಶಾಸನಗಳಲ್ಲಿ ರಾಚೂರಿಪಟ್ಟಣ,” ರಾಚೂರ,*್‌ ರಾಚೂರು ಸೀಮೆಗಳು* 
ಉಲ್ಲೇಖಗೊಂಡಿವೆ. 

ಕಾಮಗೌಡ ವೀರಣ್ಣನಾಯಕ: ಕ್ರಿಶ. ೧೫೪೪-೪೫ರ ದೊಡ್ಡಬಳ್ಳಾಪುರ ಶಾಸನದಲ್ಲಿ ಶ್ರೀ ಮನ್ಮಹಾಮಂಡಲೇಶ್ವರ 
ರಾಮರಾಜಯ್ಯ ವಿಶಲೇಶ್ವರದೇವ ಮಹಾಅರಸುಗಳ ಕಾರ್ಯಕ್ಕೆ ಕರ್ತರಾದ ಕಾಮಗೌಡ ವೀರಣ್ಣನಾಯಕರು ತಮ್ಮ 
ಸಿವನಸಮುದ್ರದಸೀಮೆಯೊಳೆಗಣ ಬೇಡನಾಡಸ್ಥಳಕ್ಕೆ ಸಲ್ಲುವ ದಾಸಗೊಂಡನಹಳ್ಳಿ ಗ್ರಾಮವನ್ನು ಮಾರಕದೇವರ ಜೀರ್ಣೋದಾರ 
ಹಾಗೂ ಅಮೃತಪಡಿಗೆ ಸಮರ್ಪಿಸಿ, ಮಹಾಮಂಡಲೇಶ್ವರ ವಿಠಲೇಶ್ವ್ಲರದೇವ ಮಹಾಅರಸುಗಳಿಗೆ ಆಯುರಾರೋಗ್ಯ 


೧೨೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಿದ್ದಾರೆ. ದಾಸಗೊಂಡನಹಳ್ಳಿ- ದಾಸಗೊಂಡಹಳ್ಳಿಯಾಗಿದ್ದು, ಬೇಡನಾಡಸ್ಥಳದ ಕೇಂದ್ರಸ್ಥಾನ 
ಇಂದಿನ ಬ್ಲಾಡರಹಳ್ಳ/ ಬ್ಯಾಡರಜಕ್ಕಹಳ್ಳಿಯಾಗಿದ್ದಿ ರಬಹುದು. 


ಇಮ್ಮಡಿ ಭೈರೇಗೌಡನ ಮಗ ಜೈಚೀಗೌಡ: (ಕ್ರಿಶ. ೧೫೭೬-೧೫೮೬): ಕ್ರಿಶ. ೧೫೮೪ರ ದೇವನಹಳ್ಳಿ ತಾಮಶಾಸನವು 
ವಿಜಯನಗರ Sep ಮನೆತನದ ತಿರುಮಲದೊರೆಯ ಮಗನಾದ ಒಂದನೆಯ ಶ್ರೀರಂಗರಾಯನ ಆಡಳಿತಾವಧಿ 
(೧೫೭೮-೧೫೮೬)ಗೆ ಸಂಬಂಧಿಸಿದೆ. ಶಾಸನದ "ಶ್ರಿ ವೆಂಗಲಾಂಬಾ ಚಿರಪುಣ್ಯರಾಸಿ ಶ್ರೀರಂಗರಾಯ' ಹಾಗೂ "ದೇವ್ಯ್‌ತೆ 
ವಿಜಯೇತೇ ತಿರುಮಲದೇವೀ ಚಯಸ್ಯ ಕೃಷ್ಣಾಂಬಾ' ಎ೦ಬ ಸಾಲುಗಳು. ಒಂದನೆಯ ಶ್ರೀರಂಗರಾಯನ ತಾಯಿ 
ವೆಂಗಲಾ ಮತ್ತು ಪತ್ತಿ ್ಲಿಯರಾದ ನರಾ ಜಸ ಕೃಷ್ಣಾಂಬಾರನ್ನು ಉಲ್ಲೇಖಿಸುತ್ತವೆ. ವಿಜಯನಗರ ಅರಸರಿಗೆ ದಕ್ಷಿಣಭಾಗದಲ್ಲಿ 
ಸಾಮಂತರೆನಿನಿ, ಕರಗದಮ್ಮನನ್ನು ಮನೆದೇವತೆಯನ್ಸಾಗಿ ಇಡ ಆವತಿನಾಡಪಭುಗಳು ಇಂದಿನ ಚಿಕ್ಕಬಳ್ಳಾಪುರ 
ಜಿಲ್ಲೆಯ ನಂದಿಗ್ರಾಮವನ್ನು 'ಕೇಂದವಾಗಿಟುಕೊಂಡು BR ೮೦ ಕಿ.ಮೀ. ವ್ಯಾಸ ಪರಿಮಿತಿಯ ನಂದಿಮ೦ಡಲವನ್ನು 
ಆಳಿದ್ದಾರೆ. ಈ ವಂಶದ ವ ರಣಜಿ ೈರೇಗೌಡನಿಂದ ಹಿಡಿದು ಚಿಕ್ಕಪ್ಪಗೌಡನವರೆಗೆ ಅಂದರೆ ಸು. ೧೩೯೬ರಿಂದ 
೧೭೪೯ರವರೆಗೆ ಒಟ್ಟು ೩೫೦ ವರ್ಷ ಸ ನಡೆಸಿದ ಇವರ ಶಾಸ ಸನಗಳಲ್ಲಿ ಕ್ರೈಶ. ೧೬೯೭ರ ನಂತರ ದೇವಣಾಪುರ 
> ದೇವನಹಳ್ಳಿ ರಾಜ್ಯದ ಉಲ್ಲೇಖ ಬರುತ್ತದೆ. 


ಆವತಿನಾಡಪುಭು, ಸಂಗ್ರಾಮಸಾಹಸ ಸತ್ಯಸಂಧ ಧೀಮಂತ, ಭೈರವದೇವರ ಪೂಜಾಸಂಪದನೆನಿಸಿದ ಸೊಣ್ಣಪೇಂದ್ರ 
(ಸೊಣ್ಣಪಗೌಡ-ಕಿಶ. ೧೫೧೦-೧೫೬೫) ನ "ಮೊಮ್ಮಗ ಭೈರವ ನ (ಇಮ್ಮಡಿ ಬೈರೇಗೌಡ-ಸಾ.ಶ ೧೫೬೫ 
೧೫೭೬); ಭೈರವ ಮಹಿಪಾಲನ ಮಗನಾದ ಬೈಚಯ ಕಿತಿಪಾಲೇಂದ (ಬೈಜೇಗೌಡ-ಕ್ರಿಶ. ೧೫೭೬-೧೫೮೬)ನನ್ನು 
ಗುಣವಾರಿಧಿಯೆಂದು ಶಾಸನಕವಿ ಸ್ವಯಂಭು ಬಣ್ಣಿಸಿದ್ದಾನೆ. ಈ ತಾಮಶಾಸನದ "ಯಲಹಕ್ಕನಾಡು ಕೇಚಾಪಿಶ್ರೀಕಾನವಿಲೇಪಿಚ 
ಶ್ರೀ ಶಿವನಸಮುದ್ರಾಖ್ಯ ಸೀಮಾಯಾಂ' ಸಾಲು ಶಿವನಸಮುದಸೀಮೆಯು ಯಲಹಂಕನಾಡಿನಲ್ಲಿ ಅಂತರ್ಗತವಾಗಿದ್ದುದನ್ನು 
ಸೂಚಿಸುತ್ತದೆ. ಈ ನಾಡಿನ ಬೇಲೂರಚಾವಡಿ ವ್ಯಾಪ್ತಿಯ ಮಾರಸಮುದ್ರ ಗ್ರಾಮದ ಪೂರ್ವ, ಬಿಸಿಲಹಳ್ಳಿಗೆ ಆಗ್ನೇಯ, 
ವರದನಪಲ್ಲಿ ಗ್ರಾಮದ ದಕ್ಷಿಣ, ದುಟ್ಟನಬಲ್ಲಿ ನೈರುತ್ಯ ಜಾಲಿಕಾಗ್ರಾಮದ ಪಶ್ಚಿಮದಲ್ಲಿರುವ ದೇಶಿಪಲ್ಲಿ ಗ್ರಾಮವನ್ನು 
ನಾಡಪ್ರಭು ಬೈಚೇಗೌಡನು ತನ್ನ ಹೆಸರಿನಲ್ಲಿ ಬೈಚಾಪುರವೆಂದು ನಾಮಕರಣ ಮಾಡುತ್ತಾನೆ. ಅಲ್ಲಿಯ ಆದಾಯವನ್ನು 
ಸುಂಕರಹಿತವಾಗಿ ೪೦ ವೃತ್ತಿಗಳಾಗಿ ವಿಂಗಡಿಸಿ, ನಾನಾ ಶಾಖೆ-ಗೋತ್ತ-ಸೂತ್ರ-ಶಾಸ್ತವಿಶಾರದರಾದ ನಾಗಾಭಟ್ಟ ಗೋವಿಂದಭಟ್ಟ, 
ತಿಮ್ಮಯಾರ್ಯ, ಲಕ್ಷ್ಮಣಭಟ್ಟ, ಅಲ್ಲಾಭಟ್ಟ, ಸೋಮಭಟ್ಟ, ಕೃಷ್ಣಂಭಟ್ಟ, ತಿಮ್ಮಾಭಟ್ಟ, ನಾರಸಿಂಹಭಟ್ಟ ಮತ್ತು ನಾಗಂಭಟ್ಟ 
ಮತ್ತಿತರರಿಗೆ ದಾನ ಕೊಡುತ್ತಾನೆ.“ ಆವತಿನಾಡಪು್ರಭುಗಳ ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದ ಶಿವನಸಮುದ್ರಸೀಮೆಯ ವ್ಯಾಪಿಗೆ 
ಇಂದಿನ ದೇವನಹಳ್ಳಿ ತಾಲ್ಲೂಕಿನ ಬಂಟೇನಹಳ್ಳಿ, ಆವತಿ ಹಾಗೂ ಬೆಂಗಳೂರು ಉತ್ತರ ತಾಲ್ಲೂಕಿನ ಸುರದೇನುಪುರ, 
ಕಡತನಮಲೆ ಗ್ರಾಮಗಳೂ ಸೇರಿದ್ದವು. 


 ಶಿವನಸಮುದ್ರಸೀಮೆಯನ್ನು ಉಲ್ಲೇಖಿಸುವ ಶಾಸನಗಳನ್ನು ಅವಲೋಕಿಸಿದಾಗ ಕ್ರಿಶ. ೧೪೩೧ರಿಂದ ೧೫೩೦ 
ರವರೆಗಿನ ಸುಮಾರು ಒಂದು ಶತಮಾನ ಕಾಲ ಸೀಮೆಯನ್ನಾ: ಧದ ನಾಯಕರು ಯಾರೆಂಬುದು ತಿಳಿದುಬರುವುದಿಲ್ಲ 
ಮತ್ತು ಶಾಸನಗಳೂ ದೊರಕುವುದಿಲ್ಲ. ಅದರಂತೆ ವಿಜಯನಗರ ಕೂರಿ ಇಮ್ಮಡಿ ದೇವರಾಯನ ಆಡಳಿತಾವಧಿಯ ಸಾ.ಶ 
೧೪೨೫ರ ದೇವನಹಳ್ಳಿ ಶಾಸನದಲ್ಲಿ ಶೀ ಚಂದ್ರಮೌಳೇದೇವರ ಪ್ರಸ್ತಾಪವಿದೆ; ಮುಂದೆ ಕ್ರಿಶ. ೧೫೩೩ರಲ್ಲಿ ಅಚ್ಛುತದೇವರಾಯನ 
ಅಧಿಕಾರಿ ಮಲ್ಲಪ್ಪಣ್ಣನು ಕಾಶಿಲಿಂಗವನ್ನು ತಂದು ಅರ್ಕಾವತಿ ನದಿತೀರದ ಹೆಸರುಗಟ್ಟದಲ್ಲಿ ಚ೦ದಮೌಳೀಶರನೆಂದು 


ಪ್ರತಿಷ್ಠಾಪಿಸಿ, ವಿಫ್ಲೇಶ್ವರ-ನಂದಿಕೇಶ್ವರನೊಳಗೊಂಡು ಗುಡಿಯನ್ನು ಕಟ್ಟಿಸುತ್ತಾನೆ. ಹಳಯ ಚಂದ್ರಮೌಳೇದೇವರ ಆಲಯವಿದ್ದ 


ಜಾಗದಲ್ಲಿ ಹೊಸಗುಡಿಯನ್ನು ಕಟ್ಟಿಸಲಾಯಿತೋ ಅಥವಾ ಅದೇ ಊರಿನ ಹೊಸ ನಿವೇಶನ ಆಯ್ಕೆ ಮಾಡಿದರೋ ಎಂಬ 
ಜಿಜ್ಞಾಸೆ ಮೂಡುತ್ತದೆ. ಹಾಗಾದರೆ ಇಮ್ಮಡಿ ದೇವರಾಯನ ಕಾಲದಲ್ಲಿದ್ದ ಚಂದ್ರಮೌಳೀಶ್ವರ ದೇವಾಲಯಕ್ಕೆ ಏನಾಯಿತು? 
ಮೂಲತಃ ವಿಜಯನಗರ ಕಾಲದ ದೇವಾಲಯಗಳಲ್ಲವು ಭದ್ರ ತಳಪಾಯದ ಭವ್ಯ ಶಿಲಾ ನಿರ್ಮಿತಿಗಳಾಗಿದ್ದವು. ಇಮ್ಮಡಿ 
ದೇವರಾಯನ ಕಾಲದ ಇಂಥದ್ದೊಂದು ನಿರ್ಮಿತಿಯು ಶತ್ರುದಾಳಿ ಅಥವಾ ಧಾರ್ಲಿಕ ಸಂಘರ್ಷದಿಂದಾಗಿ ಹಾಳಾಗಿರಬೇಕು. 


ಕ್ರಿಶ. ೧೪೩೧-೧೫೩೦ರ ಈ ಕಾಲಘಟ್ಟದಲ್ಲಿ ಸಂಗಮ ವಂಶದ ಇಮ್ಮಡಿ ದೇವರಾಯ, ಸಾಳುವ ವಂಶದ ಒಂದನೆಯ 
ನರಸಿಂಹ, ತುಳುವ ವಂಶದ ಕೃಷ್ಣದೇವರಾಯನ ಮನೆತನದವರ ನಡುವೆ ನಡೆದ ಆಂತರಿಕ ಕಲಹ-ರಕ್ಷಪಾತಗಳು 


ವಿಜಯನಗರ ಆಡಳಿತದಲ್ಲಿ ದೌರ್ಬಲ್ಯವುಂಟುಮಾಡಿ, ಶತ್ರುದಾಳಿ ಮತ್ತು ದೇವಾಲಯಗಳನ್ನು ಹಾಳುಮಾಡುವ ಪಕಿಯೆಗೆ 
ಎಡೆಮಾಡಿಕೊಟ್ಟಿರಬೇಕು. ಹಾಗಾಗಿ ಅಧಿರಾಜರು ಶಿವನಸ ಮುದಸೀಮೆಯ ನಾಯಕತನವನ್ನು ಯಾರಿಗೂ ವಹಿಸದೇ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೨೯ 


ಸಿಂಗಾಪುರದ ತಿರುವೆಂಗಳನಾಥ ದೇವಾಲಯ, ಶಿವನಸಮುದ(ಹೆಸರಘಟ್ಟ)ದ ಚಂದ್ರಮೌಳೀಶ್ವರ ದೇವಾಲಯದ ಅಧಿಷ್ಠಾನ 


ಇದ್ದಿರುವುದರಿಂದ ಸರಿಸುಮಾರು ಒಂದುನೂರು ವರ್ಷಗಳ ಅವಧಿಯ ರಾಜ್ಯಭಾರದಲ್ಲಿ ಕಂದಕ ನಿರ್ಮಾಣವಾಗಿರುವುದು 
ಕಂಡುಬರುತ್ತದೆ. ಈ ಕಾಲಘಟ್ಟಕ್ಕೆ ಸಂಬಂಧಿಸಿದ ಕ್ರಿಶ. ೧೪೯೬ರ ಕೋಲಾರ-೧ನೆಯ ಶಾಸನದಲ್ಲಿ ಹೊಸಕೋಟೆ 
ಸೀಮೆಯ ನಾಯಕತನವು ವಿ(ಶಿ)ವನಸಮುದ್ರದ ಅಪ್ಪರಸನಿಗಿತ್ತು ಅದರಂತೆ ಕ್ರಿಶ. ೧೫೧೫ರ ಶಿಕಾರಿಪುರ ಶಾಸನದ 
ಮಾಳೇನಹಳ್ಳಿ ಸೀಮೆಯ ನಾಯಕತನ ಪಾಲಿಸುತ್ತಿದ್ದ ತ್ರಿಯಂಬಕರಸನು ಶಿವನಸಮುದ್ರದ ತಿಪ್ತರಸನ ಮಗನಾಗಿದ್ದಾನೆ. 
ಇಲ್ಲಿ ಅಪ್ತರಸ ಮತ್ತು ತಿಪ್ತರಸ ಇವರಿಬ್ಬರೂ ಶಿವನಸಮುದ್ರದ ಮೂಲದವರಾಗಿದ್ದು, ಶಿವನಸಮುದದಲ್ಲಿ ನಡೆದ ವಿಘಟನೆಯ 
ಕಾರಣಕ್ಕಾಗಿ ಅಲ್ಲಿಂದ ಹತ್ತಿರದ ಹೊಸಕೋಟೆ ಮತ್ತಿತರ ಕಡೆಗೆ ಹೋಗಿ ತಮ್ಮ ನೆಲೆಯನ್ನು ಕಂಡುಕೊಂಡಿರುವುದಕ್ಕಾಗಿ 
ಇವರ ವ್ಯಕ್ತಿನಾಮಗಳ ಪೂರ್ವಪದವಾಗಿ ಶಿವನಸಮುದ್ರ ಸೇರಿಕೊಂಡಿರುವುದು ತಿಳಿದುಬರುತ್ತದೆ. ಒಟ್ಟಾರೆಯಾಗಿ 


ಶಿವನಸಮುದದಲ್ಲಿ ಎರಡು ಬಾರಿ ಚಂದ್ರಮೌಳೀಶ್ನರನ ಪ್ರತಿಷ್ಠಾಪನೆ, ಒಂದು ಶತಮಾನಕಾಲ ಶಿವನಸಮುದ್ರಸೀಮೆಯನ್ನು 


ಆಳಿದ ನಾಯಕರ ಯಾವುದೇ ಶಾಸನಗಳಿಲ್ಲದಿರುವುದು ಹಾಗೂ ಶಿವನಸಮುದದ ಪ್ರತಿಷ್ಠಿತರು ಹತ್ತಿರದ ಬೇರೆ ಬೇರೆ 
ಸೀಮೆಗಳಿಗೆ ಹೋಗಿ ನಾಯಕತನ ಪಾಲಿಸಿದ ಉದಾಹರಣೆಗಳ ಕಾರಣಗಳಿಂದಾಗಿ ಕ್ರಿಶ. ೧೪೩೧-೧೫೩೦ರ ಅವಧಿಯಲ್ಲಿ 
ಶಿವನಸಮುದ್ರ (ಹೆಸರಘಟ್ಟ)ವು ಯಾವುದೋ ಒಂದು ಆಂತರಿಕ ಕಲಹ ಅಥವಾ ಶತ್ರುದಾಳಿಯಂತಹ ಘಟನೆಗೆ 
ಸಾಕ್ಷಿಯಾಗಿರಬೇಕು. 


ಅಡಿ ಟಪ್ಪಣಿಗಳು 

೧. ಇತಿಹಾಸ ದರ್ಪಣ, ೪೬-೪೭, ಕೆಂಪೇಗೌಡ ನಗರ, ಬೆಂಗಳೂರು, ೯೧, ಪುಟ ೫೯, ೬೦. 

ಎಪಿಗ್ರಾಫಿಯಾ ಕರ್ಣಾಟಿಕಾ೯, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯೦೫, ನೆಲಮಂಗಲ, ೩೧, ಹೆಸರಗಟ್ಟ ಸಾ.ಶ. ೧೫೩೩. 

೩.  -ಅದೇ- ನೆಲಮಂಗಲ-ಷಿಲಬಿ, ಅಯಿಗಂಡಪುರ, ಕ್ರಿಶ. ೧೨೯೨; ಪಯರುಕಟ್ಟಮ್‌೨ಹೆಸರುಗಟ್ಟ ಸ್ಥಳನಾಮವನ್ನೂ ಸೂಚಿಸುವ ಶಾಸನವು 
ಅಯಿಗಂಡಪುರದಲ್ಲಿದೆ. ಐವರುಕಂಡ ನಯನಾರ್‌ ದೇವರಿರುವ ಎಡೆಯಿದಾಗಿದೆ. ಐವರ್ಕಂಡಪುರ >» ಐಗಂಡಪುರವಾಗಿದ್ದು, ಪಾಂಡವರು 
ತಾಯಿ ಕುಂತಿಯೊಂದಿಗೆ ಇಲ್ಲಿಗೆ ಬಂದು ನೆಲೆಸಿದ್ದರೆಂಬ ಪ್ರತೀತಿಯಿದೆ. ಇಲ್ಲಿ ನೆಲಮಟ್ಟದಿಂದ ಸುಮಾರು ಆರು ಅಡಿ ಎತ್ತರದ ಕಟ್ಟೆಯ 
ಮೇಲೆ ಧರ್ಮೇಶ್ವರ, ನಕುಲೇಶ್ವರ, ಸಹದೇಶ್ವರ ಹಾಗೂ ಕುಂತಿ ಹೆಸರಿನ ಲಿಂಗಗಳುಳ್ಳ ಗುಡಿಗಳಿವೆ. ಊರಬಾಗಿಲ ಬಲಗಡೆ ಎತ್ತರದ ಕಟ್ಟೆಯ 
ಮೇಲೆ ಭೀಮೇಶ್ವರ ಗುಡಿಯಿದೆ. ನಕುಲೇಶ್ವರ ಹೊರತುಪಡಿಸಿ ಎಲ್ಲ ಗುಡಿಗಳಲ್ಲಿ ಲಿಂಗದೆದುರು ನಂದಿ ಪ್ರತಿಷ್ಠಾಪನೆಯಿದೆ. ಕುಂತಿಗುಡಿಯ 
ಹಿಂದೆ ವಿಷದಬಾವಿಯಿದೆ. ಅರ್ಜುನನಿಂದ ಸ್ಥಾಪಿಸಲ್ಪಟ್ಟ ಅರ್ಜುನರಾಯನ ಗುಡಿಯು ಇಲ್ಲಿಗೆ ಸುಮಾರು ಏಳು ಕಿ.ಮೀ. ದೂರದ ತೋಟಗೆರೆಯಲ್ಲಿದೆ. 
ಐಗಂಡಪುರದಿಂದ ವನವಾಸ ಮುಂದುವರೆಸಿದ ಪಾಂಡವರು ನಂದಗುಡಿ (ನಂಜುಗುಳಿ » ವಿಷದಕೊಳ) ಮತ್ತು ಕೈವಾರದತ್ತ ನಡೆದು, ಅಲ್ಲಿ 
ತಂಗಿದ್ದಕ್ಕಾಗಿ ಅವರ ಹೆಸರಿನ ಗುಡಿಗಳು ಅಲ್ಲಿವೆ. 

೪. ದೇವನಹಳ್ಳಿ ಪಶ್ಚಿಮಕ್ಕೆ ಕುಂದಾಣಿ- ಕುಂದಾಣದಲ್ಲಿ ಹೊಯಳ ರಾಮನಾಥನ ಅರಮನೆಯಿದ್ದುದರಿಂದ ಹೆಸರ್‌ ಕುಂದಾಣಿ ರಾಜಧಾನಿಯೆನಿಸಿದೆ. 

ಹೆಸರಘಟ್ಟ ಸ್ಥಳನಾಮದಲ್ಲಿ "ಹೆಸರ್‌' ಪೂರ್ವಪದವಿರುವುದನ್ನು ಬಿ.ಎಲ್‌. ರೈಸ್‌ ಅವರು ಎ.ಕ. ೯ರ ಆಂಗ್ಲಭಾಷಾ ಪೀಠಿಕೆ ಪುಟ ೨೨ರಲ್ಲಿ 

ತಿಳಿಸಿದ್ದಾರೆ. ಆನೇಕಲ್‌-ಜ೦ನೆಯ ಶಾಸನದಲ್ಲಿ ಹಸರುವಾಣಿ ಕೆರೆಯ ಉಲ್ಲೇಖವಿದೆ. | 

ಗ್ಯಾಸೆಟಿಯರ್‌, ಬೆಂಗಳೂರು ಜಿಲ್ಲೆ, ಬೆಂಗಳೂರು ೧೯೯೦, ಪುಟ ೯೫೯. 

ಕನ್ನಡ ನಿಘಂಟು, ಸಂ. ೫, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೧೮, ೧೯೮೮, ಪುಟ ೫೨೬೦. 

ಎಪಿಗ್ರಾಫಿಯಾ ಕರ್ಣಾಟಕಾ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌ ೧೯೦೫, ದೇವನಹಳ್ಳಿ ೮೧, ಜೋಡಿ ಸಾದಲಳ್ಳಿ, ಕ್ರಿಶ. ೧೪೨೫. 

-ಅದೇ- ಬೆಂಗಳೂರು-೮೧, ಕ್ರಿಶ. ೧೩೬೩ರ ಅಗರ ಶಾಸನದಲ್ಲಿ ಎಲಹಕನಾಡ ಅಲ್ಲಾಳಜೀಯನ ಮಗ ತಣ್ಣಿಯಪ್ಪನಿಗೆ ಕಾಮೈೈಯನಾಯ್ಸರು 


{9 


ape 


Ke ನಿನಾಡ ತೆಂಕಣಬಾಗೆಯ ತೊರೆವಳಿನಾಡ ಬೆಳರ್ತ (ಬೆಂಗಳೂರು ಪೂರ್ವ ತಾಲ್ಲೂಕಿನ ಕಾಡುಗೋಡಿ ಹತ್ತಿರದ ಬೆಳತ್ತೂರು) ದ ಗದ್ದೆ 
ಬೆದ್ದಲು ಕೊಡುತ್ತಾರೆ. ತಣ್ಣಿಯಪ್ಪ ತನ್ನ ಕೊನೆಗಾಲದಲ್ಲಿ ಕೊಡಿಗೆಹಳ್ಳಿಯಲ್ಲಿ ನೆಲೆಸಿದ್ದು, ಅವನ ಅನುಭೋಗದಲ್ಲಿದ್ದ ಭೂಮಿಯ ಸ್ಥಲ್ಪ 


(ಈ) 


೧೩೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೩. 
೨೪ 
೨೫. 


ih 


74 
ರ, 
I, 
೩೦. 
೩೧. 
೩೨. 
ಪಿ. 
೩೪. 
೩೫. 


ಭಾಗವನ್ನು ಸೋಮೆಯದೇವರಿಗೆ ದಾನ ಬಿಟ್ಟಿರುವುದಕ್ಕಾಗಿ"ತರಣಿಯಪ್ಪನ ಬಾಗಿಯೊಳಗಿನ' ಎಂಬ ಪದ ಬಳಕೆಯಾಗಿದೆ. ತಣ್ಷಿಯಪುನ ತಂದೆ 
ಅಲ್ಲಾಳಜೀಯ (೧೩೨೯-೧೩೪೨)ನು ಹೊಯ್ಲಳದೊರೆ ಮೂರನೆಯ ಬಲ್ಲಾಳನ ಆಡಳತಾವಧಿಯಲ್ಲಿ ಯಲಹಂಕನಾಡಿನ ಸೇನಬೋವನಾಗಿದ್ದನು. 
ಬಯಿರತ್ತಿ, ಹಾರಮರವೂರ ಕೋಟೆ (ಹೊರಮಾವು?) ಜಕ್ಕೂರು ಗ್ರಾಮಗಳಲ್ಲಿ ಗದ್ದೆ-ಬೆದ್ದಲುಗಳ ಕೊಡುಗೆ ಪಡೆದಿದ್ದರೆ, ನಾಗಿಶೆಟ್ಟಿಹಳ್ಳಿ ಕೆರೆ, 
ಜಾಲ, ಮಾಚಿಹಳ್ಳಿ, ಕೊಡಿಗೆಹಳ್ಳಿಯಲ್ಲಿ ಭೂದಾನ ಕೊಡುತ್ತಾನೆ. ಆರಂಭದಲ್ಲಿ ಬೇರೆಯವರಿಂದ ಭೂಮಿ ಪಡೆದು, ಆರ್ಥಿಕ ಚೈತನ್ಯ ಕಂಡಾಗ 
ಕೊಡುಗೈ ದಾನಿಯಾಗಿರುವುದನ್ನು ಕಾಣುತ್ತೇವೆ. 


-ಅದೇ- ಬೆಂಗಳೂರು-೧೩೨, ಕ್ರಿಶ. ೧೩೭೬ರ ಬೇಚರಾಕ್‌ ದ್ಯಾವಸಂದ್ರ ಶಾಸನವು ಮಯಲಯನಾಯಕನ ಮಗ ದೇವಯನಾಯಕನು 
ಇಲೈಪಕ್ಕನಾಡ ದೇವಸಮುದ್ದದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನಕೊಟ್ಟ ಬಗ್ಗೆ ವಿವರಿಸುತ್ತದೆ. ಬೆಂಗಳೂರು ಮಹಾನಗರದ ಎಂ.ಎಸ್‌.ರಾಮಯ್ಯ 
ಕಾಲೇಜಿನ ಹತ್ತಿರವಿರುವ ದೇವಸಂದವೇ ಈ ಗ್ರಾಮವಾಗಿದೆ. 


-ಅದೇ- ಬೆಂಗಳೂರು ೧೨೭, ಕೊಡಿಗೇಗಳ್ಳಿ, ಕ್ರಿಶ ೧೪೩೧. 


. -ಅದೇ- ದೇವನಹಳ್ಳಿ ೫೦, ಕಟಿಗೇನಹಳ್ಳಿ, ಸಾ.ಶ ೧೩೪೮ರ ಶಾಸನದ "ಕೊಡಿಗೆಹಳ್ಳಿಯ ಚತುಸ್ಲೀಮೆ'. 


ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಪುಟ ೬೨೮, ೧೪೯೫. 

ಶಾಸನ ಅಧ್ಯಯನ-ಸಂಪುಟ-ಷಿ, ಸಂಚಿಕೆ-೨ ಪ್ರಸಾರಾಂಗ, ಕನ್ನಡ ವಿ.ವಿ. ಹಂಪಿ, ೨೦೦೬ ಪುಟ ೧೧೨. 

ಎಪಿಗ್ರಾಫಿಯಾ ಕರ್ನಾಟಿಕಾ-೧೧, ಮೈಸೂರು ವಿ.ವಿ, ೧೯೭೩, ಶ್ರವಣಬೆಳಗೊಳ ೩೫೭, ದೊಡ್ಡಬೆಟ್ಟ, ಸಾ.ಶ. ೧೪೨೨. 

ಇತಿಹಾಸ ದರ್ಶನ ೨೯, ಕರ್ನಾಟಕ ಇತಿಹಾಸ ಅಕಾಡೆಮಿ (ರಿ), ಬೆಂಗಳೂರು ೨೦೧೪, ಪುಟ ೪೩೯. 

ಎಪಿಗ್ರಾಫಿಯಾ ಕರ್ನಾಟಕ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌.ರೈಸ್‌, ೧೯೦೫, ಬೆಂಗಳೂರು-೨೮, ಹಾರೋಹಳ್ಳಿ-ಕ್ತಿಶ. ೧೫೩೦. 
ವಿಜಯನಗರ ಅಧ್ಯಯನ, ಸಂ. ೧೪, ಪ್ರೊ. ಲಕ್ಷ್ಮಣ್‌ ತೆಲಗಾವಿ ಅವರ ಲೇಖನ "ವಿಜಯನಗರ ಕಾಲದ ರಾಮಾನುಜ ಕೂಟಗಳು,' ಪುಟ 
೩೪೦-೩೬. 

ಎಪಿಗ್ರಾಫಿಯಾ ಕರ್ಣಾಟಿಕಾ್‌, (ಸಫ್ಲಿ) ಬಿ.ಎಲ್‌. ರೈಸ್‌, ನೆಲಮಂಗಲ-೧೮೫, ದಾಸನಪುರ, ಕ್ರಿಶ. ೧೩೩೭/೧೩೯೭. ೪೫೭. 


ಕನ್ನಡ ವಿಶ್ವವಿದ್ಯಾಲಯ ಶಾ.ಸಂ. ೧, ಬಳ್ಳಾರಿ ಜಿಲ್ಲೆ, ಸಂ. ಡಾ. ದೇವರಕೊಂಡಾರೆಡ್ಡಿ, ಪ್ರಸಾರಾಂಗ, ಕನ್ನಡ ವಿ.ವಿ ಹಂಪಿ-೧೯೯೮, 
ಹಗರಿಬೊಮ್ಮನಹಳ್ಳಿ-ಲ, ಸಾ.ಶ. ೧೫೧೮. | 


ಎಪಿಗ್ರಾಫಿಯಾ ಕರ್ನಾಟಕ-೯, ಹಾಸನ ಜಿಲ್ಲೆ, ಮೈಸೂರು ವಿ.ವಿ., ಬೇಲೂರು ೧೫೯ ಮತ್ತು ೧೮೨; ಬೇಲೂರು-ಕ್ರಿಶ. ೧೫೨೪. 
-ಅದೇ- ೧೦, ಮೈಸೂರು-ವಿ.ವಿ., ಚನ್ನರಾಯಪಟ್ಟಣ ೪೫, ಗೊಲ್ಲರ ಹೊಸಹಳ್ಳಿ, ಕ್ರಿಶ. ೧೫೩೦. 


ಎಪಿಗ್ರಾಫಿಯಾ ಕರ್ಣಾಟಿಕಾ-೯, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯೦೫, ನೆಲಮಂಗಲ-೨೦, ನಾಗಸಂದ್ರ-ಕ್ರಿಶ. ೧೫೮೧. 
ಬಸವಪ್ಪನಾಯಕನ ಮಗ ಕೃಷ್ಣಪನಾಯಕನಿಗಿಂತಲೂ ಪೂರ್ವದಲ್ಲಿ ಕುಕ್ಕಲನಾಡನ್ನು ಕೋಡಿಯನಾಯಕ/ಕೋಟೆಯನಾಯಕನ ಮಕ್ಕಳು 
ಆಳಿರುವ ಬಗ್ಗೆ ಬೆಂಗಳೂರು ಜಿಲ್ಲೆಯಲ್ಲಿ ಶಾಸನಾಧಾರಗಳಿವೆ. ನೆಲಮಂಗಲ-೨೩, ಹುರಳಿಚಿಕ್ಕನಹಳ್ಳಿ ಶಾಸನದಂತೆ ವೀರಬುಕ್ಕಣ್ಣೊಡೆಯನು 
ಬಸಪಟ್ಟಣದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗ, ಕೋಡಿಯನಾಯಕನ ಮಗ ಮಯಿಲೆಯನಾಯಕನು ಮಹಾಸಾಮಂತಾಧಿಪತಿಯಾಗಿದ್ದನು. 
ಕರ್ನಾಟಕದಲ್ಲಿ ಬಸವಪಟ್ಟಣ ಎಂಬ ೨೫ ಎಡೆಗಳಿದ್ದು, ಯಾವ ಬಸವಪಟ್ಟಣದಿಂದ ವಿಜಯನಗರ ದೊರೆ ಒಂದನೆಯ ಬುಕ್ಕನು ಆಳ್ಲಿಕೆ 
ನಡೆಸಿದ್ದನೆಂದು ಗುರುತಿಸಬೇಕಾಗಿದೆ. 

ಎಪಿಗ್ರಾಫಿಯಾ ಕರ್ನಾಟಕ-೯, ಹಾಸನ ಜಿಲ್ಲೆ, ಮೈಸೂರು ವಿ.ವಿ, ಬೇಲೂರು-೯೩, ಸಾ.ಶ. ೧೫೧೪. 

ಎಪಿಗ್ರಾಫಿಯಾ ಕರ್ಣಾಟಿಕಾ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌.ರೈಸ್‌, ೧೯೦೫, ಮಾಗಡಿ-೬೨, ಸೊಲೂರು-ಕ್ರಿಶ. ೧೫೩೭. 
ಎಪಿಗ್ರಾಫಿಯಾ ಕರ್ನಾಟಕ-ಲ, ಹಾಸನ ಜಿಲ್ಲೆ, ಮೈಸೂರು ವಿ.ವಿ. ಹಾಸನ-೧೨೨, ಪುರ-ಕ್ರಿಶ. ೧೫೬೨. 

ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋರ್ಟ್‌ -೧೯೧೨, ಸಂ-೪, ಕರ್ನಾಟಕ ವಿ.ವಿ; ಧಾರವಾಡ ೧೯೭೭, ಪುಟ೯೭. 
ಎಪಿಗ್ರಾಫಿಯಾ ಕರ್ನಾಟಿಕ್‌, ಹಾಸನ ಜಿಲ್ಲೆ, ಮೈಸೂರು ವಿ.ವಿ, ಬೇಲೂರು-೯೩, ಬೇಲೂರು-ಕ್ರಿಶ. ೧೫೧೪. 

-ಅದೇ- ಪರಿವಿಡಿ ಪುಟ 1೫%; ಎ.ಕ ೯, ಬೆಂಗಳೂರು ಜಿಲ್ಲೆ, ಬಿ.ಎಲ್‌ ರೈಸ್‌, ಮಾಗಡಿ-೨೮, ಕಲ್ಕ ಕ್ರಿಶ. ೧೫೫೮. 

ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋರ್ಟ್ಸ್‌-೧೯೧೨, ಮೈಸೂರು ವಿ.ವಿ. ಪುಟ ೫೪. 

ಎಪಿಗ್ರಾಫಿಯಾ ಕರ್ನಾಟಕ -ಲ, ಹಾಸನ ಜಿಲ್ಲೆ, ಮೈಸೂರು ವಿ.ವಿ, ಹಾಸನ-೧೨೨, ಪುರ ಕ್ರಿಶ. ೧೫೬೨. 

-ಅದೇ- ೧೦, ಹಾಸನ ಜಿಲ್ಲೆ, ಮೈಸೂರು ವಿ.ವಿ, ಚನ್ನರಾಯಪಟ್ಟಣ-೪೫, ಗೊಲ್ಲರ ಹೊಸಹಳ್ಳಿ-ಕ್ರಿಶ: ೧೫೩೦. 

ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋರ್ಟ್‌ ೧೯೧೨, ಮೈಸೂರು ವಿ.ವಿ, ಪುಟ ೫೪. 

ಎಪಿಗ್ರಾಫಿಯಾ ಕರ್ಣಾಟಿಕಾ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯೦೫, ಬೆಂಗಳೂರು-೫೭, ದಾಸರಹಳ್ಳಿ-ಕ್ರಿ.ಶ. ೧೫೩೨. 


ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ, ಶ್ರೀ ಕೆಂಪೇಗೌಡ ಅಧ್ಯಯನ ಪೀಠ, ಬೆಂಗಳೂರು ವಿ.ವಿ. ೨೦೦೬, ಪುಟ ೨೬-೨೭. 


'ನುಡಿಜಾಗರ, ನಾಡಪ್ರಭುಗಳಾದ ಬೆಂಗಳೂರು ಕೆಂಪೇಗೌಡ ವಂಶಸ್ಥರು, ಬೆಂ.ನ.ಜಿ.ಕ.ಸಾ. ಪರಿಷತ್ತು ಬೆಂಗಳೂರು-೨೦೧೬, ಪುಟ-೯೮. 


ಇತಿಹಾಸ ದರ್ಶನ: ಸಂ. ೩೬1೨೦೨೧ ೧೩೧ 


೩೬. 
೩೭. 


೩ಲಿ. 


೩೯. 
೪೦. 
೪೧. 
೪೨. 


೪ಡಿ 
ಅಲ, 
೪ಜಿ. 


ಇ 
೪೭. 
೪ಲಿ. 


೪೯. 


೫೦. 
೫೧. 
೫೨. 
೫ಡಿ. 
೫೪. 
೫೫. 
೫೬ 

೫೭. 
೫೮. 
ರಿ. 
೬೦. 

೬೧. 


೧೩೨ 


ಶಾಸನ ಪರಿಶೋಧನೆ, ಯಲಹಂಕ ನಾಡಪಭಭುಗಳ ರಾಜಕೀಯ ಚರಿತ್ರೆ-ಮರುಪರಿಶೀಲನೆ, ಪುಟ ೧೦೩. 

ಎಚ್‌.ಎಂ. ಬೋರಯ್ಯ, ಯಲಹಂಕ ಮಹಾನಾಡ ಪ್ರಭುಗಳು, ಗೋಧೂಳಿ ಪ್ರಕಾಶನ, ತುಂಗಾನಗರ, ಬೆಂಗಳೂರು-೨೦೨೦, ಪ್ರಸ್ತಾವನೆ 
ಪುಟಿ-XV. 

ಹೊಸಕೋಟೆಗೆ ೧೦ ಕಿ.ಮೀ. ದೂರದ ವೊಡಿಗೇಹಳ್ಳಿಯಲ್ಲಿ ಊರಬಾಗಿಲು, ಎರಡು ಅಪ್ರಕಟಿತ ಶಾಸ ಸನಗಳಿವೆ. ಚಿಂತಾಮಣಿ-೮.೨ ನೆಯ 
ಶಾಸನದ ಸೇನಬೋವ ಹಿರಿಯಣ್ಣರಸನ ಊರು ಇದಾಗಿದ್ದು, ದೇವನಹಳ್ಳಿ ತಾಲ್ಲೂಕಿನ ಇಂದಿನ ವಿಜಯಪುರವಾಗಿದೆ. ಶ್ರೀನಿವಾಸಪುರ 
ತಾಲ್ಲೂಕಿನ ವಡಿಗೇಪಲ್ಲಿ. ಎಸ್‌, ವಡಗೇನಹಳ್ಳಿ ಮತ್ತು ಮಾಲೂರು ತಾಲ್ಲೂಕಿನ ವಡಗನಹಳ್ಳಿ ಹಾಗೂ ಚಿಂತಾಮಣಿ ತಾಲ್ಲೂಕಿನ ವಡಗನಹಳ್ಳಿ 
ಇವೆಲ್ಲವು ಬೇರೆ ಬೇರೆ ಎಡೆಗಳಾಗಿವೆ. 

ಎಪಿಗ್ರಾಫಿಯಾ ಕರ್ಣಾಟಿಕಾ-೧೦, ಕೋಲಾರ ಜಿಲ್ಲೆ, ಬಿ.ಎಲ್‌.ರೈಸ್‌, ೧೯೦೫, ಚಿಂತಾಮಣಿ-೮೨, ಭಗತರಹಳ್ಳಿ ಕ್ರಿಶ. ೧೫೭೬. 
-ಅದೇ- ೯, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯೦೫, ಚನ್ನಪಟ್ಟಣ-೭೪, ಮೋಗೇನಹಳ್ಳಿ ಕ್ರಿಶ. ೧೫೩೫. 

-ಅದೇ- ಚನ್ನಪಟ್ಟಣ-೫೦, ಮೋಗೇನಹಳ್ಳಿ ಕ್ರಿಶ. ೧೫೩೫. 

ಲಕ್ಕಣ್ಣ ದಂಡೇಶ (೧೩೯೮-೧೪೬೩)ನ "ಶಿವತತ್ವ ಚಿಂತಾಮಣಿ” ಕೃತಿಯ ನೂತನ ಗಣಂಗಳ ೫೭ನೆಯ ಕಥಾಪದ್ಯದಲ್ಲಿ ಕಾಕೊಳಲ 
ಮಸಣಪ್ಪನೆಂಬ ಶಿವಶರಣನ ಉಲ್ಲೇಖವಿದೆ. ಕ್ರಿಶ ೧೪೬೭(?) ರ ಸುರಧೇನುಪುರ ತಾಮ್ರಶಾಸನದಲ್ಲಿ "ಮೊರಸನಾಡು ನಿರ್ದಿಷ್ಟ 
ಕಾಕೋಳನಗರಮಂಡಲ' ವೆಂಬ ಉಲ್ಲೇಖವಿದೆ. "ಕೆಂಪೇಗೌಡನ ಜಯಪಶಸ್ತಿ' ಯಲ್ಲಿ ಮೂಡಿಬಂದಂತೆ, ಮಂಡಲೇಶ್ವರ ವೆಂಕಟಪತಿರಾಯನ 
ಸೂಚನೆಗನುಸಾರ ಕೆಂಪೇಗೌಡನು ವಸಂತನ ಸೀಮೆ, ಬಿಜ್ಞಾವರ ಸೀಮೆ, ರಣಭ್ಯೈರವನ ಸೀಮೆಗಳ ನಾಯಕರನ್ನು ಬಗ್ಗುಬಡಿದು, ಮನ್ನಣೆ 
ಪಡೆದ ನಂತರ ಕಾಕೋಳಲ ಕೆರೆ ಅಂಗಳದಲ್ಲಿ ಪಾಳೆಯವಿಳಿದನೆಂಬ ಮಾಹಿತಿಯಿದೆ. ಹೆಸರಘಟ್ಟದಲ್ಲಿ ಸಂಗ್ರಹವಾಗುತ್ತಿದ್ದ ಅರ್ಕಾವತಿ 
ನದಿನೀರನ್ನು ಕ್ರಿ.ಶ. ೧೮೯೫ರಲ್ಲಿ ಬೃಹತ್‌ ಸ್ಥೆ ಪೆನ್‌ ಮೂಲಕ-ಬೆಂಗಳೂರಿಗೆ ಸರಬರಾಜು ಮಾಡಲು ಪಾರಂಭಿಸಿದಾಗ ಸುತ್ತಮುತ್ತ ಇದ್ದ 
ಊರುಗಳು 'ಸ್ಥಳಾಂತರಗೊಂಡವ. ಅವುಗಳಲ್ಲಿ ಕಾಕೋಳು ಕೂಡ ಒಂದು. ಹೆಸ ರಘಟ್ಟದಲ್ಲಿ ನೀರು ಮೇಲೆತ್ತುವ ಸೈಫೆನ್‌ ಯಂತ್ರ ಸಾಮರ್ಥ್ಯದ 
ಬಗ್ಗೆ ಸ್ಥಳೀಯರ ಮಾತೊಂದಿದೆ. "ಆರುಕೆರೆ ಬಂದರೆ ಆಕಳಸ್ಟೀನಿ, ಮೂರು ಕೆರೆ ಬಂದರೆ ಮುಕ್ಕಳಸ್ಸೀನಿ, ಮಧುರಕ್ಕ ಬಂದರೆ ತಡೆಯಕ್ಕಾಗಲ್ಲ' 
ಮದುರಕ್ಕ ಅಂದರೆ ಮದುರೆ /ಕನಸವಾಡಿ ಕೆರೆಯಾಗಿದ್ದು, ಈ ಕೆರೆಯ ನೀರು ಬೃಹತ್ತಮಾಣದಲ್ಲಿ ಬರುತ್ತಿತ್ತು ಎಂಬರ್ಥದಲ್ಲಿ ಹೀಗೆ ಹೇಳಲಾಗಿದೆ. 
ಗ್ಯಾಸೆಟಿಯರ್‌-ಬೆಂಗಳೂರು ಜಿಲ್ಲೆ, ಸಂ. ಸೂರ್ಯನಾಥ್‌. ಯು. ಕಾಮತ್‌, ೧೯೯೦, ಪುಟ ೯೫೯. 

ಡೊಣೆಕಲ್ಲಸ್ಥಳದಲ್ಲಿ ದಪ್ರ ದಪ್ಪ ನೆಲಬಂಡೆಗಳ ದಿನ್ನೆಗಳಿವೆ. ಇಲ್ಲಿ ವಾಸದ ಮನೆ ನಿವೇಶನಗಳಾಗುತ್ತಿದ್ದು, ಅಲ್ಲಲ್ಲಿ ಬಂಡೆಗಳನ್ನು ಒಡೆಯಾಲಾಗುತ್ತಿದೆ. 
ಹೆಸರಗಟ್ಟಕ್ಕೆ ಮೂರು ಕಿ.ಮೀ. ದೂರದ ದಾಸೇನಹಳ್ಳಿಯು ಹೊಸಕೋಟೆ- ೨೮ನೆಯ ಶಾಸನದ ಮುಳುವಾಗಲು ಕೆಂಚಣ್ಣನಾಯಕನ 
ಮಕ್ಕಳಾದ 'ವೀರಪನಾಯಕ. ದಾಸಪುನಾಯಕರ ಪೈಕಿ ದಾಸಪುನಾಯಕನ ಹೆಸರಿನಲ್ಲಿ ಸ್ಥಾಪನೆಯಾಗಿರಬೇಕು/ನೆಲಮಂಗಲ-೩೦ನೆಯ ಶಾಸನದ 
ಆರು ತಲೆಮಾರು ಮೆನೆತನದ ದಾಸಿಯನಾಯ್ಕನ ಹೆಸರಿನಲ್ಲಿರುವ ಎಡೆಯಿದಾಗಿರಬೇಕು. 

ವಿಜಯನಗರ ವಾಸ್ತುಶೈ ಲಿಯ ಹೆಸ ಸರಗಟ್ಟ ಲಕ್ಷಿನರಸಿಂಹ ದೇವಾಲಯಕ್ಕೆ ಸಂಬಂಧಿಸಿದ/ಹತ್ತಿರದ ಲಕ್ಷಿ £ ನಾರಸಿಂಹ ಕುಂಟೆಯಿದಾಗಿದೆ. 
ಎಪಿಗ್ರಾಫಿಯಾ ಕರ್ಣಾಟಿಕ್ಕಾ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯ ೦೫, ನೆಲಮಂಗಲ-೩ಲಿ, ಹೆಸ ರಘಟ್ಟ ೧೫೩೩. 

-ಅದೇ- ೯ (ಸಫ್ಲಿ) ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ಬೆಂಗಳೂರು-೩೧, ಹೆಸರಗಟ್ಟ-೧೫೩೨; ಅಚ್ಚುತಮಲಾಪುರ-ಮಲ್ಲಪುರ-ಮಲ್ಲೇಶ್ವರ 
(ಬೆಂಗಳೂರಿನ ಮಲ್ಲೇಶ್ವರ) ಹಾಗೂ ಅಲ್ಲಿಯ ಮಲ್ಲಿಕಾರ್ಜುನದೇವರು» ಮಲ್ಲೇಶ್ವರನಾಗಿರುವುದನ್ನು ಎ.ಕ. ೯ರ ಸಪ್ಲಿಮೆಂಟರಿ ಸಂಪುಟದ 
ಬೆಂಗಳೂರು-೧೫೯ ನೆಯ ಶಾಸನ ಮತ್ತು ಶೀರ್ಷಿಕೆಯಿಂದ ತಿಳಿದುಬರುತ್ತದೆ. 

ವಿಜಯನಗರ ಇನ್‌ಸ್ಕಿಪ್ಪನ್ಸ್‌ ಸಂ-೧, ಸಂ. ಬಿ.ಆರ್‌. ಗೋಪಾಲ್‌, ಆರ್ಕಿಯಾಲಜಿ, ಮುಸಿಯಂ ಡೈರೆಕ್ಟೋರೇಟ್‌, ಮೈಸೂರು, ೧೯೩೫, 
ಕೆ.ಎನ್‌. ೪೦%, ವರಸು ಶ ೧೫೨೮; ಸಿಂಧರಲ್ಲಿ ಏಳು ಶಾಖೆಗಳಿದ್ದು, ಇವರಲ್ಲಿ Pe ಸಂದರೂ ಒಬ್ಬರು. ೧೦-೧೧ನೆಯ 
ಶತಮಾನದಲ್ಲಿ ಹೊಯ್ದಳದೊರೆ ಒಂದನೆಯ ನರಸಿಂಹನ ಮಗ ಇಮ್ಮಡಿ ಬಲ್ಲಾಳನ ಉಪರಾಜಧಾನಿಯಾಗಿತ್ತು 

-ಅದೇ- ಸಂ-೨, ಕೆ.ಎನ್‌. ೫೬೭, ಹೆರಿಹರೇಶ್ವ್ಷರ ದೇವಾಲಯ, ಸಾಶ. ೧೫೩೮. 

ಎಪಿಗ್ರಾಫಿಯಾ ಕರ್ಣಾಟಿಕಾ್‌, ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ೧೯೦೫, ನೆಲಮಂಗಲ-೧೦, ಹಾರೋಕ್ಕಾತನಹಳ್ಳಿ ಕ್ರಿ.ಶ. ೧೫೩೩. 
ಎಪಿಗ್ರಾಫಿಯಾ ಕರ್ಣಾಟಿಕಾ-೧೦, ಕೋಲಾರ ಜಿಲ್ಲೆ, ಬಿ.ಎಲ್‌.ರೈಸ್‌, ೧೯೦೫, ಬಾಗೇಪಲ್ಲಿ-೪, ನಂಚರಲು, ಕ್ರಿಶ. ೧೫೩೭. 

-ಅದೇ- ಬಾಗೇಪಲ್ಲಿ-೫, ನಂಚರಲು, ಕ್ರಿಶ. ೧೫೩೭. 

-ಅದೇ- ಕನಕಪುರ-೬೩, ಕುರುಬರಹಳ್ಳಿ ಕ್ರಿಶ. ೧೫೬೧. 

-ಅದೇ- ಬೆಂಗಳೂರು ೧೩೮, ಕಾವಲ್‌ಭೈರಸಂದ್ರ ಮತ್ತು ಜೀಬನಹಳ್ಳಿ, ಕ್ರಿಶ. ೧೫೩ಲಿ. 

-ಅದೇ- ಬೆಂಗಳೂರು-೩೦, ಅಲ್ಲಾಳಸಂದ್ರ ಕ್ರಿಶ. ೧೫೪೪. 

ಕನ್ನಡ ವಿ.ವಿ. ಶಾಸನಸಂಪುಟ-೭, ರಾಯಚೂರು ಜಿಲ್ಲೆ, ಸಂ. ಡಾ. ದೇವರಕೊಂಡಾರೆಡ್ಡಿ, ರಾಯಚೂರು-೪೫, ಕೋಟೆ ಕ್ರಿಶ. ೧೨೯೪. 
-ಅದೇ- ಮಾನ್ವಿ-೧೯, ಚೀಕಲಪರ್ವಿ-ಕ್ತಿಶ. ೧೫೨೧. 

-ಅದೇ- ಮಾನ್ವಿ-ಲ, ಮಾನ್ವಿ-ಸಾ.ಶ. ೧೫೩೩; ರಾಯಚೂರು-೫೫, ದೇವಸೂಗೂರು, ೧೭ನೆಯ ಶತಮಾನ. 

ಎಪಿಗ್ರಾಫಿಯಾ ರ. (ಸಫ್ಲಿ), ಬೆಂಗಳೂರು ಜಿಲ್ಲೆ, ಬಿ.ಎಲ್‌. ರೈಸ್‌, ದೊಡ್ಡಬಳ್ಳಾಪುರ-೭೧, ದೊಡ್ಡಬಳ್ಳಾಪುರ-ಕ್ರಿ.ಶ. ೧೫೪೪. 
-ಅದೇ- ದೇವನಹಳ್ಳಿ-೮೨, ದೇವನಹಳ್ಳಿ-ಕ್ರಿ.ಶ. ೧೫೮೪. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


2 ~~ 


ಜಾನಿ ಮಾಲು ಎಎ ಅವನಾ ರಾ 


ನಾಮು ನರ್‌ ವನಮಾಲಾ ರ್‌ 


ಎ.ಎಮಡ್‌ ನ್‌ 


೩೨ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಅದ್ರಹಾರದಳು 
(ಚತುರ್ವೇದಿ ಮಂದಲದಳು) 


ಎಂ.ಕೆ. ಮಂಜುನಾಥ 


ಬೊಂಬೆಯ ನಗರಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 
ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಅಗ್ರಹಾರಗಳು ಅಂದರೆ ಚತುರ್ಮೇದಿ ಮಂಗಲಗಳನ್ನು ಕುರಿತ ವಿಶ್ಲೇಷಣೆ ಈ 
ಲೇಖನದಲ್ಲಿ ಮಾಡಲಾಗಿದೆ. ಪ್ರಾಚೀನ ಅಗ್ರಹಾರಗಳು ಸ್ಥಾಪನೆಯಾದ ವಿಚಾರ, ಅಲ್ಲಿನ ಜನವಸತಿ, ಆಡಳಿತ ವೈಖರಿ, 
ದೇವಾಲಯಗಳ ಪ್ರಾತಿನಿಧ್ಯ ಹಾಗೂ ಸಾಂಸ್ಥ ್ಸೈಶಿಕ ವಿಚಾರಗಳ ವಿಶ್ಲೇಷಣೆಯನ್ನು ಕುರಿತು ಚರ್ಚಿಸಲಾಗಿದೆ. 


ಬ್ರಾಹ್ಮಣರ ಮುಖ್ಯ ಕಸುಬು ಅಧ್ಯಯನ ಮತ್ತು ಅಧ್ಯಾಪನ. ವೇದ, ಶಾಸ್ತ್ರ ಹಾಗೂ ಇತರ ವಿದ್ಯೆಗಳನ್ನು ಓದುವುದಲ್ಲದೆ 
ಅದನ್ನು ಕಲಿಸುವುದೂ "ಆವರ ಮುಖ್ಯ ಕರ್ತವ್ಯ ವಾಗಿತ್ತು ಸಮಾಜವು ಸಹ, ಬ್ರಾಹ್ಮಣರಿಂದ ಅದನ್ನು 'ಅಪೇಕ್ಷಿಸುತ್ತಿತ್ತು 
ಜೊತೆಗೆ ದೇವಾಲಯಗಳಲ್ಲಿ ಪೂಜಾ ಕಾರ್ಯಗಳನ್ನು ಬ್ರಾಹ್ಟಣರು ಮಾಡಬೇಕಾಗಿತ್ತು. ಠಃ ಕೆಲಸಗಳೆಲ್ಲವು ನಿರಾಯಾಸವಾಗಿ, 
ನಿರಂತರವಾಗಿ ಸಾಗಲೆಂಬ ಉದ್ದೇಶದಿಂದ ದಾನದತ್ತಿಗಳನ್ನು ನೀಡಿ, ಅವರು ಸುಖವಾಗಿರುವಂತೆ ನೋಡಿಕೊಳ್ಳುತ್ತಿದ್ದರು. 


ಬ್ರಾಹ್ಮಣರಿಗೆ ದತ್ತಿಯಾಗಿ ನೀಡಿದ್ದ ಈ ಅಗ್ರಹಾರಗಳು ಮುಂದೆ ಶಿಕ್ಷಣ ಕೇಂದ್ರಗಳಾಗಿ ಮಾರ್ಪಾಡನ್ನು ಹೊಂದುತ್ತಿದ್ದವು. 
ದಾನವನ್ನು ನೀಡುವುದರಿಂದ ತನಗೂ ತನ್ನ ಬಂಧುಗಳಿಗೂ ಪುಣ್ಯ ಲಭಿಸುತ್ತದೆ ಎಂಬ ಕಾರಣಕ್ಕಾಗಿ ಹಳ್ಳಿಗಳನ್ನು 
 ಅಗಹಾರವಾಗಿ ಪರಿವರ್ತಿಸಿ ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದರು. ಆ ಮೂಲಕ ಅಗಹಾರಗಳು ಶಿಕ್ಷಣವನ್ನು ಪ್ರಸಾರಗೊಳಿಸಿ, 
ಜ್ಞಾನವನ್ನು ನೀಡುವ ವಿದ್ಭಾಕೇಂದಗಳಾದವು. ಈ ಅಗ್ಲಹಾರಗಳಲ್ಲಿ ವೇದ, ಪುರಾಣ, ಆಗಮ, ನ್ಯಾಯ, ಗಣಿತ, ಜ್ಯೋತಿಷ್ಯ, 
ಛಂದಸ್ಸು ಅಲಂಕಾರಶಾಸ್ತ್ರ ಹಾಗೂ ವ್ಯಾಕರಣಶಾಸ್ತ್ರ ಮೊದಲಾದ ವಿಷಯಗಳನ್ನು ಕಲಿಸಲಾಗುತಿತ್ತು ಎಂದು ತಿಳಿಯುತ್ತದೆ. 
ಸಾಮಾನ್ಯವಾಗಿ ಗಾಮಾರಿತರ ಪ್ರದೇಶಗಳಲ್ಲಿದ್ದ ಅಗಹಾರಗಳಲ್ಲಿ ಬ್ರಾಹ್ಮಣರು ಇತರ ಸಾಮಾಜಿಕ ವರ್ಗದವರೊಂದಿಗೆ 
ವಾಸಿಸುತ್ತಿದ್ದರೂ ಸಹ ಬ್ರಾಹ್ನಣರಿಗೆ ಅರ್ಥಾತ್‌ ಮಹಾಜನರಿಗೆ ಉನ್ನತ ಸ್ಥಾನಮಾನ ಹಾಗೂ ಗ್ರಾಮದ ಎಲ್ಲಾ ಅಧಿಕಾರವಿರುತಿತ್ತು 


ಚನ್ನಪಟ್ಟಣ ಭಾ ಪ್ರಾಚೀನ ಕರ್ನಾಟಕದ ಭಗ ಭಾಗವಾಗಿದ್ದು, ಕ್ರಿಶ. ಹತ್ತನೇ ಶತಮಾನದಲ್ಲಿ 
ಚೋಳರ ಆಡಳಿತಕ್ಕೆ ಒಳಪಟ್ಟಿತು. ಆ ಕಾಲದಲ್ಲಿ ಚೋಳರ ನಾಡಿನಿಂದ ಬಂದ ಶ್ರೀವೈಷ್ಣವರನೇಕರು ಇಲ್ಲಿ ಬಂದು 
ನೆಲೆಸಿದ್ದರು. ಚೋಳರ ಆಳ್ಗಿಕೆಯ ನಂತರವೂ ಇಲ್ಲೇ ನೆಲೆನಿಂತ ಚೋಳನಾಡಿನ ನಿವಾಸಿಗಳು ನೆಲೆಸಿದ್ದ ಪ್ರದೇಶದಲ್ಲಿ ಅವರ 
ನಾಡಿನ ಸಂಸ್ಕೃತಿಯು ಹೊರಹೊಮ್ಮಿದೆ. ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಚೋಳರ ಸಂಸ್ಕೃತಿಯ ಪ್ರತೀಕವಾಗಿ 
ರೂಪುಗೊಂಡಿರುವ ಸರ್ವಮಾನ್ಯದ ಗ್ರಾಮಗಳೇ "ಚತುರ್ವೇದಿ ಮಂಗಲಗಳು'. ಚೋಳನಾಡಿನಲ್ಲಿ ದೇವದೇಯವಾಗಿ 
ಬಿಡುತ್ತಿದ್ದ ಗ್ರಾಮಗಳನ್ನು ಚತುರ್ಮೇದಿ ಮಂಗಲಗಳೆಂದು ಕರೆಯುವರು. ಚತುರ್ಮೇದಿ ಮಂಗಲದ ಮಹಾಜನರೇ ಆ 
ಗಾಮದ ಅಧಿಪತಿಗಳಾಗಿರುತ್ತಿದ್ದರು. ಆ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳೂ, ವ್ಯವಸ್ಥೆ ಗಳನ್ನು ಮಹಾಜನರೇ 
ಸಭೆ ಸೇರಿ ನಡೆಸುತ್ತಿದ್ದರು. ಆ ಊರಿನಲ್ಲಿರುತ್ತಿದ್ದ ಎಲ್ಲಾ ದೇವಾಲಯಗಳ "ಆಗುಹೋಗುಗಳಿಗೆ ಇವರೇ” ಹೊಣೆಯಾಗಿರುತ್ತಿದ್ದರು 
ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಅಗ್ರಹಾರಗಳ ಉಲ್ಲೇಖ ಕ್ರಿ.ಶ. ಹನ್ನೊ ಂದನೇ ಶತಮಾನದ ಆರಂಭದಲ್ಲಿ ಮೊತ್ತಮೊದಲ 
ಬಾರಿಗೆ ಕಾಣಿಸಿಕೊಂಡು, ಹದಿನೆಂಟನೇ ಶತಮಾನದವರೆಗೆ ಸುಮಾರು. ಎಂಟು ನೂರು ವರ್ಷಗಳ ಅಂತರದಲ್ಲಿ ಸುಮಾರು 
೧೧ ಅಗಹಾರಗಳು ಇಲ್ಲಿಯ ಶಾಸನಗಳಲ್ಲಿ ಉಲ್ಲೇಖಗೊಂಡಿವೆ. ಇವುಗಳಲ್ಲಿ ಕೆಲವನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ದರೆ, 
ಇನ್ನೂ ಕೆಲವನ್ನು ಈಗಾಗಲೇ ಇದ್ದಂತಹ ಹಳೆಯ ಹಳ್ಳಿಗಳನ್ನು ಅಗ್ರಹಾರಗಳಾಗಿ ಪರಿವರ್ತಿಸಿರುವುದನ್ನು ಕಾಣಬಹುದು. 


% ಮಾಕಳ ದ್ರಾಮ ಮತ್ತು ಅಂಚೆ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಲ್ಲೆ, ಮೊ. ೯೮೪೪೬ ೭೪೦೦೪ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೩೩ 


ತಾಲ್ಲೂಕಿನ ಪ್ರಾಚೀನ ಅಗ್ರಹಾರಗಳನ್ನು ಮಹಾ ಅಗ್ರಹಾರ, ಪಿರಿಯ ಅಗ್ರಹಾರ, ಅನಾದಿ ಅಗ್ರಹಾರ, ಚತುರ್ಮೇದಿಮಂಗಲ 
ಮೊದಲಾದ ಹೆಸರುಗಳಿಂದ ಕರೆದಿರುವುದನ್ನು ಕಾಣಬಹುದು. 

ಸಾಮಾನ್ಯವಾಗಿ ಈ ಸಭೆಗಳು ದೇವಸ್ಥಾನಗಳಲ್ಲಿ ಸಭೆಸೇರಿ ಅನೇಕ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದವು.” ಗ್ರಾಮದ 
ಕರೆ ಮತ್ತು ಬಾವಿಗಳ ನೀರನ್ನು ಬಳಸಿಕೊಂಡು ವ್ಯವಸಾಯ ಮಾಡಲು ಅನುಮತಿ ನೀಡುವುದು.” ದೇವಾಲಯಕ್ಕೆ ಸೇರಿದ 
ಭೂಮಿಯನ್ನು ಇತರರಿಗೆ ಉಳುಮೆಗೆ ಕೊಡುವುದು ಹಾಗೂ ಅದರಿಂದ ಬರುವ ಆದಾಯವನ್ನು ನಿರ್ದಿಷ್ಟ ಧಾರ್ಮಿಕ 
ಕಾರ್ಯಗಳಿಗೆ ಬಳಸುವುದು.* ಶಾಸನಗಳನ್ನು ಬರೆಸಿ ಹಾಕಿಸಲು ಆದೇಶಿಸುವುದು.” ದೇವಾಲಯದ ಭೂಮಿ ಅಥವಾ 


ಹಣವನ್ನು ಸಾಲವಾಗಿ ಕೊಟ್ಟು ಬಡ್ಡಿಯನ್ನು ವಸೂಲಿ ಮಾಡಿ, ದೇವಾಲಯದ ದಿನನಿತ್ಯದ ಪೂಜಾಕೈಂಕರ್ಯಗಳನ್ನು ' 


ನೆರವೇರಿಸುವುದು.” ದೇವಾಲಯಕ್ಕೆ ಸಂಬಂಧಿಸಿದ ಆಸಿಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡುವುದು." ದೇವಾಲಯಕ್ಕೆ 
ದಾನಿಗಳು ನೀಡುತ್ತಿದ್ದ ಭೂದತ್ತಿಗಳನ್ನು ಸ್ಪೀಕರಿಸುವುದು" ಮತ್ತು ಮಾರಾಟ ಮಾಡುವುದು.” ಕಾನೂನು ಉಲ್ಲಂಘಿಸಿದವರಿಗೆ 
ದಂಡ ವಿಧಿಸುವ ಅಧಿಕಾರ್‌" ಹಾಗೂ ದೇವಾಲಯಕ್ಕೆ ಸೇರಿದ ಒಡವೆ, ಆಭರಣಗಳು, ಹಣವನ್ನು ಸಂರಕ್ಷಿಸುವುದು" 
ಮೊದಲಾದವುಗಳು ಅಗಹಾರಗಳಲ್ಲಿದ್ದ ಮಹಾಜನ ಸಭೆಗಳ ಪ್ರಮುಖ ಕರ್ತವ್ಯವಾಗಿದ್ದವು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಚೋಳರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ ಸುಮಾರು ಹತ್ತಕ್ಕೂ ಹೆಚ್ಚು 
ಅಗ್ರಹಾರಗಳು ಅಸ್ತಿತ್ವದಲ್ಲಿದ್ದವೆಂದು ಶಾಸನಗಳಿಂದ ತಿಳಿಯುತ್ತದೆ. ಚೋಳರ ಕಾಲದಲ್ಲಿ ಅಗ್ರಹಾರಗಳನ್ನು 
ಚತುರ್ಮೇದಿಮಂಗಲವೆಂದು ಕರೆಯಲಾಗಿದೆ. ಚೋಳರ ಕಾಲದಲ್ಲಿ ತಾಲ್ಲೂಕಿನ ದೊಡ್ಡಮಳೂರು, ಪುಂಗನೂರು (ಈಗಿನ 
ಹೂಂಗನೂರು), ಕೂಡ್ಲೂರು, ಮಳೂರುಪಟ್ಟ, ಕೋಡಂಬಳ್ಳಿ ಗ್ರಾಮಗಳು ಅಗಹಾರಗಳಾಗಿ ಅಸ್ತಿತ್ವದಲ್ಲಿದ್ದರೆ, ಹೊಯ್ದಳರ 
ಕಾಲದಲ್ಲಿ ಚಿಕ್ಕ್ಸಸೋಮನಾಥಪುರ, ಕನ್ನಮಂಗಲಗಳು ಅಗಹಾರಗಳಾಗಿದ್ದವು. ವಿಜಯನಗರ ಅರಸರ. ಕಾಲದಲ್ಲಿ ಮಾಚೇನಹಳ್ಳಿ 
(ಈಗಿನ ಮಾರ್ಚನಹಳ್ಳಿ, ಹಾಗೂ ಬ್ರಹ್ನಣಿಪುರ ಗ್ರಾಮಗಳು ಅಗ್ರಹಾರಗಳಾಗಿ ನಿರ್ಮಾಣಗೊಂಡರೆ, ಮೈಸೂರು 
ಒಡೆಯರ ಕಾಲದಲ್ಲಿ ನಿರ್ಮಾಣಗೊಂಡ ಗರಕಹಳ್ಳಿ ಹಾಗೂ ವಿಜಯಲಕ್ಷ್ಮಿಸಾಗರ ಎಂಬ ಅಗ್ರಹಾರಗಳ ಕುರಿತ ವಿಶ್ಲೇಷಣೆ 
ಈ ಕೆಳಗಿನಂತಿದೆ. 


ರಾಜೇಂದಸಿಂಹ ಚತುರ್ಮೇದಿಮಂಗಲ (ದೊಡ್ಡಮಳೂರು) :ತಾಲ್ಲೂಕಿನ ಪ್ರಾಚೀನ ಅಗಹಾರಗಳಲ್ಲಿ ದೊಡ್ಡಮಳೂರು 
ಗ್ರಾಮವೂ ಒಂದು. ಚೋಳರ ಕಾಲದಲ್ಲಿ ಪಿರಿಯ ಮಳವೂರು, ಅನಾದಿ ಅಗಹಾರ, ಮಹಾ ಅಗಹಾರ ಎಂದು 
ಕರೆಸಿಕೊಂಡಿರುವ ಈ ಗ್ರಾಮ ಚೋಳ ದೊರೆ ರಾಜರಾಜಚೋಳನ ಮಗನಾದ ಒಂದನೇ ರಾಜೇಂದಚೋಳನ ಹೆಸರಿನಲ್ಲಿ 
'ರಾಜೇಂದಸಿಂಹ ಚತುರ್ಮೇದಿಮಂಗಲ'ವೆಂದು ಪ್ರತಿನಾಮ ಹೊಂದಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. ಈ 
ಅಗಹಾರವನ್ನು "ಶೀಮದನಾದಿ ಅಗಹಾರ' ಎಂದು ಕರೆದಿರುವುದರಿಂದ ಚೋಳರ ಪೂರ್ವ ಕಾಲದಲ್ಲೇ ಅಂದರೆ ಗಂಗರ 
ಕಾಲದಲ್ಲೇ ಅಗ್ರಹಾರವಾಗಿತ್ತು ಎಂದು ಸ್ಪಷ್ಟವಾಗುತ್ತದೆ. ಅಗ್ರಹಾರಗಳು ಯಾರಿಂದ ಸ್ಥಾಪಿತಗೊಂಡವು ಎಂಬುದು 
ಕಾಲಾನಂತರದಲ್ಲಿ ಜನರ ಸ್ಮರಣೆಯಿಂದ ಮರೆತುಹೋದಾಗ ಅಂತಹ ಸ್ಥಳವನ್ನು "ಅನಾದಿ ಅಗ್ರಹಾರ'ವೆಂದು ಕರೆಯಲಾಗುತ್ತಿತ್ತು. 
ಈ ಪ್ರದೇಶವನ್ನು ಚೋಳರು ವಶಪಡಿಸಿಕೊಂಡ ನಂತರ ಇಲ್ಲಿನ ಅಗ್ರಹಾರಗಳಿಗೆ ಪ್ರತಿನಾಮವಾಗಿ ತಮ್ಮ ಕುಟುಂಬದವರ 
ಹೆಸರನ್ನು ಇಟ್ಟಿರುವುದನ್ನು ಕಾಣಬಹುದು. 

ಈ ಅಗಹಾರದ ಉಲ್ಲೇಖ ಮೊಟ್ಟಮೊದಲ ಬಾರಿಗೆ ಕ್ರಿಶ. ೧೦೦೭ರ ಶಾಸನದಲ್ಲಿ ಕಾಣಿಸಿಕೊಂಡಿದೆ.” ಮಳೂರುಪಟ್ಟ 


ಗ್ರಾಮದ ಈ ಶಾಸನದಲ್ಲಿ ಚೋಳ ದೊರೆ ರಾಜರಾಜ ಚೋಳನ ಕಾಲದಲ್ಲಿ ಗಂಗವಾಡಿ ಕಿಳಲೈನಾಡಿನ ರಾಜೇಂದ್ರಸಿಂಹ 


ಚತುರ್ಮೇದಿಮಂಗಲವಾದ "ಪೆರಿಯ ಮಳವೂರಿ'ನ ಮಹಾಜನರು ಮಣಲೂರಿನ (ಈಗಿನ ಮಳೂರುಪಟ್ಟ) ಭಾಗವಾದ 
ನಿಗರಿಲಿ ಚೋಳಪುರಂನ ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ಭೂದಾನ ಮಾಡಿದ ವಿವರವಿದೆ. ಈ 
ಭೂದಾನವನ್ನು ಅಗ್ರಹಾರದ ಸಭಾಸದಸ್ಕರ ಅಪ್ಪಣೆಯನ್ನು ಪಡೆದು ನೀಡಿರುವುದು ತಿಳಿಯುತ್ತದೆ. ಕ್ರಿಶ. ೧೦೨೪ರ 
ಮಳೂರಿನ ಶಾಸನವೊಂದರಲ್ಲಿ" ರಾಜೇಂದಸಿಂಹ ಚತುರ್ಮೇದಿಮಂಗಲದ ಮಹಾಜನರು ಪರಮಸ್ತಾಮಿಗಳಿಗೆ ೩೦೦ 
ಕುಳಿ ಭೂಮಿಯನ್ನು ಮಾರಾಟ ಮಾಡಿದ ವಿವರವಿದೆ. ಇದರಿಂದ ಅಗ್ರಹಾರದ ಭೂಮಾರಾಟದ ಹಕ್ಕು ಮಹಾಜನರದ್ದೇ 
ಆಗಿತ್ತು ಎಂದು ತಿಳಿಯುತ್ತದೆ. 


ಕ್ರಿಶ. ೧೦೩೪ರ ಶಾಸನದಲ್ಲಿ" ರಾಜೇಂದಸಿಂಹ ಈಶ್ವರ (ಈಗಿನ ಕೈಲಾಸೇಶ್ವರ) ದೇವಾಲಯಕ್ಕೆ ನೀಡಿದ ದತ್ತಿಯನ್ನು | 


ಮಹಾಜನರು ಸ್ಪೀಕರಿಸಿದ ಉಲ್ಲೇಖವಿದೆ. ಇದೇ ಸಮಯದಲ್ಲಿ ರಾಜೇಂದ್ರಸಿಂಹ ಚತುರ್ಮೇದಿಮಂಗಲದ ಮಹಾಜನರು 


೧೩೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅಪ್ರಮೇಯಸ್ವಾಮಿ ದೇವಾಲಯದಲ್ಲಿ ಮಣವಾಳಾಳ್ಸರ್‌ ದೇವರನ್ನು ಪ್ರತಿಷ್ಠಾ ಷ್ಲಾಪಿಸಿ, ದತ್ತಿ ಬಿಟ್ಟ ವಿವರ ಶಾಸನವೊಂದರಲ್ಲಿದೆ.”” 
ಅದೇ ರೀತಿ ಕ್ರಿತ. ೧೦೬೦ರಲ್ಲಿ ಈ ಅಗಹಾರದ ಮಹಾಜನರು 'ಅಪಿಯೂರಿನಲ್ಲಿ (ಈಗಿನ ಅಬ್ಬೂರು) ಕೆರೆಯೊಂದನ್ನು 
ನಿರ್ಮಿಸಿದ ಮಲ್ಲಿಗಾವುಂಡನಿಗೆ ಭೂಮಿಯನ್ನು ಕೊಡುಗೆಯಾಗಿ ನೀಡಿದ ವಿವರ ಅಬ್ಬೂರು ಗ್ರಾಮದ ತಮಿಳಿನ ಶಾಸನದಲ್ಲಿದೆ 


ಕ್ರಿಶ. ೧೦೮೬ರ ಶಾಸನದಲ್ಲಿ"* ರಾಜೇಂದಸಿಂಹ ಚತುರ್ಮೇದಿಮಂಗಲವಾದ ಪೆರಿಯ ಮಳವೂರಿನ ಮಹಾಜನರು 
ಸರ್ವಾನುಮತದಿಂದ ರಾಜೇಂದಸಿಂಹ ಈಶ್ವರ ಒಡೆಯ ಮಹಾದೇವ ದೇವಾಲಯಕ್ಕೆ ಗ್ರಾಮದ ಸಂತೆಯಲ್ಲಿ ನಡೆಯುವ 
ಅಂಗಡಿಯ ಮೇಲಿನ ಸಣ್ಣದಾದ ತೆರಿಗೆಯನ್ನು ದಾನಬಿಟ್ಟು, ಈ ತೆರಿಗೆಯನ್ನು ದೇವಾಲಯದ ಅರ್ಚಕರು ವಸೂಲಿ 
ಮಾಡಲು ಅನುಮತಿ ನೀಡಿದ ವಿವರವಿದೆ. ಈ ಶಾಸನದಲ್ಲಿ ಅಗ್ರಹಾರದ ಯಾವುದೇ ವಿಚಾರವು ಮಹಾಜನರ ಸಭೆಯಲ್ಲಿ 
ತಿರ್ಮಾನವಾಗುತ್ತಿತ್ತು ಎಂಬುದು ತಿಳಿಯುತ್ತದೆ. ಈ ಅಗ್ರಹಾರದ ಉಲ್ಲೇಖ ಹೊಯ್ದಳರ ಕಾಲದ ಶಾಸನಗಳಲ್ಲೂ 
ದೊರೆಯುತ್ತದೆ." ಈ ಶಾಸನಗಳಲ್ಲಿ ಮಳವೂರನ್ನು ರಾಜೇಂದ್ರಸಿಂಹ ಚತುರ್ಮೇದಿ ಮಂಗಲವೆಂದೇ ಚೋಳ ದೊರೆಯ 
ಹೆಸರಿನಿಂದಲೇ ಕರೆಯಲಾಗಿದೆ. 


ಕಶ. ೧೩೦೭ರ ಶಾಸನದಲ್ಲಿ"” ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ ಕಾಲದಲ್ಲಿ ರಾಜೇಂದಸಿಂಹ 
ಚತುರ್ವೇದಿಮಂಗಲವನ್ನು "ಶ್ರೀಮದನಾದಿಯ ಅಗ್ರಹಾರಂ' ಎಂದು ಕರೆಯಲಾಗಿದೆ. ಕ್ರಿಶ. ೧೩೨೬ರ ಶಾಸನದಲ್ಲಿ” 
"'ಮಹಾಸಮದ ಶೀಮದನಾದಿ ಅಗಹಾರಂ ಹಿರಿಯ ಮಳವೂರಾದ ಶ್ರೀರಾಜೇಂದಸಿಂಹ ಚತುರ್ಮೇದಿಮಂಗಲದ ಶ್ರೀಮದಶೇಷ 
ಮಹಾಜನಂಗಳು' ವರ್ತಕರಿಗಾಗಿ "ನರಸಿಂಹಪಟ್ಟಣ'ವೆಂಬ ಪಟ್ಟಣವನ್ನು ನಿರ್ಮಿಸಿದ ಉಲ್ಲೇಖವಿದೆ. ಈ ಅಗಹಾರದಲ್ಲಿ 
ಶ್ರೀಮನ್ನಹಾವಡಂ ಬೃವಹಾರಿಗಳು, ನಾನಾದೇಶಿಗಳು ಹಾಗೂ ಇತರೇ ಕುಲದವರು ವಾಸವಾಗಿದ್ದರೆಂದು ಇದೇ ಶಾಸನದಿಂದ 
ತಿಳಿಯುತ್ತದೆ. ಹೀಗೆ ಅಗ್ರಹಾರದ ಮಹಾಜನರು ಹೊಂದಿದ್ದ ಅಧಿಕಾರ ವ್ಯಾಪ್ತಿಯನ್ನು ಕಾಣಬಹುದು. 


ತೈಲೋಕ್ಕ ಮಾದೇವಿ ಚತುರ್ಮೇದಿಮಂಗಲ (ಪುಂಗನೂರು) : ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ಅಗಹಾರವಾಗಿದೆ. 
ತಾಲ್ಲೂಕಿನ ಹೊಂಗನೂರು ಗ್ರಾಮದ ಕ್ರಿಶ. ೧೦೦೭ರ ಶಾಸನದಲ್ಲಿ "ಗಂಗವಾಡಿಯ ಕಿಳಲೈನಾಡಿನ ತೈಲೋಕ್ಕ 
ಚತುರ್ವೇದಿಮಂಗಲವಾದ ಪುಂಗನೂರಿ'ನ ಉಲ್ಲೇಖ ಕಂಡುಬರುತ್ತದೆ.” ಚೋಳ ದೊರೆ ರಾಜರಾಜಚೋಳನ ಮಡದಿಯಾದ 
ತೈಲೋಕ್ಕ ಮಹಾದೇವಿಯ ಹೆಸರಿನಲ್ಲಿ ಪುಂಗನೂರು ಅಗಹಾರಕ್ಕೆ ಪ್ರತಿನಾಮವಿಟ್ಟಿರುವುದನ್ನು ಈ ಶಾಸನದಲ್ಲಿ ಕಾಣಬಹುದು. 

ಕ್ರಿಶ. ೧೦೧೩ರಲ್ಲಿ ತೈಲೋಕ್ಯ ಮಾದೇವಿ ಚತುರ್ಮೇದಿಮಂಗಲವಾದ ಪುಂಗನೂರಿನ ಸಭಾಸದಸ್ಕರು ಸೇರಿ 
ಕುನ್ನವೈ ವಿಣ್ಣಾಳ್ದಾರ್‌ ದೇವರಿಗೆ ಭೂದಾನ ಮಾಡಿದ ಉಲ್ಲೇಖ ಶಾಸನವೊಂದರಲ್ಲಿದೆ.೨” ಕ್ರಿಶ. ೧೦೧೪ರ ಶಾಸನವೊಂದರಲ್ಲಿ 
ತೈಲೋಕ್ಕ ಮಾದೇವಿ ಅಗಹಾರವು ಕಿಳಲೈನಾಡಿ ಮಣಲೂರಿನ ಭಾಗವಾದ ನಿಗರಿಲಿ ಚೋಳಪುರಂಗೆ ಸೇರಿತ್ತು ಎಂದು 
ತಿಳಿಯುತ್ತದೆ.*” ಇದೇ ಶಾಸನದಲ್ಲಿ ಮಣಲೂರಿನ ಕೆರೆಯ ನೀರನ್ನು ವ್ಯವಸಾಯಕ್ಕೆ ಬಳಸಿಕೊಳ್ಳಲು ಹಾಗೂ ಅನುಮತಿ 
ಇಲ್ಲದೇ ನೀರನ್ನು ಬಳಸಿದವರಿಗೆ ದಂಡ ವಿಧಿಸುವ ತಿರ್ಮಾನವನ್ನು ಈ ಅಗಹಾರದ ಮಹಾಜನರು ಮಾಡಿರುವುದನ್ನು 
ಕಾಣಬಹುದು. ತಃ ಅಗಹಾರದ ಉಲ್ಲೇಖ ಕ್ರಿ.ಶ. ೧೦೧೮ರ ಶಾಸನದಲ್ಲಿಯೂಸ ಕಂಡುಬಂದು ನಂತರದ ಕಾಲಘಟದ 
ಶಾಸನಗಳಲ್ಲಿ ಈ ಅಗಹಾರದ ಉಲ್ಲೇಖ ಕಾಣಬರುವುದಿಲ್ಲ. 


ಚೋಳಮಾದೇವಿ ಚತುರ್ಮೇದಿಮಂಗಲ (ವಣ್ಣೂರು): ಚೋಳ ದೊರೆ ರಾಜರಾಜಚೋಳನ ಮಡದಿಯಾದ 
: ಚೋಳಮಹಾದೇವಿಯ ಹೆಸರಿನಲ್ಲಿ ವಣ್ಣೂರು ಅಗ್ರಹಾರಕ್ಕೆ “ಚೋಳಮಾದೇವಿ ಚತುರ್ಮೇದಿಮಂಗಲಂ' ಎಂಬ 
ಪ್ರತಿನಾಮವನ್ನಿಡಲಾಗಿದೆ. ಪ್ರಾಚೀನ ಅಗ್ರಹಾರವಾಗಿದ್ದ ಈ ವಣ್ಣೂರು ಪಸ್ತುತದಲ್ಲಿ ಅಸ್ತಿತ್ವದಲ್ಲಿಲ್ಲ. ಶಾಸನಗಳಲ್ಲಿ ಮಣಲೂರಿನ 
(ಈಗಿನ ಮಳೂರುಪಟ್ಟ) ಭಾಗವಾದ ನಿಗರಿಲಿ ಜಚೋಳಪುರಂಗೆ ಹೊಂದಿಕೊಂಡಂತೆ ವಣ್ಣೂರು ಇತ್ತೆಂದು ತಿಳಿಯುತ್ತದೆ. 
ಕ್ರಿಶ. ೧೦೦೭ರ ಶಾಸನದಲ್ಲಿ್‌” ಚೋಳಮಾದೇವಿ ಚತುರ್ಮೇದಿಮಂಗಲವಾದ ವಣ್ಣೂರಿನ ಮಹಾಜನರು ನಿಗರಿಲಿ 
ಚೋಳಪುರಂನಲ್ಲಿ (ಈಗಿನ ಮಳೂರುಪಟ್ಟ ಗ್ರಾಮ) ಜಯಂಗೊಂಡ ಚೋಳವಿಣ್ಣಾಗರ್‌ (ಈಗಿನ ನಾರಾಯಣಸ್ವಾಮಿ) 
ದೇವರನ್ನು ಪ್ರತಿಷ್ಠಾಪಿಸಿ ದೇವದಾನವಾಗಿ ಭೂಮಿಯನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ. ಇದೇ ಶಾಸನದಲ್ಲಿ ಈ 
ಭೂಮಿಯಲ್ಲಿ ವ್ಯವಸಾಯ ಮಾಡಲು ವಣ್ಣೂರಿನ ಕೆರೆ ಮತ್ತು ಬಾವಿಯ ನೀರನ್ನು ಬಳಸಲು ಮಹಾಜನರು ಅನುಮತಿ 
ನೀಡಿದ ವಿವರವನ್ನು ಕಾಣಬಹುದು. 


ಕ್ರೈಶ. ೧೦೧೪ರ ಶಾಸನವೊಂದರಲ್ಲಿ” ಚೋಳಮಾದೇವಿ ಚತುರ್ಮೇದಿಮಂಗಲದ ಮಹಾಜನ ಸಭೆಯ ಸದಸ್ಯರಾದ 
ಕೌಶಿಕ ಗೋತ್ರದ ಸುಬ್ರಮಣಿಕ್ಕಿರಮಾವಿಟಾನ್‌, ಆತ್ರೇಯ ಗೋತ್ರದ ಜನ್ನಯಕಿರಮಾವಿಟಾನ್‌, ವಚ್ಚ ಗೋತ್ರದ ದಿವಾಕರೈಯನ್‌, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೩೫ 


ಕೌಶಿಕ ಗೋತ್ರದ ಕುಮಾರಯನ್‌, ಸತ್ಯೆಯಾನ್‌ ಮೊದಲಾದವರ ಉಲ್ಲೇಖವಿದೆ. ಈ ಶಾಸನದಲ್ಲಿ ಮಹಾಜನರು ವ್ಯಕ್ತಿಯೊಬ್ಬನಿಗೆ 
೩೨೦ ಕಲಂ ಭತ್ತವನ್ನು ಸಾಲವಾಗಿ ನೀಡಿ, ಇದಕ್ಕೆ ಬಡ್ಡಿಯಾಗಿ ವರ್ಷಕ್ಕೆ ೩ ಕರುಣಿ ಹಾಗೂ ೬ ನಾವೆ ದರದಂತೆ ೧೦೦ 
ಕಲಂ ಭತ್ತವನ್ನು ವಾಪಸ್ಸು ನೀಡಬೇಕೆಂಬ ಷರತ್ತು ವಿಧಿಸಿ, ಇದಕ್ಕೆ ತಪ್ತಿದಲ್ಲಿ ೧೦೦೦ ಕಳಂಜುವಿನ ಚಿನ್ನವನ್ನು ದಂಡ 
ವಿಧಿಸುತ್ತೇವೆಂಬ ಆಜ್ಞೆ ಹೂರಡಿಸಿರುವುದನ್ನು ಕಾಣಬಹುದು. 

ರಾಜರಾಜಚೋಳ ಚತುರ್ಮೇದಿಮಂಗಲ (ಕೂಡ್ಲೂರು): ಗಂಗರ ಕಾಲದ ಪ್ರಸಿದ್ಧ ಸ್ಥಳ ಕೂಡ್ಲೂರು ಚೋಳರ 
ಕಾಲದಲ್ಲಿ ದೊರೆ ರಾಜರಾಜಚೋಳನ ಹೆಸರಿನಲ್ಲಿ ಚತುರ್ಮೇದಿಮಂಗಲವಾಗಿ ಗುರುತಿಸಿಕೊಂಡಿತ್ತು ಕೂಡ್ಲೂರು ಅಗ್ರಹಾರದ 
ಮೊದಲ ಉಲ್ಲೇಖ ಕ್ರಿಶ. ೧೦೩೦ರ ಚೋಳ ದೊರೆ ರಾಜೇಂದ್ರ ಚೋಳನ ಶಾಸನವೊಂದರಲ್ಲಿದೆ.೨- ಈ ಶಾಸನದಲ್ಲಿ 
ರಾಜರಾಜಚೋಳ ಚತುರ್ಮೇದಿಮಂಗಲವಾದ ಕೂಡ್ಲೂರಿನ ಮಹಾಜನರು ಈಗಿನ ಮಳೂರುಪಟ್ಟದ ನಾರಾಯಣಸ್ವಾಮಿ 
ದೇವಾಲಯಕ್ಕೆ ದಾನ ನೀಡಿದ ಭೂಮಿಯಲ್ಲಿ ಬರುವ ಆದಾಯದಿಂದ ೨ ನಾಳಿ ಅಳತೆಯ ಅಕ್ಕಿಯನ್ನು ಪ್ರತಿನಿತ್ಯದ 
ದೇವರ ನೈವೇದಕ್ಕೆ ಬಳಸಲು ನಿರ್ಧರಿಸಿದ ವಿವರವಿದೆ. ಈ ಅಗ್ರಹಾರದ ಉಲ್ಲೇಖ ಚೋಳರ > ಹೊಯ. 
ವಿಜಯನಗರ ಅರಸ ರ ಕಾಲದ ಶಾಸನಗಳಲ್ಲೂ ಇದೆ.”” 


ಕ್ರಿಶ. ೧೧೮೦ರ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಕಾಲದ ಶಾಸನದಲ್ಲಿ” ರಾಜರಾಜಚೋಳ ಚತುರ್ವೇದಿ 
ಮಂಗಲವಾದ ಕೂಡಲೂರಿನ ಮಹಾಜನರು ದೇವಸ್ಥಾನದ ಪಕ್ಕದಲ್ಲಿ ಹೂವಿನ ತೋಟವನ್ನು ನಿರ್ಮಾಣ ಮಾಡಿದ್ದಕ್ಕೆ 
ಸೋಮಣ್ಣಗಾವುಂಡನಿಗೆ ಭೂದಾನ ಮಾಡಿದ ಉಲ್ಲೇಖ ಕಂಡುಬರುತ್ತದೆ. ಕ್ರಿಶ. ೧೫೩೪ರ ಶಾಸನವೊಂದರಲ್ಲಿ 
ವಿಜಯನಗರದ ದೊರೆ ಅಚ್ಛ್ಚುತದೇವರಾಯನ ಆಳ್ಳಿಕೆಯ ಕಾಲದಲ್ಲಿ ಕೂಡಲೂರ ಅಶೇಷ ಹಬ್ಬಾರುವ ಮಹಾಜನಂಗಳು 
ಚಕ್ಕರೆ ಗ್ರಾಮದ ತಿರುಮಲ ದೇವರಿಗೆ ದತ್ತಿ ನೀಡಿದ ವಿವರವನ್ನು ಕಾಣಬಹುದು. 


ಕೋಡಂಬಳ್ಳಿ (.....ಚೆತುರ್ಮೇದಿ ಮಂಗಲ): ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ಚತುರ್ವೇದಿ ಮಂಗಲಗಳಲ್ಲಿ 
ಇದೂ ಒಂದು. ಕ್ರಿಶ. ೧೧ನೇ ಶತಮಾನದ ಶಾಸನವೊಂದರಲ್ಲಿ ಕೋಡಂಬಳ್ಳಿಯೂರನ್ನು ಚತುರ್ವೇದಿಮಂಗಲವೆಂದು 
ಕರೆದಿರುವುದನ್ನು ಕಾಣಬಹುದು. ಆದರೆ ಈ ಚತುರ್ಮೇದಿಮಂಗಲಕ್ಕೆ ಇದ್ದ ಮತ್ತೊಂದು ಹೆಸರು ತುಟಿತವಾಗಿದೆ. ಶಾಸನದಲ್ಲಿ 
ಈ ಅಗಹಾರದ ಮಣಲೇಶ್ವರ ದೇವಾಲಯಕ್ಕೆ ಪೆರುಮಾಳನೆಂಬ ಸರ್ವಾಧಿಕಾರಿಯು ದಾನ ಮಾಡಿರುವ ಉಲ್ಲೇಖ 
ಕಂಡುಬರುತ್ತದೆ. 


ಚಿಕ್ಕ್ಸಸೋಮನಾಥಪುರ: ತಾಲ್ಲೂಕಿನ ಚಿಕ್ಕ್ಸಸೋಮನಾಥಪುರ ಗ್ರಾಮವು ಹೊಯ್ದಳರ ಕಾಲದಲ್ಲಿ ಅಗಹಾರವಾಗಿತ್ತು 
ಎಂದು '$ಅಯುತದೆ. ಕಿ.ಶ. ೧೨೭೦ರ ಶಾಸ ಸನವೊಂದರಲ್ಲಿ*' ಹೊಯ್ದಳ ದೊರೆ ಮೂರನೇ ನರಸಿಂಹನು 
ಚಿಕ್ಕಸೋಮನಾಥಪುರದ ಮಹಾಜನಂಗಳಿಗೆ ಕೆಲವು ಹಳ್ಳಿಗಳ ತೆರಿಗೆಗಳನ್ನು ವಸೂಲಿ ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ಟ 
ವಿವರವಿದೆ. ಈ ಶಾಸನದಲ್ಲಿ ಚಿಕ್ಸಸೋಮನಾಥಪುರವನ್ನು ಅಗಹಾರವೆ೦ದು ಉಲ್ಲೇಖಿಸದೇ ಹೋದರೂ, ಮಹಾಜನರ 
ಉಲ್ಲೇಖವಿರುವುದರಿಂದ, 'ಅಗಹಾರಗಳಲ್ಲಿ ವಾಸಿಸುವ ಬಾಷಣ ಮುಖಂಡರಿಗೆ 'ಮಹಾಜನರೆಂದು ಕರೆಯುತ್ತಿದ್ದರೆಂಬ 
ಆಧಾರದಿಂದ ಚಿಕ್ಕಸೋಮನಾಥಪುರ ಅಗ್ರಹಾರವಾಗಿತ್ತೆಂದು. ನಿರ್ಧರಿಸಬಹುದು. ಪ್ರಸ್ತುತದಲ್ಲಿ ಈ ಗ್ರಾಮದ ಹೆಸರು 
ಸೋಮನಾಥಪುರ” ಎ೦ಬ ಹೆಸರಿನಲ್ಲಿ ಅಸ್ಪಿತ್ವದಲ್ಲಿರುವುದನ್ನು ಕಾಣಬಹುದು. 

ಕನ್ನಮಂಗಲ: "'ಮಂಗಲ' ಎಂದರೆ ಅಗಹಾರವೆಂದೇ ಅರ್ಥ. ಊರುಗಳನ್ನು ಅಗ್ರಹಾರವಾಗಿ ಮಾರ್ಪಡಿಸುವಾಗ ಆ 
ಊರಿನ ಹೆಸರಿನ ಜೊತೆಗೆ "'ಮಂಗಲ' ಎಂಬ ವಿಶೇಷಣವನ್ನು ಸೇರಿಸಲಾಗುತ್ತಿತ್ತು ಎಂದು ತಿಳಿಯುತ್ತದೆ. ಅದೇ ರೀತಿ 
ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ ಅಗ್ರಹಾರವಾಗಿತ್ತು ಎನ್ನಬಹುದು. ಈ ಕನ್ನಮಂಗಲದ ಮೊದಲ ಉಲ್ಲೇಖ ಕ್ರಿ.ಶ. 
೧೨೯೧ರ ಶಾಸನದಲ್ಲಿ ಬರುತದೆ. “ ಇದರ ಆಧಾರದಿಂದ ಹೊಯಳರ ಕಾಲಕ್ಷಾಗಲೇ ಕನ್ನಮಂಗಲ ಅಗ್ಲಹಾರವಾಗಿತ್ತು 
ಎನ್ನಬಹುದು. ಈ ಶಾಸನದಲ್ಲಿಯೇ "ಕಂನಮಂಗಲದ ಅಶೇಷಜನಂಗಳು' (ಬ್ರಾಹ್ಮಣರು) dk ಉಲ್ಲೇಖ ಬಂದಿರುವುದು 
ಅಗಹಾರವಾಗಿತೆಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಇದೇ ರೀತಿ ತಾಲ್ಲೂಕಿನ ಕದರಮಂಗಲ ಗಾಮವೂ ಅಗಹಾರವಾಗಿತ್ತು 
ಎನ್ನಬಹುದು. ಈ ಕದರಮಂಗಲದ ಉಲ್ಲೇಖ ಶಾಸನಗಳಲ್ಲಿ ದೊರೆಯುವುದಿಲ್ಲವಾದರೂ ಈ ಗ್ರಾಮ ಪ್ರಾಚೀನ ಅಗಹಾರವಾಗಿತ್ತು 
ಪಿಚಿಹಬನಸಿ ಸಷ್ಟ. 

ಬ್ರಹ್ಮಣ್ಯತೀರ್ಥಪುರ: ವಿಜಯನಗರ ಅರಸರ ಕಾಲದಲ್ಲಿ ಈಗಿನ ಬ್ರಹ್ನಣೀಪುರವು "ಬಹ್ನಣ್ಯತೀರ್ಥಪುರ' ಎಂಬ 
ಅಗ್ರಹಾರವಾಗಿ ಪ್ರಸಿದ್ಧವಾಗಿತ್ತು ಎಂದು ತಿಳಿಯುತ್ತದೆ. ಮಾಧ್ವ ಪರಂಪರೆಯ ಯತಿಗಳಾದ ಬಹ್ಮಣ್ಯತೀರ್ಥರ ಹೆಸರಿನಲ್ಲಿ 


೧೩೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನಿರ್ಮಾಣಗೊಂಡ ಅಗಹಾರವಾಗಿದೆ. ಕ್ರಿಶ. ೧೫೨೩ರ ಅಬ್ಲೂರಿನ ತಾಮ್ರಶಾಸನವೊಂದರಲ್ಲಿ** ವಿಜಯನಗರ ದೊರೆ 
ಕೃಷ್ಣದೇವರಾಯನು ಕೆಳಲೆನಾಡಿನ ಚನ್ನಪಟ್ಟಣ ಸೀಮೆಯ ಹೊಂಗನೂರು ಸ್ಥಳದ ಸಣಬನಹಳ್ಳಿ ಹಾಗೂ ಹೊಸಹಳ್ಳಿ 
ಅತ್ತಿಕುಪ್ಪೆ ಗ್ರಾಮಗಳನ್ನು ಅಗಹಾರವಾಗಿ ಮಾಡಿ ಬಹ್ನಣ್ಯತೀರ್ಥಪುರ ಎಂಬ ಪ್ರತಿನಾಮವನ್ನಿಟ್ಟು ಬಹ್ಮಣ್ಯತೀರ್ಥರ ಶಿಷ್ಠರಾದ 
ವ್ಯಾಸತೀರ್ಥರಿಗೆ ದಾನವಾಗಿ ನೀಡಿದ ವಿವರವಿದೆ. ಪ್ರಸ್ತುತದಲ್ಲಿ ಈ ಅಗಹಾರ "ಬ್ರಹ್ಮಣೀಪುರ' ಎಂಬ ಹೆಸರಿನಲ್ಲಿ 
ಪ್ರಚಲಿತದಲ್ಲಿದೆ. 

ಕೊಂಡರಾಜಪುರ (ಮಾಚೇನಹಳ್ಳಿ: ಈ ಅಗ್ರಹಾರವು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದೆಂದು 
ತಿಳಿಯುತ್ತದೆ. ಕ್ರಿಶ. ೧೫೫೮ರ ಮಳೂರು ಗ್ರಾಮದ ತಾಮಶಾಸನಪವೊಂದರಲ್ಲಿ*' ವಿಜಯನಗರದ ದೊರೆ ಸದಾಶಿವರಾಯನ 
ಸಾಮಂತನಾದ ಕೋನೇಟಿರಾಜನ ಮಗ ಕೊಂಡರಾಜನ ಕೋರಿಕೆಯ ಮೇರೆಗೆ ಸದಾಶಿವರಾಯನು ಚನ್ನಪಟ್ಟಣ ಸೀಮೆಯ 
ಕಿಳಲೈನಾಡಿನ ಮಾಚೇನಹಳ್ಳಿಯನ್ನು ಅಗಹಾರವಾಗಿ ಮಾಡಿ "ಕೊಂಡರಾಜಪುರ' ಎಂಬ ಪ್ರತಿನಾಮವನ್ನಿಟ್ಟು ಭಾರದ್ದಜ 
ಗೋತ್ರದ ತಿರುವೆಂಕಟಾಚಾರ್ಯ ಎಂಬುವನಿಗೆ ಸರ್ವಮಾನ್ಯವಾಗಿ ಬಿಟ್ಟ ವಿವರ ದೊರೆಯುತ್ತದೆ. ಪ್ರಸ್ತುತದಲ್ಲಿ ಶಾಸನೋಕ್ತ 
ಮಾಚೇನಹಳ್ಳಿಯು "ಮಾರ್ಚನಹಳ್ಳಿ' ಎಂಬ ಹೆಸರಿನಲ್ಲಿ ಪ್ರಚಲಿತದಲ್ಲಿದೆ. 


ದೇವರಾಜಪುರ (ಗರಿಖಹಳ್ಳಿ): ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಾಣಗೊಂಡ ಅಗಹಾರ ಇದಾಗಿದೆ. ಕ್ರಿ.ಶ. 
೧೬೬೬ರ ಶಾಸನವೊಂದರಲ್ಲಿ*' ಮೈಸೂರಿನ ದೊರೆ ದೇವರಾಜ ಮಹಿಪಾಲನು (ದೊಡ್ಡ ದೇವರಾಜ ಒಡೆಯ) 
ಗರಿಖಹಳ್ಳಿ (ಈಗಿನ ಗರಕಹಳ್ಳಿ) ಗ್ರಾಮವನ್ನು ಅಗಹಾರವಾಗಿ ನಿರ್ಮಿಸಿ, ತಮ್ಮ ತಂದೆ ದೇವರಾಜ ಒಡೆಯರ ಹಸರಿನಲ್ಲಿ 
'ದೇವರಾಜಪುರ' ಎಂಬ ಪ್ರತಿನಾಮವನ್ನಿಟ್ಟು ಬ್ರಾಹ್ಮಣರಿಗೆ ದಾನಕೊಟ್ಟ ವಿವರವಿದೆ. ಇದೇ ಶಾಸನದಲ್ಲಿ ಈ ಅಗ್ರಹಾರವು 
ಸೋಗಾಲ, ಕಾಲಿಕೆರೆ, ದಾಸರಹಳ್ಳಿ, ರಾಮೇನಹಳ್ಳಿಗಳಿಂದ ಸುತ್ತುವರೆದಿತ್ತು ಎಂದು ತಿಳಿಯುತ್ತದೆ. 


ವಿಜಯಲಕ್ಷ್ಮೀಸಾಗರ ಅಗ್ರಹಾರ: ಇದು ಮೈಸೂರು ಒಡೆಯರ ಕಾಲದ ಅಗಹಾರವಾಗಿದೆ. ಕ್ರಿಶ. ೧೮ನೇ ಶತಮಾನದ 
ಶಾಸನವೊಂದರಲ್ಲಿ“ "ಮಹಾರಾಜೇಶ್ರೀ ಪೂರ್ಣಯ್ಯ'ನವರ ಹೆಸರನ್ನು ದಾಖಲಿಸಿದ್ದು, ತದನಂತರದಲ್ಲಿ ವಿಜಯಲಕ್ಷ್ಮೀಸಾಗರ 
ಅಗ್ರಹಾರಕ್ಕೆ ಸೇರಿದ ಕನ್ನಮಂಗಲ, ಯಲ್ಲೆಹೊಸಹಳ್ಳಿ, ಮಂಗಾಪಟ್ಟಣ, ಗೊಲ್ಲಹಳ್ಳಿ, ಚಾಮನಹಳ್ಳಿಯ ಭೂಮಿಯನ್ನು 
ಅಗಹಾರದ ಮಹಾಜನರಿಗೆ ಹನ್ನೆರಡು ವೃತ್ತಿಯಾಗಿ ಮಾಡಿ ದಾನ ಮಾಡಿದ ವಿವರವಿದೆ. ಈ ಹೆಸರಿನ ಅಗಹಾರ 
ಪ್ರಸ್ತುತದಲ್ಲಿ ಅಸ್ತಿತ್ವದಲ್ಲಿಲ್ಲ. ಬಹುಶಃ ಈ ಪ್ರದೇಶದಲ್ಲಿ ಕಣ್ಣ ನದಿಗೆ ಜಲಾಶಯ ನಿರ್ಮಿಸಿದ ಸಂದರ್ಭದಲ್ಲಿ 
ಮುಳುಗಡೆಯಾಗಿರಬಹುದು. 

ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಪ್ರಾಚೀನ ಕಾಲದಲ್ಲಿದ್ದ ಅಗಹಾರಗಳು/ 
ಚತುರ್ಮೇದಿ ಮಂಗಲಗಳು ಹಾಗೂ ಅಲ್ಲಿ ನೆಲೆಗೊಂಡಿದ್ದ ಮಹಾಜನರ ಕಾರ್ಯವೈಖರಿ, ಸ್ಥಾನಮಾನಗಳನ್ನು ಹಾಗೂ 
ಈ ಅಗಹಾರಗಳಲ್ಲಿ ನೆಲೆಸಿದ್ದ ಇತರೆ ಜನಾಂಗದವರನ್ನು ಗುರುತಿಸಬಹುದು. 


ಅಡಿ ಟಪ್ಪಣಿದಳು 

೧. ಬಿ.ಎಲ್‌. ರೈಸ್‌ (ಸಂ): ಔ೦1%, ಚನ್ನಪಟ್ಟಣ-೧೨೮, ಮಳೂರುಪಟ್ಟ, ಪು. ೧೫೯. 
೨. ಅದೇ, ೧೩೨, ಮಳೂರುಪಟ್ಟ ಪು. ೧೬೧. ೩. ಅದೇ. ೮೮ಎ, ಮಳೂರು, ಪು. ೧೫೧. 
೪. ಅದೇ. ೧೨೮, ಮಳೂರುಪಟ್ಟ, ಪು. ೧೫೯. ೫. ಅದೇ. ಹು. ೧೫೯. 
೬ ಅದೇ, ೪೨, ಹೊಂಗನೂರು, ಹು. ೧೪೧. ೭. ಅದೇ. ೧೩೯, ಮಳೂರುಪಟ್ಟ, ಪು. ೧೬೨. 
೮. ಅದೇ. ೮೪, ಮಳೂರು, ಪು. ೧೫೦. ೯. ಅದೇ, ೧೦೯, ಮಳೂರುಪಟ್ಟ, ಪು. ೧೫೯. 
೧೦. ಅದೇ. ೮೯, ಮಳೂರು, ಹು. ೧೫೩. ೧೧. ಅದೇ. ೧೨೮, ಮಳೂರುಪಟ್ಟ, ಪು. ೧೫೯. 
೧೨. ಅದೇ. ೮೪, ಮಳೂರು, ಪು. ೧೫೦. ೧೩. ಅದೇ. ೮೨, ಮಳೂರು, ಪು. ೧೪೮. 
೧೪. ಅದೇ.,, ೯೫, ಮಳೂರು, ಪು. ೧೫೪. ೧೫. ಅದೇ, ೧೫೪, ಅಬ್ದೂರು, ಪು. ೧೬೫. 
೧೬. ಅದೇ. ೭೭, ಮಳೂರು, ಪು. ೧೪೭. ೧೬೭. ಅದೇ. ೩೮, ೭೮, ೮೦, ೮೧, ೮೮ಎ, ಮಳೂರು, ಪು. ೧೪೦, 

| ೧೪೮, ೧೫೧. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೩೭ 


೧೮. ಅದೇ,, ೭೬, ಮಳೂರು, ಪು. ೩೨೬. ೧೯. ಅದೇ,, ೯೮, ಮಳೂರು, ಪು. ೩೨೮. 


೨೦. ಅದೇ., ೧೩೦, ಮಳೂರುಪಟ್ಟ, ಪು. ೧೬೦. ೨೧.  ಅದೇ,, ೪೨ಎ, ಹೊಂಗನೂರು, ಪು. ೧೪೧. 

3ಪಿ- ಆದೇ ೧ಿ೨ಿ್ಠಿ ಮಳೂರುಪಟ್ಟ, ಪು. ೧೫೯. ೨೩. ಅದೇ, ೪೨, ಹೊಂಗನೂರು, ಪು. ೧೪೧. 

೨೪. ಅದೇ. ೧೩೨, ಮಳೂರುಪಟ್ಟ, ಪು. ೧೬೧. ೨೫. ಅದೇ, ೧೨೯, ಮಳೂರುಪಟ್ಟ, ಪು. ೧೫೯. 

೨೬. ಅದೇ, ೧೩೩, ಮಳೂರುಪಟ್ಟ, ಪು. ೧೬೧. ಪಿಕ್ತಿ, ಔದೆಓಿ. OOS, QOM, OE, ೧೨೦, ಕೂಡ್ಲೂರು, ಪು. 
೧೫೬-೧೫೮. 

೨೮. ಅದೇ, ೧೫೭, ಸಂಕಲಗೆರೆ, ಪು. ೧೬೫. ರ್ತಿ. ' ಅದೇ, ೧೫೫, ಚಕ್ಕರೆ, ಪು. ೩೪೧. 

೩೦. ಅದೇ. ೫೪, ಕೋಡಂಬಳ್ಳಿ, ಪು. ೧೪೩. ೩೧. ಎಂ.ಎ.ಆರ್‌-೧೯೪೨, ಶಾಸನ ಸಂಖ್ಯೆ-೨೬, ಪು. ೧೨. 

೩೨. ಬಿ.ಎಲ್‌. ರೈಸ್‌ (ಸಂ): IX, ಚನ್ನಪಟ್ಟಣ-೧೭೧, ಕನ್ನಮಂಗಲ, ಪು. ೩೪೬. 

೩೩. -ಅದೇ., ೧೫೩, ಅಬ್ಲೂರು, ಪು. ೩೩೭. ೩೪. ಅದೇ,, ೧೮೬, ಮಳೂರು, ಪು. ೩೫೧. 

೩೫. ಅದೇ,, ೫೬, ಗರಕಹಳ್ಳಿ, ಪು. ೩೧೮. ೩೬. `" ಅದೇ, ೧೭೧, ಕನ್ನಮಂಗಲ, ಪು. ೩೪೬. 


೧೩೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


೩೩ 
ಲಕ್ಷ 6 ಶ್ರರದ ಶಾಪನದಳಲ್ಲ ಸ್ಥಾನಪತಿಗಳು 


ನಳಿನಿ ವೆಂಕಟೇಶ್‌ x೫ 


ಲಕ್ಷಿ ಏಶ್ತರದ ಸೋಮೇಶ್ವರ ದೇವಾಲಯದ ಸ್ಥಾನಪತಿಗಳಾದ ಮಹೇಂದಸೋಮ ಹಾಗೂ ಜ್ಞಾನಸೋಮ ಇವರ 
ಉಲ್ಲೇಖವಿರುವ ಹನ್ನೊ pe ಶಾಸನಗಳನ್ನು (ಲಕ್ಷ್ಮ (ಶ್ರರದ ಶಾಸನಗಳು, ಸಂ. ದೇವರಕೊಂಡಾರೆಡ್ಡಿ, ಗಣೇಶ್‌ ಇವರ 
ಪುಸಕದಿಂದ) ಈ ಪಬಂಧಕ್ಷಾಗಿ ಅರಿಸಿಕೊಂಡಿದ್ದೇಸೆ. 


ಸ್ಥಾನಪತಿಗಳ ಬಗೆಗೆ ಡಾ. ಎಂ. ಚಿದಾನಂದಮೂರ್ತಿಯವರು ಈ ರೀತಿ ಹೇಳಿದ್ದಾರೆ. "ಶಾಸನಗಳಲ್ಲಿ ಬರುವ 
ಸ್ಥಾನ”, 'ನೈಷ್ಠಿಕಸ್ಲಾನ', 'ಸ್ಥಾನಪತಿ' ಎಂಬುವುದು ಒಂದು ರೀತಿಯಲ್ಲಿ ಪಾರಿಭಾಷಿಕ ಪದಗಳೆಂದು ಅಂಗೀಕರಿಸಬೇಕಾಗುತ್ತದೆ. 
ಶೈವ ಗುರುಗಳು ವಾಸವಾಗಿದ್ದ ದೇವಸ್ಥಾನಗಳು ಸಸ್ಥಾನ'ಗಳು. ಆ ದೇವಸ್ಥಾನದ ಆಗುಹೋಗುಗಳನ್ನು ನೋಡಿಕೊಳ್ಳುವ 
ಕರ್ತವ್ಯವನ್ನು ಹೊತ್ತಿರುವವರು 'ಸ್ಥಾನಪತಿ'ಗಳು ಅಥವಾ ಸ್ಥಾನಿಕ'ರು. ಒಬ್ಬರಿಗಿಂತ ಹಚ್ಚಾಗಿ ಗುರುಗಳಿದ್ದರೆ ಅವರಲ್ಲಿ 
ಹಿರಿಯನೇ ಸಾಮಾನ್ಯವಾಗಿ ಸ್ಥಾನಪತಿ ಎನ್ನಿಸಿಕೊಳ್ಳುತ್ತಿದ್ದನು.”' 


ಮಹೇಂದಸೋಮಪಂಡಿತ 


ಈತನ ಮೊದಲ ಉಲ್ಲೇಖ ಬರುವುದು ಕ್ರಿಶ. ೧೧೦೨ರ ಶಾಸನದಲ್ಲಿ. ಮಾಧವಭಟರ್‌ ಎಂಬ ದಂಡನಾಯಕನು 
ಪುಲಿಗೆರೆಯ ಸೋಮೇಶ್ವರ ದೇವಾಲಯದ ಸ್ಥಾನಪತಿಯಾದ ಮಹೇಂದ್ರಸೋಮನ ಕಾಲು ತೊಳೆದು ದೇವಾಲಯದ 
ಸೋಮೇಶ್ವರದೇವರ, ಮುದ್ದೇಶ್ವರ ದೇವರ ಅಂಗಭೋಗ ರಂಗಭೋಗಕ್ಸಾಗಿ ದಾನವನ್ನು ಕೊಟ್ಟ ವಿವರವಿದೆ. 


ಮಹೇಂದ್ರಸಸೋಮನ ಪ್ರಶಸ್ತಿ ಕ್ರಿಶ. ೧೧೦೭ರ ತಾಮಶಾಸನದಲ್ಲಿ ಉಲ್ಲೇಖವಾಗಿದೆ. ಈ ತಾಮಶಾಸನವು ಮೂರು 
ಕಾಲವಿಭಾಗಗಳಿಂದ ಕೂಡಿದೆ. ಇದರ ಮೊದಲ ಭಾಗದಲ್ಲಿ (ಶಾ.ಸಂ. ೪೧) ಮಹೇಂದ್ರಸೋಮನ ಪ್ರಸ್ತಾಪವಿದೆ. ಆತನ 
ವರ್ಣನೆ ಹೀಗಿದೆ. "ಸುವುತನಿಳಯಂ ಸಕಳ ಮಹಾವ್ರತಿ ಸನ್ಹಾನ ಕಲಭೂಜಂ ದಶವರ್ಮ ವಜನಿಯುಕ್ತನೆಸೆದಂ ಪ್ರವಾಜ್ಯ 
ಮಹೇಂದ್ರಸಸೋಮಪಂಡಿತದೇವಂ” ಎಂದು ಶಾಸನ ಕವಿ ಹೊಗಳಿದ್ದಾನೆ. 


ಇಂತಹ ಮಹೇಂದ್ರಸೋಮನು ಸೋಮನಾಥದೇವರ ಸ್ಥಾನಾಚಾರ್ಯನಾಗಿದ್ದು ಸುವ್ರತಿ, ಮಹಾವ್ರತಿಯಾಗಿದ್ದು, 
ಶಮದಮ ಯಮನಿಯಮ ನಿಷ್ಠಾ ಗರಿಷ್ಠನಾಗಿ, ಷಟ್ಕರ್ಮನಿರತನಾಗಿದ್ದನು. ಕ್ರಿಶ. ೧೧೦೭ರಲ್ಲಿ ಮಹೇಂದ್ರಸೋಮನು 
ಸೋಮನಾಥ ದೇವರ 'ಚ೦ದನಾನುಲೇಪ ಸುಗನ್ನ "ಗಂಧವನ್ನೂ ಕೇಷಾಕ್ಷತೆಗಳನ್ನೂ ತೆಗೆದುಕೊಂಡು ಹಾನುಂಗಲ್ಲಿಗೆ 
ಹೋಗುತ್ತಾನೆ. ಕಾದಂಬ ಕಣ್ಣೀರವನಾದಮಹಾ ಮಂಡಲೇಶ್ವರ ತೈಲಹದೇವನನ್ನು ಭೇಟ ಮಾಡಿ, ಪ್ರಸಾದವನ್ನು ಕೊಟ್ಟು 
ಹರಸುತಾನೆ. ಹರ್ಮೋತೃರ್ಷ ಚಿತ್ತನಾದ ತೈಲಹದೇವನು Fe ದೇವರ ಅಂಗಭೋಗಕ್ಕ “ನಮ್ಮ ನಾಡೊಳೊಂದೂರಂ 
ಕೂಡುವೆನೆಂದು ಶ್ರೀಕರಣ ಪ್ರಧಾನ ನೀದಾಧಿಪ ಪುರಸ್ಸರವಾಗಿ ಪಾನುಂಗಲ್ಲು ಪಣಂ ಕುನವುರ 'ಮೂವತ್ತಣ ಬಳಿಯ 
ಬಾಡಂ ಕಲ್ಲವಣಮಂ" ಸರ್ವನಮಸ್ಯವಾಗಿ ಸರ್ವ ಬಾಧಾ ಪರಿಹಾರವಾಗಿ ಪಾರಮೇಶ್ವರ ದತ್ತಿಯಾಗಿ ತಾಮ್ರಶಾಸ ನ 
ಸಹಿತ ಮಹೇಂದ್ರಸೋಮ ಪಂಡಿತನ ಕಾಲು ತೊಳದು ಧಾರಾಪೂರ್ವಕವಾಗಿ ದಾನ ಕನಟನು. (ಶಾ. ಸಂಖ್ಯೆ-೪೧). 


ಈ ಸಮಯದಲ್ಲಿ (ಅಂದರೆ ಕ್ರಿಶ. ೧೧೬೭) ರಾಯಮುರಾರಿ ಸೋವಿದೇವನು ರಾಜ್ಯವಾಳುತ್ತಿದ್ದನು. ಈತನ 
ಪಿರಿಯರಸಿ ದಾರಲದೇವಿ ರಾಜ್ಯಭಾರ ಮಾಡುತ್ತಿದ್ದಳು. ಈಕೆಯ ದಂಡಾಧೀಶ ದೇಗ ಮ ಹನ ಪುಲಿಗೆರೆ ೩೦೦ನ್ನು 
ಆಳುತ್ತಿದ್ದಾಗ ಒಂದು ದಿನ ಧರ್ಮಕಥಾ ಪಸ ಸಂಗವಾದಾಗ, ಇಂದಕೇಸೀ ದೇವರಸ, ಪುಲಿಗೆರೆಯ ಮಹಾಜನರು, ಕೈಮರ 
ಸ್ಥಾನಪತಿಗಳು, ಮಹಾಗಹಾರಗಳ ವ, ಗ್ರಾಮಾನುಗ್ರಾಮಂಗಳ ಪ್ರಭುಗಾವುಂಡುಗಳು ಮುಖ್ಯವಾಗಿ ದಯಣ 


* # ೧೫, "ಮನಸ್ವಿನಿ, ಸ್ನೇಹ ಕಾಲೋನಿ, ಚಿಕ್ಕಲ್ಲಪಂದ, ಬೆಂಗಳೂರು-೫೬೦೦೬೧, ಮೊ. ೯೯೮೫೫ ೩೦೧೯೮ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೩೯ 


ದಂಡನಾಯಕ ಎಲ್ಲರೂ ಸೇರಿ ಪಂಚಪರ್ವಗಳಲ್ಲಿ ಮಾಡುವ ದೇವರ ಅಂಗಭೋಗ-ರಂಗಭೋಗಗಳಿಗೆ ಮಹೇಂದ್ರಸೋಮನ 
ಕಾಲು ತೊಳೆದು ದಾನ ಕೊಟ್ಟರು. ಕ್ರಿಶ. ೧೧೭೬ರ ಕಾಲಕ್ಕೆ ಸೋಮೇಶ್ವರ ದೇವಾಲಯದಲ್ಲಿ ಪಂಚಮಠಗಳು ಇದ್ದು, 
ಐದು ಜನ ಸ್ಥಾನಪತಿಗಳೂ ಇದ್ದರೆಂದು ಶಾಸನದಿಂದ ತಿಳಿಯುತ್ತದೆ. ಆದರೆ ಅವರ ಹೆಸರುಗಳ ಉಲ್ಲೇಖವಿಲ್ಲ. ೧೧೦೨- 
೧೧೭೬ರ ಕಾಲಾವಧಿಯಲ್ಲಿ ಸೋಮೇಶ್ವರ ದೇವಾಲಯವು ಚೆನ್ನಾಗಿ ಅಭಿವೃದ್ದಿಯಾಗಿದ್ದಿತೆಂದು ಊಹಿಸಬಹುದು. ಕ್ರಿಶ. 
೧೧೩೮ರ ಶಾಸನದಲ್ಲಿಯೇ ಪಂಚಮಠದ ಪ್ರಸ್ತಾಪವಿದೆ. 


ಜ್ಞಾನಸೋಮ ಪಂಡಿತ 
ಕ್ರಿಶ. ೧೧೪೭ರ ಶಾಸನದಲ್ಲಿ ಉಲ್ಲೇಖವಿರುವಂತೆ (ಶಾ.ಸಂ. ೧) ಸೋಮೇಶ್ವರ ದೇವಾಲಯದ ಸ್ಥಾನಪತಿಗಳ 
ಸ್ಥಾನಾಚಾರ್ಯ ಕ್ರಮ ಹೇಗೆಂದರೆ “ಕ್ಷಿತಿ ಪೂಜ್ಯದೇವ ಸೋಮವ್ರತಿ ಮಹಾವ್ರತಿ ಕುಳೋದ್ಧವಂ ಸಕಳ ಗುಣೋನ್ನತನಾ 


ಮಹೇಂದ್ರ ಸೋಮವ್ರತಿಯ ಸುತಂ ಜ್ಞಾನಸೋಮ ಪಂಡಿತದೇವಂ” ಹೀಗೆ ಮೂರು ತಲೆಮಾರಿನ ಒಂದು ಸಂಸಾರ 
ಚಿತ್ರವಿದೆ. 

ಸಕಲ ಗುಣೋನ್ನತನಾದ ಜ್ಞಾನಸೋಮ ಪಂಡಿತದೇವನ ವರ್ಣನೆ ಇಂತಿದೆ. 

ಮದನಂ ತಾಳ್ಗೆರ್ದ್ಧನೋ ರಾಜಿತ ವಿಪುಲ ಜಟಾಜಾಲಮಂ ಕಲ್ಲಭೂಜಂ 

ಪಡೆಪಿಂದಂ ತಾಪಸಾಕಾರದೆ ಪುರಿಕರ ಸೋಮೇಶ್ವರ ಸ್ಥಾನದೊಳ್‌ ಸಂ 

ಪದದಿಂದಂ ಸ್ಥಾಯಿಯಾಗಿದ್ದುದೊ ಜಲನಿಧಿ ಗಂಭೀರಮಂ ಯೋಗಿರೂಪಿಂ 

ದಿದೆ ತಾಳ್ಗಿರ್ದಪ್ಪುದೆಂಬಂತೆಸೆದನನುಪಮಂ ಜ್ಞಾನಸೋಮ ವ್ರತೀಂದ್ರಂ (ಶಾ.ಸಂ. ೧) 

ರೂಪಿನಲ್ಲಿ ಮನ್ಮ್ನಥನಂತಿದ್ದವನು. ತಪಸ್ಥಿಯಂತಿದ್ದು ಸುಂದರ ಜಟೆಯನ್ನು ಹೊಂದಿದ್ದವನು. ಕಲ್ಲತರುವಿನಂತಿದ್ದವನು. 
ಸಾಗರದ ಗಾಂಭೀರ್ಯ ಹೊಂದಿದ್ದವನು. ಯೋಗಿಯಂತಿದ್ದ ಜ್ಞಾನಸೋಮನು ಆ ಸೋಮೇಶ್ವರ ದೇವಾಲಯದಲ್ಲಿ 
ಸ್ಥಾಯಿಯಾಗಿದ್ದು ಅನುಪಮನಾಗಿದ್ದನು. 


ಆ ಮಹಾವತಿಯಾದ ಜ್ಞಾನಸೋಮನ ಪುತ್ರಸಂತತಿ ಕ್ರಮವು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿತ್ತು. ರ 
ಅದರಲ್ಲಿ ಮಕ್ಕಳ ಹೆಸರಿಲ್ಲ. 
ಸದ ಕಳ್ಳಮಹೀರಾಜಿಗೆ ಸಮಾನಂ ಕೀರ್ತಿ ಲೋಕತ್ರಯಾ 
ಧೀನಂ ಮಿಕ್ಕ ಪರೋಪಕಾರನಿಕರಂ ಶಿಷ್ಟೇಷ್ಟತುಷ್ನಿಪ್ರದಂ 
ಸದ್ದುಧಸಂತತಿ ಸ್ತುತಿಕರಂ ತಾನಾದುದೇಂ ಧನ್ಯನೋ 
ಸ್ಥಾನಾಚಾರ್ಯ್ಯ ವರೇಣ್ಯನ ಪ್ರತಿಮಪುಣ್ಯಂ ಜ್ಞಾನಸೋಮಾಹ್ಟಯಂ (ಶಾ.ಸಂ. ೧೨) 

“ದಾನ ಮಾಡುವಾಗ ಕಲ್ಲವೃಕ್ಷಕ್ಕೆ ಸಮಾನ, ಮೂರು ಲೋಕಗಳಲ್ಲಿಯೂ ಹರಡಿರುವ ಕೀರ್ತಿ, ಶಿಷ್ಯರನ್ನು ತೃಪ್ತಿಪಡಿಸುವ 
ಪರೋಪಕಾರಗಳು, ಒಳ್ಳೆಯ ವಿದ್ವಾಂಸರ ಸಮೂಹಗಳೇ ಹೊಗಳುವಂತಹ ಜ್ಞಾನ ಇಂತಹ ಸ್ಥಾನಾಚಾರ್ಯ್ಯನಾದ 
ಜ್ಞಾನಸೋಮನು ಅಪ್ರತಿಮ ಪುಣ್ಯಪ್ರದನು” ಎಂದು ಹೊಗಳಲ್ಲಟ್ಟಿದ್ದಾನೆ. 

(ಶಾ.ಸಂ. ೪೧) ಈ ಶಾಸನದ ಕಾಲ ಕ್ರಿಶ. ೧೧೦೭ರ ತಾಮಶಾಶನ. ಮೊದಲೇ ಹೇಳಿದಂತೆ ಇದರಲ್ಲಿ ಮೂರು 
ಕಾಲವಿಭಾಗಗಳಿವೆ. ಮೂರನೆಯ ಭಾಗದಲ್ಲಿ ಅಂದರೆ ಕ್ರಿಶ. ೧೧೫೩ರಲ್ಲಿ ಶ್ರೀ ಮನ್ಮ್ನಹಾಮಂಡಲೇಶ್ನರ ಮಾಹುಲಿ ತೈಲಹ 
ದೇವನು ಆಳುತ್ತಿದ್ದನು. ಆತನು ತನ್ನ ಅಜ್ಜನಾದ ಪಿರಿಯ ತೈಲಹದೇವನು ಕಲ್ಲವಣ ಗ್ರಾಮವನ್ನು ಮಹೇಂದ್ರ ಸೋಮನಿಗೆ 
ದತ್ತಿಯಾಗಿ ಕೊಟ್ಟಿದ್ದನು. ಅದನ್ನು ಮಾಹುಲಿ ತೈಲಹದೇವನು ಆಗ ಸ್ಥಾನಪತಿಯಾಗಿದ್ದ ಮತ್ತು ಮಹೇಂದ್ರ ಸೋಮ 
ಪಂಡಿತನ ಮಗನೂ ಆಗಿದ್ದ ಜ್ಞಾನಸೋಮಪಂಡಿತನಿಗೆ "ಕಾಲಂಕರ್ಚಿ' ಮತ್ತೆ "ಕಲ್ಲವಣ'ವನ್ನು ದಾನ ನೀಡುತ್ತಾನೆ. ಕೇವಲ 
೪೬ ವರ್ಷಗಳಲ್ಲಿ ಸರ್ವಸಮಸ್ಕವಾಗಿ ಪುನರ್ದತ್ತಿ ನೀಡಬೇಕಾದ ಕಾರಣವನ್ನು ಹೇಳಿಲ್ಲ. 


ಈ ಶಾಸನದಲ್ಲಿ ಜ್ಞಾನಸೋಮನ ತಂದೆ ತಾಯಿಯರ ಪ್ರಸ್ತಾಪವೂ ಇದೆ. ಸಜ್ಜನ ಜನಕನಾದ ಮಹೇಂದ್ರಸೋಮ, 
ಜನವಿನುತ ಚಾರಿತ್ರ್ಯ ಯಾದ ವಿನಯಾಳಂಕಾರೆಯಾದ ಮಾಳೆಯಕ್ಕನು ತಾಯಿಯೆಂದ, ಗುಣಗಣವಾರಾಶಿಯಾದ 
ಜ್ಞಾನಸೋಮನು ಮಗನೆಂದು ಈ ಶಾಸನದಲ್ಲಿ ಹೇಳಿದೆ. 

ಲಕ್ಷ್ಮೇಶ್ವರದ ಶಾಸನಗಳಲ್ಲಿಯೇ ವಿಶಿಷ್ಠವಾದುದು ಗೌರಲೆಯ ಶಾಸನ. (ಶಾ.ಸಂ. ೩೮) ಇಲ್ಲಿ ಮಹೇಂದ್ರಸೋಮನ 
ಇಡೀ ಸಂಸಾರದ ಪರಿಚಯವಿದೆ. ಗೌರಲೆಯು ಒಬ್ಬ ವಾರವಧು. (ಶಾ.ಸಂ. ೩೮) ಇದೊಂದು ಚಿಕ್ಕ ಶಾಸನ. ಗೌರಲೆಯ 


೧೪೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ತಂದೆ ಮಹೇಂದ್ರಸೋಮ ತಾಯಿ ಪತಿಜನವಿಖ್ಯಾತೆ ಮಾಳೌವೆ. ಅಣ್ಣ "ಯೋಗೀಂದನುತಂ ಶ್ರೀ ಸೋಮದೇವ 
ಕಮಯುಗಕಮಳಾರಾಧಕಂ” ಜ್ಞಾನಸೋಮ ಎಂದು ಅಭಿಮಾನಪೂರ್ವಕ ಹೇಳಿಕೊಳ್ಳುತ್ತಾಳ. ತಂದೆ, ಅಣ್ಣನಂತೆ ಗಾೌರಲೆಯೂ 
ವಿಶಿಷ್ಟ ವ್ಯಕ್ತಿತ್ಸವುಳ್ಳವಳು. ವಾರವಧುವಾದ ಗೌರಲೆಯು ಸೋಮನಾಥ ದೇವಾಲಯದ ಸಮೀಪದಲ್ಲಿ ಉದಕದಾನವೇ 
ಶ್ರೇಷ್ಠವೆಂದು ತಿಳಿದು ಒಂದು ಸುಂದರವಾದ ಭಾವಿಯನ್ನು ಕಟ್ಟಿಸಿದಳು. 


ಕೆಳಗೆ ಇಳಿಯುವುದಕ್ಕೆ ಪಾವಟಿಕೆಗಳಿವೆ. ಅದರಲ್ಲಿ ೫-೬ ಮೆಟ್ಟಲುಗಳನ್ನು ಇಳಿದರೆ, ಅದರ ಎಡಪಕ್ಕದಲ್ಲಿ 
ಕೋಣೆಯೊಂದಿದೆ. ಅಲ್ಲಿಯೇ ಈ ಶಾಸನವಿದ್ದು, ಗೌರಲೆಯೂ ಅಲ್ಲಿಯೇ ಇರುತ್ತಿರಬೇಕು. "ಇಟ್ಟಿಗೆ, ಕಲ್ಲು, ಮರಗಳಿಂದ 
ಕೂಡಿದ ವಸ್ತುಗಳನ್ನು ಕೊಡುವ ಬದಲು ಉದಕದಾನವೇ ಶ್ರೇಷ್ಠವೆಂದು ಭಾವಿಯನ್ನು ಕಟ್ಟಿಸಿದಳಂತೆ. ಇದಕ್ಕೆ ಕರ್ಪೂರದ 
ಕರಂಡಿಗೆಯೋ ಎನ್ನುವಂತಿದ್ದ ವಜ್ರದ ಹರಳುಗಳಂತಿದ್ದ ಮೆಟ್ಟಿಲುಗಳನ್ನು ಕಟ್ಟಿಸಿದ ಗೌರಲೆಯು ಎಷ್ಟು ಪುಣ್ಯವಂತಳೋ" 
ಎಂದು ಕವಿ ಉದ್ದಾರ ತೆಗೆಯುತ್ತಾನೆ. 


ಅಷ್ಟೇ ಅಲ್ಲದೆ ಗೌರಲೆಯು "ಚಾರು ವಿಚಿತ್ರ ನರ್ತನ' ಮಾಡುತ್ತಿದ್ದು, ಅವಳಿಗೆ ಸರಿಸಾಟಿ ಯಾರೂ ಇರಲಿಲ್ಲ. 
ಮೈಲಾರದ ಬಾಚ, ಚಕ್ರಗೊಟ್ಟದ ಕಾಮ, "ಊರ್ವಸಿ ನಿಭಾಕಾರೆಯೆನಿಪ್ಪ ಕನ್ನರನ ಮಲ್ಲವ್ರೆ, "ತಿಪುರಾಂತಿಕಂ ಫ್ಗ ಪಂಕೇರುಹ 
ಸೇವನಾ ಚತುರೆ' ಚಟ್ಟವೈೆಯರು ಹೆಸರಾಂತ ನೃತ್ಯಗಾರರು ಸಹ ಗೌರಲೆಗೆ ಸರಿಸಾಟಿಯಾಗಿರಲಿಲ್ಲ. ಈ ಶಾಸನದಿಂದಾಗಿ 
ಗೌರಲೆಯಲ್ಲದೆ ಆ ಕಾಲದಲ್ಲಿದ್ದ ನಾಲ್ಕು ಜನ ಪ್ರಸಿದ್ಧರಾದ ನರ್ತಕ-ನರ್ತಕಿಯರ ಮಾಹಿತಿ ಸಿಕ್ಕುತ್ತದೆ. 


ಅಷ್ಟೇ ಅಲ್ಲದೆ ನಮಗೆ “ಒಳ್ಳೆಯದಾಗಬೇಕಾದರೆ ಗಿರಿಜೆಯನ್ನು ಅರ್ಚಿಸುವ, ಆದರಿಸುವ, ಪೂಜಿಸುವ ಅವಶ್ಯಕತೆಯೇ 
ಇಲ್ಲ. ನಾನು - ಹೆಣ್ಣುಮಕಳಿಗೆಲ್ಲ ಉಪದೇಶಿಸುತ್ತೇನೆ. SE ಸ್ತೀಯರಲ್ಲಿಯೇ ಮನೋಹರಿಯಾಗಿದ್ದ 
ದಾನವರು ಮಣ್ಣನೆ ಗೌರಿಯ ಪಾದಪದ್ಗಗಳನ್ನು ಅನುರಾಗದಿಂದ ನೋಡಿದರೆ ನಿಮಗೆ. ಒಳ್ಳೆಯದಾಗುತ್ತದೆ” ಎಂದು 
ಶಾಸನಕವಿ ಗೌರವಪೂರ್ವಕವಾಗಿ ಉದ್ದರಿಸಿದ್ದಾನೆ. 


ವಾರವಧು ಗೌರಲೆಯನ್ನು ಕುರಿತು ಪರಮಶಿವಮೂರ್ತಿಯವರು ಈ ರೀತಿ ಅಭಿಪ್ರಾಯಪಡುತ್ತಾರೆ. "ಅನಂತ 
ದಂಡಾಧೀಶನು ಕ್ರಿಶ. ೧೧೧೨ರಲ್ಲಿ ಸೋಮೇಶ್ವರ ಗುಡಿಯ ಮುಂದೆ ಸೂಳೆಗೇರಿಯನ್ನು ನಿರ್ಮಿಸಿದನು......ಅಲ್ಲಿ ಬಂದು 
ನೆಲಸಿರಬಹುದಾದ ಮಾಳವ್ರೆಯು ಅಲ್ಲಿ ಆಚಾರ್ಯನಾಗಿದ್ದ ಮಹೇಂದ್ರಸೋಮ ಪಂಡಿತನನ್ನು ಮೋಹಿಸಿ 
ಮದುವೆಯಾಗಿರಬೇಕೆಂದು ತೋರುತ್ತದೆ. ಇವರಿಬ್ದರಿಗೂ ಜನಿಸಿದವಳು ಗೌರಲೆ......ಈಕೆ ತನ್ನ ತಾಯಿಯ ಕುಲಕಸುಬಾದ 
ವೇಶ್ಯಾವೃತ್ತಿಯನ್ನೇ ಮುಂದುವರಿಸಿರಬೇಕು. ಇವಳ ಅಣ್ಣ ಜ್ಞಾನಸೋಮನು ಮಹೇಂದ್ರಸಸೋಮ ಪಂಡಿತನ ನಿಜ ಪತ್ನಿಯ 
ಮಗನಾಗಿದ್ದು ತನ್ನ ತಂದೆಯ ಕುಲಕಸುಬನ್ನು ಮುಂದುವರಿಸಿರಬೇಕು”' ಎಂದು ಹೇಳುತ್ತಾರೆ. (ಇತಿಹಾಸ ದರ್ಶನ, ಸಂ. 
೨೧, ಪು. ೮೫). 

ಅವರ ಈ ಅಭಿಪ್ರಾಯ ಸರಿಯಲ್ಲವೆಂದು ಹೇಳಬಹುದು. ಏಕೆಂದರೆ ಗೌರಲೆ ಹಾಗೂ ಜ್ಞಾನಸೋಮರು ಏಕೋದರರೇ 
ಎಂದು ೪೧ನೆಯ ಶಾಸನ ಹೇಳುತ್ತದೆ. ಗೌರಲೆಯ ಶಾಸನದಲ್ಲಿ ಪತಿಜನಖ್ಯಾತೆ ಮಾಳೌವೆ' ಎಂದಿದ್ದರೆ ೪೧ನೆಯ 
ಶಾಸನದಲ್ಲಿ "ಜನವಿನುತ ಚಾರಿತ್ರೆ ಮಾಳಿಯಕ್ಕ' ಎಂದಿದೆ. (ಇಲ್ಲಿ ಗೌರಲೆಯ ಸನಾ ಇಲ್ಲ). ಎರಡು ಶಾಸನಗಳಲ್ಲಿಯೂ 
ತಾಯಿಯ ಹೆಸರು ಒಂದೇ ಇದೆ. 

ಗೌರಲೆಯ ಶಾಸನದ ಕಾಲದ ಬಗ್ಗೆ ಹೇಳಬೇಕೆಂದರೆ "ಲಕ್ಷ್ಮೇಶ್ವರದ ಶಾಸನಗಳು' ಗ್ರಂಥದ ಸಂಪಾದಕರು ಕ್ರಿ.ಶ. 
೧೧೫೦ ಎಂದು ಹೇಳಿದ್ದಾರೆ. ಪರಮಶಿವಮೂರ್ತಿಯವರು ಅವರ ಲೇಖನದಲ್ಲಿ ೧೧೫೦ ಎಂದು ನಿರ್ಧರಿಸಬಹುದು 
ಎಂದಿದ್ದಾರೆ. (ಇತಿಹಾಸ ದರ್ಶನ, ೨೧, ಪು. ೮೪). ಅವರೇ, ಭಾವಿಗಾಗಿ ೧೧೪೭ರ ಶಾಸನದಲ್ಲಿ ೬ ಮತ್ತರು ದಾನ 
ನೀಡಿದ ವಿಷಯವಿದೆ ಎಂಬುದನ್ನು ಗುರುತಿಸಿದ್ದಾರೆ. ಈ ಲೇಖನದಲ್ಲಿ ಮುದ್ರಿತವಾಗಿರುವ ಚಿತ್ರದ ಮೇಲೆ ಕ್ರಿಶ. ೧೧೪೫ 
ಎಂದಿದೆ. "ನಿರ್ಮಲ ಗುಣಯುಕ್ತೆ ಗೌರಲೆ'ಯ ಭಾವಿಯ ನಿರ್ಮಾಣ ೧೧೪೫ರ ಹೊತ್ತಿಗೆ ರಚನೆಯಾಗಿ, ಈ ಶಾಸನದ 
ಕಾಲವು ೧೧೪೫ ಎಂದೇ ನಿರ್ಧರಿಸಬಹುದು. 


ತಂದೆ ಮಹೇಂದ್ರ ಸೋಮನಿಗಿಂತ, ಅಣ್ಣ ಠಿ ಜ್ಞಾನಸೋಮನ ವರ್ಣನೆಗಿಂತ ವಾರವಧುವಾದ ಗೌರಲೆಯ 
ಮತ್ತು ವ್ಯಕ್ತಿತ್ತ ಒಂದು ಕ ಮೇಲಾಗಿದೆ. 


ಹಿ 
ಹ 
CE 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೪೧ 


೩೮ 
ಮಧ್ಯಕಾಅೀನ ಶೈವಕೇಂದ್ರ ದುಮ್ಮಳಾಪುರ 


ಸ್ಕಿತಾರೆಡ್ಡಿ B.x 


ಗುಮ್ಮಳಾಪುರವು ರಾಜಧಾನಿಯಾದ ಬೆಂಗಳೂರು ನಗರದಿಂದ ಸುಮಾರು ೫೦ ಕಿ.ಮೀ.ಗಳ ಅಂತರದಲ್ಲಿರುವ 
ತಮಿಳುನಾಡಿನ ಒಂದು ಗ್ರಾಮ. ರಾಜ್ಯಗಳ ಪುನಾರಚನೆಯ ಸಂದರ್ಭದಲ್ಲಿ ಭೌಗೋಳಿಕವಾಗಿ ತಮಿಳುನಾಡು ರಾಜ್ಯಕ್ಕೆ 
ಸೇರಿದ್ದರೂ, ಭಾವನಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕರ್ನಾಟಕದೊಂದಿಗೆ ಬೆಸೆದುಕೊಂಡಿರುವ ಅಚ್ಚಗನ್ನಡ ಪ್ರದೇಶ. 
ಹನ್ನೆರಡನೆಯ ಶತಮಾನಾನಂತರ ಕಲ್ಯಾಣದಿಂದ ಚದುರಿ ಬಂದ ವೀರಶೈವ ಶರಣರು ಮತ್ತು ವಚನ ಪರಂಪರೆಗೆ ತಾವು 
ನೀಡಿದ ನೆಲೆ. 


ಗುಮ್ಮಳಾಪುರ ಪ್ರದೇಶವೂ ಒಳಗೊಂಡಂತೆ ಅದಕ್ಕೆ ಹೊಂದಿಕೊಂಡಿರುವ ದೇವರಬೆಟ್ಟ, ಕಾಳನಾಯಕನಹಳ್ಳಿ, 
ಸೋಲೂರು, ಮೇಲೂರು, ತಮಾಪುರ ಮುಂತಾದ ಹತ್ತಕ್ಕೂ ಹಚ್ಚಿನ ಗ್ರಾಮಗಳಲ್ಲಿ ಬೃಹತ್‌ ಶಿಲಾಯುಗದ ಅಸಂಖ್ಯ 
ನೆಲೆಗಳು ವಿಸ್ತರಿಸಿವೆ. ವ್ಯವಸ್ಥಿತ ಅಧ್ಯಯನ ನಡೆದಲ್ಲಿ ಬಹುಶಃ ಈ ಬೃಹತ್‌ ಶಿಲಾಯುಗ ನೆಲೆಯು ಕರ್ನಾಟಕದ ದಕ್ಷಿಣ 
ಭಾಗದಲ್ಲೇ ಅತ್ಯಂತ ಹೆಚ್ಚು ವ್ಯಾಪಕವೂ ಮತ್ತು ವಿಸ್ತಾರವೂ ಆದ ಬೃಹತ್‌ ಶಿಲಾಯುಗ ನೆಲೆಯಾಗುವುದರಲ್ಲಿ ಯಾವುದೇ 
ಸಂಶಯವಿಲ್ಲ. ಇಲ್ಲಿ ಕಬ್ಬಿಣದ ಕೈಕೊಡಲಿ, ಮೃತ್ತಾತ್ರೆಗಳಲ್ಲದೆ, ದಕ್ಷಿಣ ಧಾ ಅತ್ಯಪರೂಪವಾಗಿ ದೊರೆಯುವ 
ಎರಡು ಸುಟ್ಟ ಮಣ್ಣಿನ Ee ಸಹ ದೊರೆತಿರುವುದು ವಿತೇಷ 


ಈ ಪ್ರದೇಶದ ಆರಂಭಿಕ ಐತಿಹಾಸಿಕ ಕಾಲಘಟ್ಟದ ಬಗ್ಗೆ ಬೆಳಕು ಚೆಲ್ಲಲು ಹೆಚ್ಚಿನ ಆಧಾರಗಳು ಲಭ್ಯವಿಲ್ಲ. ಈ 
ಪ್ರದೇಶದಲ್ಲಿ ದೊರೆತಿರುವ ಅತ್ಯಂತ ಹೆಚ್ಚು ಪ್ರಾಚೀನ ಶಾಸೆನವೆಂದರೆ. ವೀರಬಲ್ಲಾಳನ ತಮಿಳು ಶಾಸನ. ಇದು ಗುಮಲಾಪುರ 
ಗಾಮದಿಂದ ಸು.೫ ಕಿ.ಮೀ. ದೂರದಲ್ಲಿರುವ ದಾರಾವಂದ ಎಂಬ ಊರಿನಲ್ಲಿರುವ ಅಪ್ರಕಟಿತ ಶಾಸನವಾಗಿದೆ” ಅನಂತರ 
ಇಮ್ಮಡಿ ಹರಿಹರನ ಕಾಲದಿಂದ ಗುಮ್ಮಳಾಪುರದಲ್ಲಿ ಶಾಸನಗಳು ಲಭ್ಯವಾಗುತ್ತವೆ. 


ಹದಿನೈದನೆಯ ಶತಮಾನದ ಆರಂಭ ಕಾಲದಿಂದಲೂ ಗುಮ್ಮಳಾಪುರವು ದಕ್ಷಿಣ ಕರ್ನಾಟಕದ ಪ್ರಖ್ಯಾತ ವೀರಶೈವ 
ಕೇ೦ದವಾಗಿ ಹೂರಹೊಮ್ಮಲಾರಂಭಿಸಿತು. ಶಾಸನ, ಸಾಹಿತ್ಯ, ಕೃತಿಗಳು ಗುಮ್ಮಳಾಪುರದಲ್ಲಿದ್ದ ಹಲವಾರು ವೀರಶೈವ 
ಕವಿಗಳನ್ನು, ಯತಿಗಳನ್ನು, ಗುರುಗಳನ್ನು ಉಲ್ಲೇಖಿಸುತ್ತದೆ. ಸ್ಫಳೀಯ ಇತಿಹ್ಟದ ಪ್ರಕಾರ. ಕಲ್ಯಾಣದಲ್ಲಿ ಆಂತರಿಕ ಕ್ಷೋಭೆಗಳಿಂದಾಗಿ 
ಬಸವಣ್ಣ. ಮರಣ ಹೆನಿಂದದ ಆ ಶರಣರೆಲ್ಲ ಬೇರೆ ಜೀರ ಕಡೆ ಚದುರ ಉಳವಿ, ಹಂಪಿ, ಮೈಸೂರು, 
ಬಾಳೆಹೊನ್ನೂರು, ಶ್ರೀಶೈಲ, ಗುಮ್ಮಳಾಪುರ ಮುಂತಾದ ಕಡೆ ವಲಸೆ ಹೋಗಿ ನೆಲೆಗೊಳ್ಳುತ್ತಾರೆ. ಹಾಗೆ ಚದುರಿ ಸ 
ತಮ್ಮೊಂದಿಗೆ ರ ಸ ವಾಜ್ಜಯವನ್ನೂ ಹೊತ್ತೊಯ್ದು ತಂದರೆಂದು ಹೇಳಲಾಗುತ್ತದೆ. ಅಲ್ಲದೆ, ಇಲ್ಲಿ ೧೦೧ 
ಕೆರೆಗಳು ಬಾವಿಗಳು, ಕುಂಟೆಗಳು ಹಾಗೂ ದೇವಾಲಯಗಳಿದ್ದವೆಂದು ಮತ್ತು ಗುಮ್ಮಳಾಪುರ ಮೂರು ಸಾರಿ ಕೈಲಾಸಕ್ಕೆ 
ಹೋಗಿ ಬಂದಿದೆಯೆಂಬ ಐತಿಹ್ಯದ ಹಿನ್ನೆ ಲೆಯಲ್ಲಿ ಈ ಗ್ರಾಮ ಹಿಂದೊಮ್ಮೆ ಪ್ರಖ್ಯಾತ ವೀರಶೈವ ಕೇಂದವಾಗಿತೆಂಬುದನ್ನು 
ಒತ್ತಿಹೇಳುತ್ತದೆ. | 

ಇಂತಹ ಐತಿಹ್ಯಗಳನ್ನು ಸಾಹಿತ್ಯ ಕೃತಿಗಳು ಸಹ ಪುಷ್ಣೀಕರಿಸುತ್ತವೆ. ಶಿವತತ್ತ y ಚಿಂತಾಮಣಿಯ ಕರ್ತ ಲಕ್ಕಣ್ಣ 
ದಂಡೇಶ-“ಶಿವನ ಕೈಲಾಸ ಪರ್ವತ ಮನುಷ್ಯರೆಂದರೆ ಹೇಗಿರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲದಿಂದ 
ಭೂಲೋಕದಲ್ಲಿ ಪುನರವತಾರ ಎತ್ತಿತೆಂದು ಹಾಗೂ ಬಸವೇಶ್ವರನ ಕಲ್ಯಾಣ ನಗರ ಭೂಮಂಡಲಕ್ಕೆ ತಿಳಿಯುವಂತೆ 
ಉತ್ತರವ ಬಿಟ್ಟು ದಕ್ಷಿಣ ಭಾಗಕ್ಕೆ ಬಂದು ನೆಲೆಸಿತೆಂದು ಹೇಳುತ್ತಾನೆ. ಅಷ್ಟೇ ಅಲ್ಲದೆ, ಆ ಪುರದ ಸೀಮೆ ಪತ್ರೆ-ಪುಷ್ನಗಳಿಂದ, . 
ಆ ಪುರದ ಬಾಗಿಲುಗಳು ಲಿಂಗಮುದೆಗಳನ್ನು ಒಳಗೊಂಡಿದ್ದು ಆ ಊರು ಶಿವಸಮಯ ಪಟವರ್ಧನರ ನಿವಾಸವಾಗಿತ್ತೆಂದು” 
ಹೇಳುತ್ತಾನೆ.” 
¥ ಮುಖ್ಯ ಭಾಷಾಂತರಕಾರರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಮೊ. ೯ಲಟಲ೯೫ ೨೨೮೩೩ 


೧೪.೨ ಇತಿಹಾಸ ದರ್ಶನ : ಸಂ. ೩೬/೨೦ 


ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣದಲ್ಲೂ ಸಹ ಗುಮ್ಮಳಾಪುರವನ್ನು ಅಭಿನವ ಕಲ್ಯಾಣವೆಂದೇ ಹೆಸರಿಸಲಾಗಿದೆ. 
ಅವನು ಗುಮ್ಮಳಾಪುರ ನಗರ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡುತ್ತಾ ಕಲ್ಯಾಣ ನಾಶವಾದ ನಂತರ, ಅಲ್ಲಿ ತುರುಕರ 
ಉಪಟಳ ಹೆಚ್ಚಾದಾಗ ಗುಮ್ಮಣ್ಣ ಮತ್ತು ಪೆಮ್ಮಣ್ಣ ಎಂಬ ಸಹೋದರರು ದಕ್ಷಿಣದ ಕಡೆ ಬಂದು ಗುಮ್ಮಳಾಪುರ 
ಪಟ್ಟಣವನ್ನು ಕಟ್ಟಿ ಉದ್ದರಿಸಿದರೆಂದು ಉಲ್ಲೇಖಿಸುತ್ತಾನೆ. ಈಗಾಗಲೇ ಅಲ್ಲಿದ್ದ ಗುಮ್ಮಹಾಳ ಗ್ರಾಮಕ್ಕೆ ಹೊಂದಿಕೊಂಡಂತೆ 
ಈ ಪುರವನ್ನು ನಿರ್ಮಿಸಿ, ಹೊಸದಾಗಿ ವಲಸೆ ಬಂದ ವೀರಶೈವ ಶರಣರಿಗೆ ಬಿಟ್ಟುಕೊಟ್ಟಿರುವ ಸಂಭಾವ್ಯತೆಯನ್ನು ಇವನ 
ವಿವರಣೆಯಿಂದ ಊಹಿಸಬಹುದು. ಇವನಲ್ಲದೆ, ಗುಬ್ಬಿಯ ಮಲ್ಲಣಾರ್ಯ, ರುದಕವಿ, ಸಿದ್ದನಂಜೇಶ, ಬೊಮ್ಮರಸ ಮುಂತಾದ 
ಕವಿಗಳೂ ಸಹ ಗುಮ್ಮಳಾಪುರದ ಶಿವಲೀಲಾಮೃತವನ್ನು ಹಾಡಿ ಹೊಗಳಿದ್ದಾರೆ. "ಬಸವೇಶ್ವರನ ಕಲ್ಮಾಣ ಉತ್ತರವ ಬಿಟ್ಟು 
ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿತೆಂದು' ಹೇಳಿರುವ ಮಾತನ್ನು ವಾಚ್ಛಾರ್ಥದ ಹೊರತಾಗಿ ಅನ್ಯ ಧ್ವನಿಯಲ್ಲಿ ಗಹಿಸಿದರೆ, 
ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಿದ್ದ ಹಲವಾರು ಶರಣರು ದಕ್ಷಿಣ ಕರ್ನಾಟಕಕ್ಕೆ ಬಂದು ನೆಲೆಸಿದರೆಂಬುದನ್ನು ಊಹಿಸಬಹುದು. 


ಕ್ರಿಶ. ಸು. ೧೬೫೦ರಲ್ಲಿದ್ದ ರುದಕವಿಯು ತನ್ನ ಕರಸ್ಥಲ ನಾಗಲಿಂಗದೇವ ಚರಿತೆಯಲ್ಲಿ ನಾಗಲಿಂಗನಿಗೆ ವೈರಾಗ್ಯ 
ಬಂದು ಅವನು ಊರೂರು ಸುತ್ತುತ್ತಾ ಗುಮ್ಮಳಾಪುರಕ್ಕೆ ಬಂದು ಹಲವಾರು ಪವಾಡಗಳನ್ನು ಮೆರೆದನೆಂದು ಉಲ್ಲೇಖಿಸಲಾಗಿದೆ. 


ಗುಮ್ಮಳಾಪುರದ ಕವಿಗಳು 


ಕರ್ನಾಟಕ ಕವಿಚರಿತೆಕಾರರು ತಮ್ಮ ಕೃತಿಯಲ್ಲಿ ಗುಮ್ಮಳಾಪುರದಲ್ಲಿದ್ದಂತಹ ಹಲವಾರು ಕವಿಗಳನ್ನು ಹೆಸರಿಸಿದ್ದಾರೆ. 
ಕ್ರಿಶ. ೧೫೨೦ರಲ್ಲಿದ್ದ ವೀರಶೈವ ಕವಿಯಾದ ಪ್ರಭುಗನು ತನ್ನನ್ನು ಗುಮ್ಮಳಾಪುರದ ಶಾಂತೇಶನ ದೌಹಿತ್ರ, ಚಿಕ್ಕಾರ್ಯನ 
ಮಗನೆಂದು ಕರೆದುಕೊಂಡಿದ್ದಾನೆ.” 


ಕ್ರಿಶ. ಸು. ೧೬೫೦ರಲ್ಲಿದ್ದ ಮತ್ತೊಬ್ಬ ವೀರಶೈವ ಕವಿ ಹಲಗನು ತಾನು ಚಪ್ಪನ್ನ ದೇಶದೊಳ ಕೈಲಾಸಮೆನಿಸಿರ್ಪ 
ಗುಮ್ಮಳಾಪುರದ ತೋಪಿನ ವೀರಗಣಾಚಾರಿಯ ಮಗನೆಂದು ಹೇಳಿಕೊಂಡಿದ್ದಾನೆ. ಇವನು ಹರಿಶ್ಚಂದ್ರ ಸಾಂಗತ್ಯ ಎಂಬ 
ಕೃತಿಯನ್ನು ಬರೆದಿದ್ದಾನೆ.” ಹಾಗೆಯೇ ಕ್ರಿಶ. ೧೬೨೨ರಲ್ಲಿ ವೆಂಕಟಶರ್ಮ ಹಾಗೂ ಕ್ರಿಶ. ೧೭೪೦ರಲ್ಲಿ ಕವಿ ವೆಂಕಟೇಶನು 
ಗುಮ್ಮಳಾಪುರದಲ್ಲಿದ್ದರೆಂದು ಅಭಿಪ್ರಾಯ ಪಡುತ್ತಾರೆ." ಇದರಲ್ಲಿ ವೆಂಕಟಶರ್ಮ ರುದ್ರಭಟ್ಟನ ಜಗನ್ನಾಥ ವಿಜಯವನ್ನು 
ಪ್ರಕಿಮಾಡಿದ್ದಾನೆ. ಇದರ ಜೊತೆಗೆ ಜಗನ್ನಾಥ ವಿಜಯದ ಮಂಗಳ ಶ್ಲೋಕಗಳಿಗೆ "ಪಠ್ಲಪಾಷಾಣ ವ್ಯಾಖೆ' ಎಂಬ ಸಂಸ್ಕ; ತ 
ವ್ಯಾಖ್ಯಾನ ಬರೆದಿದ್ದಾನೆ." 

ಮತ್ತೊಬ್ಬ ಕವಿ ವೆಂಕಟೇಶನು ಹಾಲಾಸ್ಯ ಮಹಾತ್ಮ ಎಂಬ ಕೃತಿಯನ್ನು ರಚಿಸಿದ್ದಾನಲ್ಲದೆ, ಹರಿಹರನ ಗಿರಿಜಾ 
ಕಲ್ಯಾಣದ ಕಾವ್ಯವನ್ನು ಪ್ರತಿ ಮಾಡಿರುವುದಾಗಿಯೂ ಹೇಳಿಕೊಂಡಿದ್ದಾನೆ. ಆದರೆ, ಗುಮ್ಮಳಾಪುರದ ದಾನ ಶಾಸನ ಮತ್ತು 
ದೇವರಬೆಟ್ರದಲ್ಲಿ ದೊರೆತಿರುವ ಶಾಸನಗಳನ್ನು ತೌಲನಿಕವಾಗಿ ವಿವೇಚಿಸಿ ಕವಿಚರಿತೆಕಾರರು ಕ್ರಿಶ. ೧೬೨೨ರಲ್ಲಿದ್ದನೆಂದು 
ಹೇಳಲಾದ ವೆಂಕಟಶರ್ಮ ಹಾಗೂ ಕ್ರಿಶ. ೧೭೪೦ರಲ್ಲಿದ್ದನೆಂದು ಹೇಳಲಾದ ವೆಂಕಟೇಶ ಇವರಿಬ್ಬರೂ ಅಭಿನ್ನರು 
ಎಂಬುದನ್ನು ಗುರುತಿಸಿರುತ್ತೇವೆ. ಹಾಲಾಸ್ಯ ಮಹಾತ್ವದಲ್ಲಿ ಕವಿ ವೆಂಕಟೇಶನು ತನ್ನ ಪೂರ್ವಜರಾದ ಅರುಣಗಿರಿ, ದೀಕ್ಷಿತ, 
ಗಿರೀಶ್ವರ, ವೆಂಕಟಸೂರಿ, ಗಿರೀಶ ಇವರೆಲ್ಲ ಕೆಂಪೇಗೌಡನ ವಂಶಸ ರಿಂದ ಗ್ರಾಮ ಭೂಸ್ವಾಸ್ಕ್ಯ ಗಳನ್ನು ಪಡೆದು 
ಅನುಭವಿಸುತ್ತಿದ್ದರೆಂದು. ಅಲ್ಲದೆ, ವೆಂಕಟೇಶನ ಮುತ್ತಾತ ತಿಮ್ಮಯಾರ್ಯ ಏಕೋಜಿಯಿಂದ ಆಂಡೋಳಿಕಾಶ್ದಾದಿ ಸನ್ಮಾನ 
ಪಡೆದನೆಂದೂ ಹೇಳಿಕೊಂಡಿದ್ದಾನೆ": ಆದರೆ ಯಾವ ಕಾರಣಕ್ಕೆ ಭೂದತ್ತಿಗಳನ್ನು ಮತ್ತು ಸನ್ಮಾನ ನೀಡಿದ್ದರೆಂದು ತಿಳಿಸಿಲ್ಲ. 
ಬೊಮ್ಮರಸನು ಸೌಂದರ ಪುರಾಣ ಎಂಬ ಕೃತಿಯನ್ನು ರಚಿಸಿದ್ದಾನೆ. ರ ಡೆಂಕಣಿಕೋಟೆ ಪುರವರಾದೀಶನಾದ 
ತಿಪುರಸನನ್ನು ಹೇಳಲಾಗಿ, ಚೊಕ್ಕದೇವಪಾರ್ಯನ ಮಗ ಗುಮ್ಮಳಾಪುರವರಾಧೀಶ ಚಿಕ್ಕವೀರಣಾರ್ಯ್ಕನ ಆಜ್ಞಾನುಸಾರ 
ರಚಿಸಿದಂತೆ ಹೇಳಿಕೊಂಡಿದ್ದಾನೆ." 

ಕೆಂಪೇಗೌಡ ಜಯ ಪ್ರಶಸ್ತಿಯ ರಚನಾಕಾರನು ತನ್ನ ಕೃತಿಯ ಆರಂಭದ ಭಾಗದಲ್ಲಿ "ಹರುಷದಿ ಗುಮ್ಮಳಾಪುರದ 
ಸದ್ಗುರು ನಂಜೇಶ್ವರನ ಕೃಪೆಯ ಸಮಾಪ್ರಾ' ಎಂದು ಹೇಳಿಕೊಂಡಿರುವುದರಿಂದ, ಈ ಕೃತಿಯನ್ನು ಸಂಪಾದಿಸಿದ ಕರ್ಲಮಂಗಲಂ 
ಶ್ರೀಕಂಠಯ್ಯನವರು ಜವನ ಗುಮ್ಮಳಾಪುರದ ಗುರು ನಂಜೇಶರನಿರಬಹುದೆಂದು ಅಭಿಪ್ರಾಯ ರ ಆದರೆ ಡಾ. 
ನಂಜುಂಡಸ್ವಾಮಿ ಬಿ. ಅವರು ಇದರ ಕರ್ತ ಹೂನ್ನಕವಿ ಎಂಬುದನ್ನು ಸ್ಥಿರೀಕರಿಸಿದ್ದಾರೆ. 4 

ಕ್ರಿಶ. ೧೪೭೪ರಲ್ಲಿ ಗುಮ್ಮಳಾಪುರದ ದಾನ ಶಾಸನವು" ದಾನವನ್ನು ನೀಡುವಾಗ ಉಪಸ್ಥಿತರಿದ್ದ ಶರಣರನ್ನು 

ಪಸ್ತಾಪಿಸ ಸುತ್ತಾ ಚಿಕ್ಕವೀರಣದೇವರು, ಶರಣವೀರಣ್ಣದೇವರು, ಶಾಂತಿದೇವರು, ನಾಗದೇವರು, ಚಿಕ್ಕದೇವಪ್ಪನವರು, 


ಮ pe) 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೪೩ 


ಜಲಿಂಗಚಿಕ್ಕಯ್ಯ, ಬಿಟ್ಟಮುಂಡೆಯ ಪ್ರಭುದೇವರು, ಶಂಖದ ಸಿದ್ದಲಿಂಗದೇವರು, ಜಂಗುಳಿ ದೇವರು, ಪ್ರಸಾದಿ ದೇವರು, 
ಮಲ್ಲಿಕಾರ್ಜುನಾರಾದ್ದರು. ಬಸವಣ್ಣ ಮುಂತಾದವರ ಹೆಸರನ್ನು "ಉಲ್ಲೇಖಿಸುತ್ತದೆ. ಇವರು ಬಹುಶಃ ಶರಣರೇ ಆಗಿದ್ದು 
ವಚನಗಳನ್ನು ರಚಿಸಿರಬಹುದು. 


ಶೂನ್ಯ ಸಂಪಾದನೆಗಳು ಮತ್ತು ಗುಮ್ಮಳಾಪುರ 
ಮಧ್ಯಕಾಲೀನ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಶೂನ್ಯ ಸಂಪಾನೆಗಳು ರಚನೆಯಾದವೆಂದು ಹೇಳಲಾಗುತ್ತದೆ." 
೧. ಶಿವಗಣಪ್ರಸಾದಿ ಮಹಾದೇವಯ್ಯಗಳ ಶೂನ್ಯಸಂಪಾದನೆ 
೨. ಹಲಗೆಯಾರ್ಯನ ಶೂನ್ಯಸಂಪಾದನೆ 
ಹಿ. ಗುಮ್ಮಳಾಪುರದ ಸಿದ್ಧಲಿಂಗದೇವರ ಶೂನ್ಯಸಂಪಾದನೆ 
೪, ಗೂಳೂರು ಸಿದ್ದವೀರಣ್ಣರ ಶೂನ್ನಸಂಪಾದನೆ. 


ಶೂನ್ಯ ಸಂಪಾದನೆ ಸಶಿ ಶಿಶರಣೆ-ಶರಣೆಯರ ವಚನಗಳನ್ನು ರಸವತ್ತಾಗಿ ಸಂಭಾಷಣೆಯ ರೂಪದಲ್ಲಿ 
ಸಂಕಲಿಸಿ So ಜೀವನದ ಅನೇಕ ಪ್ರಮುಖ ಘಟ್ಟಗಳನ್ನು ಪರಿಚಯ ರ ಒಂದು ಅದ್ಭುತ ಗಂಥ. ೧೩ 


ವಿವಿಧ ವಚನಕಾರರ ವಚನಗಳ ಮೂಲಕ ಹನ್ನೆರಡನೆಯ ಶತಮಾನದ ಅನುಭವ ಮಂಟಪದ ಪಚನಗೋಷ್ಠಿಗಳ 
ಪಾತ್ರಗಳನ್ನು ಮರುಸೃಷ್ಟಿಿ ವಚನಗಳ ಆಶಯವನ್ನು ಸಂವಾದಗಳ ಮೂಲಕ ವ್ಯಾಖ್ಯಾನಿಸುವ ಪ್ರಕ್ರಿಯೆಯನ್ನು ಮೊದಲಿಗೆ 
ಪ್ರಾರಂಭಿಸಿದವನು ಶಿವಗಣಪ್ರಸಾದಿ ಮಹದೇವಯ್ಯ. ಶಿವಗಣ ಪ್ರಸಾದಿ ಮಹದೇವಯ್ಯನ ಮೂಲದ ಬಗ್ಗೆ ಸ ಸಷ್ಟವಾಗಿ 
ಎಲ್ಲೂ ದಾಖಲೆಗಳು ಲಭ್ಯವಾಗುವುದಿಲ್ಲ. ಅವರ ಬಗ್ಗೆ ಅಧ್ಯಯನ ಮಾಡುವಾಗ ಹಲವಾರು ವಿದ್ವಾಂಸರು ವಿಭಿನ್ನ ವಾದ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಸವಣ್ಣನ ಮನೆಯ ವರ್ಣನೆಯಲ್ಲಿ ಬರುವ ಶಿವಗಣ ಪ್ರಸಾದಿಗಳ 'ವಿವರ 
ಹೀಗಿದೆ: ಶಿವಗಣಗಳು ಆರೋಗಿಸಿ ಮಿಕ್ಕ ಶಿವಪ್ರಸಾದಮಂ ಕಂಡು, ಉಬ್ಬಿ, ಕೊಬ್ಬಿ, ನಲಿನಲಿದಾಡುತ್ತ, ಆ ಪ್ರಸಾದದೊಳು 
ಅಣುಮಾತ್ರಮಂ ನೆಲಕ್ಕೆ ತಪ್ಪಲೀಯದೆ ಎತ್ತಿ ತಂದು ಮಹಾಪ್ರಸಾದಮಂ ಅಷ್ಟವಿಧಾರ್ಚನೆಯಿಂದಾರ್ಚಿಸಿ, ಪರಮಾನಂದದಿಂ 
ಪ್ರಸಾದವಂ ಸ್ವೀಕಾರ” ಮಾಡಿ ಪರಮ ಸ್ರರಿಣಾಮದೊಳಿಪ ಶಿವಗಣಪ್ರಸಾದಿಗಳಂ” ಎಂಬ ಉಲ್ಲೇಖವನ್ನಾ ಧರಿಸಿ 
ಎಲ್‌. ಬಸವರಾಜುರವರು ಮಹದೇವಯ್ಯ ಕಲಾ ,ಣದವನಿರಬಹುದೆಂದು ಅಭಿಪ್ರಾಯ ಪಡುತ್ತಾರೆ. ಎಂ.ಎಂ. 
ಕಲಬುರ್ಗಿಯವರು ಮಹದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ಬಳಸಿರುವ "ಕೆಟ್ಟಿತ್ತು ಕಲ್ಯಾಣ” ಎಂಬ ಪದಗಳನಾ ಧರಿಸಿ 
ಹಾಗಾದರೆ ಆತ ಶಿವದಾಸ ಗೀತಾಂಜಲಿಯಲ್ಲಿ ಹೇಳಿರುವಂತೆ ವಿಜಯನಗರ ಪಾಂಿತದವನೇ? ಉತ್ತರ ಕನ್ನಡ ಜಿಲ್ಲೆಯ 
ಶಿವಗಣ»-ಶಿವಗೊಳ ಗ್ರಾಮದವನಿರಬಹುದೆ ಅಥವಾ ಗುಮ್ಮಳಾಪುರದವನಿರಬಹುದೆ ಎಂಬ ಅನುಮಾನಗಳನ್ನು ಎತ್ತಿದ್ದಾರೆ." 
ಆರ್‌.ಸಿ. ಹಿರೇಮಠರವರು ಕ್ರಿಶ. ೧೪೨೦ರಲ್ಲಿದ್ದ ಶೂನ್ಯ ಸಂಪಾದನೆಯ ಮೊದಲ ಕರ್ತ್ವವಾದ ಶಿವಗಣಪ್ರಸಾದಿ 
ಮಹಾದೇವಯ್ಯಗಳೂ ಇದೇ ಸ್ಥಳದವರಿರಬಹುದೆಂದು ಅಭಿಪ್ರಾಯ ಪಡುತ್ತಾರೆ. 


ಶಿವಗಣ ಪ್ರಸಾದಿ ಮಹಾದೇವಯನ ಮೂಲದ ಬಗೆಗಿನ ಊಹೆಗಳಲ್ಲಿ ಗುಮ್ಮಳಾಪುರವೂ ಸ್ಥಾನ ಪಡೆದಿದೆ. 
ಜಿ.ಎಸ್‌. ಸಿದ್ದಲಿಂಗಯ್ಯನವರು 'ಪ್ರಸಾದಿ' ಎಂಬ ಹೆಸರು ಮತ್ತೆ ಮತ್ತೆ ಪ್ರಸಾರದಲ್ಲಿದ್ದ ಗುಮ್ಮಳಾಪುರದ ಪ್ರತಿಯ 
ವಿವರಗಳನ್ನು ಓದಿದರೆ, ಹಾಗೆಯೇ ಕಲಾಣದ ಪತನದ ಅನಂತರ "ಗುಮ್ಮಳಾಪುರ ಎರಡನೆಯ ಕಲ್ಯಾಣವಾಯಿತು' 
ಎನ್ನುವ ವಿರೂಪಾಕ್ಷನ ಚನ್ನಬಸವ ಪುರಾಣದ ಮಾತನ್ನು ಗಮನಿಸಿದರೆ ಈತ ಗುಮ್ಮಳಾಪುರದವನೇ ಇರಬೇಕು ಎಂಬ 
ವಾದ ಬಲ ಪಡೆದುಕೊಳ್ಳುತ್ತದೆ. ಈತನ ಶೂನ್ಯ ಸಂಪಾದನೆಯನ್ನು ಪ್ರತಿಮಾಡಿದವನೊಬ್ಬನು "ಗುಮ್ಮಳಾಪುರದ ಬರಹದ 
ಬಸವಣ್ಣ ದೇವರು' ಆಗಿರುವುದು ಈ ಊಹೆ ಗಟ್ಟಿಗೊಳ್ಳಲು ಬಲವಾದ ಕಾರಣವಾಗುತ್ತದೆ.” 


ಇದಕ್ಕೆ ಪೂರಕವಾಗಿ ಗುಮ್ಮಳಾಪುರದ ಕ್ರಿ.ಶ. ೧೪೭೪ರ ದಾನಶಾಸನವು ಗುಮ್ಮಳಾಪುರದಲ್ಲಿದ್ದ ವೀರಮಾಹೇಶ್ವರ 
ಗೋತ್ತದ ಶಾಂತಿದೇವರ ಪೌತ್ರ ಚಿಕ್ಕಬೀರಣ್ಣದೇವರು, ಶರಣ ವೀರಣ್ಣ ದೇವರು, ಶಾಂತಿದೇವರು, ನಾಗದೇವರು, ಚಿಕ್ಕದೇಪುನವರು, 
ನಿಜಲಿಂಗ ಚಿಕ್ಕಯ್ಯ, ಬಿಟ್ಟಮಾಡೆಯ ಪ್ರಭುದೇವರು, ಶಂಖದ ಸಿದ್ದಲಿಂಗದೇವರು, ಜಂಗುಳಿದೇವರು, ಮಲ್ಲಿಕಾರ್ಜುನಾರಾಧ್ಯರು 
'ಪ್ರಸಾದಿ ದೇವರ' ಸಮಕ್ಷಮದಲ್ಲಿ ದಾನ ನೀಡಿದ್ದುದಾಗಿ ಉಲ್ಲೇಖಿಸಲಾಗಿದೆ. ಸಿದ್ದನಂಜೇಶನು ತನ್ನ ರಾಘವಾಂಕ ಚರಿತೆಯಲ್ಲಿ . 
ಶುದ್ದಪ್ರಸಾದಿ ಮಹಾದೇವಯ್ಯ ಈತನೇ ಇರಬೇಕೆಂದು ಚಿದಾನಂದಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ." 


೧೪೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮಹದೇವಯ್ಯನ ಶೂನ್ಯ ಸಂಪಾದನೆಯ ಪ್ರತಿಯಲ್ಲಿ ಪುನರಾವರ್ತಿತವಾಗಿ ಬರುವ "ಪ್ರಸಾದಿ' ಎಂಬ ಪದ 
ಗುಮ್ಮಳಾಪುರದ ಶಾಸನದ ಪ್ರಸಾದಿ ದೇವರನ್ನು ಸೂಚಿಸುತ್ತಿರಬಹುದು, ಶಿವಗಣ ಪ್ರಸಾದಿ ಮಹಾದೇವಯ್ಯಗಳ ಶೂನ್ಯ 
ಸಂಪಾದನೆಯ ಕಾಲವನ್ನು ವಿದ್ದಾಂಸರು ಕ್ರಿಶ. ೧೪೨೦-೩೦ ಎಂದು ನಿರ್ಧರಿಸಿರುವುದರಿಂದ ಕಾಲದ ದೃಷ್ಠಿಯಿಂದಲೂ, 
ಶಾಸನೋಕ್ತ ಪ್ರಸಾದಿ ದೇವರು ಮತ್ತು ಶೂನ್ಯ ಸಂಪಾದನೋಕ್ತ "ಪ್ರಸಾದಿ' ಒಬ್ಬರೇ ಆಗಿರುವ ಸಂಭವವಿದೆ. ಈ ಎಲ್ಲ 
ಅಂಶಗಳಿಂದ ಮೊದಲ ಶೂನ್ಯ ಸಂಪಾದನಾಕಾರ ಗುಮ್ಮಳಾಪುರದವನಾಗಿರಬಹುದೆಂಬ ಊಹೆಯ ಎಳೆ ಇನ್ನೂ 
ಗಟ್ಟಿಯಾಗುತ್ತದೆ. 

ಮತ್ತೊಬ್ಬ ಶೂನ್ಯ ಸಂಪಾದನಾಕಾರನಾದ ಸಿದ್ಧಲಿಂಗಯತಿ ಗುಮ್ಮಳಾಪುರದವನೆಂಬುದು ಈಗಾಗಲೇ ಸ್ಥಾಪಿತವಾದ 
ವಿಷಯವಾಗಿದೆ. ಗುಮ್ಮಳಾಪುರದ ಸಿದ್ದಲಿಂಗಯತಿಯ ಬಗ್ಗೆ ಶಾಸನ ಸಾಹಿತ್ಯಗಳಲ್ಲಿ ಗುಮ್ಮಳಾಪುರ ಊರಿನ ಹೆಸರಿನೊಂದಿಗೆ 
ಅವನ ಹೆಸರನ್ನು ಸೇರಿಸಿ ಪ್ರಸ್ತಾಪಿಸಲಾಗಿದೆ. ಮತ್ತೊಬ್ಬ ಶೂನ್ಯ ಸಂಪಾದನಾಕಾರನಾದ ಗೂಳೂರು ಸಿದ್ದವೀರಣ್ಣೊಡೆಯ 
ತನ್ನ ಪರಿಷ್ಠರಣೆಯ ಬಗ್ಗೆ ಹೇಳುವಾಗ-"ಶೂನ್ಯ ನರ ಸದ್ಲೋಷ್ಠಿ ಕಥಾ ಪ್ರಸಂಗವನು ಮುಕ್ತಿಕಮಾಗಿರ್ದ 
ಶಿವಾದ್ದೆ ತೆ ವಚನಂಗಳನು ಉತ್ತರ ಪ್ರತ್ಯುತ್ತರ EE ಸೇರಿಸಿ ಶಿವಗಣಪ್ಪಸಾದಿ ರ ಗಳು ಮರ್ತ್ರಲೋಕದ 
ಮಗಳಿಗೆ ಆ ಮಹಾಪಸಾದಮಂ ಸಮರ್ಪಿಸಿದಲ್ಲಿ ಸಿದ್ದರಾಮೇಶ್ವರ ದೇವರಿಗೆ ಉಪದೇಶಕಮವಿಲ್ಲದಿರ್ದೊಡೆ 
ಗುಮ್ಮಳಾಪುರದ ಸಿದ್ದಲಿಂಗದೇವರು ಸಮಸ್ತ ಪುರಾತನರ ವಚನೆ ಸನ್ನತದೆಂ ಸಂಗಹಿಸಲು, ಆ ಕಮವಿಡಿದು ಈ ಶೂನ್ಯ 
ಸಂಪಾದನೆಯನು ಸೇರಿಸಿ ಶಿವಗಣಗಳಿಗೆ ಸಮೆರ್ಪಿಸಿದೆನು””: ಎಂದು ಹೇಳುವಲ್ಲಿ ಸಿದ್ದಲಿಂಗದೇವರು ಗುಮಳಾಪುರದವನು 
ಎ೦ಬುದನ್ನು ಸೂಚಿಸುತ್ತದೆ. 

ಗುಮ್ಮಳಾಪುರದ ಸಿದ್ದಲಿಂಗಯತಿಯದೇ ಆದ ಶೂನ್ಯ ಸಂಪಾದನೆಯ ಓಲೆ ಪ್ರತಿಯೊಂದರ ಪುಷ್ಲಿಕೆಯಲ್ಲಿ “ಸ್ಪಸ್ಪಿ 
ವಿಜಯಾಭ್ಯದಯ ಶಾಲಿವಾಹನ ಶಕವರುಷ ವಶ್ಚಾವಸು ಸಂವತ್ತರದ ಕಾರ್ತಿಕ ಬಹುಳ ಮಂಗಳವಾರದಲ್ಲು - - - - 
- ಸರ್ವಾಚಾರ ಸಂಪನ್ನ ಏಕಲಿಂಗಾ ನಿಷ್ಠಾಪರ ವೀರಶೈವ ಸಂಪನ್ನ ಗುಮ್ಮಳಾಪುರದ ಸಿದ್ದಲಿಂಗ ದೇವರಿಗೆ ಹದಿನಾಡ 
ದ ಅರಸು ಚೆಂನೊಡೆಯರು ಶೂನ್ಯ ಸಂಪಾದನೆಯ ವಚನ ಸಂಗಹವನ್ನು ಬರಿಸಿ ಶಿವಾರ್ಪಿತವಾಗಿ 

ನಮಸ್ಸರಿಸಿದರು” ಎಂದಿದೆ. ಸಿದ್ದಲಿಂಗಯತಿ ಇದ್ದ ಕಾಲದಲ್ಲಿಯೇ ಅದನ್ನು ಪ್ರತಿ ಮಾಡಿಸಿ ಅಪಗ ಅರ್ಪಿಸಲಾಗಿರುವುದರಿಂದ 

ಸಿದ್ದಲಿಂಗಯತಿಯು ಕ್ರಿ.ಶ. ಸು. ೧೫೮೦ರ ವೇಳೆಗೆ ಶೂನ್ಯ ಸಂಪಾದನೆ ಕೃತಿಯನ್ನು ರಚಿಸಿದ್ದಿರಬಹುದೆಂದು ಎಂ.ಎಂ. 
ಕಲಬುರ್ಗಿಯವರು ಅಭಿಪ್ರಾಯಪಡುತ್ತಾರೆ." 

ಕ್ರಿಶ. ಸು. ೧೬೫೦ರಲ್ಲಿದ್ದ ಸಿದ್ದನ೦ಜೇಶ ತನ್ನ ಗುರುರಾಜ ಚಾರಿತ್ಯದ ಪಾರ್ಥನಾ ಪದ್ಯಗಳಲ್ಲಿ ರಾಘವಾಂಕ, 
ಪಾಲ್ಕುರಿಕೆ ಸೋಮನಾಥ, ಚಾಮರಸಾದಿಯಾಗಿ ಹಲವಾರು ಪ್ರಮುಖ ವೀರಶೈವ ಕೃತಿಗಳನ್ನು ಸುತಿಸುತ್ತಾ ಗುಮ್ಮಳಾಪುರದ 
ಸಿದ್ದಲಿಂಗರನ್ನೂ ಸಹ ಭಕ್ತಿಯಿಂದ ನೆನೆದಿದ್ದಾನೆ. ಸಂಗಮೇಶ ಸವದತ್ತಿಮಠರವರು "ಸಿದ್ದಲಿಂಗದೇವರು' ಎಂಬ ಹೆಸರೇ 
ಅವನು ಮಠಾದೀಶನಾಗಿರಬೇಕು ಎಂದು ಅಭಿಪ್ರಾಯ ಪಡುತ್ತಾರೆ." 


ಎಡೆಯೂರು ತೋಂಟದ ಸಿದ್ದಲಿಂಗೇಶ್ವರರ ಮಠದ ಶಾಸನದಲ್ಲಿ ತೋಂಟದ ಸಿದ್ದಲಿಂಗೇಶ್ತರರು ತನ್ನನ್ನು ಶರೇಖಹೂಕ್ಕ 


ಶಿಷ್ಠರಾದ ಸ ಸಪೇದೇವರು, ಜೋಳಬಸ ಸ ಹವ ಗುಮ್ಮಳಾಪುರದ ಸಿದ್ದಲಿಂಗದೇವರು, ಸಟಣದೇವರು Re 


ಮುಖ್ಯವಾದ "ಭಕ್ತ ಮಾಹೇಶ್ವರರಿಗೆ ಷಟಸ್ಥಲ ಜ್ಞಾನ, ಲಿಂಗಾಂಗ ಸಂಬರಿದ. ಏಕಾಂತಮಂ “ಜೋದಧಿಸಿ ಮುಕ್ತರನ್ನು 
ನದೆರಂದು ಉಲ್ಲೇಖಿಸುತೆದೆ. ಗುಮ್ಮಳಾಪುರದ ಸಿದ್ದಲಿಂಗಯತಿ “ಬೋಳ ಬಸವಾ ನಿಮ್ಮ ಧರ್ಮ, ನಿಮ್ಮ ಸ 
ಎಂಬ ಅಂಕಿತದಲ್ಲಿ ಸುಮಾರು ಹದಿನೆಂಟು ವಚನಗಳನ್ನು ಬರೆದಿದ್ದಾನೆಂದು ಹೇಳಲಾಗುತ್ತದೆ. ಅವನು ತನ್ನ ವಚನಗಳನ್ನು 
"ನಿರ್ವಚನಗಳು' ಎಂದು ಕರೆದುಕೊಂಡಿದ್ದಾನೆ. 

ಹಲಗೆಯಾರ್ಯನನ್ನು ಎರಡನೆಯ ಶೂನ್ಯ ಸಂಪಾದನೆಕಾರನೆಂದು ಗುರುತಿಸಲಾಗುತ್ತದೆ. ಹಲಗೆಯಾರ್ಯನೂ 
ಗುಮ್ಮಳಾಪುರದವನೆಂದು ಊಹಿಸಲು ಅವಕಾಶವಿದೆ. ಹಲಗೆಯಾರ್ಯನು ತನ್ನನ್ನು “ಅನಾದಿ ಪರಶಿವಮೂರ್ತಿಯಪ್ಪ 
ಶಿವಭಕ್ತನ ವಿರಕ್ಷಿಯೆಂದು ವೀರವೂ, ನಿರ್ಮಲ ಸುಜ್ಞಾನವೆಂಬ ಭದವೂ, ಪರಮ ಪರಿಪೂರ್ಣ ಸಹಜ ಸದ್ಗಕಿಯಂ 


ಸಂಬಂಧವಾದ ವೀರಭದ್ರದೇವರ ಸಂಪ್ರದಾಯೋದ್ದವ”5” ಎಂದು ಹೇಳಿಕೊಂಡಿದ್ದಾನೆ. ಇವನ ಶಿಷ್ಠನಾದ ಗುಬ್ಬಿಯ 


ಮಲ್ಲಣಾಯ : ವೀರಶೈವಾಮೃತ ಮಹಾ ಪುರಾಣದಲ್ಲಿ "ವೀರಭದ್ರಾಜ್ಞೆಯಿಂದೆಯತಂದ ಚಿತ್ತಿಂಡವೇ ರಸೆಯೊಳಮಳ 
ಭಕ್ತರ ಗರ್ಭದೊಳು ಸದಾಚಾರದಿಂದುದ್ದವಿಸಿ ದಿವ್ಯಗುರುಕಮಲ ಸಂಭೂತನಾದ ... ಎಂದು ಹೇಳುತ್ತಾ ಅವನನ್ನು 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೪೫ 


ಚಿತ್ಕಾಂತ ಹಲಗೆಯ ದೇಶಿಕ, ಶ್ರೀವಿರಕ್ತಾದೀಶ್ವರ, ಹಲಗೆಯಾಚಾರ್ಕನ, ಷಟ್ಟಲ ಹಲಗೆಯಾಚಾರ್ಯನ, ಸುವಿರಕ್ಕವತಾಚಾರ 
ಚಿತ್ಸಿಯಾಪದ ಹಲಗೆಯಾಚಾರ್ಯನ ....” ಹೀಗೆ ವಿಧ ವಿಧವಾಗಿ ಸುತಿಸಿದ್ದಾನೆ. ೨೧ ಡಾ. ಬಿ.ವಿ. ಶಿರೂರರವರು ಈತನ 
SY. ಎಂಬ ಹೆಸರೇ ವಿಚಿತ್ರವಾಗಿ ಕಾಣುತ್ತಿದೆ. ಈತನು ವೀರಭದ ೨5ರ ಮುಂದೆ ಹಲಗೆ ಬಾರಿಸುವುದರಿಂದಲೇ 
ಈ ಹೆಸರು ಬಂದಿರಬೇಕೆಂದು ಕೆಲವರ ಅಭಿಪಾಯ. ಆದರೆ ವೀರಭದ್ರನ ಮುಂದೆ ಹಲಗೆ ಬಾರಿಸುವ ಸಂಪ್ರದಾಯ 
ಎಲ್ಲಿಯೂ ಇಲ್ಲ. ಬಹುಶಃ ಪೋತರಾಜನ ವೇಷ ಹಾಕಿಕೊಂಡು ಹಲಗೆ ಬಾರಿಸುವವನಿದ್ದರೂ ಇರಬಹುದು ಅಥವಾ 
ಹಲಗೆ ಬಳಪವನ್ನು ಹಿಡಿದು ವಿದ್ಯೆ ಕಲಿಸುವ ಗುರು ಇದ್ದರೂ ಇರಬಹುದು ಎಂದು ಅಭಿಪ್ರಾಯ ಪಡುತ್ತಾರೆ. ಮೂಲ 
ನೆಲೆಯ ಬಗ್ಗೆ ಚರ್ಚಿಸುತ್ತಾ “ದ್ರತ ಮಾಗಡಿ ತಾಲೂಕ ಅದರಂಗಿಯವನೆಂದು ಪೊ ಣಿ. ಜಿ.ಎಸ್‌. ಸಿದ್ಧಲಿಂಗಯ್ಯ ಅವರು 
ಪಂಡಿತ ಚನ್ನಪ್ಪ ಎರೆಸೀಮೆಯವರ ಅಭಿಪ್ರಾಯದ ಮೇರೆಗೆ ಹೇಳಿದ್ದಾರೆ. ಅದಕ್ಕೆ ಆಧಾರಗಳಿಲ್ಲ. ಆದರೆ ಶ್ರತನ ಕಾರ್ಯಕ್ಷೇತ್ರ 
ಶಿವಗಂಗೆ, ಗುಬ್ಬಿ ಪ್ರದೇಶಗಳಾಗಿರಬಹುದಾಗಿದೆ. ಈತನು ಭಕ್ತರನ್ನು ಉದರಿಸಲು ಆತನ ಸದ್ಗುರು ವೀರಭದನೇ 
ಶೀವಂತಾರ್ಯನಾಗಿ ಭೂಮಿಯಲ್ಲಿ ಅವತರಿಸಲು ಆತನ ಆಂಶಿಕನಾದ ಹಲಗೆದೇವನೂ ಭೂಮಿಯಲ್ಲಿ ಅವತರಿಸಿದನು 
ಎಂದು ಹೇಳಿಕೊಂಡಿರುವನು ಎಂದು ಅಭಿಪ್ರಾಯ ಪಟ್ಟಿದಾರೆ.”” 


ಡಾ. ನಂಜುಂಡಸ್ಟಾಮಿ ಬಿ. ಅವರು ಗುಬ್ಬಿ ವೀರೇಶ್ವರ ಶಾಸ್ತಿಗಳು ವೀರಶೈವಾನ್ವಯ ಚಂದ್ರಿಕ ಎಂಬ ಸಂಸ್ಕೃತ 
ಸಂಕಲನ ಗಂಥಕ್ಕೆ ಕನ್ನಡ ಟೀಕೆಯನ್ನು ಬರೆದಿದ್ದು, ಅದರಲ್ಲಿ ಹೆಲಗೆಯಾರ್ಯನು ಶಿವಗಂಗೆಯ ಮೇಲಣ ಗವಿಮಠಕ್ಕೆ 
ಅಧ್ಯಕ್ಷನಾಗಿದ್ದನೆಂದೂ ಅವನಿಂದ ಅದರಂಗಿ ಗ್ರಾಮ ನಿರ್ಮಾಣವಾಯಿತೆಂದು. ಅಲ್ಲಿ ವೃಷಭೇಷ್ಟರಾಲಯವನ್ನು ಕಟ್ಟಿಸಿ ೮ 
ಊರಿನ ಸಮಸ್ತ ಜಾತಿಯವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡನೆಂದೂ, ಅಲ್ಲಿನ ಸೋಪಾನ ದ್ವಾರದ ಎಡಭಾಗದಲ್ಲಿ 
ಒಂದು ಶಿಲಾಶಾಸನವಿದ್ದು ಅದರಲ್ಲಿ ಹಲಗೆಯಾಚಾರ್ಯನ ಪುರವರ್ಗವೆಂದು ಬರೆದಿದೆಯೆಂದೂ ಹೇಳಿದ್ದಾರೆ. ಅಲ್ಲದೆ 
ಅದರಂಗಿಯ. ಬಸವೇಶ್ವರನ ದೇವಾಲಯದಲ್ಲಿರುವ ಹಲಗೆ ಹಿಡಿದಿರುವ ಮಿಶ್ರಲೋಹದ ಪುಟ್ಟ ಮೂರ್ತಿ 
ಹಲಗೆಯಾಚಾರ್ಯನದೆ ಇರಬಹುದೆಂದು ಊಹಿಸಿದ್ದಾರೆ.”* ಹೆಚ್ಚಿನ ಆಧಾರಗಳು ಇನ್ನೂ ಲಭ್ಯವಾಗಬೇಕಿವೆ. 


ಗುಮ್ಮಳಾಪುರದಲ್ಲಿ "ಹಲಗ' ಎನ್ನುವ ಹೆಸರುಗಳು ಪ್ರಚಲಿತದಲ್ಲಿತ್ತು. ಕವಿಚರಿತೆಕಾರರು ಹಲಗ! ಎಂಬ ಕವಿಯು 
ಗುಮ್ಮಳಾಪುರದಲ್ಲಿದ್ದನೆಂದು ಹೇಳುತ್ತಾ ಸ "ಹರಿಶ್ನಂದ್ರ. ಸಾಂಗತ್ಯ' ವನ್ನು ಬರೆದಿದ್ದಾನೆಂದು ಅಭಿಪ್ರಾಯಪಡುತ್ತಾರೆ. 
ಗುಮ್ಮಳಾಪುರ ಮಠದ ಆರಾಧ್ಯ ದೈವ ವೀರಭದನೆಂಬ ತ ಟು ಆದರೆ, ಕವಿ ಹಲಗನ ಕಾಲವನ್ನು 
ಕವಿಚರಿತಕಾರರು ಸು. ಕ್ರಿ.ಶ. ೬೫೦ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಹಲಗೆಯಾಚಾರ್ಯನ ಕಾಲವನ್ನು ಡಾ. 
ವಿದ್ಯಾಶಂಕರ ಅವರು ಕ್ರಿಶ. ೧೫೨೮ ಎಂದು ಸೂಚಿಸಿರುವುದರಿಂದ, ಇಬ್ಬರ ನಡುವಿನ ಕಾಲದ ಅಂತರ ಹೆಚ್ಚಾಗಿದೆ. 
ಹಾಗಾಗಿ ಇವರಿಬ್ಬರೂ ಭಿನ್ನ ವ್ಯಕ್ತಿಗಳೆಂದು ಹೇಳಬಹುದು. ಆದರೆ ಮೊದಲ ಶೂನ್ಯ ಸಂಪಾದನೆಕಾರ ಶಿವಗಣ ಪ್ರಸಾದಿ 
ಮಹಾದೇವಯ್ಯ " ಗುಮ್ಮಳಾಪುರದವನಿರಬಹುದೆಂದು ಆರ್‌.ಸಿ. ದ ಕಲಬುರಗಿಯವರು, ಜಿ.ಎಸ್‌. 
ಸಿದ್ದಲಿಂಗಯ್ಯನವರು ಅಭಿಪ್ರಾಯ ಪಟ್ಟಿರುವ ಹಿನ್ನೆಲೆಯಲ್ಲಿ ಹಾಗೂ ಮೂರನೆಯ ಶೂನ್ಯ ಸಂಪಾದನೆಕಾರನಾದ 
ಸಿದ್ದಲಿಂಗದೇವರು ಗುಮ್ಮಳಾಪುರದವನೇ' pe ಖಚಿತವಾಗಿರುವುದರಿಂದ. ಮೇಲ್ವಂಡ ಸ ಹಿನ್ನೆಲೆಯಲ್ಲಿ 
ಹಲಿಗೆಯಾರ್ಕನೂ ಗುಮ್ಮಳಾಪುರದವನಿರಬಹುದೆಂಬ ಅನುಮಾನದ ಎಳೆ ಮೂಡುತದೆ. 

ಶೂನ್ಯ ಸಂಪಾದನೆಕಾರ ಗೂಳೂರು ಸಿದ್ದವೀರಣ್ಣನಿಗೂ ಗುಮ್ಮಳಾಪುರಕ್ಕೂ ಇರುವ ನಂಟು ಏನಿರಬಹುದೆಂದು 
ನಮಗೆ ತಿಳಿದುಬರುವುದಿಲ್ಲ. ಗೂಳೂರು ಸಿದ್ದವೀರಣ್ಣನು ಗುಮ್ಮಳಾಪುರದ ಸಿದ್ದಲಿಂಗಯತಿಯ ಹಾಗೆ ತೋಟದ 
ಸಿದ್ದಲಿಂಗಯತಿಯ ಮಠ ಪರಂಪರೆಯ ಗುರುಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ತನ್ನ ಶೂನ್ಯ ಸಂಪಾದನೆಗಳಲ್ಲಿ ಶಿವಗಣ 


ಪ್ರಸಾದಿ ಮಹದೇವಯ್ಯ ಹಾಗೂ ಗುಮ್ಮಳಾಪುರದ ಸಿದ್ದಲಿಂಗಯತಿಯನ್ನು ಸ್ತುತಿಸಿ, ಅವರ ಶೂನ್ಯ ಸಂಪಾದನೆಗಳನ್ನು 


ಆಧರಿಸಿ ತಾನು ಪರಿಷ್ಠರಣೆ ಮಾಡಿದುದಾಗಿ ಹೇಳಿಕೊಂಡಿದ್ದಾನೆ. ಗುಮ್ಮಳಾಪುರದಲ್ಲಿ ಪೂಜಿಸುವ ಗಣಪನನ್ನು ಗೂಳೂರು 
ಗಣಪ ಎಂದೇ ಕರೆಯಲಾಗುತ್ತದೆ. 
ಗುಮ್ಮಳಾಹುರದ ಮಠ 


ಗುಮ್ಮಳಾಪುರದಲ್ಲಿ ಇಂದಿಗೂ ಒಂದು ಶೈವ ಮಠ ಅಸ್ಥಿತ್ವದಲ್ಲಿದ್ದು ಅದು ಪಟ್ಟದ ಮಠವಾಗಿದೆ. ಅದನ್ನು ಸ್ಥಳೀಯರು 
ಹಿರೇಮಠ ಎಂಪು ಕರೆಯುತ್ತಾರೆ. ಈ ಮಠದಲ್ಲಿ ಪ್ರಧಾನವಾಗಿ ವೀರಭದನನ್ನು ಆರಾಧಿಸಲಾಗುತ್ತಿದೆ. ಈ ಮಠ ಯಾವಾಗ 
ಸ್ಥಾಪನೆಯಾಯಿತು, ಮಠದ ಗುರುಪರಂಪರೆ ಏನಾಗಿತ್ತು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಆಧಾರಗಳು 


೧೪೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಲಭ್ಯವಾಗುವುದಿಲ್ಲ. ಇದನ್ನು ಸುಮಾರು ೮೦೦ ವರ್ಷಗಳ ಹಿಂದಿನಿಂದ ಬಾಳಹೊನ್ನೂರು ರಂಭಾಪುರಿ ವೀರ ಸಿಂಹಾಸನ 
ಸಂಸ್ಥಾನದ ರೇಣಕಾಚಾರ್ಯ ಪರಂಪರೆಯ ಪಟ್ಟದ ಮಠವೆಂದು ಹೇಳಲಾಗುತ್ತದೆ. 


ಗುಮ್ಮಳಾಪುರದಲ್ಲಿ ನಿರ್ಮಾಣವಾಗಿರುವ ಮಠವು ವಾಸ್ತುಶಿಲ್ಲದ ದೃಷ್ಟಿಯಿಂದ ವಿಜಯನಗರೋತ್ತರ ಕಾಲದ್ದಾಗಿದೆ. 
ಮಠದ ಸುತ್ತಲೂ ಎತ್ತರವಾದ ಜಗತಿಯ ಪ್ರಾಕಾರವಿದ್ದು, ಅಲ್ಲಿ ವಿಜಯನಗರೋತ್ತರ ಕಾಲದ ಕಂಬಗಳಂತೆಯೇ ಲೌಕಿಕ 
" ಮತ್ತು ಪಾರಮಾರ್ಥಿಕ ಅಂಶಗಳನ್ನು ಸೂಚಿಸುವ ಶಿವಪೂಜಾನಿರತ ಧ್ಯಾನಾಸಕ್ತ ಯತಿಗಳ ಶಿಲ್ಪಗಳನ್ನು ಕೆತ್ತಲಾಗಿದೆ. 
ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿಯೆಂದರೆ, ಮಠದ ಬಲಭಾಗದಲ್ಲಿ ಸಂಪೂರ್ಣವಾಗಿ ಪಾರಮಾರ್ಥಿಕ 
ಆಶಯದ ಶಿಲಗಳಿದ್ದರೆ, ಎಡಭಾಗದಲ್ಲಿ ಲೌಕಿಕ ಶಿಲ್ಪಗಳನ್ನು ಕೆತ್ತಲಾಗಿದೆ. ಅವುಗಳಲ್ಲಿ ಪ್ರಧಾನವಾಗಿ ಊರ್ಧ್ದರೇತು ನಗ್ನ 
ಮುನಿ, ಯೋಗಿ/ಯೋಗಿನಿ, ನಾಟ್ಕನಿರತ ನಗ್ನ ಮಹಿಳೆ, ಮಿಥುನ ಶಿಲ್ಲ, ತಾಯಿ-ಮಗು ಶಿಲಗಳು ಗಮನಾರ್ಹ. ಇಲ್ಲಿ 
ಗಮನಿಸಬಹುದಾದ ಮತ್ತೊಂದು ವಿಶೇಷ ಶಿಲ್ಪ ಪ್ರಸವ ಶಿಲ್ಪ. ಪ್ರಸವ ಶಿಲಗಳು ರಥಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. 
ಹೀಗೆಯೇ ಭಟ್ಕಳದ ಕೇತಪ್ಪಯ್ಯ ದೇವಾಲಯದ ಅಧಿಷ್ಠಾನದಲ್ಲಿ ಬಹಳ ಸುಂದರವಾದ ಪ್ರಸವ ಶಿಲವಿದೆ. 


ಕೆಂಪೇಗೌಡ ಬೆಂಗಳೂರು ಸುತ್ತಮುತ್ತ ಸುಮಾರು ೩೦೦ ಮಠಗಳನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. 
ಆದರೆ, ಕೆಂಪೇಗೌಡನಿಗೂ ಮೊದಲೇ ಅಲ್ಲಿ ಮಠ ಅಸಿತ್ಸದಲ್ಲಿರಬಹುದು ಎಂಬುದಕ್ಕೆ ಗುಮ್ಮಳಾಪುರದ ಕ್ರಿಶ. ೧೪೭೪ರ 
ದಾನಶಾಸನವು ಸೂಚನೆಗಳನ್ನು ನೀಡುತ್ತದೆ. ಗುಮ್ಮಳಾಪುರದ ದಾನ ಶಾಸನವು ಅಲ್ಲಿನ ವೆಂಕಟೇಶ ಉಪಾದ್ಯಾಯರಿಗೆ 
ರಾಯಸಮುದ್ರ ಹಾಗೂ ತಮ್ಮಾಪುರ ಗ್ರಾಮಗಳನ್ನು ದಾನ ನೀಡುವಾಗ ಅಲ್ಲಿದ್ದ ಹಲವಾರು ಶರಣರನ್ನು ದಾಖಲಿಸುತ್ತದೆ. 
ಎಂದರೆ ಮಠದ ವಾಸ್ತು ನಿರ್ಮಿತಿ ಪ್ರಾರಂಭವಾಗುವ ಮೊದಲೇ ಅಲ್ಲಿದ್ದ ಮಠದಲ್ಲಿ ಶರಣರು ನೆಲೆ ನಿಂತಿದ್ದರೆಂದು 
ಊಹಿಸಬಹುದು. ಬಹುಶಃ ಈಗಾಗಲೇ ಮೇಲೆ ತಿಳಿಸಲಾದಂತೆ ಕಲ್ಯಾಣದ ಕೋಭೆಯ ನಂತರ ದಕ್ಷಿಣಾಭಿಮುಖವಾಗಿ 
ಬಂದ ಶರಣರು, ಕಾಡಂಚಿನಲ್ಲಿದ್ದ ಗುಮ್ಮಳಾಪುರವನ್ನು ಆಯ್ಕೆಮಾಡಿಕೊಂಡು ನೆಲೆ ನಿಂತರೆಂದು ತೋರುತ್ತದೆ. ಗುಮ್ಮಳಾಪುರದ 
ಪಕ್ಕದಲ್ಲಿಯೇ ಗುಮ್ಮಹಾಳ ಎಂಬ ಗ್ರಾಮವಿದ್ದು, ನಂತರ ಅದೇ ಹೆಸರಿನ ಪುರ ನಿರ್ಮಿಸಿ ಅಲ್ಲಿ ಶರಣರಿಗೆ ಆಶ್ರಯ 
ನೀಡಿರಬಹುದು. ಈ ಗುಮ್ಮಳಾಪುರ ನಂತರದ ಕಾಲಘಟ್ಟದಲ್ಲಿ ಶರಣರಿಗೆ, ವೀರಶೈವೀಯ ಧರ್ಮದವರಿಗೆ ಆಕರ್ಷಣೆಯ 
ಕೇಂದವಾಗಿ ಪರಿಣಮಿಸುತ್ತದೆ. ಶಿವತತ್ತ್ವ ಚಿಂತಾಮಣಿಯ ಲಕ್ಕಣ ದಂಡೇಶನೂ ಬೇರೆ ಬೇರೆಕಡೆಯಲ್ಲಿದ್ದ ಶರಣರೂ 
ಗುಮ್ಮಳಾಪುರದ ದಾಸೋಹದ ಮಠಕ್ಕೆ ಬಂದು ಇರುತ್ತಿದ್ದುದನ್ನು ಉಲ್ಲೇಖಿಸುತ್ತದೆ.*” 

ತರಸ್ಥಲ ನಾಗಲಿಂಗದೇವನಿಗೆ ನ ಉಂಟಾಗಿ ಅವನು ಊರೂರು ಸುತ್ತುತ್ತಾ ಗುಮ್ಮಳಾಪುರಕ್ಕೆ ಬಂದು ಅಲ್ಲಿ 
ಹಲವಾರು” ಪವಾಡಗಳನ್ನು ನ ರುದಕವಿ ಉಲ್ಲೇಖಿಸುತ್ತಾನೆ. ಹಲವಾರು ಕವಿಗಳ ಕಾವು ವರ್ಣನೆಗೂ 
ಗುಮ್ಮಳಾಪುರ ಪ ಪಾತ್ರವಾಗಿದೆ. ಹೀಗೆ ೧೫-೧೬ನೇ ಶತಮಾನದಲ್ಲಿ ಅಸಂಖ್ಯ ಶರಣರು, ಕವಿಗಳು, ಅನುಭಾವಿಗಳನ್ನು 
ಆಕರ್ಷಿಸಿದ ಗುಮ್ಮಳಾಪುರದ ನೆಲದಲ್ಲಿ ಅಂಕುರಿಸಿದ ಶೂನ್ಯ ಸಂಪಾದನೆಯ ಬೀಜ ಹೆಮ್ಮರವಾಗಿ ನಂತರ ಎಲ್ಲ ಕಡೆಗೂ 
ಪ್ರಸರಿಸುತ್ತಾ ಸಾಗಿತು ಎಂದು ಊಹಿಸಬಹುದಾಗಿದೆ. 


ಅಡಿ ಟಪ್ಪಣಿಗಳು 
೧.  ಸ್ಥಿತಾರೆಡ್ಡಿ, ಆನೇಕಲ್ಲಿನ ಮೇಲೂರು ದಿಣ್ಣೆ ಮತ್ತುಕಾಳನಾಯಕನಹಳ್ಳಿಯ ಶಿಲಾಯುಗದ ನಿವೇಶನಗಳು, ಇತಿಹಾಸ ದರ್ಶನ: ೧೧, ಪು.೨೩. 
2k ಸ್ಥಿತಾರೆಡ್ಡಿ ಡಿ: ದಾರಾವಂದದ ಇತಿಹಾಸ ಮತ್ತು ಪ್ರಾಚ್ಛಾವಶೇಷಗಳು, ಇತಿಹಾಸ ದರ್ಶನ-೨೯, ಪು. ೩೪೫. 


೩. “ಶಿವನ ಕೈಲಾಸಾದ್ರಿಯೇ ಮನುಜರಟೆಯಲಂ/ ತವತರಿಸಿದಂತು ಬಸವೇಶ್ವರನ ಕಲಾ ೀಂ/ಭುವನವಣೆಯಲ್‌ ನೆಲೆಸಲುತ್ತರವ ಬಿಟ್ಟು ದಕ್ಷಿಣ 
ಭಾಗಕೆಯಿದಂತೆ/ವಿವರಿಸುವಡೆಸೆ ವ ಜಂಗಮದ ಸಂಚಾರದಿಂ/ಭವಿಯ Ra ಮಹಾಭಕ್ಷರಿರವನಿಂ/ ದವೆ ಮೆಜ್‌ವ ಗುಮಹಾಳಿಸೆವ 
ಪುರವಳೆವವರ ಚರಣಾಭುಜಕೆ ಶರಣು”: (ಲಕ್ಕಣ್ಣ ದಂಡೇಶ : ಶಿವತತ್ತ್ವ ಚಿಂತಾಮಣಿ-೮೮/೬೦). 


ನರಸಿಂಹಾಚಾರ್‌. ಆರ್‌: ಕರ್ನಾಟಕ ಕವಿಚರಿತೆ-೨, ಪು. ೨೦೦. 
ನರಸಿಂಹಾಚಾರ್‌. ಆರ್‌: ಕರ್ನಾಟಕ ಕವಿಚರಿತೆ-೨, ಪು. ೪೩೦. 
ನರಸಿಂಹಾಚಾರ್‌. ಆರ್‌: ಕರ್ನಾಟಕ ಕವಿಚರಿತೆ-೨, ಪು. ೪೯. 
ಗುಂಡಪ್ಪ ಡಿ.ವಿ: ಜ್ಞಾಪಕ ಚಿತ್ರಶಾಲೆ-ಲ, ಪು. ೧೭೪. 


pes (Pe 


ಇತಿಹಾಸ ದರ್ಶನ : ಸಂ. ಹ೬ಿ/೨೦೨೧ ೧೪೭ 


೧೪೮ 


ಸ್ಥಿತಾರೆಡ್ಡಿ, ಕವಿ ವೆಂಕಟೇಶನ ಪೂರ್ವಿಕರ ಅಪ್ರಕಟಿತ ಶಾಸನ ಮತ್ತು ಕಾಲ, ಕ.ಸಾ.ಪರಿಷಪತ್ರತ್ರಿಕೆ, ಸಂ.೧-೨, ೨೦೧೧, ಪು. ೮೫-೯೩, 
ನರಸಿಂಹಾಚಾರ್‌. ಆರ್‌: ಕರ್ನಾಟಕ ಕವಿಚರಿತೆ-೨, ಪು.೮೮ ( ಕ.ಕ.ಚ.-೨/೮೮). 
ನಂಜುಂಡಸ್ವಾಮಿ. ಬಿ: ಗೌಡಕುಲವಿಭೂಷಣ ಜಯಪುಶಸಿಯ ಕತೃ ಹೊನ್ನಕವಿ, ಸ ಸರ್ಪಭೂಷಣಶ್ರೀ, ಪು. ೫೯-೬೩. 


. ತಮಿಳುನಾಡಿನ ಕನ್ನಡ ಶಾಸನಗಳು: ಸಂಪುಟ-೪, ಸಂ-೭೧. 


ಕೆಂಚವೀರಣ್ಣೊಡೆಯರು ಮತ್ತೊಂದು ಶೂನ್ಯ ಸಂಪಾದನೆಯನ್ನು ಬರೆದಿದ್ದು, ಒಟ್ಟು ಐದು ಶೂನ್ಯಸಂಪಾದನೆಗಳೆಂದು ಎಂದು ಕೆಲವು 
ವಿದ್ಧಾಂಸರುಅಭಿಪ್ರಾಯಪಟ್ಟಿದ್ದರೂ, ಹೆಚ್ಚಿನ ವಿದ್ಧಾಂಸರು ಕೆಂಚವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಹಲಗೆಯಾರ್ಯನದೇ ಆಗಿದೆ ಎಂದು 
ಅಭಿಪ್ರಾಯಪಟ್ಟಿದ್ದಾರೆ. 

ಚಿದಾನಂದ ಮೂರ್ತಿ. ಎಂ: ಶೂನ್ಯ ಸಂಪಾದನೆಯನ್ನು ಕುರಿತು, ಪು. ೮೯. 


ಜಿ.ಎಸ್‌. ಸಿದ್ದಲಿಂಗಯ್ಯ: ಶಿವಗಣಪ್ರಸಾದಿ ಮಹದೇವಯ್ಯಗಳ ಶೂನ್ಯ ಸಂಪಾದನೆ, ಪು. ೨೦-೨೮(ಉದೃತ ಬಸವರಾಜ ಸಬರದ (ಸಂ): 
ಶೂನ್ಯ ಸಂಪಾದನೆ). 


ಅದೇ, ಪು. ೨೫. 

ಚಿದಾನಂದ ಮೂರ್ತಿ. ಎಂ: ಶೂನ್ಯ ಸಂಪಾದನೆಯನ್ನು ಕುರಿತು, ಪು. ೨೯. 

ಭೂಸನೂರು ಮಠ ಸಂ.ಶಿ. (ಸಂ): ಗೂಳೂರು ಸಿದ್ದವೀರಣ್ಣನ ಶೂನ್ಯ ಸಂಪಾದನೆ ೧೯೯೮/೦). 

ಕಲಬುರ್ಗಿ ಎಂ.ಎಂ.: ಶೂನ್ಯ ಸಂಪಾದನೆಗಳು ಎಷ್ಟು ? ಕಾಲಾನುಕ್ರಮ ಯಾವುದು, ಪು.೫೬ (ಉದೃತ ಬಸವರಾಜ ಸಬರದ (ಸಂ). 
ಸಂಗಮೇಶ ಸವದತ್ತಿ ಮಠ: ಗುಮ್ಮಳಾಪುರದ ಸಿದ್ದಲಿಂಗದೇವನ ಶೂನ್ಯ ಸಂಪಾದನೆ, (ಬಸವರಾಜ ಸಬರದ (ಸಂ): ಪು. ೩ಲಿ). 
ರಾಜಶೇಖರಪ್ಪ ಬಿ : ಬದ ಜಾ ತೋಂಟದ ಸಿದ್ದಲಿಂಗೇಶ್ವರ ಮಠದ ಶಾಸನ-ಒಂದು ಅಧ್ಯಯನ, ಇತಿಹಾಸ ದರ್ಶನ, ಪು. ೧೩೮). 


. ವಿದ್ಯಾಶಂಕರ ಎಸ್‌ (ಸಂ): ಹಲಗೆಯಾರ್ಯನ ಶೂನ್ಯ fee Xx BONS. 


ಶಿರೂರ್‌ ಬಿ ವಿ: ಹಲಗೆಯಾರ್ಯನ ಶೂನ್ಯ ಸಂಪಾ ಪಾದನೆ, (ಬಸವರಾಜ ಸಬರದ (ಸಂ): ಶೂನ್ಯ ಸಂಪಾದನೆ. ಪು. ೩೦). 
ನಂಜುಂಡಸ್ಪಾಮಿ ಬಿ: ಹಲಗೆಯಾರ್ಯನ ಬಗೆಗಿನ ಇತ್ತೀಚನ ಶೋಧನೆಗಳು, ಬಸವಪಥ ಸಂ.೨೨, ಸಂಚಿಕೆ ೧೨, ೨೦೦೧. 
ಅಭಿಶಂಕರ್‌ ್ಜ) ಬೆಂಗಳೂರು ಡಿಸ್ಪಿಕ್ಟ್‌ ಗೆಜಿಟಿಯರ್‌, ಪು. ೧೫೦, ೧೯೯೦. 


ಅರವು ಚೊಕ್ಕದೇವಪ್ಪಯ್ಯ ಗುಬ್ಬಿಯೂ/ ಮಲ್ಲಣ್ಣ. ನಮ್ಮಣ್ಣನ ನಾಗಪ್ಪನೂ ಹೊನ್ನ/ಮಲ್ಲಣ್ಣನವರೊಳಗೆ ಮಳವಳಿಯ ಬಸವಣ್ಣ ಮಾನುಗಲ್ಲಾ 
ಗಪ/ಅಲ್ಲಿಯವರೊಳಗಾದ ದಾಸೋಹದಾ 'ಮಠಗಳಲ್ಲಿ/ ತಿಂಧಿಣಿವಡೆದು ನೆರೆ ಭಕ್ತಿಮಯವಾಗಿ *—(ಲಕ್ಕಣ್ಣ ದಂಡೇಶ : ಶಿವತತ್ತ ಚಿಂತಾಮಣಿ. 
೩೮/೧). 


ಇತಿಹಾಸ ದರ್ಶನ: ಸಂ. ೩೬/೨೦೨೧ 


A 4 
ವಿಜಯನದರೋತ್ತರ ಕಾಲದ ಮಹಿಳಾ ಆಳ್ವಿಕೆ 


ಸಂಧ್ಯಾ ವಿ.% 


ಐಜಯನಗರೋತ್ತರ ಕಾಲದಲ್ಲಿ, ಮಹಿಳೆಯರ ಆಳ್ಗಿಕೆ ಹೊಸದಾಗಿ ಆರಂಭವಾದದ್ದಲ್ಲ. ಕರ್ನಾಟಕದ ಇತಿಹಾಸದಲ್ಲಿ, 
ಆಡಳಿತನಡೆಸಿದ ಮಹಿಳಾಪರಂಪರೆಯನ್ನು ಬದಾಮಿ ಚಳುಕ್ಕರ ಕಾಲದಿಂದಲೇ ಗುರುತಿಸಬಹುದು. ಇಮ್ಮಡಿ ಪೊಲೆಕೇಶಿಯ 
ಸೊಸೆ ವಿಜಯಭಟ್ಸಾರಿಕೆ ತನ್ನ ಪತಿಯ ಸಹೋದರ ವಿಕ್ರಮಾದಿತ್ಯನ ಅಧೀನದಲ್ಲಿ ತನ್ನದೇ ಆದ ಗ್ರಾಮಗಳಲ್ಲಿ ಆಳ್ಗಿಕೆ 
ನಡೆಸಿ, ತಾಮಪಟಗಳನ್ನು ped ಕ್ರೋಚೆ) ಹೊರಡಿಸಿದ್ದಾಲಳೆ. ಮುಂದೆ ಗಂಗ, ರಾಷ್ಟಕೂಟರ ಮಹಿಳೆಯರೂ ಕೂಡ 
ರಾಜಕೀಯದಲ್ಲಿ ಆಸಕ್ತಿ ವಹಿಸಿದವರಾಗಿದ್ದರು. ಹತ್ತರಿಂದ ಹನ್ನೆ ರಡನೆಯ ಶತಮಾನಗಳ ಕಾಲಘಟ್ಟದಲ್ಲಿ ಆಳ್ಗಿಕೆ ನಡೆಸಿದ 
ಕಲ್ಯಾಣದ ಚಾಲುಕ್ಕರು, ಹೊಯ್ತಳರ ಮನೆತನದ" ಮಹಿಳೆಯರು ತಮ್ಮ ಪತಿಯೊಂದಿಗೆ ರಾಜಧಾನಿಯಿಂದ ಅಥವಾ 
ತಮಗೆಂದೇ ಗೊತ್ತು ಪಡಿಸಿದ ಕೆಲಿವು ಪ್ರದೇಶಗಳಲ್ಲಿ ಸ್ಪತಂತ್ರವಾಗಿ ಆಳ್ಗಿಕೆ ನಡೆಸಿದ್ದಾರೆ. ಆದರೆ, ವಿಜಯನಗರದ ಅರಸರ 
ಆಳಿಕೆಯಲ್ಲಿ ಮಹಿಳೆಯರು ಆಡಳಿತ ನಡೆಸಿರುವುದು ತೀರಾ ಕಡಿಮೆ ನನ್ನಬಹುದು. ಕರಾವಳಿ ಅರಸು ಮನೆತನದ ಕೆಲವು 
ಮಹಿಳೆಯರ ಆಳ್ಗಿಕೆಯನ್ನು ಹೊರತು ಪಡಿಸಿದರೆ, ಈ ಕಾಲಘಟ್ಟದಲ್ಲಿ ಇತರ ಭಾಗದ ಮಹಿಳೆಯರ ಆಳ್ಗಿಕೆಯು ತೀರಾ 
ಅಪರೂಪದ್ದಾಗಿದೆ. 
ವಿಜಯನಗರ ಸಾಮ್ರಾಟರ ಕಾಲದಲ್ಲಿ ಮಹಿಳೆಯರ ಆಳ್ಲಿಕೆ ಗಣನೀಯವಾಗಿ ಕಡಿಮೆ ಆಗುತ್ತಾ ಬಂದ ಸಂದರ್ಭಕ್ಕೆ 
ಹೋಲಿಸಿದರೆ ವಿಜಯನಗರೋತ್ತರ ಕಾಲಘಟ್ಟದಲ್ಲಿ ಕೆಲವು ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಆಡಳಿತದಲ್ಲಿ ಆಸಕ್ತಿ 
ತೋರಿರುವುದಷ್ಟೇ ಅಲ್ಲದೆ, ಗುರುತರವಾದ ಸಾಹಸವನ್ನೂ ಮೆರೆದಿದ್ದಾರೆ. ಈ ಕಾಲಘಟ್ಟದಲ್ಲಿ ಮಹಿಳೆಯರ ಆಡಳಿತಕ್ಕೆ 
ಒಳಪಡುತ್ತಿದ್ದದ್ದು ಸಣ್ಣ-ಪುಟ್ಟ ಪ್ರದೇಶ ಅಥವಾ ಆಳ್ಗಿಕೆ ನಡೆಸಿದ ಕಾಲಾವಧಿಯು ಅಲ್ಲಕಾಲದ್ದೆನ್ನುವ ಕಾರಣಗಳಿಂದಾಗಿ, ಈ 
ಕಾಲದ ಮಹಿಳೆಯರ ಹಲವಾರು ಸಂಗತಿಗಳು ಗಣನೆಗೆ ಬಾರದೆ ಹೋಗಿದೆ. ಆದರೆ, ತಮ್ಮ ಪಾಳೆಯ ಪಟ್ಟನ್ನು 
ಉಳಿಸುವುದಕ್ಕಾಗಿಯೋ, ಮುಂದಿನ ಉತ್ತರಾಧಿಕಾರಿಯನ್ನು ಗದ್ದುಗೆಯಲ್ಲಿ ಕೂರಿಸುವ ಪ್ರಯತ್ನದಲ್ಲಿಯೋ, ತಲೆದೋರಿದ 
ರಂಜನಾ ತಡೆಯಲೆಂದೋ ಗಾದಿಯನ್ನು ಹಿಡಿದಿರುವ ಇಂತಹ ಮಹಿಳೆಯರ ಸಾಧನೆ ಕೂಡ ಯಾವುದೇ 
ಪ್ರಸಿದ್ಧ ಅರಸು ಮನೆತನದ ಮಹಿಳೆಯರಿಗೆ ಕಡಿಮೆಯೇನಲ್ಲ ಎನ್ನುವುದು ಇವರ ಕುರಿತು ನಡೆಸುವ ಅಧ್ಯಯನಗಳಲ್ಲಿ 
ER 


ಈ ಹಿಂದೆ ತಿಳಿಸಿದಂತೆ ಹತ್ತರಿಂದ ಹನ್ನೆರಡನೆಯ ಶತಮಾನದ ಅವಧಿಯಲ್ಲಿ ಆಡಳಿತ ನಡೆಸಿದ ಮಹಿಳೆಯರು 
ತಮ್ಮ ಪತಿ. ಸಹೋದರ ಅಥವಾ. ಇತರ BE -] ಸುರಕ್ಷಾ ಕೋಟೆಯೊಳಗೆ ತಮ್ಮದೇ ಆದ ಪ್ರದೇಶಗಳಲ್ಲಿ ಅಳ್ಳಿಕೆ 
ನಡೆಸಿದ್ದಾರೆ. ಉತ್ತಮ ಸಚಿವರ ಸಹಕಾರ ಅವರಿಗಿದ್ದುದನ್ನೂ. ಶಾಸನಗಳು ತಿಳಿಸುತವೆ. ಆದರೆ ವಿಜಯನಗರೋತರ 
ಕಾಲದಲ್ಲಿ ಅಳ್ಳಿಕೆ ನಡೆಸಿದ ಮಹಿಳೆಯರಿಗೆ ಇಂತಹ ಸಹಕಾರ ತೀರಾ ಅಪರೂಪದ್ದಾಗಿದೆ. ಕೆಲವರ ಸಹಕಾರ ದೊರೆತಿದ್ದರೆ, 
ಹಲವರ ವಿಶೋಧಗಳನ್ನು ಹೋರಾಟದೋಪಾದಿಯಲ್ಲಿ ಎದುರಿಸಬೇಕಾಗಿ ಬಂದಿದೆ. ಅಲ್ಲದೆ ಒಳಜಗಳಗಳೂಂದಿಗೆ, 
ಹೊರಗಿನ ಧಾಳಿಗಳೂ ವಿಪರೀತವಾಗಿತ್ತು. ಈ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಏಕ ಸಾರ್ವಭೌಮತ್ವ ಇರಲಿಲ್ಲ. ಉತ್ತರದ 
ಮೊಗಲರ ಸೈನ್ಯ, ಬಿಜಾಪುರದ ಅರಸರ ಸೈನ್ಯ, ಮರಾಠರ ಸೈನ್ಯ ಪದೇ ಪದೇ ದಾಳಿ ನಡೆಸಿ ಸಣ್ಣಪುಟ್ಟ ಪಾಳೆಗಾರರ 
ಊರುಗಳನು. ಧೂಳಿಪಟ ಮಾಡುತ್ತಿದ್ದವು. ಇಂತಹ ವಿಷಮ" ಪರಿಸ್ಥಿತಿಯಲ್ಲಿ ಮಹಿಳೆಯರು ತಮ್ಮ ಪಾಳೆಯಪಟ್ಟನ್ನು 
ಉಳಿಸುವಲ್ಲಿ ಪಟ್ಟ ಶ್ರಮ ಬಹಳ ಸಾಹಸಮಯವಾದುದಾಗಿರುತ್ತಿತ್ತು. 


ಈ ಕಾಲಘಟ್ಟದಲ್ಲಿ ಆಳ್ಗಿಕೆ ನಡೆಸಿದ ಮಹಿಳೆಯರಲ್ಲಿ, ಕೆಳದಿ, ಮೈಸೂರು ಮೊದಲಾದ ಪ್ರಸಿದ್ದ ಮನೆತನದ ಅಧ್ಯಯನ 
ವಿಸ್ತೃತವಾಗಿ ನಡೆದು lash ಇದೇ ರೀತಿ ಕರಾವಳಿ ತೀರದ” ಅಬ್ಬಕ್ಕ, ಚಿನ್ನಚ್ಛರಾದೇವಿ ಮೊದಲಾದ ನವ 


¥ ಉಪನ್ಯಾಸಕರು, ದಯಾನಂದ ಪಾಗರ್‌ ಕಾಲೇಜು, ಬೆಂಗಳೂರು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೪೯ 


ಅಧ್ಯಯನ ನಡೆದಿದ್ದರೂ ನಿಖರವಾದ ವಿಚಾರ ಇನ್ನೂ ತಿಳಿಯದಾಗಿದೆ. ಇವರನ್ನು ಹೊರತು ಪಡಿಸಿದರೆ, ಹಲವಾರು 
ಮನೆತನದ ಅರಸಿಯರ ಹೆಸರು ಬೆಳಕಿಗೇ ಬಂದಿಲ್ಲ. 'ಗಡಕರಣೆಗ ಮಲ್ಟಿ ಅರಸು ಮನೆತನದ ಚೆನ್ನಮ್ಮ ಇವಳು 
ವಿದೇಶಿ ಪ್ರವಾಸಿಗರ (ಪಿಯತ್ರೋ ದೆಲ್ಲಾವೆಲ್ಲಿ) ಬರಹಗಳಲ್ಲಿ "ಕಾರ್ನಾಟು ರಾಣಿ' ಎಂದು ಕರೆಸಿಕೊಂಡಿದ್ದಾಳೆ. "ವ್ಯಾಪಾರ 
ಚತುರೆ" ಎಂಬ ಬಿರುದನ್ನು ಗಳಿಸಿದ್ದ ಇವಳು, ಸಾಹಸಮಯ ಯುದ್ದ ನಡೆಸುವಲ್ಲಿ, ಪ್ರಜಾಪಾಲನೆಯಲ್ಲಿ ಕೂಡ ಒಳ್ಳೆಯ 
ಹೆಸರನ್ನು ಗಳಿಸಿದ್ದಳು. ಅವಳ ಹೊರಡಿಸಿದ್ದ ಕೆಲವು ಶಾಸನಗಳೂ ದಾಖಲಾಗಿವೆ” ಇಂತಹ ಅರಸಿಯರ ಕುರಿತಾದ 
ವಿಚಾರ ಹೆಚ್ಚು ಚರ್ಚೆಗೆ ಒಳಗಾಗಿಲ್ಲ. 


Ws ಪಡೆದುಕೊಂಡು ಯಶಸ್ವಿಯಾಗಿ ಆಡಳಿತ ನಡೆಸಿದ ಅರಸಿಯರು 


ಜ್ಯವು ಅರಾಜಕತ್ತಕ್ಕೆ Ee ವಿಷಮ ಪರಿಸ್ಸಿತಿಯಲ್ಲಿ, ಅನಿವಾರ್ಯ ಕಾರಣಗಳಿಂದಾಗಿ ಆಳ್ಗಿಕೆ ಕೈಗೊಳ್ಳುವ 
Ln ನರುಡದಾಗ "ಯಶಸ್ಸಿಯಾಗಿ ಅಳ್ಳಿಕೆ ನಡೆಸಿದ ಅರಸಿಯರು ಕೆಲವೇ ಮಂದಿ. ಅವರಲ್ಲಿ ಸದಿ ಚೆನ್ನಮ್ಮ 
ಅಗಸ್ಥಾನದಲ್ಲಿ ನಿಲ್ಲುತ್ತಾಳೆ. ಪತಿ ಸೋಮಶೇಖರೆ ಮರಣಿಸಿದ ಮೇಲೆ ಪರ, ವಿರೋಧಗಳನ್ನು ಎದುರಿಸಿ ಸಾಹಸದಿಂದ 


ಅಧಿಕಾರವನ್ನು ಕೈಗೊಂಡ ಚೆನ್ನಮ್ಮ ಹೊರಗಿನ ಶತ್ರುಗಳಲ್ಲದೆ, ಒಳಗಿನ ಶತ್ರುಗಳನ್ನೂ ಮಣಿಸಬೇಕಾಗಿರುತ್ತೆ. ಕೆಲವರನ್ನು 


ತನ್ನ ಪರವಾಗಿ ನಿಷ್ಟಯಿಂದ ಕಾರ್ಯ ನಿರ್ವಹಿಸುವಂತೆ ಮನಃ ಪರಿವರ್ತಿಸಿ, ಮತ್ತೆ ಕೆಲವರಿಗೆ ಶಿಕ್ಷೆವಿಧಿಸಿ, ನಿಯಂತ್ರಿಸುತ್ತಾಳ. 
ಹೊರಗಿನ ಶತ್ರುಗಳನ್ನು ದಿಟ್ಟತನದಿಂದ ಹೋರಾಡಿ ಹೊಡೆದೋಡಿಸುತ್ತಾಳ. ಇವಳೆ ಯುದ್ದ್ಧನೀತಿ, ತೆರಿಗೆ ನೀತಿ, ಆಡಳಿತ 


ಕ್ರಮ ವಿದ್ದಾಂಸರಿಂದ ಬಹು ಮೆಚ್ಚುಗೆ ಪಡೆದಿದೆ. ಅಪುತ್ರಕಳಾದರೂ, ಪತಿಯನ್ನು ಕಳದುಕೊಂಡ ತಾನು ವಿಧಿವತ್ತಾಗಿ ದತ್ತು 


ಸ್ನೀಕರಿಸಿ, ತನ್ನ ಸಾಮ್ರಾಜ್ಯದ ಮುಂದಿನ ಉತ್ತಮ ವಾರಸುದಾರನನ್ನು ರೂಪಿಸುತ್ತಾಳೆ. ಕೆಳದಿಯ ಅರಸು ಮನೆತನವು 
ಮುಂದು ವರೆಯುವಲ್ಲಿ ಇವಳ ಶೌರ್ಯ, ಸಾಧನೆಗಳು ಮಹತ್ನ್ಸಪೂರ್ಣದ್ದಾಗಿದೆ. ಆಶ್ರಯ ಬೇಡಿ ಬಂದ ಶಿವಾಜಿಯ 
ಮಗನ ಪರವಾಗಿ ಮೊಗಲರ ಸೈನ್ಯದೊಂದಿಗೆ ಕಾದಾಡಲೂ ಕೂಡಾ ಹಿಂಜರಿಯುವುದಿಲ್ಲ. ಇವಳ ಸಾಹಸ, ಸಾಧನೆಗಳು 


*ಕಳದಿ ನಪವಿಜಯ”” ಎಂಬ ಕತಿಯಲಷೇ ಅಲದೆ, ಠಕೆಯ ದತು ಪುತ ಬಸವಪ ನಾಯಕ ರಚಿಸಿರುವ "ಶಿವತತ 
ಅ 2) ಜಲು ಮಾ fe) ಸ್‌, ಬ x) 


ರತ್ನಾಕರ'ದಲ್ಲಿ ಸಾಂದರ್ಭಿಕವಾಗಿ ಹಾಗೂ "ಕಾಳಿಕಾ ಖಾಂಡ”” ಎಂಬ ಬೃಹತ್‌ ಕಾವ್ಯದಲ್ಲಿ ಸುದೀರ್ಫ್ಪವಾಗಿ ಬಣ್ಣಿತವಾಗಿದೆ. 


ಕೆಳದಿಯ ಚೆನ್ನಮ್ಮನಂತೆಯೇ ಸುರಪುರದ ರಾಣಿ ಕಾಂತಮ್ಮ ಕೂಡ ತನ್ನ ಪಾಳೆಯ ಪಟ್ಟು ಮುಂದುವರೆಯಲು 
ಕಾರಣಳಾದ ದಿಟ್ಟ ಮಹಿಳೆಯಾಗಿದ್ದಾಳೆ ಇವಳು ರಾಜಾ ಇಮ್ಮಡಿ ವೆಂಕಟಪುನಾಯಕನ ಪತ್ನಿ (೧೮೦೧-೧೮೦೩). 
ಪತಿಯ ಮರಣಾನಂತರ ಮೊಮ್ಮಗಳು ವೆಂಕಟರಂಗಮ್ಮಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅವಳ ಪರವಾಗಿ ಅಳ್ಳಿಕೆ 
ನಡೆಸುತ್ತಾಳ. ಆ ಸಂದರ್ಭದಲ್ಲಿ ಒಬ್ಬಮುಗ ರಮಣಪ್ಪನಾಯಕ ಕರ್ನೂಲಿಗೆ ಹೋಗಿ ನೆಲೆಸಿದ್ದರೆ ಮತ್ತೊಬ್ಬ ಮಗ 
ಬಾಪುಸಾಹೇಬ ತೀರಿಕೊಂಡಿರುತಾನೆ.. ಅರಾಜಕತ್ವ ತಲೆದೋರಬಾರದೆಂದು ಕಾಂ೦ತಮ್ಮಳು ಮಗ ಬಾಪುಸಾಹೇಬನ 
ಮಗಳಾದ ವೆಂಕಟರಂಗಮ್ಮಳನ್ನು ಸಿಂಹಾಸನದ ಮೇಲಿ ಕೂಡಿಸಿ ರಾಜ್ಯಭಾರವನ್ನು ವಹಿಸಿಕೊಳ್ಳುತ್ತಾ. ಮುಂದೆ ಮಗ 
ರಮಣಪುನಾಯಕನ ಮಗ ಪಿಡ್ನನಾಯಕನಿಗೆ ಪಟ್ಟಕಟ್ಟಿ ರಾಜ್ಯಭಾರದಲ್ಲಿ ವಾ ನೀಡುತ್ತಾಳೆ". ಇವಳು ಸ್ಪತಂತ್ರವಾಗಿ 
ಒಂದು ವರ್ಷ ಕಾಲ ರಾಜ್ಯಭಾರ ನಡೆಸಿದ್ದು ಕೂಡ ಸಾಧನೆಯೇ ಆಗಿದೆ. 


ಪತಿಯ ಅಕಾಲಿಕ ಮರಣದ ನಂತರ ಅಧಿಕಾರ ನಡೆಸುವ ಜವಾಬ್ದಾರಿಯನ್ನು ಸಮರ್ಥವಾಗಿ ಎದುರಿಸುವುದಲ್ಲದೆ, 
ಕೋಟೆ ನಿರ್ಮಾಣ, ನಗರ ನಿರ್ಮಾಣದಂತಹ ಕಾರ್ಯವನ್ನು ಕೈಗೊಂಡ ಮಹಿಳೆಯರ ಸಾಧನೆಗಳಿಗೂ ಹಲವಾರು 
ಉದಾಹರಣೆಗಳು ದೊರಕುತ್ತವೆ. ಅಂತವರಲ್ಲಿ, ಕೆಂಪೇಗೌಡನ ಮಡದಿ ಹಲಸೂರಮ್ಮ ಕೂಡಾ ಒಬ್ಬಳು. ಉಜ್ಜನಿ ಮೂಲದ 
ಕೆಂಪೇಗೌಡ ಶಿಡ್ಲಘಟ್ಟದ ಉತ್ತರಕ್ಕಿರುವ ಅಬ್ಲೋಡಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಆಳ್ಗಿಕೆ ನಡೆಸುತ್ತಿರುವಾಗ, ವೆಲ್ಲೂರಿನ 
ಕದನದಲ್ಲಿ ಭಾಗವಹಿಸಿ ನಿಧನನಾಗುತ್ತಾನೆ. ಇವನ. ನಂತರ ಅಪ್ರಾಪ್ತ ವಯಸ್ಸನಾದ ಮಗ ಪೌಡನಾಗುವ ವರೆಗೂ 
ಹಲಸೂರಮ್ಮ ಆಳ್ಗಿಕೆ ಕೈಗೊಳ್ಳುತ್ತಾಳ. ಇವಳು ಕ್ರಿಶ. ೧೫೨೬ರಲ್ಲಿ ತನ್ನ ಮಾವ ಸಿಡಿಲೇಗೌಡನ ಹೆಸರಿನಲ್ಲಿ ಶಿಡ್ಲಘಟ್ಟವನ್ನೂ 
ಅಲ್ಲಿನ ನಿವಾಸಿಗಳ ಸೌಕರ್ಯಕ್ಕಾಗಿ ಕೆರೆಯನ್ನೂ ನಿರ್ಮಾಣ ಮಾಡಿದಳೆಂದು ದಾಖಲೆ ಹೇಳುತ್ತದೆ. ಹಲಸೂರಮ್ಮನ ನಂತರ 
ಇವಳ ಮಗ ಎರಡನೆಯ ಶಿವನೇಗೌಡ ಹಾಗು ಇವನ ಉತ್ತರಾಧಿಕಾರಿಗಳು ೧೫೭೬ರ ವರೆಗೂ ಇಲ್ಲಿ ಆಳ್ಳಿಕೆ ನಡೆಸಲು 
ಹಲಸೂರಮ್ಮ ಹಾಕಿಕೊಟ್ಟ ಭದ್ರ ಬುನಾದಿಯೇ ಕಾರಣವಾಗಿದೆ. ಇವಳು ನಿರ್ಮಿಸಿದ ಕೋಟೆಯು ಸುಮಾರು ಇನ್ನೂರು 


ವರ್ಷಗಳಿಗೂ ಮೀರಿ ಸುಭದ್ರತೆಯನ್ನು ಒದಗಿಸಿದೆ. ಆ ನಂತರ ಮೊಗಲರು ಮರಾಠರು ಈ ಕೋಟೆಯನ್ನು 
ವಶಪಡಿಸಿಕೊಳ್ಳುತ್ತಾರೆ. ೧೭೬೨ರಲ್ಲಿ ಹೈದರಾಲಿ ಆಕ್ರಮಣ ನಡೆಸಿ ಈ ಕೋಟೆಯನ್ನು ನಾಶಪಡಿಸುತ್ತಾನೆ. ಹಲಸೂರಮ್ಮ 


ಇಲ್ಲಿ ಕಟ್ಟಿಸಿದ ಕೆರೆಯ ನೀರು ಇಂದಿಗೂ ಬಳಕೆಯಾಗುತ್ತಿದೆ.” 


೧೫೦ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಪತಿಯ ನಂತರ ಆಡಳಿದ ಕೈಗೊಂಡ ಮಹಿಳೆಯರು ಕೆಲ ಸಂದರ್ಭದಲ್ಲಿ ಹೊಸದಾಗಿ ಊರನ್ನು ನಿರ್ಮಿಸಬೇಕಾಗಿ 
ಬಂದಂತಹ ಸಂದರ್ಭಗಳನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸುಗಟೂರು ಪಾಳೆಯಗಾರನಾಗಿದ್ದ ಮುಮ್ಮಡಿ ತಮ್ಮೇಗೌಡನು 
೧೬೪೧ರ ಸುಮಾರಿನಲ್ಲಿ ಗತಿಸಿಹೋದಾಗ ಈತನ ಪತ್ನಿ ಹಲಸಮ್ಮ ತನ್ನ ಆರುವರ್ಷದ ಅಪ್ರಾಪ್ತ ವಯಸ್ಸಿನ ಮಗ 
ಚಿಕ್ಕರಾಯ ಬಸವನಗೌಡನ ಪರವಾಗಿ ಆಳ್ಗಿಕೆ ನಡೆಸುತ್ತಾಳ. ಈಕೆಯನ್ನು ಯಲಹಂಕ ನಾಡ ಪ್ರಭು ಇಮ್ಮಡಿ ಕೆಂಪೇಗೌಡನ 
ಮಗಳೆಂದು ಗುರುತಿಸಲಾಗಿದೆ" ಇವಳ ಕಾಲದಲ್ಲಿ ಬಿಜಾಪುರದ ರಣದುಲ್ಲಾಖಾನನು ಮರಾಠ ಸರದಾರರೊಂದಿಗೆ 
ಬೆಂಗಳೂರು ಹೊಸಕೋಟೆಗಳನ್ನು ವಶಪಡಿಸಿಕೊಂಡಾಗ ಹಲಸಮ್ಮಳು ಕೋಲಾರವನ್ನು ಬಿಟ್ಟು ಆವಪಲ್ಲಿಗೆ ಬಂದು 
ನೆಲೆಸಿ, ಹೊಸ ಆಳ್ಗಿಕೆ ಪ್ರಾರಂಭಿಸಿ, ಪಾಳೆಯಪಟ್ಟು ಮುಂದುವರೆಯುವಂತೆ ಮಾಡುತ್ತಾಳೆ". 


ಪತಿಯನ್ನು ಕಳೆದುಕೊಂಡು ಆಳ್ಳಿಕೆ ನಡೆಸುವ ಸಂದರ್ಭದಲ್ಲಿ, ಕೆಲವೊಮ್ಮೆ ಇತರ ಪ್ರಬಲ ಅರಸರ ಸಹಕಾರವನ್ನು 
ಪಡೆಯುವಲ್ಲಿ ಯಶಸ್ವಿಯಾಗಿ, ಸುಸೂತ್ರವಾಗಿ ಆಡಳಿತ ನಡೆಸಿದ ದಕ್ಷ ನಾಯಕಿಯರಾಗಿ ಕೆಲವು ಮಹಿಳೆಯರು ಕಂಡು 
ಬಂದಿದ್ದಾರೆ. ಈ ಪ್ರಕಾರವಾಗಿ ಅಧಿಕಾರ ನಡೆಸಿದವರಲ್ಲಿ ದೇಸಾಯಿ ಚನ್ನಮ್ಮಳೂ ಒಬ್ಬಳು. ಸಿರಸಂಗಿ ದೇಸಗತಿಯ 
ಮೂಲವಾದ ನವಲಗುಂದ ಸಂಸ್ಥಾನದ ಸವಣೂರ ನವಾಬ ಅಬ್ದುಲ್‌ ಗಫಾರ್‌ ಖಾನ್‌ನ ಕಾಲದಲ್ಲಿ ಲಿಂಗಪ್ರ ದೇಸಾಯಿಯ 
ನಿಧನಾನಂತರ ಅವನ ಹಿರಿಯ ಪತ್ನಿ ಚನ್ನವ್ವ ದೇಸಾಯಿಣಿ ನವಲಗುಂದ ಸಂಸ್ಥಾನದ ಅಳ್ಗಿಕೆ ಮಾಡುತ್ತಿದ್ದಳು. (೧೭೧೬- 
೧೭೩೩) ಅವಳ ಶೌರ್ಯ, ನಿಷ್ಠಗೆ ಮೆಚ್ಚದ ನವಾಬ, ಕರವೀರಪುರದ ಮರಾಠ ಅರಸ, ಪುಣೆಯ ಪೇಶ್ವೆ, ನರಗುಂದದ 
ರಾಮರಾವ್‌ ಸಚಿವ ಮೊದಲಾದವರು ಇವಳಿಗೆ ಗ್ರಾಮಗಳನ್ನೂ-ಜಮೀನುಗಳನ್ನೂ ಉಂಬಳಿಯಾಗಿ ಕೊಟ್ಟಿದ್ದು ಇವಳ 
ಪ್ರಭಾವ ತಿಳಿದುಬರುತ್ತದೆ. ಮುಂದೆ ತನ್ನ ನಂತರ ಈ ಸಂಸ್ಥಾನವನ್ನು ಮುಂದುವರೆಸಿಕೊಂಡು ಹೋಗಲು ತನ್ನ ಸವತಿಯ 
ಮಗನನ್ನು ಸಮರ್ಥವಾಗಿ ಬೆಳಸಿ ಜವಾಬ್ದಾರಿ ವಹಿಸುತ್ತಾಳ. 


ಹೀಗೆ ಯಶಸ್ವಿಯಾದ ಮಹಿಳೆಯರಲ್ಲಿ ಕೆಲವರು ತಾವು ಅಳ್ಳಿಕೆ ನಡೆಸಲೆಂದೇ ಹೋರಾಡಿದವರಲ್ಲ, ತಮ್ಮ ಮಕ್ಕಳಿಗೆ 
ಅಧಿಕಾರ ದೊರಕಿಸುವಲ್ಲಿ ಹೋರಾಡಿದ ಮಹಿಳಯರೂ ಇದ್ದಾರೆ. ಕೆಲವರದು ನ್ಯಾಯಪರವಾದ ಹೋರಾಟವಾದರೆ, 
ಮತ್ತೆ ಕೆಲವು ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿ ಬದಿಗಿಟ್ಟು, ತಮ್ಮ ಸ್ಪಾರ್ಥ, ಪ್ರತಿಷ್ಠಯನ್ನು ಮೆರೆಯಲೆಂದು ಹೋರಾಡಿದವರನ್ನೂ 
ಇತಿಹಾಸದಲ್ಲಿ ಕಾಣುತ್ತೇವೆ. ಮೈಸೂರಿನ ಒಡೆಯರಲ್ಲಿ ಹೆಸರುವಾಸಿಯಾಗಿದ್ದ ಚಿಕ್ಕದೇವರಾಜ ಒಡೆಯರ ನಂತರ ಪಟ್ಟಕ್ಕೆ 
ಬಂದವನು ಇಮ್ಮಡಿ ಕಂಠೀರವ ನರಸರಾಜ ಒಡೆಯರ್‌. ಈತ ಹುಟ್ಟು ಮೂಕ ಮತ್ತು ಕಿವುಡ. ಸಂಹಿತೆಗಳ ಪ್ರಕಾರ 
ಇಂತಹ ವ್ಯಕ್ತಿ ಸಿಂಹಾಸನದ ಮೇಲೆ ಕೂರಲು, ರಾಜ್ಯಭಾರ ನಡೆಸಲು ಅನರ್ಹನಾಗಿರುತ್ತಾನೆ. ಆದರೆ, ಈತನ ತಾಯಿ 
ದೇವಾಜಮ್ನಣ್ಣಿಯು ಪತಿಯ ಮರಣಾನಂತರ, ಪ್ರಧಾನಿಯಾಗಿದ್ದ ತಿರುಮಲ ಅಯ್ಯಂಗಾರ್ಯರ ಸಹಕಾರದಿಂದ ಪಟ್ಟುಬಿಡದೆ 
ತನ್ನ ಮಗನಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾಗುತ್ತಾಳೆ". ಜೊತೆಗೆ ರಾಜಮಾತೆ ದೇವಾಜಮ್ಮಣ್ಣಿ ಸ್ಪತಃ ರಾಜ್ಕಾಡಳಿತದಲ್ಲಿ 
ಪ್ರಧಾನ ಪಾತ್ರವಹಿಸಿ, ರಾಜ್ಯಾಧಿಕಾರ ಸುಸೂತ್ರವಾಗಿ ನಡೆದುಕೊಂಡು ಬರುವಂತೆ ನೋಡಿಕೊಳ್ಳುತ್ತಾಳೆ. ಇವಳಿಗಿಂತಲೂ 
ಒಂದು ಹೆಜ್ಜೆ ಮುಂದುವರೆದು ಕ್ರೌರ್ಯವನ್ನು ಎಸಗಿಯಾದರೂ ತನ್ನ ಮಕ್ಕಳಿಗೆ ಅಧಿಕಾರ ದೊರಕಿಸಿಕೊಡಬೇಕೆಂದು 
ಮುಂದಾದ ನಾಗತಿಯೊಬ್ಬಳು ಕಳಲೆ ಅರಸು ಮನೆತನದಲ್ಲಿ ಕಂಡುಬರುತ್ತಾಳೆ. ಕ್ರಿಶ. ೧೫೪೬ರ ವರೆಗೆ ಆಳಿಕೆ ನಡೆಸಿದ 
ಕಳಲೆ ಅರಸು ತಿಮ್ಮರಾಜ ಒಡೆಯನಿಗೆ ನಾಲ್ಪರು ಪತ್ನಿಯರಲ್ಲಿ ರಾಣಿ ಚೆನ್ನಾಜಮ್ಮ ಎರಡನೆಯ ಪತ್ನಿ. ಇವಳು ತನ್ನ 
ಪತಿಯ ನಂತರ ಆತನ ಹಿರಿಯರಾಣಿಯ ಪುತ್ರ ಲಕ್ಷ್ಮೀಕಾಂತ ಒಡೆಯನು ಕಳಲೆಯ ಅಧಿಪತಿಯಾದಾಗ ತನ್ನ ಮಕ್ಕಳಿಗೆ 
ಅರಸೊತ್ತಿಗೆ ಸಿಗಬೇಕೆಂದು ಸಂಚುಹೂಡಿ ಲಕ್ಷ್ಮೀಕಾಂತ ಒಡೆಯನನ್ನು ಕೊಲ್ಲಿಸಿ, ತನ್ನ ಇತರ ಸವತಿಯರನ್ನೂ ಅವರ 
ಮಕ್ಕಳನ್ನೂ ಬಂಧನದಲ್ಲಿರಿಸುತ್ತಾಳೆ. ಇವಳ ಆಸೆಯಂತೆಯೇ ೧೫೪೬-೧೬೧೫ರ ವರೆವಿಗೆ ಸುಮಾರು ಏಳು ದಶಕಗಳ 
ಕಾಲ ಚೆನ್ನಾಜಮ್ಮಣ್ಣಿಯ ಮಕ್ಕಳು ಹಾಗೂ ಮೊಮ್ಮಕ್ಕಳು ಕಳಲೆಯ ಅಧಿಪತಿಗಳಾಗಿ ಅಳ್ಳಿಕೆ ನಡೆಸಿದ್ದಾರೆ." 


ಹೋರಾಟದಲ್ಲಿಯೇ ಬದುಕನ್ನು ಸವೆಸಿದ ವೀರ ನಾರಿಯರು 


ಕೆಳದಿಯ ರಾಜಮನೆತನದಲ್ಲಿ ಆಳ್ಗಿಕೆ ನಡೆಸಿದ ಇಬ್ಬರು ರಾಣಿಯರಲ್ಲಿ ಒಬ್ಬಳು ಚನ್ನಮ್ಮಳಾದರೆ ಮತ್ತೊಬ್ಬಳು ಇವಳ 
ಮೊಮ್ಮಗನ ಸೊಸೆ ಚನ್ನವೀರಮ್ಮ ಉತ್ತರಾಧಿಕಾರಿಯನ್ನು ನೇಮಿಸುವಲ್ಲಿ ಚನ್ನಮ್ಮ ಯಶಸ್ವಿಯಾದರೆ, ಚನ್ನವೀರಮ್ಮ 
ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಹೋರಾಟದಲ್ಲಿಯೇ ಅಸುನೀಗುತ್ತಾಳೆ. ಕ್ರಿಶ. ೧೭೩೯ರಿಂದ ಕ್ರಿಶ. ೧೭೫೫ರವರೆಗೆ ಕಳದಿಯನ್ನಾಳಿದ 
ಇಮ್ಮಡಿ ಬಸವಪ್ಪನಾಯಕನ ರಾಣಿ ಚೆನ್ನವೀರಮ್ಮಾಜಿಯು ಪಾಳ್ಯದ ಶಿವಲಿಂಗಪುನವರ ಮಗಳು. ಶಿವಲಿಂಗಪ್ಪ ರಾಜ್ಯದ 


Ww [99 


ಸರ್ವಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುತ್ತಾನೆ. ಮಕ್ಕಳಿಲ್ಲದ ಕಾರಣ ಇಮ್ಮಡಿ ಬಸವಪ್ಪುನಾಯಕನು ಚನ್ನಬಸವನಾಯಕನನ್ನು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೫೧ 


ದತ್ತುಪುತ್ತನನ್ನಾಗಿ ಸ್ನೀಕರಿಸಿರುತ್ತಾನೆ. ಪತಿಯ ಮರಣಾನಂತರದ ಮೂರುವರ್ಷಗಳಲ್ಲಿ ದತ್ತುಪುತ್ರ ಚನ್ನಬಸವನಾಯಕ 
ಕೂಡ ಮರಣಕ್ಕೀಡಾಗುತ್ತಾನೆ. ಮತ್ತೊಬ್ಬ ಮಗನನ್ನು ದತ್ತುಪಡೆದುಕೊಂಡ ಚೆನ್ನ ವೀರಮನಿಗೆ, ಮೊದಲನೆಯ ಮಗನ 
ಮರಣವೇ ದೊಡ್ಡ ಅಪಕೀರ್ತಿ ತಂದುಕೊಡುತದೆ. ಇವಳ ರಾಜ್ಯವನ್ನು ಕಬಭಿಸಯ ಬಂದ ಹೈದರಾಲಿಯ ಸೈನ್ಯಕ್ಕೆ 
ಮಲೆನಾಡ ಪ್ರದೇಶದಲ್ಲಿನ ಯುದ್ದಕಲೆ ಕಷ್ಟಕರವಾಗಿದ್ದು, ಯುದ್ದದ ಘು ಚೆನ್ನ ವೀರಮ್ಮನನ್ನು ಮಣಿಸಲು ಸ ಸಾಧ್ಯವಾಗುವುದಿಲ್ಲ. 
ನಾಡಿನ ಒಳಗಿನ ಇವಳ ಹಿತಶತುಗಳು ಹೈದರಾಲಿಯ ಕಡೆ ಸೇರಿ ಇವಳ ಕುರಿತು "ಅಪಪ್ರಜಾರ ನಡೆಸುವಲ್ಲಿ ಯಶಸ್ವಿಯಾಗುತ್ತಾರೆ. 
ಹಿರಿಯ ದತ್ತುಪುತ್ರನ ಸಾವಿನ ಪ್ರಕರಣವನ್ನು ಇವಳ ತಲೆಗೆ ಕಟ್ಟುತ್ತಾರೆ, ಇವಳ ಚಾರಿತ್ರಹರಣ ಮಾಡಿಸುವಲ್ಲಿ ಪುಕಾರು 
ಎಬ್ಬಿಸುತ್ತಾರೆ. ಈ ಮೂಲಕ ಮಾನಸಿಕವಾಗಿ ಮಹಿಳೆಯೊಬ್ಬಳನ್ನು ದುರ್ಬಲಗೊಳಿಸಿ, ಅವಳನ್ನು ಮಣಿಸುವ ತಂತ್ರವನ್ನು 
ಹೆಣೆಯುತ್ತಾರೆ. ಇಷ್ಟೆಲ್ಲಾ ವ್ಯವಸ್ಥಿತವಾಗಿ ತೊಂದರೆ ನೀಡಿದರೂ, ಕೆಚ್ಚೆದೆಯ ಚೆನ್ನವೀರಮ್ಮ ಧೃತಿಗೆಡದೆ ಹೋರಾಡುತ್ತಾಳ. 
ಕಡೆಗೂ ಯುದ್ದದಲ್ಲಿ ಇವಳನ್ನು ಸೋಲಿಸಲು ಸಾಧ್ಯವಾಗದ ಹೈದರಾಲಿಯು ಸಂಧಾನಕ್ಕೆಂದು ಕರೆಸಿಕೊಂಡು ಮೋಸದಿಂದ 
ಚೆನ್ನವೀರಮ್ಮನನ್ನೂ ಹಾಗೂ ಅವಳ ಎರಡನೆಯ ದತ್ತು ಪುತ್ರನನ್ನು ಬಂಧನದಲ್ಲಿರಿಸುತ್ತಾನೆ. ಕೆಲಕಾಲದ ನಂತರ ಮರಾಠರು 
ಇವರಿಬ್ಬರನ್ನು ಬಿಡಿಸಿಕೊಂಡು ಹೋಗುತ್ತಾರಾದರೂ, ಖಾಯಿಲೆಯಿಂದ ನರಳುತ್ತಿದ್ದ ಇವರೀರ್ವರಲ್ಲಿ ಚೆನ್ನವೀರಮ್ಮಾಜಿಯು 
ಮಾರ್ಗಮಧ್ಯದಲ್ಲಿ ಕೊನೆಯುಸಿರೆಳಯುತ್ತಾಳ ಹಾಗೂ ಇವಳ ಮಗ. ಪೂನಾಗೆ ಹೋಗುವ ತನಕ ಜೀವಿಸಿದ್ದು ಅಲ್ಲಿ 
ಅಸುನೀಗುತಾನೆ. ಖ್ಯ 


ಪತಿಯ ನಂತರ, ಹೋರಾಟದ ನಡುವೆಯೇ ಸುಮಾರು ಹದಿನಾರು ವರ್ಷಗಳ ಕಾಲ ಆಳ್ಳಿಕೆ ಕೈಗೊಂಡಿದ್ದ 
ಚೆನ್ನ ಮ್ಮಳದು ದೊಡ್ಡ ಸಾಧನೆಯೆಂದೇ ಹೇಳಬೇಕು. ಇವಳಂತೆಯೇ ಹೋರಾಟದಲ್ಲಿಯೇ ಬದುಕನ್ನು ಸವೆಸಿದ ಮತೋರ್ವ 
ಮಹಿಳ" ಚಾಂದ್‌ಬೀಬಿ. ಭಾರತದಲ್ಲಿ ದೀರ್ಪವಾದ ಮುಸ್ಲಿಂ ಆಡಳಿತಾವಧಿಯಲ್ಲಿ ಮಹಿಳೆಯರು ಆಳಿದ್ದು ಅಪರೂಪ. 
ದಿಲ್ಲಿಯ ಗುಲಾಮ ವಂಶದ ಸುಲ್ತಾನಾ ರಿಯಾ ಬೇಗಂ (೧೨೩೬-೨೪೦) ನನ್ನು ಹೊರತು ಪಡಿಸಿದರೆ, ಸುಲ್ತಾನಾ 
ಎಂದು ಕರೆಸಿಕೊಂಡ ಮತ್ತೊಬ್ಬ ಮಹಿಳೆ ಕರ್ನಾಟಕದವಳಾದ ಚಾಂದ್‌ಬೀಬಿ. ಇವಳು ದೆಹಲಿಯ ಬಾದಶಹ ಅಕ್ಷರ್‌ನಿಂದಲೇ 
'ಚಾಂದ್‌ ಸುಲ್ದಾನಾ' ಎಂಬ ಬಿರುದನ್ನು ಪಡೆದುಕೊಂಡವಳು. 


ಅಹಮ್ಮದ್‌ ನಗರದ ಅರಸು ನಿಜಾಮ್‌ ಶಹನ ಮಗಳಾಗಿ, ಬಿಜಾಪುರದ ಆದಿಲ್‌ಶಾಹಿಗಳ ಸೊಸೆಯಾಗಿ, ತವರುಮನೆ 
ಗಂಡನಮನೆ "ಎರಡೂ ನಾಡುಗಳನ್ನು ಆಳಿದವಳು ಚಾಂದ್‌ ಬೀಬಿ (ಕ್ರಿಶ. ಸು ೧೫೪೮-೧೬೦೦). ಪತಿ ಅಲಿ ಆದಿಲ್‌ 
ಶಹ (೧೫೩೪-೧೫೮೦) ತನ್ನ ತಂಗಿಯ ಗಂಡನ ಕುತಂತ್ರಕ್ಕೆ ಬಲಿಯಾಗಿ ಅಸುನೀಗಿದ ಬಳಿಕ, ಸಾಕುಮಗ ಇಬ್ರಾಹಿಮನಿಗೆ 
ಪಟ್ಟಕಟ್ಟ, ಅಪ್ರಾಪ್ತ ವಯಸ್ಕ ಇಬ್ರಾಹಿಮನ ಪರವಾಗಿ ಅಧಿಕಾರ ನಡೆಸುತ್ತಾಳ. ಪರಸ್ಪರ ದ್ವೇಷಕಾರುತ್ತಿದ್ದ ಅಧಿಕಾರಿಗಳನ್ನು 
ನಿಯಂತ್ರಣದಲ್ಲಿರಿಸುವ ವೇಳಗೆ, ಅನಿರೀಕ್ಷಿತವಾಗಿ ಗೋಲ್ವೊಂಡ ಮತ್ತು ಅಹಮ್ಮದ್‌ ನಗರದ ಅರಸರು ಒಟ್ಟಾಗಿ ಬಿಜಾಪುರವನ್ನು 
ಮುತ್ತುತ್ತಾರೆ. ಇವರಿಬ್ಬರಲ್ಲಿ ಒಬ್ಬ ಸೋದರಳಿಯನಾದರೆ ಮತ್ತೊಬ್ಬ ಸ್ವಂತ ಸಹೋದರನಾಗಿರುತ್ತಾನೆ. ಇವರನ್ನು ಎದುರಿಸಲು 
ಅಫಜಲ್‌ ಖಾನ್‌ನನ್ನು ಕಳಿಸಿ, ಕೋಟಿಯ ದುರಸ್ತಿ ಗೊಳಿಸುತ್ತಾಳೆ. ಸಮಯ ಬಂದಲ್ಲಿ ತಾನೂ ರಣರಂಗಕ್ಕೆ ಹೋಗುವ 
ತಯಾರಿ ನಡೆಸುತ್ತಿದ್ದ ಸಂದರ್ಭದಲ್ಲಿ, ಕೀಶ್ಚರ್‌ ಖಾನನು ಎಂಬ ಒಳಶತ್ತು ಕೆಲವು ಪ್ರಜೆಗಳನ್ನು ಇವಳ ವಿರುದ್ದ ಬಂಡಾಯ 
ಎಬ್ಬಿಸಿ, ಇವಳನ್ನು ಸತಾರದ ಬಂಧೀಖಾನೆಯಲ್ಲಿ ಸೆರೆಯಾಗಿ ಇಡುತ್ತಾನೆ. ಹೀಗೆ ಚಾಂದ್‌ಬೀಬಿಗೆ ರಕ್ತ ಸಂಬಂಧಿಗಳು, 
ಆಪ್ತರು ಎಲ್ಲರೂ ಹಗೆಗಳಾಗಿ ಪರಿಣಮಿಸುತ್ತಾರೆ. ಆದರೆ, ಛಲ ಬಿಡದೆ ಅಫ್‌ಜಲ್‌ ಖಾನ್‌, ಸವಣೂರ ನವಾಬ ಹಾಗೂ 
ಇತರರ ಸಹಾಯವನ್ನು ಪಡೆದು, ಸೆರೆಯಿಂದ ಮುಕ್ತಳಾಗಿ, ಮರಳಿ ಬಂದು ಕೀಶ್ಚರ್‌ ಖಾನನನ್ನು ಹೊಡೆದೋಡಿಸುತ್ತಾಳ. 
ಅಲ್ಲದೆ ಓಡಿಹೋದ ಈತನನ್ನು ಹಿಡಿಸಿ ಕೊಲ್ಲಿಸುತ್ತಾಳೆ. 


ಮುಂದೆ ಸುಮಾರು ಹತ್ತು ವರ್ಷಗಳಿಗೂ ಮೀರಿ ಬಿಜಾಪುರದ ಅಧಿಕಾರವನ್ನು ನಡೆಸಿದ ಚಾಂದ್‌ಬೀಬಿಯು ತನ್ನ 
ತವರು ಮನೆಯಲ್ಲಿ ಅರಾಜಕತ್ವ ತಲೆದೋರಿದಾಗ, ಸಾಕುಮಗ ಇಬ್ರಾಹಿಮ್‌ನಿಗೆ ಬಿಜಾಪುರದ ಸಂಪೂರ್ಣ ಜವಾಬ್ದಾರಿ 
ವಹಿಸಿ ಅಹಮದ್‌ನಗರಕ್ಕೆ ತೆರಳುತ್ತಾಳ. ಅಲ್ಲಿ ಕ್ರೂರಿಯೂ ಕುಧರ್ಮಿಯೂ ಆಗಿ, ತನ್ನ ಸ್ಪಂತ ತಾಯಿಯನ್ನೇ ಸೆರೆಮನೆಯಲ್ಲಿಟ್ಟಿದ್ದ 
ಮುರ್ತುರುಾ ಮೃತನಾಗಿರುತ್ತಾನೆ. ಅಲ್ಲಿನ ವ್ಯವಸ್ಥೆ ಸರಿಪಡಿಸುವಲ್ಲಿ ಸಾಕಷ್ಟು ಸಮಯ ಹಿಡಿದರೂ ಕಡೆಗೂ ಮೃತನಾದ 
ತನ್ನ ಕಿರಿಯ ತಮ್ಮನ ಮಗನಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾಗುತ್ತಾಳ. ಆ ಅಪ್ರಾಪ್ತ ವಯಸ್ಥನ ಪರವಾಗಿ ಆಳ್ಗಿಕೆ 
ಕೈಗೊಳ್ಳುತ್ತಾಳ. ಈ ನಡುವೆ ಮೊಗಲರ ಸೆ ನ್ಯ ಅಹಮ್ಮದ್‌ ನಗರವನ್ನು ಮುತ್ತಲು, ಧೈರ್ಯದಿಂದ ಹೋರಾಡಿ ಅವರನ್ನು 
ಹಿಮ್ಮೆಟ್ಟಿಸುವಲ್ಲಿ ಸಫಲಳಾಗುತ್ತಾಳೆ. ಮತ್ತೆ "ಈ ಪ್ರಬಲ ಸೈನ್ಯ ಮುತ್ತುವ ಮುನ್ನೂಚನೆ ಮನಗಂಡು, ಕೋಟೆಯನ್ನು 
ಭದ್ರಪಡಿಸುತ್ತಾಳೆ. ನಿರೀಕ್ಷಿಸಿದಂತೆ ೧೫೯೯ ರಲ್ಲಿ ಎರಡನೆಯ ಬಾರಿ ದೆಹಲಿಯ ಸುಲ್ತಾನ ಅಕ್ಷರನ ಸೈನ್ಯ ಅಹಮ್ಮದ್‌ನಗರವನ್ನು 


೧೫.೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮುತ್ತಿಗೆ ಭವನ: ಈ ಬಾರಿ ಇವಳಿಗೆ ಯಾವ ಹೊರ ರಾಜ್ಯದ ಸಹಕಾರವೂ ದೊರಕುವುದಿಲ್ಲ. ಏಕಾಂಗಿ ಯಾಗಿ 
ಹೋರಾಡುವಹು ಸೈ ವು ಸೃನ್ಯಾ ಬಲ ಇಲ್ಲದ್ದರಿಂದ ಸೋಲನ್ನು ಎದುರಿಸ ಬೇಕಾಗುತ್ತದೆ. ಇವಳ ಅಂತ್ಯವನ್ನು ವಿಭಿನ್ನ ಇತಿಹಾಸಕಾರರು 
ಭಿನ್ನ ರೀತಿಯಲ್ಲಿ ದಾಖಲಿಸಿದ್ದಾರೆ. ಹೋರಾಟದಲ್ಲಿ ಅಸುನೀಗಿದಳೋ ಅಥವಾ ವೈರಿಗಳ. ಸೈನ್ಯ ಅರಮನೆಯನ್ನು 
ನುಗುತ್ತಿರುವಾಗ ಸ್ಥ ಸ್ಪಯಂ ಆತ್ಸಾರ್ಪಣೆ ಮಾಡಿಕೊಂಡಳೋ ಅಥವಾ ಮತ್ತೆ ಕೆಲವು ಹ ಬರೆದಿರುವಂತೆ 
ಒಳಶತ್ತುಗಳ ಕುತಂತ್ರಕ್ಕೆ ಬಲಿಯಾಗಿ ಹತ್ಯೆಯಾದಳೋ ನಿಖರವಾಗಿ ತಿಳಿದು ಬಂದಿಲ್ಲ. ಆದರೂ ಹೋರಾಟದ ಹಾದಿಯಲ್ಲಿಯೇ 
ಐವತ್ತೆರಡು ವರ್ಷದ ಚಾಂದ್‌ಬೀಬಿ ಮರಣ ಹೊಂದುತ್ತಾಳೆ" 
ಯಶಸ್ವಿಯಾಗದ ಕೆಲವು ಆಳ್ಗಿಕೆಯ ಪ್ರಯತ್ನಗಳು 

ಅಧಿಕಾರವನ್ನು ಪಡೆದುಕೊಳ್ಳುವ ಅವಕಾಶವಿದ್ದರೂ, ಆಳ್ಗಿಕೆ ನಡೆಸುವ ಸಾಮರ್ಥ್ಯವಿದ್ದರೂ ಇತರರ ಕುಟಿಲೋಪಾಯಕ್ಕೆ 
ಈಡಾಗಿ, ಕಾರಣಾಂತರಗಳಿಂದ ಅವಕಾಶದಿಂದ ವಂಚಿತರಾದ ಹಲವು ಮಹಿಳೆಯರನ್ನು ಗಮನಿಸುತ್ತೇವೆ. ಕೊಡಗನ್ನು 
ಆಳಿದ ಅರಸು ಮನೆತನಗಳ ಸುದೀರ್ಫ ಇತಿಹಾಸವನ್ನು ಗಮನಿಸಿದರೆ, ಆಡಳಿತಾಧಿಕಾರ ನಡೆಸಿದ ಮಹಿಳೆ ಕಂಡುಬರುವುದು 
ಹಾಲೇರಿ ಅರಸು ಮನೆತನದಲ್ಲಿ ಮಾತ್ರ. ಅದೂ ಅತ್ಯಲ್ಲಕಾಲ ಆಡಳಿತ ನಡೆಸಿದ ಏಕೈಕ ಮಹಿಳೆಯಾಗಿ ದೇವಮ್ಮಾಜಿ 
(೧೮೦೯-೧೮೧೧) ಕಂಡುಬರುತ್ತಾಳ. ಇವಳು ದೊಡ್ಡವೀರರಾಜೇಂದ್ರ ಒಡೆಯನ ನಾಲ್ಪರು ಹೆಣ್ಣುಮಕ್ಕಳಲ್ಲಿ ಕಿರಿಯವಳು. 
ಈ ದೇವಮ್ಮಾಜಿ ಆಳಿಕೆ ನಡೆಸಿದ್ದು ಕೇವಲ ಎರಡು ವರ್ಷಗಳ ಕಾಲ. ಅದೂ ಅಪ್ರಾಪ್ತ ವಯಸಿನಲ್ಲಿ, ಇವಳು ಪಟ್ಟಕ್ಕೆ 
ಬರುವ ವೇಳಗೆ ಕೇವಲ ೧೦ ವರ್ಷ ವಯಸಿನವಳಾಗಿರುತ್ತಾಳೆ. ಇವಳ ತಂದೆ ದೊಡ್ಡವೀರರಾಜೇಂದ್ರ ಇವಳೇ ಆಡಳಿತ 
ನಡೆಸಬೇಕೆಂದೂ, ಇವಳ ನಂತರ ಇವಳ ಹಿರಿಯ ಗಂಡುಮಗ, ಅಥವಾ ಇವಳಿಗೂ ಗಂಡು ಮಕ್ಕಳಾಗದದ್ದಲ್ಲಿ, ಇವಳ 
ಮೊದಲನೆಯ ಮೊಮ್ಮಗನಿಗೆ ಆಡಳಿತದ ಅಧಿಕಾರ ಹಸ್ತಾಂತರ ವಾಗಬೇಕೆಂದು ಮರಣಶಾಸನ ಬರೆಯಿಸಿದ್ದ ಕಾರಣ, 
ಇವಳಿಗೆ ಅಧಿಕಾರ ದೊರಕುತ್ತದೆ. ಇಷ್ಟೆಲ್ಲಾ ನಿಯಮಾವಳಿಗಳಿದ್ದರೂ ಕೂಡ ಇವಳಿಗೆ ಕೇವಲ ಎರಡು ವರ್ಷ ಆಡಳಿತ 
ನಡೆಸಲು ಅವಕಾಶ ದೊರಕುತ್ತದೆ. ಆ ನಂತರ ಇವಳ ಚಿಕ್ಕಪ್ಪ ಲಿಂಗರಾಜೇಂದ್ರ ಒಡೆಯ ಇವಳಿಂದ ಅಧಿಕಾರ ಕಸಿದುಕೊಳ್ಳುತ್ತಾನೆ. 
ನಂತರ ತನ್ನ ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸುತ್ತಾನೆ. 


ಬಹಳ ದುಃಸ್ಸಿತಿಯಲ್ಲಿ, ದೇವಮ್ಮಾಜಿಯು ಕೇವಲ ಎರಡು ವರ್ಷಗಳ ಕಾಲ ಆಳ್ಗಿಕೆ ನಡೆಸಿದ್ದೂ ಇವಳ ಸಾಧನೆಯೇ 
ಆಗಿದೆ ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ". ಅದೂ ವರೆಗೂ ಕೊಡಗಿನ ಸಿಂಹಾಸನವನ್ನು ಏರುವ ಸಾಹಸವನ್ನು 
ಯಾವ ಮಹಿಳೆಯೂ ಮಾಡಿರಲಿಲ್ಲ. ಇವಳು ತನಗೆ ಸರಿ ಕಾಣದ ಕೆಲವು ನಿಯಮಗಳನ್ನು ತೆಗೆಯುತ್ತಾಳೆ. ಪಹರೆದಾರರನ್ನು 
ನಿಯಮಿಸುವ ಮೂಲಕ ಅಂತಃಪುರದ ಮಹಿಳೆಯರ ಸ್ವಾತಂತ್ರಕ್ಕೆ ಕಡಿವಾಣ ವೆನಿಸುತ್ತಿದ್ದ, ಅದರಲ್ಲೂ ಪಹರೆದಾರರಾಗಿ 
ಶಿಖಂಡಿಗಳನ್ನು ನೇಮಿಸಿಕೊಳ್ಳುವ ಪದ್ಧತಿಯನ್ನು ತೆಗೆದುಹಾಕಿ ರಾಜಮನೆತನದ ಮಹಿಳೆಯರಿಗುಂಟಾಗುತ್ತಿದ್ದ ಕಿರಿ ಕಿರಿಯನ್ನು 
ಇಲ್ಲವಾಗಿಸುತ್ತಾಳ. ಜಾತಿ, ಮತ ಬೇಧವನ್ನೂ ಲೆಕ್ಕಿಸದೆ, ತಾನಿಷ್ಟ ಪಟ್ಟ ವರನನ್ನು ಮದುವೆಯಾಗುತ್ತಾಳೆ. ಇವಳ ದಿಟ್ಟ 
ಸ್ವಭಾವವನ್ನು ಅರಿತ ಇವಳ ಚಿಕ್ಕಪ್ಪನ ಮಗ ಚಿಕ್ಕವೀರರಾಜೇಂದ್ರ ಒಳ ಸಂಚಿನಿಂದ ಇವಳನ್ನು ಇಲ್ಲವಾಗಿಸುವ ಹುನ್ನಾರ 
ನಡೆಸುತ್ತಾನೆ ಈ ಕುರಿತಾದ ಅನುಮಾನ ಬಂದೊಡನೆಯೇ ದೇವಮ್ಮಾಜಿ ಹಾಗೂ ಆತನ ಪತಿ ಚೆನ್ನಬಸವ ಇಬ್ಬರೂ 
ಬ್ರಿಟಿಶರ "ಆಶ್ರಯ ಪಡೆಯುತ್ತಾರೆ. ಬ್ರಿಟೀಶರು ಲಿಂಗೇಂದರಾಜ ಹಾಗೂ ಆತನ ಮಗ ಚಿಕ್ಕವೀರರಾಜೇಂದನ ಮೇಲೆ 
ಮತ್ತಷ್ಟು ಆರೋಪ ಹೊರೆಸಿ ೧೮೩೪ರಲ್ಲಿ ಚಿಕ್ಕವೀರರಾಜೇಂದನಿಂದ ಅಧಿಕಾರವನ್ನು ಕಸಿದುಕೊಳ್ಳುತ್ತಾರೆ. ಆ ನಂತರ 
ದೇವಮ್ಮ ಬ್ರಿಟಿಷರಿಂದ ಕೊಡಗಿನ ಅಧಿಕಾರವನ್ನು ಮರಳಿ ಪಡೆದುಕೊಳ್ಳಲು ನಿರಂತರ ಪ್ರಯತ್ತಿಸುತ್ತಾಳೆ. ಆದರೆ 
ಫಲಕಾರಿಯಾಗುವುದಿಲ್ಲ. ಹೀಗೆ ಕೊಡಗಿನ ಏಕೈಕ ಅರಸಿಯಾದ ದೇವಮ್ಮಾಜಿಗೆ ಅಧಿಕಾರ ಪಡೆಯುವ ಅವಕಾಶ 
ತಂದೆಯೇ ಒದಗಿಸಿದ್ದರೂ, ಚಿಕ್ಕಪುನ ಸಂಚಿನಿಂದ ಅಧಿಕಾರ ಕೈತಪುುತ್ತದೆ, ಆ ನಂತರ ಬ್ರಿಟಿಶರೂ ಕೂಡ ಅಧಿಕಾರ 
ಹಸ್ತಾಂತರ ಮಾಡದೆ ವಂಚಿಸುತ್ತಾರೆ. 


ಗುಜ್ಜಲ ವಂಶದ ಗೌರಮ್ಮ ನಾಗತಿಯು"* ತನ್ನ ಪಾಳೆಯ ಪಟ್ಟನ್ನು ಉಳಿಸಿಕೊಳ್ಳಲು ಹೋರಾಡುತ್ತಾಳೆ. ಆದರೆ, 
ಪತಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿ ನಡೆಸುವ ಹೋರಾಟ ವಿಫಲವಾಗುತ್ತದೆ. ವಿಜಯನಗರೋತ್ತರ ಕಾಲದಲ್ಲಿ 
ಕನಕಗಿರಿಯನ್ನಾಳುತ್ತಿದ್ದ ಈ ವಂಶದ ಕಡೆಯ ನಾಯಕ ರಂಗಪ್ಪನಾಯಕನಿಗೆ ಗಂಡು ಸಂತಾನವಿರದ ಕಾರಣ ತಮ್ಮ 
ಕನಕಪನಾಯಕನ ಮಗ ವುಡಿಸಿನಾಯಕನನ್ನು ದತ್ತು ಪಡೆದಿರುತ್ತಾನೆ. ರಂಗಪುನಾಯಕನು ಕಾಲವಾದಮೇಲೆ, ದತ್ತುಪುತ್ರ 
ಕಿರಿಯ ಪ್ರಾಯದವನಾಗಿದ್ದ ಕಾರಣ ರಂಗಪ್ಪ ನಾಯಕನ ಹಿರಿಯ ಮಡದಿ ರಾಣಿ ಗೌರಮ್ಮ ಸಂಸ್ಥಾನದ ಅದಿಕಾರ 
ವಹಿಸಿಕೊಳ್ಳುತ್ತಾಳೆ. ಆದರೆ. ಕೆಲಕಾಲದಲ್ಲಿ ಇವರ ದತ್ತು ಮಗುವು ಅಕಾಲಮರಣಕ್ಕೀಡಾಗುತ್ತದೆ. ತನ್ನ 'ದಾಳೆಯ ಪಟ್ಟು 


- ಇತಿಹಾಸ ದರ್ಶನ : ಸಂ. ಹ೩೬ಿ/(೨೦೨೧ ೧೫೩ 


ಮುಂದುವರೆಸಬೇಕೆಂಬ ಛಲದಿಂದ ಗೌರಮ್ಮ ನಾಗತಿಯು ಮತ್ತೊಬ್ಬ ಮೈದುನನ ಮಗನನ್ನು ದತ್ತಕ ಪಡೆದು, ಆಳ್ಳಿಕೆ 
ಮುಂದುವರೆಸುತ್ತಾಳೆ. ಮಹಿಳೆಯೊಬ್ಬಳು ಅಡಳಿತ ನಡೆಸುತ್ತಿರುವುದನ್ನು sed Tere sr pr ಪಡಿಸಿಕೊಳ್ಳುತ್ತಾರೆ. 
ಇವಳ ಪರವಾಗಿ "ಸಹಕಾರ ನೀಡುವವರು ಇಲ್ಲದ ಕಾರಣ, ವಿಕಾರಿಗಿಯಾಗಿ ಅಳ್ಳಿಕೆ ನಡೆಸುತ್ತಿದ್ದ ಇವಳ ಸಂಸ್ಥಾನವನ್ನು 
ಹೃೈದರಾಬಾದ್‌ನಿಜಾಮನು ವಶಕ್ಕೆ ತೆಗೆದುಕೊಳುತ್ತಾನೆ. ಪ್ರಭಲ ನಿಜಾಮನೊಂದಿಗೆ ಹೋರಾಡಲು ಸಾಧ್ಯ ವಾಗದ ನಾಗಕಿ 
ಗೌರಮ್ಮ ಒಪುಂದ ಮಾಡಿಕೊಳುತ್ತಲೆ. ಕಡೆಗೆ ಅವಳಿಗೆ ಹಾಗೂ ಅವಳ ದತ್ತು ಪುತ್ತನಿಗೆ ಮಾಸಾಶನ ದೊರೆವುದರಲ್ಲಿ 
ತೃಪ್ತಿಪಡೆದುಕೊಳ್ಳಬೇಕಾಗುತ್ತದೆ. 


ಬ್ರಿಟೀಶರೊಂದಿಗೆ ಹೋರಾಡಿದ ಮಹಿಳೆಯರು 


ಹದಿನೆಂಟು-ಹತ್ತೊಂಬತ್ತನೆಯ ಶತಮಾನದಲ್ಲಿ ಆಡಳಿತವನ್ನು ಕೈಗೊಂಡ ಮಹಿಳೆಯರು ಹೈದರಾಲಿ, ಟಿಪ್ತು ಇಲ್ಲವೆ 
ಬ್ರಿಟಿಷರೊಂದಿಗೆ ಮುಖಾಮುಖಿಯಾಗುವ ಸಂದರ್ಭ ಎದುರಿಸಬೇಕಿತ್ತು. ಇದರ ನಡುವೆ ಮರಾಠರೊಂದಿಗೆ ಒಪುಂದ 
ಮಾಡಿಕೊಂಡು ಹಣವನ್ನು ಒದಗಿಸಲು ಹೆಣಗಾಡಿದ ಸಂದರ್ಭಗಳೂ ಕಂಡುಬರುತ್ತವೆ. ಈ ಮೂವರನ್ನೂ ಎದುರಿಸಿದ 


ಮಹಿಳೆ ಗುಮ್ಮನಾಯಕನ ಪಾಳಯದ ರಾಮಕ್ಕ. ವಿಜಯನಗರದ ಅರಸರಿಗೆ ಅಧೀನರಾಗಿದ್ದ ಗುಮ್ಮನಾಯಕನಹಳ್ಳಿ 
ಪಾಳೆಯಪಟ್ರು ವಿಜಯನಗರದ ಪರವಾಗಿ ಹಲವಾರು ಯುದ್ದಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ, ಇನಾಮು, ಜಹಗೀರುಗಳನ್ನು 


ಪಡೆದ ಪ್ರತಿಷ್ಠಿತ ಮನೆತನವಾಗಿತ್ತು. ಆದರೆ ವಿಜಯನಗರದ ಪತನಾ ನಂತರದ ಕಾಲದಲ್ಲಿ ಈ ಮನೆತನದಲ್ಲಿ ಪ್ರಬಲ 
ಅರಸರು ಕಂಡುಬರುವುದಿಲ್ಲ. ಕ್ರಿಶ. ೧೭೩೦ರಲ್ಲಿ ಅಧಿಕಾರಕ್ಕೆ ಬಂದ ಈ ಮನೆತನದ ಎರಡನೇ ನರಸಿಂಹ ನಾಯಕನು 
ಸಮರ್ಥ ನಾಯಕನಾಗಿರಲಿಲ್ಲ. ಜೊತೆಗೆ ಇವನು ದಳವಾಯಿಯ ಕೈಗೊಂಬೆಯಾಗಿದ್ದನು. ಈ ಸಂದರ್ಭದಲ್ಲಿ ಇವನ 
ಮಡದಿ ರಾಮಕ್ಕ ನಾಗತಿಯು ದಳವಾಯಿಯಿಂದ ರಾಜ್ಯವನ್ನೂ, ಗಂಡನನ್ನು ರಕ್ಷಿಸಿದ ದಿಟ್ಟ ಮಹಿಳೆಯಾಗಿದ್ದಾಲಳೆ. 
ಅಧಿಕಾರವನ್ನು ತಾನೇ ವಹಿಸಿಕೊಂಡು, ಸ್ಪ ಸ್ಟೇಚ್ಛಾಚಾರ ಮೆರೆಯುತ್ತಿದ್ದ ದಳವಾಯಿನರಸಿಂಹಯ್ಯನು ತನ್ನ ಹೆಸರಿನಲ್ಲಿಯೇ 
ಅಡಳಿತಾಜೆಗಳನ್ನು ಹೊರಡಿಸುವ ಧೈರ್ಯ ತೋರಿದಾಗ, ನಾಗತಿ ರಾಮಕ್ಕಳಿಗೆ ಅಧಿಕಾರ ಕೈ ಬಿಟು ಹೋಗುತ್ತಿರುವ ಅರಿವು 
ಉಂಟಾಗುತ್ತದೆ. ಪಾಳೆಯಪಟ್ಟನ್ನು ರಕ್ಷಿಸಿಕೊಳ್ಳಲು ಮರಾಠರ ಸಹಕಾರ ಬಯಸುತಾಲೆ. ಆದರ ಮುರಾರಿರಾವ್‌ ನಾಯಕತ್ವದ 
ಮರಾಠ ಪಡೆಗೆ ನರಸಿಂಹಯ್ಸನು ಹಣ ಕೊಟ್ಟು ಒಲಿಸಿಕೊಳ್ಳುತ್ತಾನೆ. ನಾಗತಿಯ ಪ್ರಯತ್ನ ವಿಫಲವಾಗುತ್ತದೆ. ಅದರೆ, 


ಕೈಚೆಲ್ಲಿ ಕೂರದ ನಾಗತಿಯು 'ಗುಮ್ಮನಾಯಕನ ಪಾಳ್ಯದ ಎಲ್ಲಾ ಸಾಮಂತರ ಸಹಕಾರ 3ಡೆದು ನರಸಿಂಹಯ್ಯನನ್ನು 


ಸೋಲಿಸುತ್ತಾಳೆ. ಆದರೆ ಇದಕ್ಕೆ ಪ್ರತಿಯಾಗಿ ಅವರೆಲ್ಲಾ ಸ್ಪತಂತ್ರರಾಗ ಬಯಸುತ್ತಾರೆ ಇದರಿಂದಾಗಿ, ಗುಮ್ಮನಾಯಕನ 


ಪಾಳ್ಯದ ಹಿಡಿತದಲ್ಲಿದ್ದ ಎಲ್ಲ ಪ್ರಾಂತ್ಯಗಳನ್ನೂ ಸ್ಪತಂತ್ರಗೊಳಿಸಿ, ಪಾಳೆಯಪಟ್ಟು ಕೇವಲ ದುರ್ಗ ಮತ್ತು ಅದರ ಸುತ್ತ 
ಮುತ್ತಲಿನ ಕೆಲವೇ ಹಳ್ಳಿಗಳನ್ನು ಮಾತ್ರ ಒಳೆಗೊಳ್ಳುವಂತಾಗುತ್ತದೆ. ನಾಗತಿಯು ಪತಿಯ ಸಹಕಾರದಿಂದ ಈ ಪುಟ್ಟ 


ಪ್ರಾಂತ್ಯವನ್ನೇ ಸಮರ್ಥವಾಗಿ ಹತ್ತು ವರ್ಷ ರಾಜ್ಯಬಾರ ಮಾಡುತ್ತಾಳೆ. ಮುಂದೆ ಕ್ರಿಶ. ೧೭೬೦ರಲ್ಲಿ ಗುಮ್ಮನಾಯಕನ 
ಪಾಳ್ಯದಮೇಲೆ ದಂಡೆತ್ತಿಬಂದ ಹೈದರಾಲಿಯು ಕೋಟೆಯನ್ನು ಕೊಳ್ಳೆಹೊಡೆದು, ಬಹುಭಾಗ ನಾಶಪಡಿಸಿಹೋಗುತ್ತಾನೆ. 
ಕೋಟೆಯನ್ನು ಪುನರ್ನಿಮನಣಮಾಡಲು ಯತ್ನಿಸಿ, ನರಸಿಂಹನಾಯಕನನ್ನು ಇಂಗ್ಲೀಷ್‌ ಜನರಲ್‌ ಹ್ಯಾರಿಸ್‌ ನೊಡನೆ 
ಒಪುಂದ ಮಾಡಿಕೊಂಡು ಟಿಪ್ಪುವಿನ ವಿರುದ್ದ ಹೋರಾಡಲು ಪ್ರೇರೇಪಿಸಿದ 'ರಾಮಕ್ಕನಾಗತಿಯು ಹೋರಾಟದಲ್ಲಿಯೇ 
ಬದುಕನ್ನು ಸವೆಸುತ್ತಾಳ"”. 

ಬ್ರಿಟಿಷರೊಂದಿಗೆ ಹೋರಾಡಿದ ಮಹಿಳೆ ಎಂದ ಕೂಡಲೆ ನೆನಪಾಗುವುದು "ಕಿತ್ತೂರು ಚೆನ್ನಮ್ಮ'. ಇವಳ ಕುರಿತಾದ 


ಹಲವಾರು ಲಾವಣಿಗಳು, ವೀರಗಾಥೆ, ಚೌಪದಿ, ಕೋಲುಪದ ಮೊದಲಾದ ಜನಪದಗೀತೆಗಳು ಇವಳಿಗಿದ್ದ ಜನಪ್ರಿಯತೆಯನ್ನು 
ತಿಳಿಸುತ್ತವೆ. ಬೆಳಗಾವಿಯ ಬಳಿಯ ಕಾಕತಿಯ ದೇಸಾಯಿ ಧೂಳಪ್ಪಗೌರಡ ಮಗಳು ಚೆನ್ನಮ್ಮ ಮಲ್ಲಸರ್ಜ ದೇಸಾಯಿಯನ್ನು 


ವರಿಸಿ ಕಿತ್ತೂರಿನ ಕಿರಿಯರಸಿಯಾಗಿರುತ್ತಾಳ. ಚೆನ್ನಮ್ಮಳ ಮಗ ಹುಟ್ಟಿದ ಕೆಲವು ವರ್ಷಗಳಲ್ಲಿ ಮೃತನಾಗುತ್ತಾನೆ. ಇವಳ 
ಪತಿ ಮಲ್ಲಸರ್ಜನು ಮರಾಠರೊಂದಿಗಿನ ಯುದ್ದದಲ್ಲಿ ಬಂದಿಯಾಗಿ ಪೂನಾಗೆ ರವಾನಿಸಲ್ಲಡುತ್ತಾನೆ. ಮೂರುವರ್ಷಗಳ 
ತರುವಾಯ ಬಿಡುಗಡೆ ಹೊಂದಿ ಮರಳಿ ಬರುವಾಗ ದಾರಿಯಲ್ಲಿ ಮೃತನಾಗುತ್ತಾನೆ. ಈತನ ಹಿರಿಯ ರಾಣಿ ರುದ್ರಮ್ಮನ 
ಮಗ ಶಿವಲಿಂಗ ರುದ್ರಸರ್ಜನಿಗೆ ಕಿತ್ತೂರು ಸಂಸ್ಥಾನದ ಪಟ್ಟ ಕಟ್ಟಲಾಗುತ್ತದೆ. ಕೆಲಕಾಲ ರಾಜ್ಯವಾಳಿದ ರುದ್ರಸರ್ಜನು ಕ್ರಿ.ಶ. 
೧೮೨೪ರಲ್ಲಿ ಅಕಾಲಮರಣಕ್ಕೀಡಾಗುತ್ತಾನೆ. ವಾರಸುದಾರರಿಲ್ಲದ ಈತ ಸಾಯುವ ಮುನ್ನ "ಮಾಸ ಸಮರಡಿ ಗೌಡರ ಪುತ್ರ 
ಶಿವಲಿಂಗಪ ಸ್ರನನ್ನು ದತ್ತಕ ತೆಗೆದುಕೊಂಡಿರುತ್ತನೆ. ರುದಸರ್ಜನ : ತರುವಾಯ ಈತನ ಮಲತಾಯಿ ಚೆನ್ನ ಮ್ಮಳು ರುದ್ರಸರ್ಜನ 
ದತ್ತು ಪುತ್ತ ಶಿವಲಿಂಗಪ ಸನಿಗೆ ಪಟ್ಟ ಕಟ್ಟಿ ಅವನ ಪರವಾಗಿ ರಾಜ್ಯಭಾರ ನಡೆಸುತ್ತಾಳೆ. ರುದಸರ್ಜನು ಮರಕಕ ಬೀತಿಯಿಂದ 


೧೫೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಬ್ರಿಟಿಷರೊಂದಿಗೆ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತಾನೆ. ಈ ಹಿನ್ನೆಲೆಯಲ್ಲಿ ಆಡಳಿತದಲ್ಲಿ ತಲೆದೂರಿಸಿದ ಬ್ರಿಟಿಶರು 
ಈ ದತ್ತಕವನ್ನು ಫಂನೀಕರಿಸಲಾಗಡೆಂದುನ ತಗಾದೆ ತೆಗೆಯುತ್ತಾರೆ. ಇದೇ ಕಿತೂರು ಕದನಕ್ಕೆ ನಾಂದಿಯಾಗುತ್ತದೆ. ಮೊದಲನೆಯ 
ಯುದ್ಧದಲ್ಲಿ ಚೆನ್ನಮ್ಮ ಗೆದ್ದರೂ, ಎರಡನೆಯ ಬಾರಿ ಮೋಸದಿಂದ ಇವಳನ್ನೂ `ಇವಳ ಸೊಸೆ ವೀರಮಳನ್ನೂ ಬಂಧಿಸಲಾಗುತ್ತದೆ 
ಹಾಗೂ $ತೂರು ಸಂಸ್ಥಾನವನ್ನು ಬ್ರಿಟಿಶ್‌ ಸರ್ಕಾರದಲ್ಲಿ ಲೀನಗೊಳಿಸಲಾಗುತದೆ. ಮಲ್ಲಸರ್ಜನು ಫಕಾಲು ಮರಾಠರ 
ಬಂಧಿಯಾಗಿ, ಅದಕ್ಕೂ ಮುನ್ನ ಕೆಲ ಕಾಲ ಟಿಪ್ಪುವಿನ ಬಂಧಿಯಾಗಿರುತಾನೆ. ಮಲ್ಲಸರ್ಜನಿಲ್ಲದ ವೇಳೆಯಲ್ಲಿ ಚೆನ್ನಮ್ಮಳೇ 
ಆಡಳಿತವನ್ನು ನಿಭಾಯಿಸುತ್ತಾಳ. ಇಂತಹ ಒಂದು ಸಂದರ್ಭದಲ್ಲಿ ಕಿತ್ತೂರನ್ನು ಕೆಣಕಿದ ನೆರೆಯ ಬೆಳವಡಿಯ ಬೊಮ್ಮಪ್ಪ 
ದೇಸಾಯಿಯ ವಿರುದ್ದ ಚೆನ್ನಮ್ಮಳು ನಡೆಸಿದ ಯುದ "ಕರಿಯಾತಿ ಕಾಳಗ' ಮೊದಲಾದ ಕಾವ್ಯಗಳಲ್ಲಿ ದಾಖಲಾಗಿದೆ 
ಇಂತಹ ಕೆಲವು ಪ್ರಸಂಗಗಳು ಇವಳ ಆಡಳಿತ, ಯುದ್ಧ, ಪ್ರಜಾಪಾಲನೆ ಮೊದಲಾದ ವಿಚಾರಗಳನ್ನು ತಿಳಿಸುತ್ತದೆ. ಆದರೂ, 
ಬ್ರಿಟಿಷರಿಂದ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಇವಳು ವಿಫಲಳಾದದ್ದು ದುರಂತವಾಗಿದೆ. 
ಕಿತ್ತೂರನ್ನು ವಶಪಡಿಸಿಕೂಂಡಂತೆ ಬ್ರಿಟಿಶರು ಇನ್ನೂ ಹಲವಾರು ಸಣ್ಣಪುಟ್ಟ ಪಾಳೆಯಗಾರರ ಆಡಳಿತ ಪ್ರದೇಶಗಳನ್ನು 
ವಶಪಡಿಸಿಕೊಳ್ಳುತ್ತಾರೆ. ಅವುಗಳಲ್ಲಿ ಹರಪ್ಪನಹಳ್ಳಿ ಪಾಳೆಯಪಟೂ ಒಂದು. ಈ ಮನೆತನದ ಸೋಮಮ್ಮಾಜಿಯು ತನ್ನ 
ದತ್ತು ಮಗ ಬಸ್ಪಪನಾಯಕನು ಟಿಪುವಿನ ಸೆರೆಯಲ್ಲಿ ಬಂಧಿಯಾದಾಗ, ಬಸಪುನಾಯಕನ ಹೆಸರಿನಲ್ಲಿ ದತ್ತು ಡದು 
ಎರಡನೆಯ ಸೋಮಕೇಖರನಾಯಕನೆಂದು ನಾಮಕರಣ ಮಾಡಿ, ಆತನಿಗೆ ರಾಜ್ಯದ ಪಟ್ಟವನ್ನು ಕಟ್ಟುತ್ತಾಳೆ. "ಕಿತ್ತೂರಿನ 
ಪಾಳಯ ಪಟ್ಟಿನಂತೆಯೇ ಇವರೂ ಕೂಡ ಟಿಪ್ಪುವಿನ ಭಯಕ್ಕೆ ಬ್ರಿಟಿಷರಿಂದ ಸಹಾಯ ನಿರೀಕ್ಷಿಸುತ್ತಾರೆ. ಆದರೆ ಟಿಪುುವಿನ 
ಮರಣಾನಂತರ ಬ್ರಿಟಿಶರು ಇವರ ರಾಜ್ಯವನ್ನು ಸುಪರ್ದಿಗೆ ತೆಗೆದುಕೊಂಡು ಈ ಎರಡನೆಯ ಸೋಮಶೇಖರ ನಾಯಕನಿಗೆ 
ಮಾಸಾಶನ ನೀಡಲು ಮುಂದಾದಾಗ, Wend ಬ್ರಿಟಿಶರ ವಿರುದ್ದ ಪ್ರ ಪ್ರತಿಭಟಿಸಿ ವಿಫಲನಾಗಿ, ಅವರ ಸೆರೆಗೆ ಸಿಲುಕುತ್ತಾನೆ. 
ಇವನ ಪರವಾಗಿ ಇವನ ಮಡದಿ ನೀಲಮ್ಮಾಜಿ ಇವನು ಅಸುನೀಗುವವರೆಗೂ ಇವನ ಹೆಸರಿನಲ್ಲಿ ಆಡಳಿತ ನಡೆಸುತಾಳೆ. 
ನ್‌ ಇವಳಿಗೆ ದತ್ತು ಸ್ಟೀಕರಿಸಿ ಉತ್ತರಾಧಿಕಾರಿಯನ್ನು ನೇಮಿಸುವ ಅಧಿಕಾರ ಸಿಗುವುದಿಲ್ಲ. ಅಲ್ಲದೆ ಇವಳ ಪತಿಯ 
ಣಾನಂತರ ಸೀ ಆಡಳಿತಕ್ಕೆ ಬಿಟೀಶರು ಒಪುದೆ ಜಪ ಆಳ್ಳಿಕೆಯ ಪ್ರದೇಶಗಳನ್ನು ಕ್ರಿ.ಶ. ೧೮೨೫ರಲ್ಲಿ ತಮ್ಮ ರಾಜ್ಯದಲ್ಲಿ 
ee "ನೀಲಮ್ಯಾಜಿ ಆಳಿಕೆಯ ಕಾಲದೆ ಕೆಲವು ದಾಖಲೆಗಳನ್ನು ಸರ್ಕಾರಿ ಕಚೇರಿಯ ಕಡತಗಳಲ್ಲಿ 
ದಾಖಲಾಗಿರುವುದನ್ನು ಗಮನಿಸಬಹುದು. 


ಬ್ರಿಟೀಶರ ಕೈ ಕೆಳಗೆ ಹೆಸರಿಗೆ ಮಾತ್ರ ಆಡಳಿತ ನಡೆಸಿದವರು 


ಕರ್ನಾಟಕದ ಹಲವಾರು ಪಾಳೆಯಪಟ್ಟುಗಳು ಹೈದರಾಲಿ, ಟಿಪ್ಪುವಿನ ಭಯದಿಂದ ಮರಾಠ, ಬ್ರಿಟಿಷರಿಂದ ಸಹಾಯ 
ಪಡೆಯಲು ಮುಂದಾಗಿ ಒಂದು ತೊಂದರೆಯಿಂದ ಮತ್ತೊಂದು ತೊಂದರೆಗೆ ಸಿಲುಕಿರುವುದನ್ನು ಗಮನಿಸುತ್ತೇವೆ. ಈ 
ಪಕಾರವಾಗಿ ಬ್ರಿಟೀಶರ ಕೈಕೆಳಗೆ ಕೆಲವು ಪಾಳಯಪಟ್ಟು ಬಂದಂಥಹ ಸಂದರ್ಭದಲ್ಲಿ ಕೂಡ, ಮಹಿಳೆಯರು ಆಡಳಿತಾಧಿಕಾರ 
ನಡೆಸಿದ್ದಾರೆ. ಆದರೆ, ಇಂತಹ ಸಂದರ್ಭದಲ್ಲಿ ಬ್ರಿಟಿಷರು ವಿಧಿಸಿದ ಹಲವು ಷರತ್ತುಗಳನ್ನು ಹಾಗೂ ಅವರ ಅಧೀನತೆಯನ್ನು 
ಒಪ್ಪಿಕೊಂಡು ನಡೆಸಿದ ಆಡಳಿತವಾಗಿದೆ. ಹೀಗೆ ಆಳ್ಗಿಕೆ ನಡೆಸಿದವರಲ್ಲಿ, ಮಾಸ್ತಿನಾಡಿನ ಪಾಳಯಗಾರ ಮನೆತನದ ಇಬ್ಬರು 
ನಾಗತಿಯರು ಸುಮಾರು ೧೬ ವರ್ಷಗಳ ಕಾಲ ಆಳ್ಳಿಕೆ ನಡೆಸಿದ್ದಾರೆ. (ಕೋಲಾರ ಜಿಲ್ಲಾ ಗೆಜಿಟಿಯರ್‌ (೧೯೬೮, ಪು. 
೫೪೬) ಈ ಮನೆತನದ ನಾಲ್ಕನೆಯ ಕೆಂಪೇಗೌಡನ ಕಾಲಕ್ಕೆ ಇವರ ಆಳ್ಗಿಕೆಯ ಪ್ರದೇಶವು ಹೈದರನ ವಶವಾಗುತ್ತದೆ. ರಾಜ್ಯ 
ಕಳೆದುಕೊಂಡ ಈತ ಬ್ರಿಟೀಶ್‌ರ ಜೊತೆ ಸೇರಿ ಮೈಸೂರು ಯುದ್ದಗಳಲ್ಲಿ ಅವರಿಗೆ ಸಹಾಯ ನೀಡುತ್ತಾನೆ. ನಾಲ್ಕನೆಯ 
ಮೈಸೂರು ಯುದ್ಧಾನಂತರ ಇವರ ಸಂಸ್ಥಾನವನ್ನು ಕೈವಶ ಮಾಡಿಕೊಂಡ ಬ್ರಿಟೀಶರು, ಕೆಲವು ಪ್ರದೇಶಗಳ ಅಧಿಕಾರ 
ಮಾತ್ರ ನೀಡಿರುತ್ತಾರೆ. ಈ ನಾಲ್ಕನೆಯ ಕೆಂಪೇಗೌಡನ ನಂತರ ಈತನ ಮಗ ತಿಮ್ಮಯ್ಯ ಅಧಿಕಾರ ವಹಿಸಿಕೊಂಡರೂ 
ಅಲ್ಲಾವಧಿಯಲ್ಲಿ (ಕ್ರಿಶ. ೧೮೪೪) ಮರಣ ಹೊಂದುತ್ತಾನೆ. ಇವನಿಗೆ ಮಕ್ಕಳಿಲ್ಲದ ಕಾರಣ ಇವನ ಇಬ್ಬರು ಮಡದಿಯರಲ್ಲಿ 
ಸಂಜೀವಮ್ಮ ಇವನ ನಂತರ ಕ್ರಿಶ. ೧೮೪೯ರ ವರೆಗೆ ಐದು ವರ್ಷಗಳ ಕಾಲ ಆಳ್ಗಿಕೆ ನಡೆಸುತ್ತಾಳೆ. ಇವಳ ನಂತರ 
ಮತ್ತೊಬ್ಬ ಮಡದಿ ವೀರಮ್ಮಣ್ಣಿ ಎಂಬುವವಳು ಹನ್ನೊಂದು ವರ್ಷಗಳ ಕಾಲ ಆಳ್ಳಿಕೆ ನಡೆಸುತ್ತಾಳೆ. ಮುಂದೆ ತಿಮ್ಮಯ್ಕನ 
ಸಹೋದರಿಯ ಮಗ ಕೆಲ ಕಾಲ ಈ ಪಾಳೆಯ ಪಟ್ಟಿನ ಅಧಿಕಾರ ವಹಿಸಿಕೊಳ್ಳುತ್ತಾನೆ. 


ಹದಿನೇಳನೆಯ ಶತಮಾನದಲ್ಲಿ ಸುಗುಟೂರು ಮನೆತನ ಊರ್ಜಿತವಾಗಲು ಹಲಸಮ್ಮನಂತಹ ಮಹಿಳೆ 
ಕಾರಣಳಾದಳೆನ್ನು ವುದನ್ನು ಈ ಹಿಂದೆಯೇ ಗಮನಿಸಿದ್ದೇವೆ. ಮುಂದೆ ೧೭೫೮ರಲ್ಲಿ ಹೈದರಾಲಿ ಆನೇಕಲ್ಲನ್ನು ಗೆದ್ದು ಈ 


ಇತಿಹಾಸ ದರ್ಶನ: ಸಂ. ಹ೬ಿ/೨೦೨೧ ೧೫೫ 


ಮನೆತನದ ತಮ್ಮೇಗೌಡನೆಂಬ ನಾಯಕನನ್ನು ಸೆರೆಮನೆಯಲ್ಲಿರಿಸುತ್ತಾನೆ. ೧೭೯೧ರಲ್ಲಿ ಬ್ರಿಟಿಷರು ಬೆಂಗಳೂರನ್ನು 
ವಶಪಡಿಸಿಕೊಂಡಾಗ ಸೆರೆಮನೆಯಲ್ಲಿದ್ದ ಈತನನ್ನು ಬಿಡುಗಡೆಗೊಳಿಸಿ, ಇವನ ಮಗ ಮುಮ್ಮಡಿ ಐಮಗೌಡನಿಗೆ ಆಳ್ಳಿಕೆಗೆ 
ಅವಕಾಶ ನೀಡುತ್ತಾರೆ. ಕ್ರಿಶ. ೧೭೯೩ರಲ್ಲಿ ಸಂತಾನವಿಲ್ಲದ ಐಮಗೌಡ ಮಡಿದಾಗ, ಈತನಿಗೆ ಗೌರಮ್ಮ ಚೆನ್ನಮ್ಮ ಚಿಕ್ಕಮ್ಮನೆಂಬ 
ಮೂವರು ಮಡದಿಯರಲ್ಲಿ ಹಿರಿಯಳಾದ ಗೌರಮ್ಮಳು ಹೋರಾಟ ನಡೆಸಿ ಅಧಿಕಾರ ಪಡೆದುಕೊಳ್ಳುತ್ತಾಳ. ಬ್ರಿಟಿಷರು 
ಕೈಗೊಳ್ಳುವ ಯುದ್ಧಗಳಿಗೆ ಸಹಾಯಕರಾಗಿರಬೇಕೆಂಬ ಮೊದಲಾದ ಷರತ್ತನ್ನು ಹಾಕಿ ಬ್ರಿಟಿಶ್‌ ಅಧಿಕಾರಿ ಕರ್ನಲ್‌ ಅಲೆಕ್ಲಾಂಡರ್‌ 
ರೀಡನು; ಮದಾಸ್‌ ಪೆ ಪೆಸಿಡೆನಿಯ ಸ್ಥಳವಾದ ಕೃಷ್ಣಗಿರಿಯಲ್ಲಿ Ne: ಮಾಡಿ ಆ ಸ್ಥಳದ ಆಸುಪಾಸಿನ ಸ್ಥಳಗಳಾದ 
ಪಾಲ್ಟೋಡು, ಮಾರಂಡನಹಳ್ಳಿ ಮು೦ತಾದ ಸ್ಥಳಗಳನ್ನು ಆಕೆಯ ವಶಕ್ಕೆ ನೀಡಿರುತ್ತಾನೆ. ಅನೇಕ ದಾಖಲೆಗಳಲ್ಲಿ ಈಕೆಯನ್ನು 
ದೊರೆಸಾನಿ ಎಂದು ಸಂಬೋಧಿಸಿರುವುದು" ಕಂಡುಬರುತದ. ಮಕ್ಕಳಿಲ್ಲದ ನಾಗತಿ ಗೌರಮ್ಮಳು ಚಿಕ್ಕರಾಯ Me 
ಹೆಸರಿನ ಬಾಲಕನನ್ನು ದತ್ತು ಸ್ನೀಕಾರ ಮಾಡಿಕೊಂಡು, ಆನೇಕಲ್‌ ಸಂಸ್ಥಾನದ ಉತ್ತರಾಧಿಕಾರಿಯನ್ನಾಗಿ” ನೇಮಿಸುತ್ತಾಳ. 
ಆದರೆ ಮುಂದೆ ಕ್ರಿಶ. ೧೮೦೦ರಲ್ಲಿ ದಿವಾನ್‌ ಪೂರ್ಣಯ್ಯನ ನೇತೃತ್ವದ ಮೈಸೂರು ಸರ್ಕಾರದೊಳಗೆ ಇವಳ ಆಳ್ಗಿಕೆಯ 
ಭಾಗವನ್ನು ವಿಲೀನಗೊಳಿಸಿಕೂಳ್ಳಲಾಗುತ್ತದೆ. ಪಾಳೆಯಪಟ್ಟನ್ನು ಉಳಿಸಿಕೊಳ್ಳಲು ಮೈಸೂರು ಸರ್ಕಾರದೊಂದಿಗೆ 
ಹೋರಾಡುತ್ತಾಳಾದರೂ ಹೋರಾಟ ಫಲಿಸದೆ, ಸರ್ಕಾರ ಕೊಡುವ ಪಿಂಚಣಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತದೆ". 


ಬ್ರಿಟಿಶರ ನೀತಿಯಿಂದಾಗಿ ಹಲವಾರು ಪಾಳಯಪಟ್ಟುಗಳು ಕೊನೆಗೊಳ್ಳುವಂತಾಗುತ್ತದೆ. ಆದರೆ ಇದಕ್ಕೆ ಅಪವಾದವೆನ್ನುವಂತೆ 
ಒಂದೆರಡು ಪ್ರಸಂಗಗಳಲ್ಲಿ ದತ್ತು ಪಡೆದುಕೊಳ್ಳಲು ಹಾಗೂ ಉತ್ತರಾಧಿಕಾರಿಯನ್ನು ನೇಮಿಸಲು ಅನುಮತಿಯಿತ 
ಸಂದರ್ಭಗಳನ್ನೂ ಕಾಣಬಹುದು. ಅವುಗಳಲ್ಲಿ ಡಂಬಳದ ದೇಸಾಯಿಣಿಗೆ ಕೊಟ್ಟ ಅನುಮತಿ ವಿಶೇಷವೆನಿಸುತ್ತದೆ. ಕ್ರಿಶ. 
೧೮೦೦ರಲ್ಲಿ ನ ಸೈನ್ಯದೊಡನೆ ಸೇರಿ ಡಂಬಳದ ವೆಂಕಪ್ಪ ದೇಸಾಯಿಯೊಡನೆ ಸಮರ ಸಾರಿದ ಬಿಟೀಶರು 
ಡಂಬಳ ಕೋಟೆಯನ್ನು Li ವೆಂಕಪುದೇಸಾಯಿಯನ್ನು ಸೆರೆ ಹಿಡಿಯುತ್ತಾರೆ. ಬ್ರಿಟಿಶ್‌ ಅಧಿಕಾರಿಯಾಗಿದ್ದ 
ಕರ್ನಲ್‌ ವೆಲ್ಲೆಸ್ಸಿಯು 'ಪೆಂಕಪದೇಸಾಯಿಯನ್ನು ಗಲ್ಲಿಗೇರಿಸಲು ಆದೇಶ ನೀಡುತ್ತಾನೆ. “ಕಲ ಕಾಲದ ನಂತರ ತಾನು 
ಮಾಡಿದ್ದು ತಪ್ಪೆಂದು ಪಶ್ಲಾತಾಪಪಟ್ಟ ವೆಲ್ಲೆಸ್ಲಿಯು ತಾನು ಇಂಗ್ಲೆಂಡಿಗೆ ಹಿಂದಿರುಗುವ ಮುನ್ನ ವೆಂಕಪುನಾಯಕನ ಹೆಂಡತಿಯು 
ದತ್ತಕ ತೆಗೆದುಕೊಳ್ಳುವುದಕ್ಕೂ, ಆ ಹುಡುಗನು ಡಂಬಳದ ಬಹದ್ದೂರ ದೇಸಾಯಿ ಎಂಬ ಬಿರುದನ್ನೂ, ದೇಸಗತಿಯ 
ಹಕ್ಕುದಾರಿಕೆಯನ್ನು ಪಡೆಯುವುದಕ್ಕೂ ಸಮ್ಮತಿಸಬೇಕೆಂದು ಅನುಮತಿ ಪತ್ರ ಬರೆದಿಟ್ಟು ಹೋಗುತ್ತಾನೆ. ಈ ಪ್ರಕಾರ 
ವೆಂಕಪನಾಯಕನ ವಿಧವೆ ಮಡದಿ ಮಥುರಾಬಾಯಿಯು ಶಿವಪ್ಪ ಎಂಬುವನನ್ನು ದತ್ತು ತೆಗೆದುಕೊಂಡು ಉತ್ತರಾಧಿಕಾರಿಯನ್ನಾಗಿ 
ನೇಮಿಸುತ್ತಾಳ"್‌ ಧಾರವಾಡದ ಆಡಳಿತ ವಹಿಸಿಕೊಂಡ ಥ್ಯಾಕರೆ ಇದಕ್ಕೆ ವಿರೋಧ ವ್ಯಕ್ತ ಪಡಿಸಿದರೂ, ಚಾಫ್ಲಿನ್ನನು, 
ವೆಲ್ಲಸ್ತಿಯ ಅನುಮತಿಯನ್ನು ಅನುಮೋದಿಸಿ, ಇವಳ ಆಳ್ಗಿಕೆಗೆ ಸಹಕರಿಸುತ್ತಾನೆ. 


ಸಂತೆಬೆನ್ನೂರು ಪಾಳೆಯಗಾರರವಂಶದಲ್ಲಿ ಮೊದಲನೆಯ ಸರ್ಜಾ ಹನುಮಪ್ಪ ನಾಯಕನ ನಂತರ ಪಾಳಯ 
ಪಟ್ಟನ್ನು ವಶಪಡಿಸಿಕೊಂಡ ಬ್ರಿಟಿಶರು ಮಾಶಾಸನವನ್ನು ಕೊಟ್ಟು ಹೆಸರಿಗೆ ಮಾತ್ರ ಪಾಳೆಯಪಟ್ಟು ಉಳಿಯುವಂತೆ 
ಮಾಡಿರುತ್ತಾರೆ. ಆನಂತರ ಈ ಮನೆತನದಲ್ಲಿ ಹಲವರು ನಾಯಕ ಪಟ್ಟಕ್ಕೆ ಬಂದರು. ಮೂರನೆಯ ಸರ್ಜಾ ಹನುಮಪ್ಪ 
ನಾಯಕನಿಗೆ ಮಕ್ಕಳಿರಲಿಲ್ಲದ ಕಾರಣ ಅವನ ಮರಣಾನಂತರ ಆತನ ಮೂರನೆಯ ಮಡದಿ ಯಶೋದಮ್ಮ ನಾಗತಿಯು 
ತ್ರ ಪಾಳಪಟ್ಟಿನ ಅಧಿಕಾರ ವಹಿಸಿಕೊಳ್ಳುತ್ತಾಳೆ. ಅವಳು ಒಂದು ಗಂಡು ಹಾಗೂ ಒಂದು ಹೆಣ್ಣುಮಗುವನ್ನು ದತ್ತು 
ತೆಗೆದುಕೊಳ್ಳುತ್ತಾಳಾದರೂ ಉತ್ತರಾಧಿಕಾರಿಗೆ ಪಟ್ಟಕಟ್ಟುವ ಮುನ್ನವೇ ಅವರು ಅಕಾಲಮರಣಕ್ಕೆ ತುತ್ತಾಗುತ್ತಾರೆ. ಇವಳು 
ತನ್ನ ಆಸ್ಲಿಯನ್ನು ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠಕ್ಕೆ ಸೇರುವಂತೆ ಬರೆದು ನಿಧಳಾಗುತ್ತಾಳ"”. 


ಕರ್ನಾಟಕದಲ್ಲಿ ಮರಾಠ ಮಹಿಳೆಯರ ಅಧಿಕಾರ 


ಉತ್ತರ ಭಾರತದಲ್ಲಿ ಆಳಿಕೆ ನಡೆಸುತ್ತಿದ್ದ ಮೊಗಲರನ್ನು ಎದುರಿಸಿ, ಅವರ ಪ್ರಬಲ ಶತ್ರುಗಳಾಗಿ ಬೆಳದ ಮರಾಠರು 
ದಕ್ಷಿಣಭಾರತದ ಹಲವು ರಾಜ್ಯಗಳ ಮೇಲೆ ದಂಡೆತ್ತಿಬಂದು, ಕೆಲವು ಪಾಳೆಯಗಾರರ ಒಳಜಗಳಗಳ ಲಾಭವನ್ನು ಪಡೆಯುತ್ತಾ, 
ಕಪ್ಪಕಾಣಿಕೆಗಳನ್ನು ಪಡೆಯುತ್ತಿದ್ದುದಲ್ಲದೆ, ಕೆಲವು ರಾಜ್ಯಗಳನ್ನು ತಮ್ಮ ಅಧೀನದಲ್ಲಿ ಇರಿಸಿಕೊಂಡಿದ್ದರು. ಇಂತಹ ಸಂದರ್ಭಗಳಲ್ಲಿ 
ಮರಾಠ ಮಹಿಳೆಯರು ಕೆಲವು ಪ್ರದೇಶಗಳಲ್ಲಿ ಆಳ್ಗಿಕೆ ನಡೆಸಿದ್ದಾರೆ. ಕೆಲವರು ತಾವೇ ಸ್ವತಃ ಆಡಳಿತ ನಡೆಸಿದರೆ ಮತ್ತೆ 
ಕೆಲವು ಮಹಿಳೆಯರ ಹೆಸರಿನಲ್ಲಿ ಇತರರು ಆಳ್ಗಿಕೆ ನಡೆಸಿದ್ದಾರೆ. ಬೆಂಗಳೂರು ಕೆಲಕಾಲ ದೀಪಾಬಾಯಿ ಎಂಬ ಮಹಿಳೆಯ 
ಆಳಿಕೆಯಲ್ಲಿ ಇತ್ತು ಎಂದು ಕೆಲವು ದಾಖಲೆಗಳು ತಿಳಿಸುತ್ತವೆ. ಶಿವಾಜಿಯು ೧೬೭೭ರಲ್ಲಿ ಬೆಂಗಳೂರನ್ನೂ ಸೇರಿದಂತೆ 


೧೫೬ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಪ್ರದೇಶಗಳನ್ನು ಗೆದ್ದುಕೊಂಡ ಸಂದರ್ಭದಲ್ಲಿ ಬೆಂಗಳೂರನ್ನು ತನ್ನ ಅತ್ತಿಗೆ 
(ಬಕೋಜಿಯ " ಪ ತ) ದೀಪಾಬಾಯಿಗೆ ರದಗೊರೆಯಾಗಿ ನೀಡುತ್ತಾನೆ”. ಶಿವಾಜಿಯ ee 
ದೀಪಾಬಾಯಿಯ ವಶದಲ್ಲಿದ್ದ ಈ ಪ್ರದೇಶವನ್ನು ಮುಂದೆ ಶಿವಾಜಿಯ ಮಗ ಸಾಂಭಾಜಿಗೆ ವಶಪಡಿಸಿಕೊಂಡಿದ್ದಾನೆ. 
ಅಣ್ಣಾಜಿ ದತ್ತು ಶಿವಾಜಿ, ಸಾರಿಭಾಜಿಯರು ಕಲಘಟಗಿ, ಮಿಶ್ರಕೋಟಿ, ಹುಬ್ಬಳ್ಳಿ, ಕಂದಗೋಳ, ಶಿಗ್ಗಾಂವಿ ಮೊದಲಾದ 
ಪ್ರದೇಶಗಳನ್ನು ವಶಪಡಿಸಿಕೊಂಡಾಗ, ಕ್ರಿ.ಶ. ೧೭೫೬ರಲ್ಲಿ ಧಾರವಾಡ ಕೋಟೆಯನ್ನು ಘೋರ್ಪಡೆಯ ಹೆಂಡತಿಯೂ 
ಪೇಶ್ವೆಯ ಪ್ರೀತಿಯ ಸೋದರತ್ತೆಯೂ ಆದ ಅನೂಬಾಯಿಯ ಗೌರವಾರ್ಥ ಕೊಡಲಾಯಿತು. ಇಲ್ಲಿ 
ಕೆಲಕಾಲ ಈಕೆಯೊಂದಿಗೆ ಪತಿ ವಿಶಲ್‌ ವಿಶ್ರಾಮ ಘೋರ್ಪಡೆ ಆಳಿಕೆ ನಡೆಸುತ್ತಿದ್ದನೆಂದು ತಿಳಿದು ಬರುತ್ತದೆ. ಇಂತಹ 
ಸಂದರ್ಭದಲ್ಲಿ ಮಹಿಳೆಯರಿಗೆ ಇತರರು ನೀಡಿದ ಗೌರವಾದರಗಳು ಮಾತ್ರ ಕಂಡು ಬರುತ್ತದೆ, ಮಹಿಳೆಯರ ಶಕ್ತಿ 
ಸಾಮರ್ಥ್ಯಕ್ಕೆ ಅವಕಾಶ ದೊರಕಿರುವುದಿಲ್ಲ. ಆದರೆ ಕೆಲವು ಮರಾಠ ಮಹಿಳೆಯರು ತಮ್ಮ ಸ್ವಯಂ ಸಾಮರ್ಥ್ಯದಿಂದ ಆಳ್ಳಿಕೆ 
ಕೈಗೊಂಡಿರುವುದನ್ನೂ ಕಾಣಬಹುದು. 

ಅಂದಿನ ಅಚ್ಚ ಕನ್ನಡ ಪ್ರದೇಶವಾಗಿದ್ದ ಕೂಲ್ಲಾಪುರವನ್ನು ಶಿವಾಜಿಯ ಸೊಸೆ ತಾರಾಬಾಯಿ ಕೆಲವು ಕಾಲ ಆಳ್ಗಿಕೆ 
ನಡೆಸಿದ್ದಾಳೆ. ಇದೇ ರೀತಿ ಶಿವಾಜಿಯ ಹಿರಿಯ ಮಗ ಸಾಂಭಾಜಿಯ ಮಡದಿ ದೊಡ್ಡಬಳ್ಳಾಪುರದ ಸುತ್ತಮುತ್ತಲಿನ 
ಪ್ರದೇಶಗಳಲ್ಲಿ ಕೆಲಕಾಲ ಆಳ್ಳಿಕೆ ನಡೆಸಿದ ದಾಖಲೆಗಳಿವೆ. ೧೬೫೪ರಲ್ಲಿ ಸಾಂಭಾಜಿಯು ಹತನಾದಮೇಲೆ ಈತನ ಮಡದಿ 
ಜಯತಾಯಾಬಾಯಿಯು ಕೋಲಾರದ ಸುತ್ತಮುತ್ತಲ ಪ್ರದೇಶದಲ್ಲಿ ಆಡಳಿತವನ್ನು ಮುಂದುವರೆಸಿದ್ದಾಳೆ. ಇವಳ ಮೂರು 
ಶಾಸನಗಳು ಈ ಭಾಗದಲ್ಲಿ ದೊರೆತಿದ್ದು, ಕ್ರಿಶ. ೧೬೬೬ಕ್ಕೆ ಸೇರಿದ ದಾನಶಾಸನ*” ಹಾಗೂ ಕ್ರಿಶ. ೧೬೯೩ಕ್ಕೆ ಸೇರಿದ 
ಇವಳ ಮರಣದ ದಿನವನ್ನು ತಿಳಿಸುವ ಶಾಸನದ” ಕಾಲದ ನಡುವಿನ ಸುಮಾರು ೨೭ ವರ್ಷಗಳ ಕಾಲ ಇವಳು 
ಆಳಿಕೆಯಲ್ಲಿ ತೊಡಗಿದ್ದಳಂದು ಗುರುತಿಸಬಹುದಾಗಿದೆ. ಇವಳ ಕಾಲದಲ್ಲಿ ಶಂಕರಯ್ಯ ಎನ್ನುವವನಿಗೆ ನೆತ್ತರು ಕೊಡುಗೆಯಾಗಿ 
ಭೂಮಿಯನ್ನು ಕೊಟ್ಟಿರುವ ಶಾಸನವನ್ನು"* ಗಮನಿಸಿದರೆ, ಇವಳ ಆಳ್ಲಿಕೆಯ ಕಾಲದಲ್ಲಿ ಯುದ್ದ ಸಂಭವಿಸಿರುವುದೂ 
ತಿಳಿದುಬರುತ್ತದೆ. 

ಶಿವಾಜಿಯ ಕಾಲದಲ್ಲಿ ಕರ್ನಾಟಕದ ಹಲವು ಮಹಿಳಯರ ಸಾಹಸವನ್ನು ಗಮನಿಸಬಹುದು. ಅಂದಿನ ಕಾಲದಲ್ಲಿ 
ಮಹಿಳಾ ಸೈನ್ಯ ಇದ್ದುದು ತಿಳಿದು ಬರುತ್ತದೆ. ಬೆಳವಡಿ ಎಂಬ ಸಣ್ಣ ಪ್ರಾಂತ್ಯದ ಆಡಳಿತ ನಡೆಸುತ್ತಿದ್ದ ಈಶಪ್ರಭುವಿನ ಮಡದಿ 
ಮಲ್ಲಮ್ಮ ಇಂತಹ ಸ್ತೀ ಸೈನ್ಯ ಕಟ್ಟ ಹೋರಾಡಿದ ಮಹಿಳೆಯಾಗಿದ್ದಾಲೆ. ಇವಳನ್ನು ಕುರಿತು ಮರಾಠ ಬಖ್ಯೆ ರುಗಳು ವಿಭಿನ್ನ 
ರೀತಿಯ ಮಾಹಿತಿ ಫೈಡದರೆ, ಇವಳ ಆಸ್ಥಾನದಲ್ಲಿಯೇ ಇದ್ದ ಶ್ರೀನಿವಾಸ ವರ ಮುತಾಲಿಕ್‌ ಎನ್ನು ಹಪ "ಬೆಳವಡಿ 
ಮಲ್ಲಮ್ಮನ ಸಮರೋತ್ಸವ' ಎಂಬ ಕೃತಿಯನ್ನು ರಚಿಸಿ, ಇವಳ 'ಜೀವಿತಾವಧಿಯಲ್ಲಿಯೇ ಇವಳ ಸಂಪೂರ್ಣ ಇತಿಹಾಸವನ್ನು 
ದಾಖಲಿಸಿದ್ದಾನೆ. ಈ ಕೃತಿಯನ್ನು ಅಂದಿನ ಕೊಲ್ಲಾಪುರವನ್ನು ಆಳುತ್ತಿದ್ದ ಶಿವಾಜಿಯ ಸೊಸೆ ತಾರಾಬಾಯಿಯ ಆಸ್ಥಾನದಲ್ಲಿ, 
ಮರಾಠ ಅಧಿಕಾರಿಗಳ ಎದುರು ಓದಲಾಗಿತ್ತು ಎನ್ನುವುದೊಂದು ಈ ಕೃತಿ ಹಾಗೂ ಬೆಳವಡಿಯ ಮಲ್ಲಮ್ಮನಿಗೆ ಸಂದ 
ಗೌರವವಾಗಿದೆ. ಇದರಲ್ಲಿ ಮಲ್ಲಮ್ಮಳು ಶಿವಾಜಿಯನ್ನು ಮಣಿಸಿದ ವಿಚಾರ ವಿಸ ಸ್ಪತವಾಗಿ ಬಣ್ಣಿತವಾಗಿದೆ”. 


ಕರ್ನಾಟಕದ ಇತಿಹಾಸದಲ್ಲಿ ಮಹಿಳಾ ಆಳ್ಗಿಕೆ ಎಂದಾಗ ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ ಕೆಳದಿ ಚೆನ್ನಮ್ಮ 
ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಧ್ಯಯನಕ್ಕೆ ಒಳಗಾಗಿರುವ ಅಬ್ಬಕ್ಕ, ಚನ್ನ ಭೈರಾದೇವಿ ಮೊದಲಾದ ಬೆರಳೆಣಿಕೆಯ LR 
ಉಲ್ಲೇಖ ಮಾತ್ರ ಮುಖ್ಯವಾಗಿ ಏಿಂಜಿತವಾಗುತದೆ. ಇಂತಹ ಇನ್ನೂ ಅನೇಕ ಮಹಿಳೆಯರು ತಮ್ಮ ಪಾಳೆಯಪಟ್ಟನ್ನು 
ಉಳಿಸಿಕೊಳ್ಳಲು ನಾನಾ ಪರಿಯಲ್ಲಿ ಹೋರಾಟ ನಡೆಸಿರುವುದಕ್ಕೆ ಈ ಮೇಲಿನ ಕೆಲವು ಪ್ರಕರಣಗಳು ಸಾಕ್ಷಿಯಾಗಿವೆ. 
ಇಂತಹ ಮಹಿಳೆಯರ ಸಂಖ್ಯೆ ಅಪಾರವಾಗಿದೆ. ಒಂದೇ ರೀತಿಯ ಪ್ರಕರಣ ಅಥವಾ ಪರಿಸ್ಥಿತಿಯನ್ನು ವಿಭಿನ್ನ ಸಂದರ್ಭಗಳಲ್ಲಿ 
ಮಹಿಳೆಯರು ಎದುರಿಸಿದ ವಿಚಾರವನ್ನು ಇಲ್ಲಿ ತೌಲನಿಕವಾಗಿ ಗಮನಿಸಲು ಅವಕಾಶವಿದೆ. 

ಸಂಪೂರ್ಣವಾಗಿ ನಾಡು ನಾಶ ಹೊಂದಿದಮೇಲೆ ಕೂಡ ಹಲಸೂರಮ್ಮನಂತಹ ಮಹಿಳೆ ಪುನಃ ರಾಜ್ಯವನ್ನು 
ನಿರ್ಮಾಣ ಮಾಡಿದರೆ, ಕೆಲವರು ಪೂರ್ವಜರ ನಾಡನ್ನು ಉಳಿಸಿಕೊಳ್ಳಲು ಹೋರಾಡಿದ್ದಾರೆ. ಸಂಸ್ಥಾನದೊಳಗಿನ 
ಶತ್ರುಗಳಲ್ಲದೆ ಹೊರಗಿನ ಪ್ರಬಲ ವೈರಿಗಳೊಂದಿಗೆ ಒಟ್ಟೊಟ್ಟಿಗೆ ಹೋರಾಟ ನಡೆಸುವುದು ದೊಡ್ಡ ಸವಾಲಾಗಿರುವಾಗ, 
ಇದನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಕೆಲವರು ಹೋರಾಟಕ್ಕೆ ಇಳಿದರೆ, ಮತ್ತೆ ಕೆಲವರು ಒಪ್ಪಂದ ಮಾಡಿಕೊಂಡು ಆಳ್ಗಿಕೆ 
ನಡೆಸಿದ್ದಾರೆ. ಸಂಪೂರ್ಣ ಬದುಕನ್ನು ಹೋರಾಟಕ್ಕೇ ಮೀಸಲಿಟ್ಟವರೂ ಇದ್ದಾರೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೫೭ 


ಇಲ್ಲಿ ಗಮನಿಸಿರುವಂತೆ ಬಹುತೇಕ ಮಹಿಳೆಯರು ತಮ್ಮ ಪತಿಯನ್ನು ಕಳೆದು ಕೊಂಡ ನಂತರವೇ ರಾಜಕೀಯ 
ರಂಗಕ್ಕೆ ಪ್ರವೇಶಿಸಿದ್ದಾರೆ, ಅವಕಾಶ ಪಡೆದುಕೊಂಡಿದ್ದಾರೆ. ಕೇವಲ ರಾಜ್ಯಾಡಳಿತದ ಅವಕಾಶ ಪಡೆದ, ಅವಕಾಶಕ್ಕಾಗಿ 
ಹೋರಾಟನಡೆಸಿದ ಕೆಲವು ಪ್ರಮುಖ ಮಹಿಳೆಯರ ವಿಚಾರಗಳನ್ನು ಮಾತ್ರ ಇಲ್ಲಿ ಚರ್ಚಿಸಲಾಗಿದೆ. ಈ ವಿಷಯಕ್ಕೆ 
ಸಂಬಂಧಿಸಿದಂತೆ ಸಮಗ್ರ ಅಧ್ಯಯನ ನಡೆಯುವ ಅವಶ್ಯಕತೆ ಇದೆ. 


ಅಡಿ ಟಪ್ಪಣಿಗಳು 
೧. ಮುದ್ದು ಮೂಡುಬೆಳ್ಳೆ, ೨೦೧೧, ಮೂಲ್ವಿಯ ಸಾವಂತ ಅರಸರು ಇತಿಹಾಸಿಕ ಸಾಂಸ್ಕೃತಿಕ ನೋಟ, ಮೂಲ್ವಿ ಸೀಮೆ ಅರಮನೆ ಅಭಿವೃದ್ಧಿ 
ಸಮಿತಿ, ಪಡುಪಣಂಬೂರು. 
೨. ಶಾಮಶಾಸ್ಸಿ.ಆರ್‌(ಸಂ), ೧೯೭೩, ಲಿಂಗಣ್ಣ, ಕೆಳದಿನೃಪ ವಿಜಯಂ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿವಿ. 


೩. ದೇವರ ಕೊಂಡಾರೆಡ್ಡಿ ೨೦೦೧, ಕೆಳದಿ ಬಸವರಾಜ ವಿರಚಿತ ಕರ್ನಾಟಕ ಕಾಳಿಕಾಕಾಂಡದಲ್ಲಿನ ಐತಿಹಾಸಿಕ ಅಂಶಗಳು, ಗೌರವ, ಜಿ.ಎಸ್‌.ಎಸ್‌. 
ಅಭಿನಂದನಾ ಗಂಥ, ಅಂಕಣ, ಮಲ್ಲೇಶ್ವರಂ, ಬೆಂಗಳೂರು, ಪು. ೧೮೬. 


೪. ಕಪಟರಾಳ ಕೃಷ್ಣರಾಯರು, ೨೦೦೯, ಸುರಪುರ ಸಂಸ್ಥಾನದ ಇತಿಹಾಸ, ಅನಂತ ಪ್ರಕಾಶನ. 


೫. ಬೆಂ.ಶಾ. ಶ್ಯಾಮಲಾರತ್ನಕುಮಾರಿ, ೨೦೦೪. Radon. ಕೋಲಾರ ಜಿಲ್ಲೆಯ ಮಹಿಯ ಮತ್ತು ಪುರಾತತ್ವ ಪ್ರಾಚ್ಯವಸ್ತು ಮತ್ತು 
ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


೬ ಪಿ.ವಿ.ಕೃಷ್ಣಮೂರ್ತಿ, ಸುಗುಟೂರು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

೬. "ಅದೇ. 

೮. ಬಿ. ರಾಮಕೃಷ್ಟ, ೧೯೧೬, ಶ್ರೀಮನ್ನಹಾರಾಜರ ವಂಶಾವಳಿ, ಸಂಪುಟ '೧, ಬೆಂಗಳೂರು. 

೯. ಸುಧಾಮಣಿ.ಬಿ.ವಿ, ೨೦೦೯. ದಳವಾಯಿ ನಂಜರಾಜನ ಕಾಲದ ಮೈಸೂರು, ಅನನ್ಯ ಪ್ರಕಾಶನ, ಮೈಸೂರು. 

೧೦. ನಾಗಭೂಷಣ ಎಸ್‌.ಎಂ, ೧೯೯೪, ಉಜ್ಜಿನಿಯಲ್ಲಿ ಕೆಳದಿ ರಾಣಿ ವೀರಮ್ಮಾಜಿ ಬು ಶೋಧನೆ, ಇತಿಹಾಸ ದರ್ಶನ ಸರ೯ ಪು.೧೫೨- 


೧೫೩. 

೧೧. ಜ್ಯೋತ್ಸಾ ಎ ಕೃಷ್ಣಾ ಷ್ಲಾನಂದ ಕಾಮತ್‌, ೨೦೧೭, ಚಾಂದ್‌ ಬೀಬಿ, ವಸಂತ ಪ್ರಕಾಶನ, ಬೆಂಗಳೂರು. 

೧೨. ನಾಗರಾಜ್‌.ಎಂ.ಜಿ. ೨೦೦೪, ಕೊಡಗಿನ ಹಾಲೇರಿ ಸ ಸ ೧ & ೨, ಪ್ರಾಚ್ಯವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, 
ಹೊಸಪೇಟೆ. 


೧೩. ಕಲ್ಯಾಣ ಕರ್ನಾಟಕದ ಅರಸು ಮನೆತನಗಳು, ಹಂಪಿ: ಕನ್ನಡ ವಿಶ್ವವಿದ್ಯಾಲಯ. 

೧೪. ದಕ್ಷಿಣ ಕರ್ನಾಟಕ ಅರಸು ಮನೆತನಗಳು, ೨೦೦೧, ಹಂಪಿ: ಕನ್ನಡ ವಿಶ್ವವಿದ್ಯಾಲಯ. 

೧೫. ಚೆನ್ನಕ್ಕ ಪಾವಟೆ, ೨೦೦೨, ಕಿತ್ತೂರು ಕಥನ, ಚೆನ್ನಗಂಗಾ ಪ್ರಕಾಶನ, ಧಾರವಾಡ. 

೧೬. ಕುಂ.ಬಾ. ಸದಾಶಿವಪ್ಪ, ಹರಪನಹಳ್ಳಿ ಪಾಳೆಯಗಾರರು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

೧೭. ಪಿ.ವಿ. ಕೃಷ್ಣಮೂರ್ತಿ, ಸುಗುಟೂರು ಪ್ರಭುಗಳು, ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

೧೮. ಶ್ರೀನಿವಾಸ ಹಾವನೂರ, ದತ್ತಕ ವಿಧಿ-ಮುಂಬಯಿ ಕರ್ನಾಟಕದ ಕೆಲವು ಘಟನೆಗಳು, ಬೆಳಗಾವಿ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, 
ಮೈಸೂರು. 

೧೯. ಸಂತೇಬೆನ್ನೂರು ಸುಮತೀಂದ್ರ ನಾಡಿಗ್‌, ಮಲೆಕರ್ನಾಟಕದ ಅರಸು ಮನೆತನಗಳು, ಪು. ೨೬೦. 

೨೦. ಸೂರ್ಯನಾಥ ಕಾಮತ್‌, ೨೦೦೫, ಬೆಂಗಳೂರು ದರ್ಶನ, ಉದಯಭಾನು ಕಲಾಸಂಘ, ಬೆಂಗಳೂರು. 

೨೧. ಇ.ಸಿ. ೧೦, ಕೋಲಾರ, ೨೨೭. 

೨೨. ಅದೇ. ಶಾಸನ ಸಂಖ್ಯೆ ೨೫೪. 

೨೩. ಅದೇ. ಶಾಸನ ಸಂಖ್ಯೆ ೨೨೪. 


೨೪. ಶಿವಾಜಿ ಮಲ್ಲಮ್ಮಾಜಿ ಸಮರೋತ್ಸವ, ೧೯೯೩, ವೀರಶೈವ ಅಧ್ಯಯನ ಸಂಸ್ಥೆ, ಗದಗ. 


೧೫೮ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನೂ 
ರುಣದ ಬೆಡಂಗ ಚಾಳುಕ್ಕ್‌ ಹುಳೇಶ್ಪಲಿ 'ಅಕ್ಲಾದೇವಿ' 


ಜೆ.ಎಂ. ನಾಗಯ್ಯ 


ಕಲ್ಯಾಣ ಚಾಲುಕ್ಯ ಮನೆತನದ ರಾಜಕುಮಾರಿಯರಲ್ಲಿ ಹೆಚ್ಚು ಪ್ರಸಿದ್ದಿ ಪಡೆದವಳು ಅಕ್ಕಾದೇವಿ. ಧರ್ಮ ಸಮಾನತೆ, 
ಧರ್ಮ ಸಮನ್ಸಯತೆಗೆ ಹೆಸರಾದವಳು ಈ ಅಕ್ಕಾದೇವಿ. ಈಕೆ ಕಿಸುಕಾಡು ೨೦ ಮೊದಲಾದ ವಭಾಗಗಳನ್ನು ಆಳುತ್ತಿದ್ದ 
ಉಲ್ಲೇಖ ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಚಾಲುಕ್ಕ ರಾಜಕುಮಾರಿಯನ್ನು ಕುರಿತಂತೆ ಈಗಾಗಲೇ ಕೆಲವು 
ವಿದ್ವಾಂಸರು ಲೇಖನಗಳ ಮೂಲಕ ಕೆಲವು ಸಂಗತಿಗಳನ್ನು ಹೊರಹಾಕಿದ್ದಾರೆ. ಈಕೆಯನ್ನು ಹಾನಗಲ್ಲು ಕದಂಬ ಮನೆತನಕ್ಕೆ 
ಮದುವೆ ಮಾಡಿಕೊಡಲಾಗಿತ್ತೆಂದೂ, ಈಕೆಯು ಕದಂಬ ee ಖಚಿತವಾಗಿ | ವಿದ್ವಾಂಸರು ಹೇಳಿದ್ದಾರೆ, 
ಜಾರ್ಜ್‌ ಮೊರೆಸ್‌ ಅವರು 'ತಮ್ಮ "ಕದಂಬ ಕುಲ' ಎಂಬ ಗಂಥದಲ್ಲಿ ಹಾನಗಲ್ಲು ಕದಂಬ ಮನೆತನದ ಜಯಸಿಂಹನ 
ರಾಣಿಯೆಂದು ಹೇಳುತ್ತಾರೆ. ಜಯಸಿಂಹನ ಪುತನಾದ ತೋಯಿಮ ದೇವನ ತಾಯಿ ಈ ಅಕ್ಕಾದೇವಿಯೆಂದೂ ಹೇಳುತ್ತಾರೆ. 


ಈ ಸಂಗತಿಯನ್ನು ಮೊರೆಸ್‌ A “The Inscriptions of this period of a queen named Ne who appears to pe | 
been a ಗಣ of great reputation and consequence. We learn from these records that she wase the sister 
of Vikramaditya V and of Jayasimha Ils the chalukya Emperors... She was incharge of the kisukad seventy 
under Jayasimha Il... It may be concluded from some of these inscriprians that Akkadevi was related to the 
family of the kadambas. Thus record of 1067 states that she was the mother of Tohimadeva who was then 
ruling Banavasi and the Hangal provinces. Now this Toyimadeva seems to be the same as Taila the second 
son of Jayasimha. Hance to follow that Akkadevi was the wife of Jaysimha. It is not improbable that 
Irivabedanga deva Satyasraya the chalukya Emperor, being attacked by enemies on the north and the south 
sought to strength the louds of friendship between the kadamba and the chalukya royal families, by a 
dynastic marriage accordingly married his deughter Akkadevi to Jayasimha the son of chatta’” ಅವರು ಎಂದು 


ಮುಂತಾಗಿ ಹೇಳಿದ್ದಾ; ಈ 


ಅಂದರೆ ಮೊರೆಸ್‌ ಅವರ ಪ್ರಕಾರ ಅಕ್ಕಾದೇವಿಯು ಸತ್ಯಾಶ್ರಮ ಇರಿವ ಬೆಡಂಗನ ಪುತ್ರಿ ವಿಕ್ರಮಾದಿತ್ಯ ೪ ಮತ್ತು 
ಜಯಸಿಂಹ 11ರ ಸಹೋದರಿ. ಈಕೆಯನ್ನು ಮಹಾಮಂಡಳೇಶ್ವರ ಹಾನಗಲ್ಲು ಕದಂಬರ ಜಯಸಿಂಹನಿಗೆ ಕೊಟ್ಟು 
ವಿವಾಹ ಮಾಡಲಾಗಿತ್ತು. ಇವರಿಬ್ಬರಿಗೆ ಜನಿಸಿದ ಪುತ್ರ ತೋಯಿಮದೇವನಾಗಿದ್ದಾನೆ. ಹಾಗೆಯೇ ಮುಂದುವರೆದು ಹೇಳುತ್ತ 
ಈ; ಜಯಸಿಂಹನ ಹರಿಯ ಮಗ ಮಯೂರವರ್ಮ 1 ಎಂದು ಹೇಳುತ್ತ ಜಯಸಿಂಹ ಮರಣ ಹೊಂದಿದಾಗ ಠಾ 
ಹಿರಿಯ ಮಗನನ್ನು ಮುಂದಿಟ್ಟುಕೊಂಡು ಅಕ್ಕಾದೇವಿಯು ನಿಯಂತ್ರಕಳಾಗಿ ` (ಲ) ಅಳುತ್ತಿದ್ದಳು ಎಂದು ಹೊಟ್ಲೂರು 
ಶಾಸನದ CR ಹೇಳುತ್ತಾರೆ. 


ಸತ್ಯಾಶ್ರಯ ಇರಿವ ಬೆಡಂಗನಿಗೆ ಒಬ್ಬ ಮಗಳಿದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಗದಗ ತಾಲೂಕಿನ 
ಆಲೂರು” ಗ್ರಾಮದ ಕ್ರಿಶ. ೧೦೧೦ ಮೇ ೧ರ ಶಾಸನದಲ್ಲಿ "ಮನುಮಾರ್ಗ್ಗಾಗ್ರಣಿ ಚಕ್ರವರ್ತಿ ತಳಕಂ ತೈಲಂಗೆ 
ಮರ್ಮಳ್ಳೊಡರ್ಪಿನ ಸತ್ಯಾಶ್ರಯ ಚಕ್ರವರ್ತಿಯ ಮಗಳ್‌ ಶ್ರೀ ವಿಕ್ರಮಾದಿತ್ಯ ದೇವನ ಚಕ್ರೇಶನ ತಂಗೆ ತನ್ನರಸಿಯೆನ್ನನ್ನೀ 
ನೊವಿಂಬಾಧಿರಾಜನ IE ಕುಳಮಂ ಮಹಾಮಹಿಮೆಯಂ ಬಣ್ಣಿಪೆ ಕೊನೇ ವಣ್ಣಿಪೊಂ..ಎಂದು ಬರುತದೆ. ನ೦ತರ 
ಚಕ್ರವರ್ತಿ ವಿಕ್ರಮಾದಿತ್ಯ ೪ ಆಳುತ್ತಿರುವುದನ್ನು, ಈತನ ಪಾದಪದ್ಧೋಪ 'ಜೀವಿಯಾಗಿ ಪ ಪಲ್ಲವಾನ್ವಯದ ಶ್ರೀ ಪೃದ್ಧೀವಲ್ಲಭಂ 
ಪಲ್ಲವ ಕುಲತಿಳಕನು, ಏಕವಾಕ್ಕನು, ಕಾಂಚೀಪುರವರೇಶ್ವರ ಘಟೆಯಂಕಕಾರ ಶ್ರೀಮಂದಿಚಿವ ನೊಳಂಬಾಧಿರಾಜನು ನೊಳಂಬವಾಡಿ 
೩೨೦೦೦, ಕೋಗಳಿ ೫೦೦, ಎಲ್ಲಕುಂದೆ ೩೦೦, ಕುಕ್ಕನೂರು ೩೦, ಮಾಸಿಯವಾಡಿ ನಾಡಿನಲ್ಲಿ ಪಂಚಗ್ರಾಮಗಳನ್ನು 
ಆಳುತಿದನೆಂದು ಹೇಳಲಾಗಿದೆ. ನೊಳಂಬ ಪಲ್ಲವ ಮನೆತನದ ಮಹಾಮಂಡಳೇಶರ ಇರಿವನೊಳಂಬ ಘಟಿಯಂಕ ತಾರೆ 
3% ನಿವೃತ್ತ ಪ್ರಾಧ್ಯಾಪಕರು, ೩ಿ೬೮೧/ಬ೧ಜಟ, ಪಾಲಖಶ್ರಿ, ಪಿವಗಿಲಿ, ಅಂದರಾಜ ನರರ ಉತ್ಪರ, ಉಣಕಲ್‌, ಹುಬ್ಬಳ್ಳಿ-೩ಿ.೨. 


ಇತಿಹಾಸ ದರ್ಶನ : ಸಂ. &೬ಿ/೨೦೨೧ ೧೫೯ 


ಪಲ್ಲವಾದಿತ್ಸನು ತನ್ನ ರಾಣಿ (ತನ್ನರಸಿ) ಸಾಮಾನ್ಯಳಲ್ಲ. ಆಕೆ ಚಕ್ರವರ್ತಿ ತೈಲಪನ ಮೊಮ್ಮಗಳೂ, ಸತ್ಯಾಶ್ರಯ ಚಕ್ರವರ್ತಿಯ 


ಎ 


ಪ್ರೀತಿಯ ಮಗಳೂ, ಚಕ್ರವರ್ತಿ ವಿಕ್ರಮಾದಿತ್ಯ ೪ನ ತಂಗಿ ಎಂದು ಹೆಮ್ಮೆಯಾಗಿ ಹೇಳಿಕೊಂಡಿದ್ದಾನೆ. ಇದರಿಂದ 


ಸತ್ಯಾಶ್ರಯ ಇರಿವ ಬೆಡಂಗನ ಮಗಳನ್ನು ಪಲ್ಲವ ಮನೆತನದ ಮಹಾಮಂಡಳೇಶ್ವರ ಇಟಿವ ನೊಳಂಬಾಧಿ ರಾಜನಿಗೆ 
ಕೊಟ್ಟು ವಿವಾಹ ಮಾಡಲಾಗಿತ್ತು. 


ಹುನಗುಂದ ತಾಲೂಕಿನ ಮರೋಳದ:" ಕ್ರಿಶ. ೧೦೨೪ ಡಿಸೆಂಬರ್‌ ೨೪ರ ಶಾಸನದಲ್ಲಿ ಜಯಸಿಂಹ 11ಚಕ್ರವರ್ತಿ 
ಆಳುತ್ತಿರುವಾಗ ಸತ್ಕಾಶ್ರಯನ ಮಗಳಾದ ಮಹಾದೇವಿಯರು ಮರವೊಳಲ ಗ್ರಾಮವನ್ನು ಆಳುತ್ತಿದ್ದು ಆಕೆ ಬಸದಿಗೆ ದಾನ 
ಬಿಡುತ್ತಾಳೆ. ಶಾಸನದಲ್ಲಿ “x೩ ರತ್ನ ಮಕುಟಂ ಚೂಡಾಮಣಿ ಸಮಸ್ತ ದಾನ ಧರ್ಮಾನುರಾಗ ಪ್ರಿಯೆ ಸತ್ಯಬ್ರತಯುಕ್ಕೆ 
ಮೋಹವಿದ್ಧಾಧರಿ ಸತ್ತಿಗರ್ನರುಂಗಿ ರೂಪವಿಳಾಸೆಯತ್ಕುದಾರ ಸಾ[ಳಿ]ನಿ ಗುಣರತ್ನ ನಿಧಾನೆಯ ರಪ್ಪ ಶ್ರೀಮಹ್ಮಹಾದೇವಿಯರಾಳ್ಗ 
ಮರವೊಳಲ ಬಸದಿಗೆ ಶ್ರೀಮಜ್ಞ್ಜಗದೇಕ ಮಲ್ಲದೇವರ ಪಾದಪದ್ಧೋಪ ಜೀವಿಗಳಪ್ರ ಘಟೆಯಂಕಕಾರ ನೊಳಂಬರಸ 
ನೊಳಂಬವಾಡಿಯ ಕರಿವಿಡಿ ಮೂವತ್ತನಾಳುತ್ತಮಿರೆ ಸಕವರ್ಷ ೯೪೬ ರಕ್ಷಾಕ್ಷಿ ಸಂವತ್ಸರದ ಸ್ರಾಹಿಯೊಳ್‌ ಉತ್ತರಾಯಣ 
ಸಂಕ್ರಮಣದನ್ನು ಶ್ರೀಮದ್ದುಣಕೀರ್ತಿ ಸಿದ್ದಾನ್ರ ಭಟ್ಟಾರಕರ ಶಿಷ್ಯ ದೇವಕೀರ್ತಿ ಪಂಡಿತರಿಗೆ" ದಾನ ಬಿಟ್ಟುದು ಹೇಳಲಾಗಿದೆ. 
ಮಾರುವೊಳಲು ಅದು ಈಗಿನ ಮರೋಳವಾಗಿದ್ದು ಸತ್ಕಾಶ್ರಯ ಇರಿವ ಬೆಡಂಗನ ಪುತ್ರ 'ಶೀಮನ್ಮಹಾದೇವಿ'ಯರು 
ಅದನ್ನು ಆಳುತ್ತಿದ್ದರು. ಈ ಮಹಾದೇವಿ ಮತ್ತು ಆಕೆಯ ಪತಿ ಘಟಿಯಂಕಕಾರ ಶ್ರೀಮದಿಣಿೆವ ನೊಳಂಬಾಧಿರಾಜ ಇಬ್ಬರೂ 
ಸೇರಿ ಬಸದಿಗೆ ದತ್ತಿ ಬಿಡುತ್ತಾರೆ. ಹೀಗಾಗಿ ಮೊರೇಸ್‌ ಅವರು ಹೇಳಿದಂತೆ ಸತ್ಯಾಶ್ರಯ ಇರಿವ ಬೆಡಂಗನ ಮಗಳನ್ನು 
ಕದಂಬ ಪಲ್ಲವ ಮನೆತನಕ್ಕೆ ಕೊಡಲಾಗಿತ್ತು ಆಕೆಯೇ ಮಹಾದೇವಿ. 


ಡಾ. ಚೆನ್ನಕ್ಕ ಪಾವಟೆ" ಅವರು "ಹಾನಗಲ್ಲು ಕದಂಬರು' ಎಂಬ ಗ್ರಂಥದಲ್ಲಿ "ಮಯೂರವರ್ಮನ ಸಮರ್ಥವಂತಿಕೆ 
ರಾಜನಿಷ್ನೇ, ಮಹಾಮಂಡಲೇಶ್ನರತ್ವ್ತದ ಹೊಣೆಗಾರಿಕೆ ಮೆಚ್ಚಿ ಚಾಲುಕ್ಕರು ಇವನೊಂದಿಗೆ ರಕ್ತಸಂಬಂಧ ಬೆಸೆದಿರುವರು. ಈ 
ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಕದಂಬರ ಇತಿಹಾಸ ಬರೆದ ಜಾರ್ಜ್‌ ಮೊರೇಸ್‌ರು "ಕದಂಬ ಚಟ್ಟಯ್ಯನ ಮಗ 
ಜಯಸಂಹದಿಗೆ ಚಾಲುಕ್ಕ ಐದನೆ ವಿಕಮಾದಿತ್ಮನ ಸೋದರಿ ಅಕ್ಕಾದೇವಿಯನ್ನು ಕೊಡಲಾಗಿತ್ತು ಎಂದು ಬಕೆದಿರುವಹ 
ಆದರೆ ಕ್ರಿಶ. ೧೦೩೭ರ ಹೊಟ್ಟೂರು ಶಾಸನಕ್ಕೆ ಮುನ್ನುಡಿ ಬರೆದ ಜನಟರಿ "ಅಕ್ಟಾದೇವಿ ಮತ್ತು ಮಯೂರವರ್ಮರಲ್ಲಿದ್ದುದು 
ಗಂಡ ಹೆಂಡತಿಯ ಸಂಬಂಧ” "ಎಂಬುದನು | ಸಷ್ಟಪಡಿಸಿರುವರು. ಹೊಟ್ಟೂರು ಶಾಸನದಲ್ಲಿ ಸಎಕ್ಟಾದೇವಿಯರ್‌ ವಾನವಾಸೆ 
ಪನ್ನಿರ್ಚ್ಸಾಸಿರಮುವುಂ ಸುಖ ಸಂಕಥಾ ವಿನೋದದಿಂ ಆಳುತ್ತಮಿರೆ” ಎಂದು ಹೇಳುತ್ತ ಮುಂದೆ ಬನವಾಸಿ ಪುರವರೇಶ್ವರಂ 
ಹರಿಕಾಂತನ ಸಿಂಗ ಶ್ರೀಮಾನ್‌ ಮಯೂರವರ್ಮ ದೇವರು ಬನವಾಸಿ ಪುರವರೇಶ್ವರಂ ಪಾನುಂಗಲೈನೂರುಮನ್‌ 
ಏಕಾಯತಪದಿ ನಾಳ್ಗು” ಎಂದು ವಿವರಿಸಿದೆ. ಹೀಗಾಗಿ ಕ್ರಿಶ. ೧೦೩೭ಕ್ಕೆ ಮೊದಲೇ ಅಕ್ಕಾದೇವಿಯನ್ನು ಕದಂಬ ಮಯೂರವರ್ಮ 
ವರಿಸಿರುವನು” ಎಂದು ಬರೆದಿದ್ದಾರೆ. 


ಆದರೆ ಯಾವ ಶಾಸನಗಳಲ್ಲಿ ಅಕ್ಕಾದೇವಿಯನ್ನು ಕದಂಬ ಮನೆತನಕ್ಕೆ ಕೊಟ್ಟು ವಿವಾಹ ಮಾಡಲಾಗಿತ್ತು ಎಂದು 
ಹೇಳಿಲ್ಲ. ಅಲ್ಲದೆ ಕದಂಬ ಜಯಸಿಂಹನಾಗಲಿ ಅಥವಾ ಮಯೂರವರ್ಮನಾಗಲಿ ಅಕ್ಕಾದೇವಿಯನ್ನು ತಮ್ಮ "'ಮನೋನಯನ 
ವಲ್ಲಭೆ' ಎಂದಾಗಲಿ, 'ಎನ್ನರಸಿ' ಎಂದಾಗಲಿ, "....ವಿಶಾಳವಕ್ಷಸ್ಥಳ ನಿವಾಸಿನಿ” ಎಂದೂ ಹೇಳಿಕೊಂಡಿಲ್ಲ. ಹೀಗಾಗಿ ಈಕೆಯನ್ನು 
ಕದಂಬ ಮನೆತನಕ್ಕೆ ಕೊಟ್ಟು ವಿವಾಹ ಮಾಡಲಾಗಿತ್ತೆಂಬುದಕ್ಕೆ ಯಾವುದೇ ಆಧಾರಗಳಿಲ್ಲ. ಅಕ್ಸಾದೇವಿಯೂ ದ 
ಪ್ರಶಸ್ತಿಯಲ್ಲಿ ತನ್ನ ಪತಿಯ ಬಗ್ಗೆ ಏನನ್ನೂ ಹೇಳಿಕೊಂಡಿಲ್ಲ. 


ಎಸ್‌.ಪಿ. ಮಂಜುಶ್ರೀ” ಅವರು 'ಹಾನುಗಲ್ಲಿನ ಕದಂಬರಾಣಿ ಅಕ್ಕಾದೇವಿ' ಎಂಬ ಲೇಖನದಲ್ಲಿ ಅಕ್ಕಾದೇವಿಯನ್ನು 


ಕುರಿತು ಹೀಗೆ ಹೇಳಿದ್ದಾರೆ: ಕಲ್ಯಾಣ ಚಾಲುಕ್ಕ ಮನೆತನದ ದೇಶವರ್ಮ ಮತ್ತು ಭಾಗಲದೇವಿಯರ ಪುತ್ರಿಯಾದ 
ಅಕ್ಕಾದೇವಿಯು ಕರ್ನಾಟಕ ಇತಿಹಾಸದಲ್ಲಿಯೇ ಒಬ್ಬ ಅದ್ದಿಶೀಯ ಮಹಿಳ. ರಾಜ್ಯದ ಆಡಳಿತ ಹಾಗೂ ಯುದ್ದ ಎರಡರಲ್ಲಿಯೂ 
ಪ್ರತ್ಯಕ್ಷವಾಗಿ ಪಾಲ್ಗೊಂಡಿದ್ದ ವೀರಮಹಿಳೆಯರ ಅಕ್ಕಾದೇವಿಯ ಸಾಧನೆಯನ್ನು ಹತ್ತಾರು ಶಾಸನಗಳು ದಾಖಲಿಸಿವೆ. 
ಕಲ್ಯಾಣ ಚಾಲುಕ್ಕ ಚಕ್ರವರ್ತಿ ತ್ರಿಭುವನಮಲ್ಲ ೫ನೇ ವಿಕ್ರಮಾದಿತ್ಯನ ತಂಗಿ ಹಾಗೂ ಜಗದೇಕಮಲ್ಲ ಜಯಸಿಂಹನ ಅಕ್ಕನಾದ 
ಅಕ್ಕಾದೇವಿಯು ತನ್ನ ತಂದೆ ದೇಶವರ್ಮ ಮತ್ತು ಅಪ್ರತಿಮ ಪರಾಕ್ರಮಿಗಳಾದ ಸಹೋದರರಿಂದ ಪ್ರೇರಿತಳಾಗಿ ಆಡಳಿತ 
ಹಾಗೂ ಸಮರಕಲೆಗಳಲ್ಲಿ ಪಾರಂಗತಳಾಗಿದ್ದಳು. ಪ್ರೇರಿತಳಾಗಿ ಆಡಳಿತ ಹಾಗೂ ಸಮರಕಲೆಗಳಲ್ಲಿ ಪಾರಂಗತಳಾಗಿದ್ದಳು. 
ತದನಂತರ ಹಾನಗಲ್‌ ಕದಂಬ ವಂಶದ ಮಯೂರವರ್ಮನನ್ನು ಕ್ರಿಶ. ಸು. ೧೦೨೨ರಲ್ಲಿ ವಿವಾಹವಾಗಿ ಆತನ 
ಪಟ್ಟಮಹಿಷಿಯಾದಳು” "ಬನವಾಸಿ ಪನ್ನಿರ್ಚ್ಸಾಸಿರ ಮತ್ತು ಹಾನುಂಗಲ್ಲು ೫೦೦ ಪ್ರದೇಶವನ್ನು ಮಹಾಮಂಡಲೇಶ್ವರನಾಗಿ 


೧೬೦ ಇತಿಹಾಸ ದರ್ಶನ : ಸಂ. &೩೬ಿ/(೨೦೨೧ 


ಆಳುತ್ತಿದ್ದ ಶೋಯಿಮರಸನು ಅಕ್ಟಾದೇವಿಯ ಪುತ್ರನಾಗಿದ್ದನು. ಕ್ರಿ.ಶ. ೧೦೬೪ರ ಹೊಟ್ಟೂರು ಶಾಸನದಲ್ಲಿ "ಶೋಯಿಮ 
ದೇವರಬೆಗಳ್‌ ಶ್ರೀಮದಕ್ಕಾದೇವಿಯೆರ್‌' ಎಂಬ ಉಲ್ಲೇಖ ದೊರೆಯುತ್ತದೆಂದು ಹೇಳಿದ್ದಾರೆ. ಎಸ್‌.ಪಿ. ಮಂಜುಶ್ರೀ 
ರು 'ದಶವರ್ಮನನ್ನು "'ದೇಶವರ್ಮ'ನೆಂದು ತಪಾಗಿ ನಮೂದಿಸಿದ್ದಾರೆ. ದಶವರ್ಮ 'ಮತ್ತು ಭಾಗಲದೇವಿಯರ 
ಪುತ್ರಿಯೇ ಅಕ್ಕಾದೇವಿ ಸಷ್ಟ. ಈಕೆ ವಿಕ್ರಮಾದಿತ್ಯ ಳಮತ್ತು ಜಯಸಿಂಹ 1ರ ಸಹೋದರಿ ಎಂಬುದೂ ಸತ್ಯ. 
po ಈಕೆಯನ್ನು ಕದಂಬ ಮಯೂರವರ್ಮನಿಗೆ ಕೊಟು ವಿವಾಹ ಮಾಡಲಾಗಿತ್ತೆಂಬುದಕ್ಕೆ ಖಚಿತ ಆಧಾರಗಳಿಲ್ಲ. 


ಹೂಟ್ಟೂರಿನ 'ಶೋಯಿಮ ದೇವರಬ್ಬಗಳ್‌ ಶ್ರೀ ಮದಕ್ಕಾದೇವಿಯರ್‌'. ಎಂಬ ಶಾಸನೋಕ್ತ ಹೇಳಿಕೆಯೊಂದನ್ನು 
ಗಮನಿಸಿ ಈಕೆಯನ್ನು ಕದಂಬ ಮಯೂರವರ್ಮನಿಗೆ ಕೊಟು ವಿವಾಹ ಮಾಡಲಾಗಿತ್ತೆಂಬ ನಿಲುವನ್ನು ವಿದ್ದಾಂಸರು 
ತಾಳಿದ್ದಾರೆ. TE ಒಂದು ವೇಳೆ ಅಕ್ಕಾದೇವಿಯನ್ನು ವಿವಾಹವಾಗಿದ್ದರೆ ಆ ಸಂಗತಿಯನ್ನು ಶಾಸನಗಳಲ್ಲಿ 
ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ. ಪಲ್ಲವ NEE ಹೇಳಿಕೊಳ್ಳುವಂತೆ ಇವನೂ ಹೇಳಿಕೊಳುತ್ತಿದ್ದ ಆ ತೆರಾನದ 
ನೂವನೇ ರೀತಿಯ "ಮನೋನಯನ ವಲ್ಲಭ' ಎಂದಾಗಲಿ, 'ಎನ್ನರಸಿ' ಎಂದಾಗಲಿ "'ಮಯೂರವರ್ಮದೇವರ ವಿಶಾಳ 

ವಕ್ಷಸ್ಥಳ ನಿವಾಸಿನಿ” ಎಂದಾಗಲಿ ಹೇಳಿಕೊಂಡಿಲ್ಲ. ಹೀಗಾಗಿ ತ ಅಕ್ಕಾದೇವಿಯನ್ನು ್ಸಿ ವಿವಾಹವಾಗಿದ್ದನೆಂಬುದಕ್ಕೆ 
ಆಧಾರಗಳಿಲ್ಲ. 

ತಮಗಿಂತ ದೊಡ್ಡ ಸ್ಥಾನದಲ್ಲಿರುವವರನ್ನು, ತಮಗೆ ಉಪಕಾರ ಮಾಡಿದವರನ್ನು ತಂದೆಯೆಂದೂ, ತಾಯಿಯೆಂದೂ 
ಹೇಳಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಎಷ್ಟೋ ಜನರು ಚಕ್ರವರ್ತಿಯ ಮಗನೆಂದು ತಮ್ಮನ್ನು ತಾವು ಕರೆದುಕೊಂಡಿದ್ದಾರೆ. 
ಪ್ರತಿಷ್ಠಿತ ಮಹಾಮಂಡಲೇಶ್ವ್ರರರೂ, ಮಹಾಸಾಮಂತರು, ಪ್ರಭುಗಾವುಂಡುಗಳು, ಗಾವುಂಡರು ಈ ರೀತಿಯಾಗಿ 
ಕರೆದುಕೊಂಡದ್ದನ್ನು ಶಾಸನಗಳು ನಿರೂಪಿಸುತ್ತವೆ. ಹಾಗೆಯೇ ಚಕ್ರವರ್ತಿಯ ಮಗಳೂ, ಚಕ್ರವರ್ತಿಯ ತಂಗಿ, ಚಕ್ರವರ್ತಿಯ 
ಅಕ್ಕಳೂ ಆಗಿದ್ದು, ತಮ್ಮ ಮೇಲೆ ಪ್ರಭುವಾಗಿದ್ದ, ಬನವಾಸಿ ೧೨೦೦೦, ರಸುಕಾಡು ೭೦, ಮಾಸಿಯವಾಡಿ ೧೪೦, 
ಬಾಗಡಗೆ ೭೦, ತೊರಗಲ್ಲು ೬೦ ಮೊದಲಾದ ವಿಭಾಗಗಳನ್ನು ಆಳುತ್ತಿದ್ದ 'ಮಹಾಮಂಡಳೇಶ್ವರ' ಎಂದು ಕರೆಯಿಸಿಕೊಂಡಿದ್ದ 
ಅಕ್ಟಾದೇವಿಯನ್ನು "ಅಬ್ಬೆ' "ತಾಯಿ” ಕರೆಯುತ್ತಿದ್ದುದಲ್ಲದೆ ಆಕೆಯನ್ನು ತಮ್ಮ 'ಅಬ್ಬೆ' ಎಂದೂ ಕರೆದುಕೂೊಳ್ಳುತ್ತಿದ್ದರು. ಇದು 
ತಾವು ಅಕ್ಕಾದೇವಿಗೆ ನಿಷ್ಟರಾಗಿದ್ದೇವೆಂಬುದನ್ನು ಸೂಚಿಸುತ್ತದೆಯೇ ವಿನಃ ರಕ್ತಸಂಬಂಧವನ್ನಲ್ಲ. ಉದಾಹರಣೆಗೆ ಇಂಥ 
ಕೆಲವು ಹೇಳಿಕೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ. 

೧) ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ" ಶಾಸನದಲ್ಲಿ ಕುಂದರಾಜನು ತನ್ನನ್ನು ಚಕ್ರವರ್ತಿ ಸತ್ಯಾಶ್ರಯ 
ಇರಿವ ಬೆಡಂಗನ ಮಗನೆಂದು ಕರೆದುಕೊಂಡಿದ್ದಾನೆ. ಶಾಸನದಲ್ಲಿ "ಸತ್ತಿಗಸನ ಚಟ್ಟ ಶ್ರೀಮದಿರಿವ ಬೆಡಂಗದೇವರ ಮಗ 
ಕುಂನ್ನರಾಜಂ ಪೈವೆ ಆಳೆ ಬನವಾಸೆ ಪನ್ನಿರ್ಚಾಸಿರಮಮಂ ಪದಿನೆಂಟು ಅಗಹಾರಮಮಂ ಸಾನ್ನಳಿಗೆ ಸಾಯ್ರಮುಮಂ 

ಸುಖಸಂಖಥಧಾ ವಿನೋದದಿನಾಳೆ”” ಎಂದು ಬರುತ್ತದೆ. 


೨) ಮಂಡರಗಿ ತಾಲೂಕಿನ ನಾಗರಹಳ್ಳಿಯ" ಕ್ರಿಶ. ೧೦೨೨ ಮಾರ್ಜ್‌ ೧೦ರ ಶಾಸನದಲ್ಲಿ "ದಸರಸ' ಎನ್ನುವವನು 
ತಾನು ಜಗದೇಕಮಲ್ಲದೇವರ (ಜಯಸಿಂಹ 1) ಮಗನೆಂದು ಹೇಳಿಕೊಂಡಿದ್ದಾನೆ. ಶಾಸನದಲ್ಲಿ “ಮಹಾಸಾಮನ್ನಂ ಸಿಂಗನ 
ಗರುಡಂ ಶ್ರೀ ಜಗದೇಕಮಲ್ಲ ದೇವರ ಮಗಂ ಶ್ರೀಮದ್ದಸರಸರು ಮಾಸೆಯವಾಡಿ ನೊಲನಾಲ್ಪತ್ತಮನಾಳುತ್ತಮಿರೆ” ಎಂದು 
ಬರುತ್ತದೆ. 


೩) ರಾಣೆಬೆನ್ನೂರು ತಾಲೂಕಿನ EE ಕಶ. ೧೦೩೩ ಡಿಸೆಂಬರ್‌ ೨೪ರ ಶಾಸನದಲ್ಲಿ ಚಿಕ್ಕ ಆಯ್ದರಸನು 
ತಾನು AMEE ಮಗನೆಂದು ಹೇಳಿಕೊಂಡಿದ್ದಾನೆ. ಶಾಸನದಲ್ಲಿ "ಮಹಾಸಾಮಂತ ಕಟಕ ಮುನ್ನಿ ತಿವಂ ಘಟೆಯ 
ಬೆಂಕೂಳ್ಳಂ ಶ್ರೀಮಜ್ಞಯ ಸಿಂಗದೇವರ ಮಗಂ ಚಿಕ್ಕಾಯಚ್ಛಯ್ಯರಸ ರ್‌” ಎಂದು ಬರುತ್ತದೆ. 


ಸಿ ಅನೇಕ ಉದಾಹರಣೆಗಳನ್ನು ಬ ದನಗದ: ಠಃ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಕದಂಬ ತೋಯಿಮದೇವನು 
ಅಕ್ಕಾದೇವಿಯನ್ನು ತನ್ನ ತಾಯಿ ಸಾ ಹೇಳಿಕೊಂಡಿದ್ದು ಮೇಲ್ದಾಣಿಸಿದ ಅರ್ಥದಲ್ಲಿಯೇ. ಹೀಗಾಗಿ ಶಾಸನದಲ್ಲಿ 
ನೀವು ದೇವರ ಬೈಗಳ್‌ ಶ್ರೀಮದಕ್ಕಾದೇವಿಯರ್‌' ಎಂದು ಕರೆಯಕಾಗಿದೆ: ಹೀಗಾಗಿ ಅಕ್ಕಾದೇವಿಯ ಪತಿಯ ಬಗ್ಗೆ 
ಖಚಿತವಾಗಿ ತಿಳಿದು ಬರುವುದಿಲ್ಲ. ಕಕೆಯ ಆಡಳಿತ ವೈಖರಿ, ಉದಾರಗುಣ, ವೀರಗುಣ, ಧರ್ಮನಿಷ್ಠೆ. ಧರ್ಮಗಳನ್ನು 
ಸಮಾನವಾಗಿ ಕಾಣುವ ಗುಣ, ಗುಣಗ್ರಾಹಿ ಗುಣ ಇವುಗಳನ್ನು ಶಾಸನಗಳು ವರ್ಣಿಸುತ್ತವೆ. ಶಾಸನಗಳಿಂದ ಆಕೆಯ ಘನ 
ವ್ಯಕ್ತಿತ್ವವನ್ನು ಹೀಗೆ ನಿರೂಪಿಸಬಹುದು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೬೧ 


ರಾಜ್ಯಾಡಳಿತ ಮತ್ತು ಅಕ್ಸಾದೇವಿ 


ಅಕ್ಕಾದೇವಿಯು ಪ್ರಭುವಾಗಿ ವಿವಿಧ ವಿಭಾಗಗಳನ್ನು ಆಳುತ್ತಿದ್ದುದನ್ನು ಶಾಸನಗಳು ನಿರೂಪಿಸುತ್ತವೆ. ಉಪಲಬ್ದ 
ಈಕೆಯ ನೊದಲ ಶಾಸನವೆಂದರೆ ಕ್ರಿಶ. ೧೦೧೦ ನವೆಂಬರ್‌ ಲರ ಸೂಡಿರ್ಯ ಶಾಸನ. ಈ ಶಾಸನದ ಕಾಲಕ್ಕಾಗಲೇ 
ಅಕ್ಟಾದೇವಿಯು ಕಿಸುಕಾಡು ೭೦ನ್ನು ಆಳುತ್ತಿದ್ದಳು. ಬೇಲೂರಿನ" ಕ್ರಿಶ. ೧೦೨೧ ಡಿಸೆಂಬರ್‌ ೨೪ರ ಕಿಸುಕಾಡು ೭೦ನ್ನು 
ಆಳುತ್ತಿದ್ದಳೆಂದೇ ಹೇಳುತ್ತದೆ. ಹೊಟ್ಟೂರಿನ"” ಕ್ರಿಶ. ೧೦೩೭ ನವೆಂಬರ್‌ ೨೧ರ ಶಾಸನವು ಅಕ್ಕಾದೇವಿಯು ಜಗದೇಕ 
ಮಲ್ಲ ಜಯಸಿಂಹನ ಪಾದಪದ್ಧೋಪಜೀವಿಯಾಗಿ ಬನವಾಸಿ ೧೨೦೦೦ ಆಳುತ್ತಿದ್ದುದು ತಿಳಿದುಬರುತ್ತದೆ. ಈಕೆಗೆ ಅಧೀನನಾಗಿ 


ಕದಂಬ ಮನೆತನದ ಮಯೂರವರ್ಮ ದೇವನು ಬನವಾಸಿ ೧೨೦೦೦, ಪಾನುಂಗಲ್ಲು ೫೦೦ ಆಳುತ್ತಿದ್ದನು. ಸೂಡಿಯ” 


ಕರಸ್ಥಲದ ಮಠದಲ್ಲಿ ನಿಲ್ಲಿಸಿದ ಕಲ್ಲಿನ ಮೇಲಿರುವ ಕ್ರಿಶ. ೧೦೫೦ ಮೇ ೬ರ ಶಾಸ ಸನವು ಅಕ್ಸಾದೇವಿಯು ಕಿಸುಕಾಡು ೭೦, 
ತೊರುಗಲೆ ೬೦, ಮಾಸವಾಡಿ ೧೪೦, ಈ ವಿಭಾಗಗಳನ್ನು ಪನ್ನಾಳಯ ಕೋಟೆಯ ನೆಲೆವೀಡಿನಿಂದ ಆಳುತ್ತಿದ್ದಳ೦ಂದು 
ಹೇಳಲಾಗಿದೆ. ಕೊರ್ಲ೯ಹಳ್ಳಿಯ"* ಕ್ರಿಶ. ೧೦೫೦ ಡಿಸೆಂಬರ್‌ ೨೪ರ ಶಾಸನದಲ್ಲಿ ಅಕ್ಕಾದೇವಿಯರು ಕಿಸುಕಾಡು ೭೦, 
ಬಾಗಡಗೆ ೭೦, ತೊರಗಲೆ "ಓಂ, ಮಾಸೆಯವಾಡಿ ೧೪೦ ವಿಭಾಗಗಳನ್ನು ಅಳುತ್ತಿದಳೆಂದು ಹೇಳಲಾಗಿದೆ. ಅಕ್ಕಾದೇವಿಯು 
ಸಮರ್ಥ ಆಡಳಿತಗಾರಳಾಗಿದ್ದಳು. ಹೀಗಾಗಿ ಈಕೆಯನ್ನು “ಚಳುಕ್ಕ ಕುಳತಿಳಕಂಯರಸು ಮೆನಿಸಿದಕ್ಕಾದೇವಿ”' ಶಾಸನದಲ್ಲಿ 


" - ಕರೆಯಲಾಗಿದೆ. ಅಂದರೆ ಚಳುಕ್ಕ ಕುಲಕ್ಕೆ ತಿಲಕದೋಪಾದಿಯಲ್ಲಿರುವ ಅರಸು ಅಕ್ಕಾದೇವಿ ಎಂದು ಅರ್ಥ. ಪುರುಷರಂತೆ 


ಈಕೆಯನ್ನು ಕರೆದಿರುವುದು ವಿಶೇಷವಾಗಿದೆ. ಇಲ್ಲಿ ಕದಂಬಕುಲ ಎಂದು ಹೇಳದೇ "ಇರುವುದನ್ನು ಗಮನಿಸಬೇಕು. 
ಅಕ್ಕಾದೇವಿ ಮತ್ತು ಯುದ್ದಗಳು 


ಅಕ್ಕಾದೇವಿ ತಮ್ಮನಾದ ಜಯಸಿಂಹ ಮಾಡಿದ ಯುದ್ದಗಳಲ್ಲಿ ತನ್ನ ಸೈನ್ಯದೊಂದಿಗೆ ಭಾಗವಹಿಸಿರಬೇಕು. ಹಾಗೆಯೇ 
ಒಂದನೆಯ ಸೋಮೇಶ್ವರನ ಕಾಲದಲ್ಲಿ ನಡೆದ ಯುದ್ದಗಳಲ್ಲಿ ಈಕೆ ಭಾಗವಹಿಸಿರಬೇಕು. ಕಲ್ಯಾಣದ ಚಾಲುಕ್ಕ ಚಕ್ರವರ್ತಿಗಳು 
ನಡೆಸಿದ ಔತ್ತರೇಯ ಔಂಡಯಾತೆಯಲ್ಲಿ ಶಕೆ ಭಾಗವಹಿಸಿದ್ದಾಳೆ. ಉತ್ತರ ಭಾರತದ ಪವಿತ್ರ ಗಂಗಾನದಿಯಲ್ಲಿ. ಸ್ನಾನ 
ಮಾಡಿ ಪವಿತ್ರಳಾಗಿರುವುದನ್ನು ಶಾಸನಗಳು ನಿರೂಪಿಸುತ್ತವೆ. 


ಗೋಕಾಗೆ ಯುದ: ಬಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕಿನ ಅರಸಿ ಬೀಡಿ" ಶಾಸನದಲ್ಲಿ ಈಕೆಯು ಗೋಕಾಗೆ 
(ಗೋಕಾಕ)ಯ ಕೋಟೆಯ ಮೇಲೆ ದಾಳಿ ನಡೆಸಿ ಮುತ್ತಿಗೆ ಹಾಕಿದ ಸಂಗತಿಯನ್ನು ಹೇಳಲಾಗಿದೆ. ಈ ವಿಷಯ 
ಶಾಸನದಲ್ಲಿ "ಅರಿನೃಪ ಮಕುಟ ಘಟಿತ ಚರಗಾರವಿಂದೆಯರ್ಗಂಗಾ ಸ್ನಾನ ಪವಿತೆಯರ್ದೀನಾನಾಥ ಚಿನ್ನಾಮಣಿಗಳೇಕ 
ವಾಕ್ಯರ್ಗ್ಗಣದ ಬೆಡಂಗಿಯರಪ ಶ್ರೀಮದಕ್ಕಾದೇವಿಯರ್‌ ಗೋಕಾಗೆಯ ಫೋಟಿಯವು [ಸು] ತ್ರಿರ್ದ ಬೀಡಿನಲು” ಎಂದು 
ಇದಾಗ ಬರುತ್ತದೆ. ಹೀಗೆ ಇದ್ದಾಗ ವಿಕಮಪುರದ ಗುಣದ ಬೆಡಂಗಿಯ ಜಿನಾಲಯಕ್ಕೆ ಈಕೆ ದಾನ ಬಿಡುತ್ತಾಳೆ. ಇದರಿಂದ 
ಬಂಡೆದ್ದಿರಬಹುದಾದ ಮಂಡಳಿಕನ ಮೇಲೆ ಸೈನ್ಯ ಸಮೇತ ಎರಗಿ ಗೋಕಾಗೆ ಷಿ ದಾಳಿ ನಡೆಸಿ ಕೋಟೆಯನ್ನು 
ಮುತಿದುದು ತಿಳಿದು ಬರುತ್ತದೆ. 


ಪನ್ನಾಳೆಯ ಕೋಟೆಯ ಯುದ್ದ; ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ” ಕ್ರಿಶ. ೧೦೫೦ರ ಶಾಸನದಲ್ಲಿ ಅಕ್ಟಾದೇವಿಯು 
ಒಂದನೆಯ ಸೋಮೇಶ್ವರ ಪಾದಪದ್ಧೋಪಜೀವಿಯಾಗಿ ಕೆಸುಕಾಡು ೭೦, ಬಾಗಡಗೆ ೭೦, ತೊರಗಲೆನಾಡು, ಮಾಸೆಯವಾಡಿ 
೧೪೦ ವಿಭಾಗಗಳನ್ನು 'ಪನ್ನಾವಳ' ನೆಲೆವೀಡಿನಿಂದ ಆಳುತ್ತಿದ್ದಳೆಂದು ಹೇಳಲಾಗಿದೆ. 'ಪನ್ನಾವಳೆ' ಎಂದರೆ ಪನ್ನಾಳ 
ಕೋಟೆ (ಪನ್ನಾಳ) ಯಾಗಿದ್ದು ಕೊಲ್ಲಾಪುರಕ್ಕೆ ೧೨ ಮೈಲು ದೂರದಲ್ಲಿ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿದೆ. ಶಾಸನ "ಪನ್ನಾವಟಿಯ 
ಕೋಟೆಯ ದಣ್ಣಿನ...ಚೋಳಾಂಧ್ರ ಮಗಧ ಕೊಂಕಣ ಮಾಳವ ಪ ಪಾಇಲ್ಗುಳ ಲಾಳರಂ ಭುಜಭಳ”'ದಿಂದ ಕೊಂಡಾಳ್ಗಳೆಂದು 
ಹೇಳುತ್ತದೆ. ದ೦ಡಿನೊಂದಿಗೆ ಈ ಕೋಟೆಯಲ್ಲಿ ಬೀಡು ಬಿಟ್ಟಿರುವುದನ್ನು ಗಮನಿಸಿದರೆ ಇಲ್ಲಿ ಯುದ್ದ ಮಾಡಿ ಆ 
ಕೋಟೆಯನ್ನು ಅಕ್ಕಾದೇವಿ ವಶಪಡಿಸಿಕೊಂಡಿರಬೇಕು. ಪ ಶಾಸನದಲ್ಲಿ ಕ ಚೋಳ, ಆಂಧ್ರ, ಮಗದ, ಕೊಂಕಣ, 
ಮಾಳವ, ಬ: ಲಾಳ ಅರಸರನ್ನು ಭುಜಬಲದಿಂದ ಸೋಲಿಸಿದಳೆರಿದು ಹೇಳಲಾಗಿದೆ. ಇದರಿಂದ ಈಕೆ ತನ್ನ 
ಸೈನ್ಯದೊಂದಿಗೆ ಕಲ್ಯಾಣದ ಚಕ್ರವರ್ತಿಗಳ ಪರವಾಗಿ ಯುದ್ದಗಳಲ್ಲಿ ಭಾಗವಹಿಸಿ ಜಯಶೀಲಳಾಗಿರುವುದಂತೂ ಸಷ್ಟ 
ವ ಅಕ್ಸಾದೇವಿ ಶ್ರೇಷ್ಟ ವೀರಾಗ್ರಣಿಯಾಗಿದ್ದು ಶತ್ರುಗಳನ್ನು ನಿಗ್ರಹಿಸುವಲ್ಲಿ ಸಮರ್ಥಳಾಗಿದ್ದುದು ಸಷ್ಟವಾಗುತ್ತದೆ. 


ಯುದ್ಧನಾಶದ ಪುನರ್ಬ್ಬರಣ: ಯುದ್ದಗಳಲ್ಲಿ ಸ ಸಾರ್ವಜನಿಕರ ಆಸಿಪಾಸ್ತಿಗೆ ಹಾನಿಯಾಗುವುದು ಸಹಜ. ಒಮ್ಮೊಮ್ಮೆ 


ಶತುಗಳು ದಾಳಿ ಮಾಡಿ ನಾಶ ಮಾಡುವುದುಂಟು.' ಅಂಥ ಸಂದರ್ಭ ಉಂಟಾದಾಗ ನಿಜವಾದ ಅರಸ ಹಾನಿಗೊಳಗಾದವರಿಗೆ 


೧೬೨ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಆ ಹಾನಿಯನ್ನು ತುಂಬಿಕೊಡುತ್ತಾನೆ. ಅಕ್ಕಾದೇವಿಯು ಇದೇ ರೀತಿಯಾಗಿ ಯುದ್ಧ ನಾಶದಿಂದ ಉಂಟಾದ ಹಾನಿಯನ್ನು 
ತುಂಬಿಕೊಟಿದಾಳೆ. ಸೂಡಿಯೌ? ಕ್ರೆ.ಶ. ವಿಂ೫೦ ಮೇ ೬ರ ಶಾನಸದಲ್ಲಿ ಅಕ್ಕಾದೇವಿಯು ಪನ್ನಾ ಯ ಕೋೀಟಿಯ 
ನೆಲೆವೀಡಿನಿ೦ದ ಆಳುತಿದ್ದಳೆಂದು ಹೇಳಲಾಗಿದೆ. ಈ ಶಾಸನದಲ್ಲಿ ಅಕ್ಸಾದೇವಿಯು 'ಚಜೋಳರೊಂದಿಗೆ ನಡೆದ ಯುದ್ದದಲ್ಲಿ 
ಹಾನಿಗೊಳಗಾದವರಿಗೆ ದತ್ತಿ ದಾನ ಬಿಡುವ ಮೂಲಕ ಹಾನಿಯನ್ನು ಪುನರ್ಬೃರಣ ಮಾಡಿಕೊಟ್ಟಿರುವ ಸಂಗತಿ ತಿಳಿದುಬರುತ್ತದೆ. 
ಮನೆವೆರ್ಗಡೆ ಕಾಳಿದಾಸಯ್ಯ, ತಂತ್ರಪಾಶ ಮಿಳ್ಳಯ್ಯ, ತಂತಪಾಳ ಚಿಟ್ಟಿಮಯ್ಯ, ಪ್ರಧಾನದೆಮ್ಮಣ್ಣ ಅಳಿಯ ಚಂದಿಮಯ್ಯ, 
ಅಡಪದ ಚಾವುಂಡರಾಯ, ತಂತದ ಸೇನಬೋವ. ದಾಸಿಮಯ್ಯ. ಸಮಸ್ತ ಪಧಾನರು, ಶ್ರೀಮತ್ಸಾಡ ಪೆರ್ಗಡೆ, ನಾಗದೇವಯ್ಯ 
ಪ್ರಮುಖ ಶರಣರು ಇದ್ದು, ಸೂಂಡಿ ಅಜವರ್ಮಸೆಟ್ಟ, ಚಾವುಂಡಿ ಶೆಟ್ಟಿಯ ಮಗ ಬಲ್ಲಯ್ಯ, ಶೋಭನಯಕೆಟ್ಟಿ ಮದನಾಗಯ್ಯ 
ಶೆಟ್ಟಿ, ಚಾಮಣ್ಣಶೆಟ್ಟಿ, ಜಯದೇವಯ್ಯ ಶೆಟ್ಟಿ ಅಂತು ಎಂಟು ಜನ ಶೆಟ್ಟಿಯರಿಗೆ ಎಂಭತ್ತು ಒಕ್ಕಲಿಗ ಇವರಿಗೆ ಚೋಳರ 
ಮೇಲೆ ನಡೆದ 'ಯುದಕಾರಣವಾಗಿ ಟಿ ಸಮನ್ನಿಯಂ' ಪುನ ರ್ಬ್ಬರಣ ಮಾಡಿಕೊಡಲಾಗುತಿದೆ. Wa ಯುದ್ದದಲ್ಲಿ ಆದ 
ನಷ್ಟವನ್ನು ತುಂಬಿಕೊಡಲಾಗುತ್ತದೆ. ಅಂಗಡಿ. ಮನೆ, ಕರಗ, ಬಾಡ, ಹೊಲದ, ನೆಲದ ಚತುರಾಪಾಟ ಸಹಿತವಾಗಿ ಎರಡು 
ಶಾಹೆಯ ಸಿದ್ದಾಯವನ್ನು ಸರ್ವಬಾದಾ ಪರಿಹಾರವಾಗಿ ಬಿಡಲಾಗುತ್ತದೆ. ಕಿಸುಕಾಡು ೭೦ರಲ್ಲಿ ಸಾರಿಗೆ, ಬೀರವಣ ಸಹಿತ 
ಸುಂಕಪರಿಹಾರವಾಗಿ ಬಿಟ್ಟ ವಿವರಗಳಿವೆ. 


ಅಕ್ಕಾದೇವಿ-ಕಾನೂನುಗಳು: ರಾಜ್ಯದ ಸುವ್ಯವಸ್ಥೆಗಾಗಿ ಅಕ್ಕಾದೇವಿಯು ಕೆಲವು ಕಾನೂನುಗಳನ್ನು ತಂದಿದ್ದು ಆ 
ವಿವರಗಳನ್ನು ಸೂಡಿಯ"” ಕ್ರಿಶ. ೧೦೫೦ ಮೇ ೬ರ ಶಾಸನವು ನಿರೂಪಿಸುತ್ತದೆ. ತಳಾರನು ರಕ್ಷಣೇಯ ಕೆಲಸವನ್ನು 
ಮಾಡಬೇಕು. ಕಳ್ಳತನವಾದರೆ ಕಳೆದುದನ್ನು ಕೊಟ್ಟು ಸರಿಪಡಿಸಿ ರಕ್ಷಿಸಬೇಕು. ತಂದೆಯ ದೋಷ ಮಗನಿಗೆ ಇರುವುದಿಲ್ಲ. 
ಮಗನು ಮಾಡಿದ ದೋಷಗಳು ತಂದೆಗೆ ಇಲ್ಲ. ಕಳ್ಳ, ಬಂದಿಕಾರರನ್ನು, ವೈರಿ, ಕೆಟ್ಟ ಮನುಷ್ಯರನ್ನು ಅಂಗಡಿಯ 
ತಡಿಕೆಯನ್ನು ಕೇಳುವ ಸಂದರ್ಭದಲ್ಲಿ ಇರಿದರೆ ದಂಡ ದೋಷವಿಲ್ಲ. ಸುಮ್ಮನೆ ಯಾರಿಗಾದರೂ ಇರಿದರೆ (ಇರಿಸಿಕೊಂಡವನು 
ಸತ್ತಿರಬಾರದು) ಇರಿದವನಿಗೆ ಆರು ಪೊನ್ನು ಗದ್ಯಾಣ ದಂಡ, ಮೇಲೆ ಒಂದು ಪಣ ದಂಡ. ಸುಮ್ಮನೆ ಹೊಡೆದವನಿಗೆ 
ಎರಡು ಪಣ ದಂಡ. ಇತರ ದಂಡಗಳನ್ನು ನಿರೂಪಿಸುವ ಶಾಸನದ ಭಾಗ ತ್ರುಟಿತವಾಗಿದೆ. ಶಾಸನದಲ್ಲಿ ಈ ವಿಷಯದಲ್ಲಿ 
ಹೀಗೆ ಹೇಳಲಾಗಿದೆ: "ಪೊಳಲೊಳಗೆ ಅರತಳಾಅಂ ಕೆಟ್ಟುದರ್ಕೆ ಕೊಟ್ಟು ಕಾವಂ | ತನ್ನೆಯ ದೋಷಂ ಮಗನನೆಯ್ದದು 
ಮಗನ ದೋಷಂ ತಂದೆಯನೆಯ್ದದು । ಕಳ್ಳಂ ಬನ್ನಿಕಾಜಣ೦ ಮಂಚಲ್ಲಿಡಿವವಂ ಪಗೆವಂ ಪೊಲ್ಲವ ಮಾನಸ ನಿನ್ನಿವರನಂ 
ಗಡಿಯ ತಡಿಕೆಯ ಕೀಳಿಲ ಕೆಳಗಿಟೆದೊಡೆ ದಣ್ಣಂ ದೋಷವಿಲ್ಲ | ಇಣಿದವಂಗೆ ದಣ್ಣಂ ಪೊಂಗದ್ಯಾಣಮಾು ಪೀ [ಬ] 
ಟ್ರನಾತನನಿಜೆದೊಡೆ ದಣ್ಣಂ ಪೊಂಗದ್ಮಾಣಿ೦ xxxx ಮಿಕ್ಕಾತಂಗೆ ದಣ್ಣಂ ಪಣವೊನ್ನು ಪೊಯ್ದವಂಗೆ ದಣ್ಣಂ ಪಣವೆರಡು 
ಸುರಿ ೫೬೬೫೬೫೬೫೬೬ ನೂವದು xxxxxx ಫೂಂಗದ್ಧಾಣಂ ಮೂಖು”. ಈ ರೀತಿಯಾಗಿ ಅಕ್ಷಾದೇವಿಯು ಬಿಗಿಯಾದ ಕಾನೂನುಗಳನ್ನು 
ಜಾರಿಗೊಳಿಸಿ ಸುಗಮವಾಗಿ ಆಡಳಿತ ನಡೆಸಿದ್ದಾಳ. ಒಳ್ಳಯ ಆಡಳಿತಗಾರ್ತಿಯಾಗಿ ಅಕ್ಕಾದೇವಿಯು ಹೆಸರು ಮಾಡಿರುವುದು 
ಅಕ್ಕಾದೇವಿಯ ಪ್ರಶಸ್ಥಿ: ಶಾಸನಗಳಲ್ಲಿ ಅಕ್ಕಾದೇವಿಯ ಪ್ರಶಸ್ತಿಯನ್ನು ಸುದೀರ್ಫವಾಗಿ: ಹೇಳಲಾಗಿದ್ದು ಅದರಲ್ಲಿ 
pe ಪ್ರಶಸ್ತಿಯ ಜೊತೆಗೆ ಸ್ಪಾರ್ಚಿತ ಪ್ರಶಸಿಗಳನ್ನು ಕೊಡಲಾಗಿದೆ. 7 ಸ್ಪಾರ್ಜಿತ ಪ್ರಶಸ್ಪಿಗಳು ಈಕೆಯ ಸಾಧನೆಯನ್ನು 
ನಿರೂಪಿಸುತ್ತವೆ. ಸೂಡಿಯ”್‌ ಕ್ರ.ಶ. “೦೧೦ Tr ೮ರ ಶಾಸನದಲ್ಲಿ ಸ ನವರತ ಪರಮ ಕಲಾಣಾಭ್ಭದಯ 
ಸಹಸ್ತ ಫಳೆಬೋಗ ಭಾಗಿನಿ ದ್ವಿಶೀಯ ಲಕ್ಷ್ಮೀ ಸಮಾನೆಯರ ಗಣಿತ ದಾನಚಿನ್ರಾಮಣಿ ವಿವೇಕ ET 
ವಾಕ್ಕೆಯರ್ಗಣದ ಬೆಡಂಗಿಯರೆಪ ಶ್ರೀಮದಕ್ಕಾದೇವಿಯರ್‌” ಎಂದು ಕೊಡಲಾಗಿದೆ, ಬಾದಾಮಿ ತಾಲೂಕಿನ ಬೇಲೂರಿನ 
ಶಾಸನದಲ್ಲಿ ವಿವರವಾದ ಪ್ರಶಸ್ತಿಯನ್ನು ಕೊಡಲಾಗಿದ್ದು ಅದು ಇಂತಿದೆ: 

“ತಜ್ಞಯಸಿಂಹ ಚಕ್ರವರ್ತಿಯ ಸ್ಯ | 
ಶ್ರೀವೆಿತೆಯನಿಸಿದಕ್ಕಾ 

ಡೇವಿಗೆ ವಾಗ್ದೇವಿ ಗಖಿಳ ಜನನುತ ಸೀತಾ 
ದೇವಿಗೆ ಮಾದೇವಿಗೆ ಭೂ 

ದೇವಿಗೆ ಸಮನೆಂಬ ನೃಪಸುತಾ ಸಮುದಯಮಂ 
ಗುಣದ ಬೆಡಂಗಿಯೆನಲ್ಪ 

ದ್ಲುಣಮಂ ನೆಗಟಿಕೀಕ ವಾಕ್ಕೆಯೆನೆ ಸೂನೃತಮಂ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೬೩ 


ರಣಭೈರವಿಯೆನೆ ಸೌರ್ಯ್ಯದ 
ಗುಣಮನದೇನೆಂದು ಬಣ್ಣಿಪೆಂ ನೃಪಸುತೆಯಂ 
ಜನಕಂ ಶ್ರೀದಸವರ್ಮದೇವನಭಯಂ ಚಾಳುಕ್ಯ ವಜ್ರಂ ದಿನೇ 
ಶನಿಭಂ ಭಾಗಲದೇವಿ ಪುಣ್ಯವತಿ ಸತ್ಯಾಳಾಪೆ ತಾಯ್ದಕ್ರವ 
ರ್ತಿ ನಿಜ ಪ್ರೋ ಜ್ಞಾಳ ಕೀರ್ತಿಮೂರ್ತಿ ಜಯಸಿಂಹಂ ತಮ್ಮನಂದಂದೆಮೇ 
ದಿನಿಯೊಳ್‌ ಶ್ರೀನೆಗಲ3ೀ ಕವಾಕ್ಕೆಯ ಯಶಃ ಪ್ರಖ್ಯಾತಿ ಸಾಮಾನ್ಯಮೇ ॥ 
ಅವಿನಮ್ನಾ [ಮ್ರಾ] ರಿ ನ್ರಿ [ನೃ] ಪಾಳಕ ಪ್ರಳಯ ಸಂಪಾ 
ದಕ್ಸೋ ಚ್ಛಂದ ಭೈರವಿ ತಾನಾಗಿಯುಮೆಯ್ದೆ ಶಾಂತಪರ ರೂಪಾನ್ವಿತೆ 
ನಿರ್ಬ್ಬತ್ಸನಾರವ ಸಿಂಹಾಗ್ರಜೆಯಾಗಿಯುಂ ಮದ ಗಜೋದ್ಯದ್ಯಾನೆ 
ಯೆಂದಂದು ಧಾ [ಧೌ] ತ ವಿಚಿತ್ರಂ ನೆಗಲಕೇ ವಾಕ್ಕೆಯ 
ಚರಿತ್ರಂ ಭೂರಿಭೂಚಕ್ರದೊಳ್‌ ॥ ಜಿನ ಬುದ್ದಾನನ್ನರು 
ದ್ರಾಗಮ ನಿಗದಿತ ಧರ್ಮ್ಯಂಗಳೆಂ ಮಾಡಿ ಕಯ್ಯಾಂತನ kd ವಜಕ್ಕಾಪ್ಪೆ 
ಮ ಕೊಟ್ಟು ಸರ್ವೋ ರ್ವೀಯೊಳ್ಳಾನ ನಯಾಳಂಕಾರೆ ರಾರಾಜಿಸಿದಳಖಿಳ 
ದ್ಯಾರ್ಥಿ ದೀನಾವಳಿ ನಂದಿನಿಯಕ್ಕಾದೇವಿ ಧರ್ಮಾಗ್ರಣಿ ವಿಮಳವಚಃ ಶ್ರೀ 
ಕಾ ಯಶಃ ಶ್ರೀ ॥ ವಚನ ॥ ಅನ್ತು ಸಕಳ ಜಗತ್ತಣೂತೆಯುಂ 
ಸಮಸ ಸ್ಪರಿಪುನೃಪ ಚರಣಾರವಿಂದೆಯುಲ ವಿವೇಕ ಚೂಡಾಮಣಿಯುಂ ದೀನಾನಾಥ 
ಚಿಂತಾಮಣಿಯುಂ [ಸ್ಪವಂಶ] ವರ್ದ್ವನೈಕ ಸ ಸಾಕ್ಲಾಲ್ಲಕ್ಷಿಯು೦ ಪರಿಜನ 
[ಕಳ್ಳ ವಿ [ವೃ] ಕ್ಷಿಯುಂ ವಸುಧಾಜನ ಕಾಮಧೇನುವುಮೇಕವಾಕ್ಕೆಯುಂ 
ಗುಣದ ಜಿಡಂಗಿಯುಮೆನಿಸಿ ನೆಗಲ್ಪ ಶ್ರೀಮದಕ್ಕಾದೇವಿಯರ್‌” AEN ೭೦ನ್ನು 
ಆಳುತ್ತಿದ್ದಳು. 
ಅಕ್ಕಾದೇವಿಯನ್ನು ಲಕ್ಷ್ಮಿಗೆ, ಸರಸ್ವತಿಗೆ, ಸೀತಾದೇವಿಗೆ, ಮಹಾದೇವಿಗೆ ಭೂದೇವಿಗೆ ಸಮನೆಂದು ವರ್ಣಿಸಲಾಗಿದೆ. 
"ಗುಣದ ಬೆಡಂಗಿ' ವ 'ಅಕ್ಸಾದೇವಿಗೆ ಇದ್ದ ಬಿರುದಾಗಿದೆ. ಇದರಿಂದ ಈಕೆಯು ಸದ್ದುಣಗಳಿಂದ ಕೂಡಿದ್ದಳೆಂಬುದು 
ಗೊತಾಗುತ್ತದೆ. ಏಕವಾಕ್ಕೆ ನಾ ಈಕೆ ಕೊಟ್ಟ ಮಾತನು )ಿ ತಪ್ಪುತ್ತಿದ್ದಿಲ್ಲವೆಂಬುದನ್ನು ನಿರೂಪಿಸುತ್ತದೆ. ದಸವರ್ಮ ಮತ್ತು 
ಭಾಸಲದೇವಿಯ ಪ್ರತಿಯಾಗಿದ್ದ ಈಕೆ ಸ ಸತ್ತವಂತಳಾಗಿದ್ದಳು. 'ಚಕವರ್ತಿ ಜಯಸಿಂಹನನು ಿ ತಮ್ಮನನ್ನಾಗಿ ಪ ಪಡೆದು ಅಕ್ಸಾದೇವಿ 
ಪಸಿದ್ದಳಾದಳು. ಯುದ್ದಗಳನ್ನು ಮಾಡಿ ಜಯ ಸಂಪಾದಿಸಿ 'ರಣಭ್ಯೈರವಿ' ಎನಿಸಿದ್ದಳು. ನಿವೇಕದಲ್ಲ ಚೊಡಾಮಣಿಯಾಗಿದ್ದ 
ಈಕೆ ದೀನ, ಅನಾಥರಿಗೆ ಬೇಡಿದ್ದನ್ನು ಕೊಡುವ ಚಿಂತಾಮಣಿ ಎನಿಸಿದ್ದಳು. ವಸುಧಾಜನ ಕಾಮಧೇನು ಎನಿಸಿದ್ದ ಅಕ್ಕಾದೇವಿ 
ದಾನ-ಧರ್ಮ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಉಪಕಾರ ಮಾಡಿದ್ದಾಳ. ಎಲ್ಲ ಧರ್ಮಗಳನ್ನು ಸಮಾನವಾಗಿ 
ಕಂಡುದುದಲ್ಲದೆ ಧರ್ಮ ಸಮನ್ವಯತೆಯನ್ನು ಮೆರೆದಿದ್ದಾಳ. 


ಅಕ್ಕಾದೇವಿ- ಧರ್ಮ ಸಮಾನತೆ-ಧರ್ಮ ಸಮನ್ಸಯತೆ: ಧರ್ಮ ಸಮಾನತೆ ಎಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ 
ನಕನವದು; ಧರ್ಮಸಮನ್ವಯತೆ ಎಂದರೆ ಒಂದು ಧರ್ಮದ ತತ್ವ-ಸಿದ್ದಾಂತಗಳನ್ನು ಇನ್ನೊಂದು 
ಅಳವಡಿಸಿಕೊಂಡು ಆಚರಿಸುವುದು. ಅಕ್ಕಾದೇವಿಯು ಎಲ್ಲ ಧರ್ಮಗಳನ್ನು ಸಮನವಾಗಿ ಕಾಣುತ್ತಿದಳು. ಆಯಾ ಧರ್ಮದ 
ದೇವಾಲಯಗಳಿಗೆ ದತ್ತಿ-ದಾನ ಕೊಟಿದಾಳೆ ಅಕ್ಸಾದೇವಿಯ ಇನ್ನೊ ೦ದು ಗುಣವೆಂದರೆ ಬೇರೆ ಧರ್ಮಗಳ ತತ್ನಸಿದ್ದಾಂತಗಳನ್ನು 
ತಾನು ಅಳವಡಿಸಿಕೊಂಡು ಆಚರಿಸುತ್ತಿದ್ದರು. “ನ ಬುದ್ದ ಅನಂತ ರುದ್ರಾಗಮ””” ಧರ್ಮಗಳನ್ನು ಸಮಾನವಾಗಿ 
ನೋಡುತ್ತಿದ್ದಳು. ಇವುಗಳ ತತ್ವಗಳನ್ನು ಸೃತಃ ಪಾಲಿಸುತ್ತಿದ್ದಳು. ಇಲ್ಲಿ "ರುದ್ರಾಗಮ' ಎಂದರೆ ಶಿವಾಗಮಗಳು ಎ೦ದು 
ಅರ್ಥ. ಈ 'ಶಿವಾಗಮಗಳು ಕ್ರೈಶ. ೧೦೨೮ ಕ್ವಂತ ಹಿಂದಿನ ಕಾಲದವು ಎ೦ಬುದು ಸಷ್ಟ ಪವಿತ್ರ ಗಂಗಾನದಿಯಲ್ಲಿ ಪಏತ್ರ 
ಸ್ನಾನ ಮಾಡಿ "ಗಂಗಾಸ್ನಾನ ಪವಿತ್ರೆ' ಯಾಗಿದಳು ಅಕ್ಕಾದೇವಿ. 

ಅಕ್ಕಾದೇವಿ-"ಗುಣಗ್ರಾಹಿ' ಗುಣ: ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವವರನ್ನು, ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ 
ಅವರನ್ನು ಗೌರವಿಸುವಂಥ "ಗುಣಗಾಹಿ' ಗುಣ ಅಕ್ಸಾದೇವಿಯಲ್ಲಿತ್ತು. ಮುಂಡರಗಿ ಹನ ಕೊರ್ಲಹಳ್ಳಿ: ರಿಯ ಕ್ರ.ಶ. 
೧೦೫೦ ನ ೨೪ರ ಶಾಸನದಲ್ಲಿ ಅಕ್ಕಾದೇವಿ ನರಿ ಸೋಮೇಶ್ವರನ ಪಾದಪದ್ಧೋಪಜೀವಿಯಾಗಿ ಕಿಸುಕಾಡು 


೧೬೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೭೦, ಬಾಗಡಗೆ ೭೦, ತೊರಗಲೆ ನಾಡು, ಮಾಸೆಯವಾಡಿ ೧೪೦ ವಿಭಾಗಗಳನ್ನು "ಪನ್ನಾವಳ” ನೆಲೆವೀಡಿನಿಂದ ಆಳುತ್ತಿದ್ದಳು. 
ಈಕೆಯ ಪಾದಪದ್ಧೋಪಜೀವಿಯಾಗಿ ಯಾದವ ಮನೆತನದ ಭುಜ ಅಜ್ಜರಸ ಇದ್ದನು. ಇವನನ್ನು 'ವೀರಲಕ್ಷಿ & 
ಕಾ೦ತಂ ದ್ವಾರಾವತಿ' ಪುರವರೇಶ್ವರ ಗರುಡದ್ದಜ ಶಂಖ ಚಕ್ರ ಲಾಂಚನಂ ಅರಿಭೂಪಾಅ ಹ ತರಿದು 
ಕೊಲ್ಪೇಕಾಂಗ ವೀರಂ” ಎಂದು ಮುಂತಾಗಿ ಕರೆಯಲಾಗಿದೆ. ಇವನು "ಚಾಳುಕ್ಯ ಕುಳೇಶ್ವರಿ'ಯ ಸಮೀಪದಿ ಸುಖದಿಂದ 
ಇದಸೆಂದು ಹೇಳಲಾಗಿದೆ. ಈ ಅಜ್ಜರಸ ಭೂಪ ಕೊಡೆ, ಲಾಂಛನಗಳನ್ನು ಪಡೆದಿದ್ದಾನೆ. ಇವನ ಪ್ರಾಮಾಣಿಕತೆಯನ್ನು 
ಗುರುತಿಸಿ ಈ ಉಡುಗೊರೆಗಳನ್ನು ಕೊಟ್ಟುದಲ್ಲದೆ "ಅರಸಿಯರಾ ತನನಕ್ಕಜೆಂ ಬರಿಸಿ ಸುಖಾಸನದಲಿರಿಸಿದ”ಳಂದು 
ಶಾಸನ ಹೇಳುತ್ತದೆ. ಇದರಿಂದ ಅಕ್ಕಾದೇವಿಯು ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸುವ, ಅವರನ್ನು ಸನ್ಮಾನಿಸುವ ಗುಣವನ್ನು 
ಹೊಂದಿದ್ದುದು ಗೊತ್ತಾಗುತ್ತದೆ. ಈ ಅಜ್ಜರಸ ಚಕ್ರವರ್ತಿ ಜಯಸಿಂಹನಿಂದಲೂ ಉಪಕೃತನಾಗಿದ್ದಾನೆ. 


ಅಕ್ಕಾದೇವಿಯು ಉತ್ತರಾಯಣ ಸಂಕ್ರಾಂತಿಯಂದು ಮನ್ನೆಯ ಅಜ್ಜರಸನನ್ನು ತನ್ನ ಸನ್ನಿಧಾನಕ್ಕೆ ಬರಿಸಿ ಧಾರಾಪೂರ್ವಕವಾಗಿ 
ದತ್ತಿ ಬಿಡುತ್ತಾಳೆ. ದೇವರ ನೈವೇದ್ಯಕ್ಕೆ ಗ್ರಾಸಕ್ಕೆ ಹರೆಕಾರರಿಗೆ: Fes 25 ಸಗಿಳಿಯರಿಗೆ. ಕರೆಗೆ ಭೂಮಿ, ಗದ್ದೆ, ಹಣ, 
ಮನೆಗಳು ೧೩, ಗಾಣ ೧-ಇವುಗಳನ್ನು ಅಕ್ಸಾದೇವಿ ಬಿಡುತ್ತಾಳೆ. 


ಅಕ್ಕಾದೇವಿ-ಧರ್ಮ ಕಾರ್ಯಗಳು: Be ಸಾರ್ವಜನಿಕ ಕಾರ್ಯಗಳು. ಸಾರ್ವಜನಿಕರಿಗೆ 
ಉಪಯೋಗವಾಗುವಂಥ ಕಾರ್ಯಗಳು. ಕೆರೆ, ಬಾವಿ, ದೇವಾಲಯ ಮೊದಲಾದವುಗಳನ್ನು ನಿರ್ಮಿಸುವುದು, ಅವುಗಳಿಗೆ 
ದತ್ತಿ, ದಾನ ಬಿಡುವುದು ಧರ್ಮಕಾರ್ಯವೆನಿಸುತ್ತದೆ. ಅಕ್ಕಾದೇವಿ ಮಾಡಿದ ಧರ್ಮಕಾರ್ಯಗಳನ್ನು ಈ ಕೆಳಗಿನಂತೆ 
ನೋಡಬಹುದು: 


ಬ್ರಹ್ಮಪುರಿಗೆ ದಾನ: ಸೂಡಿಯ”” ಕ್ರಿಶ. ೧೦೧೦ ನವೆಂಬರ್‌ ೮ರ ಶಾಸನವು ಅಕ್ಕಾದೇವಿ ಆಳುತ್ತಿದ್ದಾಗ ಹುಣ್ಣಿಮೆ 
ಚಂದಗ್ರಹಣದ ದಿಸವ ಸೂಡಿಯ ಆರು ಜನ ಗಾವುಂಡರು, ಎಂಟು ಜನ ಶೆಟ್ಟಿಗಳು ದೇವರ ಸನ್ನಿಧಾನದಲ್ಲಿ ಬ್ರಹ್ಮಪುರಿಯ 
ಮಹಾಜನರಿಗೆ ಭೂಮಿ ದತ್ತಿ ಬಿಟ್ಟ ಸಂಗತಿಯನ್ನು ಹೇಳುತ್ತದೆ. ಹುನಗುಂದ ತಾಲೂಕಿನ Ue ಬೀಡಿಯ ಕೆ.ಶ. 
೧೦೫೩ ನವೆಂಬರ್‌ ೧೩ರ ಶಾಸನದಲ್ಲಿ ಅಕ್ಟಾದೇವಿ ಕಿಸುಕಾಡು ೭೦ ಆಳುತ್ತಿದ್ದುದನ್ನು ಹೇಳಲಾಗಿದೆ. ಈಕೆಯು 
ಸೂರ್ಯ ಗಹಣವೆಂದು "ಪಂಪೆಯ ತೀರ್ಥ”ದಲ್ಲಿದ್ದು (ಹಂಪೆಯಲ್ಲಿದ್ದು) ವಿಕಮೆಪುರದ 'ಬಹಪುರಿಯ ನಂದಿಯಣ್ಣ 
ಷಡಂಗಿ ಭಟ್ಟೋಪಾಧ್ಯಾಯರು ಮತ್ತು ಪ್ರಮುಖರಾದ ೪೨ ಜನ ವಿದ್ವಾಂಸರಾದ ಮಹಾಜನರಿಗೆ ಊರ ದಕ್ಷಿಣ ದಿಕ್ಕಿಗೆ 
ಒಂದು ತೋಟದ ಭೂಮಿ 'ಯೆಳ್ಳತ್ತರ ಕೋಲಲಿ' ೪೪ನ್ನು ಕಿಸುವಿನ ಭೂಮಿ ಮತ್ತರು ೬೪ನ್ನು ಬಿಡುತ್ತಾಳೆ. 


ಪರೋಕ್ಷ ವಿನಯವಾಗಿ ದಾನ: "ಪರೋಕ್ಷ ವಿನಯ'ವೆಂದರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಅವನಿಗೆ ಸದ್ಗತಿ 
ಪ್ರಾಪ್ತಿಯಾಗಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಎಂದು ದೇವಾಲಯಗಳಿಗೆ ದತ್ತಿ-ದಾನ ಮಾಡುವುದಾಗಿದೆ. ಬಾದಾಮಿ ತಾಲೂಕಿನ 
ಬೇಲೂರಿನ” ಶಾಸನದಲ್ಲಿ ಅಕ್ಟಾದೇವಿಯು ತನ್ನ ಅಣ್ಣ ಚಕ್ರವರ್ತಿ ವಿಕ್ರಮಾದಿತ್ಯ ೪ ಮರಣ ಹೊಂದಿದಾಗ ಆತನಿಗೆ 
ಪರೋಕ್ಷ ವಿನಯವಾಗಿ ಅಗ್ರಹಾರ ಪೇರೂರಲ್ಲಿ "ತೈಪುರುಷರ ಶಾಲೆ'ಯ ಮಾಣಿಗಳಿಗೆ, ಅಶನ ಅಚ್ಛಾದನಕ್ಕೆ ೫೦೦ 
ಮತ್ತರು ಭೂಮಿಯನ್ನು, ೫೦ ಮನೆಗಳನ್ನು, up ತೋಟವನ್ನು ಬಿಡುತ್ತಾಳ. 


ಅಕ್ಕೇಶ್ವರ ದೇವರಿಗೆ ದಾನ: ರೋಣ ತಾಲೂಕಿನ ಸೂಡಿಯ”” ಕ್ರಿಶ. ೧೦೫೪ ಮೇ ೧೦ರ ಶಾಸನದಲ್ಲಿ ಅಕ್ಕಾದೇವಿಯು 
ಹು 50. ತೊರುಗರೆ ೬೦, ಮಾಸಿವಾಡಿ ೧೪೦ ವಿಭಾಗಗಳನ್ನು ವಿಕಮಪುರದಿಂದ ಆಳುತ್ತಿದ್ದಳೆಂದು ಭಕೊಗಿಡ. 
ವಿಕಮಪುರದಲ್ಲಿ ಅಕ್ಕಾದೇವಿ ಮತ್ತು ಈಕೆಯಲ್ಲಿ ಅಧಿಕಾರಿಗಳಾಗಿದ್ದ ನಾಡಪೆರ್ಗಡೆ ನಾಗದೇವಯ್ಯ ಸೇನಬೋವ ರೇವದಾಸಯ್ಯ, 
ಧರ್ಮಾಧ್ಯಕ್ಷ ಮಾಧವಯ್ಯ ಪ್ರಮುಖ ಶರಣರು ಸೇರಿ ಸೂರ್ಯ ಗಹಣದಂದು ಸೂಡಿಯ ಅಕ್ಕೇಶ್ವರ ದೇವರಿಗೆ, ಪಾತ್ರಕ್ಕೆ, 
ಚೈತ್ಯ ಪವಿತ್ರ ಕಾರ್ಯಗಳಿಗೆ ತಳವೃತ್ತಿ ೫೦೦ ಮತ್ತರೊಳಗೆ ವಿಶ್ವ ಶಿವಾಚಾರ್ಯರಿಗೆ ವಂಶಿಗರಿಗೆ, ವಿವಿಧ ಸೇವೆಯ 
ಸೂಳೆಯರಿಗೆ ಭೂಮಿ ದತ್ತಿ ಬಿಡುತ್ತಾನೆ. ವಿವಿಧ ಸೇವೆಯನ್ನು ಸಲ್ಲಿಸುತ್ತಿದ್ದ ಸೂಳೆಯರ ವಿವರಗಳು ಇಂತಿವೆ: ಎಡವಕ್ಕದ 
ಕೇರಿಯ ಮೊದಲ ದೆಸೆಯ ಬಿಟ್ಟೆಯ ಚಾಮರದ ಸೂಳಾಬ್ಛಗೆ ಮತ್ತರು ೧೧, ಬಲದ ದೆಸೆಯ ಮೊದಲ ಕಂಭದ ಸೂಳ 
*ಬ್ಬೆಗೆ ಮತ್ತರು ೧೫, ಅಲ್ಲಿಯ ಕಂಭದ ಸೂಳೆ ಅಸಗಬ್ಬೆಗೆ ಮತ್ತರು ೧೩, ಎಡದ ದೆಸೆಯ ಮೊದಲ ಕಂಭದ ಸೂಳೆ 
ರೇವಕಟ್ಟೆಗೆ ಮತ್ತರು ೧೩, ಅಲ್ಲಿಯ ಕಂಭದ ಸೂಳ ಗುಬ್ಬಿಯ ಚಾವುಂಡಬ್ಲೆಗೆ ಮತ್ತರು ೩: ಬಲದ ದೆಸೆಯ ಬಿಟ್ಟಿಯ 
ಚಾಮರದ ಸೂಳ ಇ: ಬ್ಲೆಗೆ ಮತ್ತರು ೧೨, ಎಡದ ದೆಸೆಯ ಕೇರಿಯ ಚಾಮರದ ಸೂಳೆ ಗುಬ್ಬಿಯ ಕೇತಬ್ಬೆಗೆ ಮತ್ತರು 
೧೨, ಬಲದ ದೆಸೆಯ ಪಾತ್ರ ಸೂಳೆ xವಕಟ್ಟೆಗೆ ಮತ್ತರು ೧೨, ಎಡದ ದೆಸೆಯ ಪಾತ್ರದ ಸೂಳ xಬ್ಬೆಗೆ ಮತ್ತರು ೧ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೬೫ 


ಬಲದ ಮಾಡದ ಪಾತ್ರಂ ಸೂಳ ಗಾರ್ಗಬ್ಲೆಗೆ ಮತ್ತರು ೧೨, ಎಡವಕ್ಕದ ಕೇರಿಯ ಸೂಳೆ ಮೈಲಬಗೆ ಮತ್ತರು ೧೨, 
ಬಲವಕ್ಕದ ಕೇರಿಯ ಸೂಳೆ ಜಕ್ಕಬ್ಬಿಗೆ ಮತ್ತರು ೧೨ನ್ನು ದತ್ತಿ ಬಿಡಲಾಗುತಿದೆ. 

ಗುಬ್ದ್ಲಿಯಿಂದ ಟಾವುಂಡಟ್ಟಿ ಕೇತಲ್ದ ಇವರು ಸೂಡಿಗೆ ಬಂದು ಅಕ್ಕೇಶ್ವರ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದುದು 
ವಿಶೇಷ ದೇವಾಲಯದ ಕಂಭಕ್ಕೆ ಸರ್ವಾಲಂಕೃ ತಗೊಂಡ ಸೂಳೆಯರನ್ನು “ನಲ್ಲಿಸುತಿದುದು ಇದರಿಂದ ಗೊತಾಗುತದೆ. 


ಮಾಡದ ಎರಡೂ ಪಕ್ಕದಲ್ಲೂ ಸೂಳೆಯರು ನಿಂತಿರುತಿದ್ದರು. ಮೇಲ್ಬಾಣಿಸಿದ ಸೂಳೆಯರು ಪೂಜಾ ಸಮಯದಲ್ಲಿ ಮಾತ್ರ 


ಹಾಗೆ ನಿಲ್ಲುತ್ತಿದ್ದಿರಬೇಕು. ಇವರಿಗೆಲ್ಲ ಭೂಮಿ ದತ್ತಿ ಬಿಟ್ಟುದನ್ನು ಶಾಸನ ಹೇಳುತ್ತದೆ. 


ತಪಸ್ಪಿ ಗಂಗಿಕಬ್ಬೆಗಳಿಗೆ ದಾನ: ಶಿಗ್ಗಾವಿ ತಾಲೂಕಿನ ಹೊಟ್ಟೂರು**" ಗ್ರಾಮದ ಕ್ರಿಶ. ೧೦೬೭ ಜನೇವರಿ ೩ರ 


ಶಾಸನದಲ್ಲಿ ತೈಲೋಕ್ಕಮಲ್ಲನ ಪಾದಪದ್ಧೋಪಜೀವಿಯಾಗಿ ಮಹಾಮಂಡಳೇಶ್ನರ ಜೇಮರಸನು ಪೊಟ್ಟಿಯೂರು, ನಿಟ್ಟಸಂಗಿ 


ಹಂಡಿಯೂರು ಮೊದಲಾದ ಕೆಲವು ಗ್ರಾಮಗಳನ್ನು ಕುಟ್ಟುಂಬಿತ್ತಿ ಅಣುಗ ಜೀವಿತದಿಂದ ಆಳುತ್ತಿದ್ದನು. ಇವನ ಪುತ್ರ 


ಮಹಾಸಾಮಂತ ಜೋಯಿಯರಸ ಪೊಟ್ಟಿಯೂರನ್ನು ಆಳುತ್ತಿದ್ದನು. ಮಹಾಮಂಡಳೇಶ್ವರ ಕದಂಬ ಮನೆತನದ 
ತೋಯಿಮದೇವನು ಬನವಾಸಿ ೧೨೦೦೦, ಪಾನುಂಗಲ್ಲು ೫೦೦ ಆಳುತ್ತಿದ್ದನು. ಪರ್ಮಾಡಿ ಕೇಶಿಗಾವುಂಡನು ಉದಕ 
ಸ್ಪರ್ಣ, ಅನ್ನ ಗೋವು, ಭೂಮಿ, ಕನ್ಯಾ, ವಿದ್ಯಾ ಮೊದಲಾದ ದಾನಗಳನ್ನು ಮಾಡಿದ್ದಾನೆ. ಅಲ್ಲದೆ ಶಂಕರನನ್ನು ಪ್ರತಿಷ್ಠಾಪಿಸಿ 
ಶ್ರೇಷ್ಠ ತೋರಣವನ್ನು ಮಾಡಿಸಿದ್ದಾರೆ. ಉತ್ತರಾಯಣ ಸಂಕ್ರಾಂತಿಯಂದು ಮಹಾಸಾಮಂತ ಜೋಯಿಯರಸರು, 
ಮಹಾಮಂಡಳೇಶ್ವರ ಜೋಯಿಮದೇವ, ಮೈಳಲ ದೇವಿಯರು ಇದ್ದು ಪೂಟ್ಟಿಯೂರ ಪೆರ್ಮಾಡಿ ಕೇಶಿಗಾವುಂಡ ಮಾಡಿಸಿದ 
ಕೆರೆಯೇರಿಯ ಮೇಲಿನ ಕೇಶವೇಶ್ವರ ದೇವರಿಗೆ ಸೊತೆ, ಸುಣ್ಣಕ್ಕ ಪೂಜಾರಿಗೆ, ಗಂಧ, ಧೂಪ, ದೀಪ ನೈವೇದ್ಯಕ್ಕೆ 
ಪರೆಕಾರರಿಗೆ, ಪಾತ್ರಕ್ಕೆ, ವಂಸಿಗರಿಗೆ ಬೊಮಿ, ತೆರಿಗೆಗಳನು ) ಬಿಡುತ್ತಾರೆ. ಅಬ್ಲೆಗಳು ಶ್ರಿ ಶ್ರೀಮದಕ್ಕಾದೇವಿಯರು 
ತಪಸ್ಥಿ ಗಂಗಿಕಬೆಗಳ ಕಾಲು ತೊಳದು pe ಮಠದ ವಿದ್ಯಾದಾನಕ್ಕೆ ತಮಗೆ ನಡೆಯುತ್ತಿದ್ದ Son 
(ತಮ್ಮ ಖರ್ಚಿಗಾಗಿ ಇದ್ದಂಥ ತೆರಿಗೆ ಹಣ) ಕಾಣಿಕೆಯ ಎರಡು ಗದ್ಯಾಣದ ತೆರಿಗೆಯನ್ನು ಬಿಡುತ್ತಾಳ. ಶಾಸನದಲ್ಲಿ ಈ 


ವಿಷಯ "ತೋಯಿಮದೇವರಬ್ಬೆಗಳ್‌ ಶ್ರೀಮದಕ್ಕಾದೇವಿಯರು ತಪೋ ನಿಯಮ ಜಪ ಸಮಾಧಿಶೀಲ ಸಂಪನ್ನೆಯರಪ್ಪ 


ತಪಸ್ಪಿ ಗಂಗಿಕಬ್ಬೆಗಳ ಕಾಲಂ ಕರ್ಚೆ” ಎಂದು ಬರುತ್ತದೆ. 


ಗುಣದ ಬೆಡಂಗಿಯ ಜಿನಾಲಯಕ್ಕೆ ದಾನ: ಹುನಗುಂದ ತಾಲೂಕಿನ ಅರಸಿಬೀಡಿ”” ಶಾಸನದಲ್ಲಿ ಅಕ್ಕಾದೇವಿಯು 
ಗೋಕಾಗೆಯ ಸುತ್ತಿರ್ದ ಬೀಡಿನಲ್ಲಿರುವಾಗ ಈಕೆಯು ವಿಕಮಪುರದ ಗೊಣದ ಬೆಡಂಗಿಯ ಜಿನಾಲಯಕ್ಕೆ ಖಂಡಸ್ಸುಟಿತ 
ಜೀರ್ಣೋದ್ದಾರಕ್ಕೆ, ಸುಧಾಕರ್ಮಕ್ಕೆ, ಗಂಧ, ಧೂಪ, ದೀಪಕ್ಕೆ ಸುರಗಿಗೆಂದು ಮೂಲಸಂಘ ವರಸೇನ ಗಣದ ಹೊಗರಿಯ 
ಗಚ್ಛದ ನಾಗಸೇನ ಪಂಡಿತರಿಗೆ, ಅಲ್ಲಿರುವ ಯಷಿಯರಿಗೆ, ಅಜ್ಜಿಯರಿಗೆ ಆಹಾರ ದಾನಕ್ಕೆ, ಅಜ್ಜಿಯರ ಕಪ್ಪಡಕ್ಕೆ ಎಂದು 
ಕಿಸುಕಾಡು ೭೦ರಲ್ಲಿನ ಭೂಮಿಯನ್ನು ದತ್ತಿ ಬಿಟ್ಟುದನ್ನು ಹೇಳಲಾಗಿದೆ. ಗಾಣದ ಹಾಳೂರು ಗ್ರಾಮವನ್ನು ವಿಕ್ರಮಪುರದ 
ಈಶಾನ್ಯಕ್ಕೆ ತೋಟ ೧ ಮತ್ತರನ್ನು ಊರಿನ ದಕ್ಷಿಣಕ್ಕೆ ಮೂಖುವ ದಿನ ಪಾಳ, ನೈರುತ್ಯಕ್ಕೆ ಪಂಡಿತ ನಾಗದೇವರಿಗೆ ೧೨ 
ಮತ್ತರು ಭೂಮಿಯನ್ನು ಇಲ್ಲಿಂದ ದಕ್ಷಿಣಕ್ಕೆ ಪರೆಕಾರ ಕೀತೋಂಜನಿಗೆ ಮತ್ತರು ೨೪ನ್ನು , ತೋಟವನ್ನು ಕಲ್ಬುಟಿಗೆ ಸುರೋಜನಿಗೆ 
ದಶ್ತಿ ಬಿಡುತ್ತಾಳೆ. 


ಹೀಗೆ ಅಕ್ಟಾದೇವಿ ಒಬ್ಬ ಮಹಿಳೆಯಾಗಿ ಈ ಎಲ್ಲ ಸಾಧನೆಗಳನ್ನು ಮಾಡಿದ್ದಾಳ. ಪುರುಷರ ಸಮವಾಗಿಯೇ ನಿಂತು 


ಹೋರಾಡಿದ್ದಾಳೆ. ಯುಕ್ತಿಯಿಂದ ಆಡಳಿತವನ್ನು ನಡೆಸಿದ್ದಾಳೆ. ತಮ್ಮ ಪ್ರಜೆಗಳ ನೋವಿಗೆ ಸಂದಿಸಿದ್ದಾಳೆ. ಧರ್ಮಕಾರ್ಯಗಳನ್ನು 


ಮಾಡಿದ್ದಾಳೆ. ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿ ಗಂಗಾಸ್ನಾನ ಪವಿತ್ರೆಯಾಗಿದ್ದಾಳೆ. ಎಲ್ಲ ಧರ್ಮಗಳನ್ನು ಗೌರವಿಸಿದ್ದಾಳೆ. 


ki 
\ 


೧೬೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅಡಿ ಟಪ್ಪಣಿಗಳು 
MORAES (George M);, Kadamba Kula: A History of ancient and Mediaevel Karnataka, Bombay: F.X. Furtado, 1931, 
p. 102-103. 


ನಾಗಯ್ಯ (ಜೆ.ಎಂ.) ಸಂ: ಕಲ್ಯಾಣ ಚಾಲುಕ್ಯರ ಶಾಸನಗಳು, ಸಂಪುಟ ೧, ಮೈಸೂರು: ಮೈಸೂರು ವಿವಿ, ೨೦೧೧, ವಿಕ್ರಮಾದಿತ್ಯ ೪ No. 
4 ಕ್ರಿಶ. ೧೦೧೦ ಮೇ ೧ ಆಲೂರು, ಗದಗ ತಾಲ್ಲೂಕು, ಧಾರವಾಡ ಜಿಲ್ಲೆ. 


ಅದೇ, ಜಯಸಿಂಹ 11Nಂ 38, ಕ್ರಿಶ. ೧೦೨೪ ಡಿಸೆಂಬರ್‌ ೨೪, ಮರೋಳ, ಹುನಗುಂದ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 
ಪಾವಟೆ (ಚೆನ್ನಕ್ಸ) : ಹಾನಗಲ್ಲ ಕದಂಬರು, ಧಾರವಾಡ: ಚೆನ್ನಗಂಗಾ ಪ್ರಕಾಶನ, ೧೯೯೮, ಪು. ೩೯. 


ಮಂಜುಶ್ರೀ (ಎಸ್‌.ಪಿ) : ಹಾನಗಲ್ಲಿನ ಕದಂಬರಾಣಿ ಅಕ್ಕಾದೇವಿ [ಮಂಜುನಾಥ (ಎಂಜಿ) ಸಂ: ರಾಣಿಯರು ಮತ್ತು ವೀರಮಹಿಳೆಯರು, 
ವಿಜಯಪುರ: ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿವಿ, ೨೦೧೩, ಪ. ೧೯-೨೦. 


ನಾಗಯ್ಯ (ಜೆ.ಎಂ.): ಕಲ್ಯಾಣ ಚಾಲುಕ್ಕರ ಶಾಸನಗಳು, ಸಂಪುಟ ೧, ಮೈಸೂರು: ಮೈಸೂರು ವಿಶ್ವವಿದ್ಯಾಲಯ, ೨೦೧೧, ಸತ್ಯಾಶ್ರಯ 
ಇರಿವರ ಬೆಡಂಗ ನಂ. ೨೮, ಕ್ರಿಶ. (೧) ಗುಡ್ಡದ ಬೇವಿನಹಳ್ಳಿ, ರಾಣಿಬೆನ್ನೂರು ತಾಲ್ಲೂಕು, ಧಾರವಾಡ ಜಿಲ್ಲೆ. 

ಅದೇ, ಜಯಸಿಂಹ 1, Nಂ. 27, ಕ್ರಿಶ. ೧೦೨೨ ಮಾರ್ಚ್‌ ೧೦, ನಾಗರಹಳ್ಳಿ, ಮುಂಡರಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 

ಅದೇ, ಜಯಸಿಂಹ 11 Nಂ. 56, ಕ್ರಿ.ಶ. ೧೦೩೩, ಡಿಸೆಂಬರ್‌ ೨೪, ಬೆನಕನ ಕೊಂಡ, ರಾಣಿಬೆನ್ನೂರು ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಅದೇ, ವಿಕ್ರಮಾದಿತ್ಯ ೪, ಸಂ. 5, ಕ್ರಿಶ. ೧೦೧೦ ನವೆಂಬರ್‌ ೮, ಸೂಡಿ, ರೋಣ ತಾಲ್ಲೂಕು, ಧಾರವಾಡ ಜಿಲ್ಲೆ. 

ಅದೇ, ಜಯಸಿಂಹ 1], No. 25, ಕ್ರಿಶ. ೧೦೨೧, ಡಿಸೆಂಬರ್‌ ೨೪, ಬೇಲೂರು, ಬಾದಾಮಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 


. ಅದೇ, ಜಯಸಿಂಹ 11, Nಂ. 105, ಕ್ರಿಶ. ೧೦೩೭, ನವೆಂಬರ್‌ ೨೧, ಹೊಟ್ಟೂರು, ಶಿಗ್ಗಾವಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 


EI, XV, No. 6D, ್ರಿ.ಶ. ೧೦೫೦ ಮೇ ೬, ಸೂಡಿ, ರೋಣ ತಾಲ್ಲೂಕು, ಧಾರವಾಡ ಜಿಲ್ಲೆ. 

SIL XI, G), No. 86, ಕ್ರಿಶ. ೧೦೫೦ ಡಿಸೆಂಬರ್‌ ೨೪ ಕೊರ್ಲಹಳ್ಳಿ, ಮುಂಡರಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 

E.I. XVI, No. 10, ಕಶ. ೧೦೪೭ ಮಾರ್ಚ್‌ ೨೯, ಅರಸಿಬೀಡಿ, ಹುನಗುಂದ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 

SIL, X1 4), No. 86, ಕ್ರಿಶ. ೧೦೫೦, ಡಿಸೆಂಬರ್‌ ೨೪, ಕೊರ್ಲಹಳ್ಳಿ, ಮುಂಡರಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 

E.I. XV, No. 6D, ಕ್ರಿಶ. ೧೦೫೦ ಮೇ ೬, ಸೂಡಿ, ರೋಣ ತಾಲ್ಲೂಕು, ಧಾರವಾಡ ಜಿಲ್ಲೆ. 

ಅದೇ. 

ನಾಗಯ್ಯ (ಜೆ.ಎಂ.) ಸಂ: ಕಲ್ಯಾಣ ಚಾಲುಕ್ಕರ ಶಾಸನಗಳು, ಸಂಪುಟ ೧, ಮೈಸೂರು: ಮೈಸೂರು ವಿವಿ. ೨೦೧೧, ವಿಕ್ರಮಾದಿತ್ಯ ೪, No. 
5, ಕ್ರಿಶ. ೧೦೧೦ ನವೆಂಬರ್‌ ೮, ಸೂಡಿ, ರೋಣ ತಾಲ್ಲೂಕು, ಧಾರವಾಡ ಜಿಲ್ಲೆ. | 
ಅದೇ, ಜಯಸಿಂಹ 11, No. 25, ಕ್ರಿಶ. ೧೦೨೧ ಡಿಸೆಂಬರ್‌ ೨೪, ಬೇಲೂರು, ಬಾದಾಮಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 

ಅದೇ. 

SIL, X1, (i), No. 27, ಕ್ರಿಶ. ೧೦೫೦ ಡಿಸೆಂಬರ್‌ ೨೪, ಕೊರ್ಲಹಳ್ಳಿ, ಮುಂಡರಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 


ನಾಗಯ್ಯ (ಜೆ.ಎಂ.) ಸಂ: ಕಲ್ಯಾಣ ಚಾಲುಕ್ಕರ ಶಾಸನಗಳು, ಸಂಪುಟ ೧, ಮೈಸೂರು ವಿ.ವಿ, ೨೦೧೧, ವಿಕ್ರಮಾದಿತ್ಯ ೪, ಸಂ. 5, ಕ್ರಿ.ಶ. 
೧೦೧೦ ನವೆಂಬರ್‌ ೮, ಸೂಡಿ, ರೋಣ ತಾಲ್ಲೂಕು, ಧಾರವಾಡ. 


SIL, X1, (i), No. 88, ಕ್ರಿಶ. ೧೦೫೩ ನವೆಂಬರ್‌ ೧೩, ಅರಸಿ ಬೀಡಿ, ಹುನಗುಂದ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 


ನಾಗಯ್ಯ (ಜೆ.ಎಂ.) ಸಂ: ಕಲ್ಯಾಣ ಚಾಲುಕ್ಕರ ಶಾಸನಗಳು, ಸಂಪುಟ ೧, ಮೈಸೂರು: ಮೈಸೂರು ವಿವಿ, ೨೦೧೧, ಜಯಸಿಂಹ 11, No. 
25, ಕ್ರಿಶ. ೧೦೨೧, ಡಿಸೆಂಬರ್‌ ೨೪, ಬೇಲೂರು, ಬಾದಾಮಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 


E.L XV, No. 6E (1), ಕ್ರಿಶ. ೧೦೫೪, ಮೇ ೧೦, ಸೂಡಿ, ರೋಣ ತಾಲ್ಲೂಕು, ಧಾರವಾಡ ಜಿಲ್ಲೆ. 
El, XV, No. 116, ಕ್ರಿಶ. ೧೦೬೭, ಜನೇವರಿ ೩, ಹೊಟ್ಟೂರು, ಶಿಗ್ಗಾವಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 
E.I, XVI No. 10, ಕ್ರಿಶ. ೧೦೪೭, ಮಾರ್ಚ್‌ ೨೯, ಅರಸಿಬೀಡಿ, ಹುನಗುಂದ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೬೭ 


ಬಾಣರಪರ ಕಾಲದ ನೀರಾವರಿ 
ಒಂದು ಚಾಲಿತಿಕ ಅವಲೋಕವ 


ಟ.ವಿ. ನಾಗರಾಜ* 


ಪ್ರಾಗೈತಿಹಾಸಿಕ ಮಾನವ ತನ್ನವಾಸಕ್ಕಾಗಿ ಗುರುತಿಸಿಕೊಂಡ ನೆಲೆಗಳು ಸಾಮಾನ್ಯವಾಗಿ ನೀರು ಸಿಗುವಂತಹ 
ನೈಸರ್ಗಿಕ ತಾಣಗಳ ಆಗಿದ್ದವು.ಕೃಷಿಯನ್ನು ತಮ್ಮ ಮುಖ್ಯ ಜೀವನಕ್ಕೆ ಆದಾರವಾಗಿ ರೂಡಿಸಿ ಕೊಂಡ ದಿನದಿಂದಲೆ 
ಮಳೆಯ ಮತ್ತು ಹೊಳೆಯ ನೀರನ್ನು ಸಾಕಷ್ಟು ಕಾಲ ಹಿಡಿದಿಟ್ಟುಕೊಳ್ಳುವ ಅವಶ್ಯಕತೆಗೆ ತಕ್ಕ ಹಾಗೆ ಬಳಸಿಕೊಳ್ಳುಲು 
ನಡೆಸಿದ ಪ್ರಯತ್ನವೆ ಕೆರೆ, ಕುಂಟಿ, ಕಟ್ಟೆಗಳಾಗಿ ರೂಪ ಪಡೆದವು. ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದಲ್ಲಿ ನೀರಾವರಿ 
ಕಾಮಗಾರಿಗಳ ನಿರ್ಮಾಣದಲ್ಲಿ ಧಾರ್ಮಿಕ ಮಹೊನ್ನತಿಯ ಉದ್ದೇಶ ಪ್ರಧಾನ ಪಾತ್ರ ವಹಿಸಿದ್ದಿತು, ಇಂತಹ 
ಜನೋಪಕಾರ್ಯಗಳನ್ನು ಕೈಗೊಂಡ ವ್ಯಕ್ತಿ ಕುಟುಂಬಗಳು ಪುಣ್ಯಕ್ಕೆ ಪಾತ್ರರಾಗುತ್ತಾರೆ ಎಂಬ ಗಾಢವಾದ ನಂಬಿಕೆ 
ಇದ್ದಿತು.” ಕೌಟಿಲ್ಕನ ಅರ್ಥಶಾಸ್ತವೂ ಸಹ ರಾಜನು ಜನಪದಗಳಲ್ಲಿ ಅಣೆಕಟ್ಟುಗಳನ್ನು, ಕರೆಗಳನ್ನು ಕಟ್ಟಿಸಬೇಕು. ಅಂತಹವರಿಗೆ 
ಹಣ, ಉಪಕರಣಗಳನ್ನು ನೀಡಿ ಸಹಕರಿಸಬೇಕು”. ಎಂದು ಉಲ್ಲೇಖಿಸಿದೆ. ಪ್ರಾಚೀನ ಕಾಲದಿಂದಲೂ ನೀರಾವರಿ 
ಕಾಮಗಾರಿಗಳನ್ನು ಪ್ರಯೋಜಿಸಿಕೊಂಡು ಬಂದಿರುವುದು ಒಂದು ಪರಂಪರೆಯಾಗಿ ಬಂದಿದೆ. ಸಮಕಾಲೀನ ಶಾಸನಗಳ 
ಆದಾರದಿಂದ ನೀರಾವರಿ ಕಾಮಗಾರಿಗಳು ಸ್ಥಳೀಯ ಹಂತದಲ್ಲ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಬಂದಿರುವುದು 
ಕಂಡುಬಂದಿದೆ. ಇಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಂದಂತಹ ವ್ಯಕ್ತಿಗಳಿಗೆ "ಮಾನ್ಯ', "ಕೊಡುಗೈ', "'ಭೂದಾನ;' 
ಮುಂತಾದ ರಿಯಾಯಿತಿ ಹಾಗೂ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದು, ಅದು ನೀರಾವರಿ ಚೌಕಟ್ಟಿನ ಸಮರ್ಪಕ 
ಕಾರ್ಯನಿರ್ವಹಣೆಗೆ ಅನುವು ಮಾಡಿಕೊಡುವುದರ ಜೊತೆಗೆ, ಅಂತಹ ಕಾರ್ಯಗಳಲ್ಲಿ ಬಾಗಿಯಾದವರಿಗೆ ಸಾಮಾಜಿಕ 
ಮತ್ತು ರಾಜಕೀಯ ಮನ್ನಣೆ ದೊರಕಿಸಿಕೊಟ್ಬವು.* 

ಬಾಣರಸರು ಕ್ರಿಶ. ಆರಂಭದ ಕಾಲಕ್ಕಾಗಲೇ ಇವರ ಸುಳಹು ದಕ್ಷಿಣ ಬಾರತದ ಇತಿಹಾಸದಲ್ಲಿ ಕಂಡುಬರುತ್ತದೆ. 
ವಿಶಾಲ ವ್ಯಾಪ್ತಿಯಲ್ಲಿದ್ದ ಬಾಣರಸರು ದಕ್ಷಿಣ ಬಾರತದ ಅರಸು ಮನೆತನಗಳಾದ ಪಲ್ಲವ, ಕದಂಬ, ಚಲುಕ್ಕ, ರಾಷ್ಟಕೂಟ, 
ಗಂಗ, ನೊಳಂಬ, ಚೋಳ ಮುಂತಾದವರ ಪಾದಾಕ್ರಾಂತದ ಕ್ರಿಯೆಗೆ ಒಳಪಟ್ಟರೂ ಸುಮಾರು ಆರೇಳು ನೂರು 
ವರ್ಷಗಳ ಸುದೀರ್ಫ ಇತಿಹಾಸದಲ್ಲಿ ನಿಚ್ಚಳವಾಗಿ ಕಾಣಿಸಿಕೊಂಡಿದ್ದಾರೆ. ಬಾಣರಸರು ರಾಜಕೀಯ ಸಂಘರ್ಷ ನೆಲೆಗಳಲ್ಲಿ 
ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುತ್ತಾ, ಅಸ್ಪಂಗತರಾಗುತ್ತಾ ಮತ್ತೊಂದು ಪ್ರಾದೇಶಿಕ ನೆಲೆಯಲ್ಲಿ ಗೋಚರಿಸುವ ಮೂಲಕ 
ನಿರಂತರತೆ ಉಳಿಸಿಕೊಂಡಿದ್ದು ಗಮನಾರ್ಹ. 


ಕ್ರಿಶ. ಐದನೆಯ ಶತಮಾನ ಮೊದಲುಗೊಂಡು ಹದಿನೈದನೆ ಶತಮಾನದವರೆಗೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ 


ಕರ್ನಾಟಕ ರಾಜಕೀಯ ನೆಲೆಯಲ್ಲಿ ಕಂಡುಬರುವ ಬಾಣರಸರು, ಮಾಂಡಲೀಕರಾಗಿ ಒಂದಲ್ಲ ಒಂದು ಸಾಮ್ರಾಜ್ಯ ಶಕ್ತಿಯ" 


ಭಾಗವಾಗಿ ತಮ್ಮ ಪಾತ್ರ ನಿರ್ವಹಿಸುತ್ತಾ ಬಂದುದು ಒಂದು ವಿಷೇಶ ರಾಜಕೀಯ ಬೆಳವಣಿಗೆಯಾಗಿದೆ. ಸಮಕಾಲೀನ 
ಸಾಮ್ರಾಜ್ಯಗಳ ರಾಜಕೀಯ ಸಂಘರ್ಷಗಳಿಂದಾಗಿ, ಸಾಮಂತರಾಗಿ ಆಳುತ್ತಿದ್ದ ಬಾಣರಸರು ಸಾಕಷ್ಟು ಸ್ಪಾಯತ್ತತೆ ಮತ್ತು 
ಸ್ಟಾತಂತ್ರ ಹೊಂದಿದ್ದುದು ಗಮನಾರ್ಹ. ಜನವಸತಿ ವಿರಳವಾಗಿ ಕಂಡು ಬರುವ ಹಲವು ಭೌಗೋಳಿಕ ವೈಶಿಷ್ಟ್ಯಗಳ ನಡುವೆ 
ಬಾಣರಸರು ಪ್ರಾಬಲ್ಯ ಹೊಂದಿದ್ದರು. ಅವರ ಭೌಗೋಳಿಕ ವ್ಯಾಪ್ತಿ ಪೂರ್ವಕ್ಕೆ ಕಾಳಹಸ್ತಿ, ಪಶ್ಚಿಮಕ್ಕೆ ಮಣ್ಣೆಯ ಪೂರ್ವ 
ಭಾಗಗಳವದೆಗೆ, ಉತ್ತರಕ್ಕೆ ಒಮ್ಮೊಮ್ಮೆ ಅನಂತಪುರ ಕಡಪ ಜಿಲ್ಲೆಗಳವರೆಗೂ, ದಕ್ಷೀಣಕ್ಕೆ ಉತ್ತರ ಆರ್ಕಾಡು ಧರ್ಮಪುರಿ 
ಜಿಲ್ಲೆಯ ಉತ್ತರ ಭಾಗಗಳವರೆಗೂ ವ್ಯಾಪಿಸಿದ್ದಿತು.” 


- ನಿವೃತ್ತ ಪ್ರಾಧ್ಯಾಪಕರು. 


೧೬೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪೆರ್ಬಣವಾಡಿ ಪ್ರದೇಶ ಶುಷ್ಟ ವಾತಾವರಣದ, ಯಾವ ಜೀವ ನದಿಜಾಲಗಳೂ ಇಲ್ಲದ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ 
ಅಲ್ಲಿ ಸ್ವಾಭಾವಿಕವಾಗಿ ನೂರಾರು ಕೆರೆ, ಕುಂಟೆಗಳು ಪ್ರಾಚೀನ ಕಾಲದಿಂದಲೂ ಪಾರಂಪರಿಕವಾಗಿ ಅಸಿತ್ವದಲ್ಲಿವೆ. ಅವುಗಳಲ್ಲಿ 
ಹಲವಾದರೂ ಬಾಣರಸರ ಕೊಡುಗೆಗಳಾಗಿರಬಹುದಾದರೂ, ಅವಕ್ಕೆ ಶಾಸನಾಧಾರಗಳು ಲಭ್ವವಿಲ್ಲ. ಆದರೆ ಈ ಕಾಲಘಟ್ಟದಲ್ಲಿ 
ಅವರಿಂದ ನೀರಾವರಿ ಮೂಲಗಳ, ಕೆರ-ಕುಂಟಿಗಳ ನಿರ್ಮಾಣ, ಜೀರ್ಣೋದ್ದಾರಗಳು ಪ್ರೋತ್ಸಾಹ ಪಡೆದು ವ್ಯವಸ್ಥಿತ 
ಚೌಕಟ್ಟಿನ ಒಂದು ಭಾಗವಾಗಿರುವುದರ ಬಗ್ಗೆ ಹಲವು ಶಾಸನಗಳು ಬೆಳಕು ಚೆಲ್ಲುತ್ತವೆ. 


ಯದರೂರು ಸ್ಥಳದ ಚಿಕ್ಕಕೆರೆಯ ಏರಿಯ ಮೇಲಿರುವ ಮಹಾವಲಿಯ ವಂಶೀಯರಾದ ಶ್ರಿಮತ್ತಂಬಯ್ಯನ ಶಾಸನವು 
ಆತನು ಬಿದನೂರನ್ನು ಆಳುತ್ತಿದ್ದಾಗ, ಆ ಕೆರೆಗೆ ಬಿತ್ತುವಟ್ಟ ಬಿಟ್ಟ ವಿವರ ನೀಡಿದೆ. 'ಬಿತ್ತುವಟ್ರ' ಅಥವಾ "ಬಿತ್ತುವಾಟ' 
ಎಂಬುದು ಕೆರೆಯನ್ನು ನಿರ್ಮಾಣ ಮಾಡಿದ ಅಥವಾ ದುರಸ್ತಿ ಕೈಗೊಂಡ ವ್ಯಕ್ತಿಗೆ ನೀಡುವ ದತ್ತಿಯಾಗಿದೆ.” ವಿಜಯಾದಿತ್ಯ 
ಮಹಾವಳಿ ಬಾಣರಾಯನ ಗಂಡಿಮಲ್ಲನ ಪರಮೇಶ್ವರ ದೇವಾಲಯದ ಶಾಸನವು, ಆ ಸ್ಥಳದ ಸಭೆಯವರು ವೆಳ್ಳೂರಿ 
ಎಂಬ ಕೆರೆಯಲ್ಲಿ ಹೂಳು ತೆಗೆಯಲು ಭೂದಾನ ನೀಡಿದುದನ್ನು ದಾಖಲಿಸಿದೆ." ಆ ಭೂಮಿಯ ಉತ್ಪನ್ನದಿಂದ ಬರುವ 
ಆದಾಯದಿಂದ ಕೆರೆಯಲ್ಲಿ ಕುಣಿಗಳನ್ನು ತೋಡಿ ಹೂಳನ್ನು ತೆಗೆದು ಏರಿಯ ಮೇಲೆ ಹಾಕುವ ಕೆಲಸ ನಿವನ ಸ ಬೇಕಾಗಿದ್ದಿತು 
ಎಂದು ಉಲ್ಲೀಖಿಸಿದೆ. ಆವನ್ನ ಸ ್ಯ ಸ್ಥಾನವನ್ನು ನಲವತ್ತು ವರ್ಷಗಳ ಕಾಲ ಆಳಿದ ತ್ರಿಭುವನ ಕರ್ತಾರದೇವನಾದ ಕಲಿಯುಗ 
ರುದನೆಂಬ ಯತಿವರ್ಯನು ನರದ ದೊಡ್ಡ ಕೆರೆಗಳನ್ನು ಕಟ್ಟಿಸಿದ ವಿವರ ಆವಣಿಯ ಶಾಸನದಲ್ಲಿ ಬಂದಿದೆ." ಆವಣಿಯಲ್ಲಿನ 
ಕ್ರಿಶ. ೯೪೦ ದೀವಬ್ದರಸಿಯ ಶಾಸನ ಆಕೆಯ ಹೆಸರಿನಲ್ಲಯ "ದೀವಳಬ್ಬಾ ಸಮುದ್ರ' ಎಂಬ ಕೆರೆಯನ್ನು ಪೊಲಿರಮಂಗಲ 
ಎಂಬಲ್ಲಿ ಕಟ್ಟಿಸಿದಳೆಂದು ತಿಳಿಸುತ್ತದೆ. ಮುಳಬಾಗಿಲು ತಾಲ್ಲುಕು ಹೆಬ್ಬಣಿಯ ದೊಡ್ಡಕೆರೆಯ ಒಡ್ಡು ಹೊಡೆದಿದ್ದಾಗ 
ಮಂಡೆಯಗಾವುಣ್ಣನ ಮಗ ಪೃಥ್ಧಿರಾಮಶೆಟ್ಟಿ ಎಂಬುವನು ಕೆರೆಯ ಒಡ್ಡನ್ನು ಕಟ್ಟಿಸುತ್ತಾನೆ." ಪುಂಗನೂರು ತಾಲುಕು 
'ಮೇಕಲಚಾಮಲಪಲ್ಲಿ ಕೆರೆಯೊಂದನ್ನು ಸಾನ್ವಿಶೆಟ್ಟಿ ಮಗ ದೊರ ಉತ್ತಮಶೆಟ್ಟಿ ಮತ್ತು ಮರಮಂಡಲ ಗಬರಿಶೆಟ್ಟಿಯ ಮಗ 
ಸಾವಯ ಎಂಬುವರು ತೋಡಿಸಿದಂತೆ ತಿಳಿಸಿದೆ.” ಬಾಣರಸ ವಿದ್ಯಾದಿತ್ಯನ ಹೆಸರಿನಲ್ಲಿ ವಿಜಯಾದಿತ್ಯಮಂಗಲ ಆ ಸ್ಥಳದ 
ಪಿರಿಯ ಕೆರೆ ಭಿನ್ನವಾದಾಗ ಅದನ್ನು ಜೀರ್ಣೋದ್ದಾರ ಮಾಡಿದ ತಿರುವಯ್ಯ ಎಂಬುವನಿಗೆ ಮಹಾಜನರು "ಬಿತ್ತುವಟ್ರ' 
ದತ್ತಿಯಾಗಿ ನೀಡಿದ್ದನ್ನು ದಾಖಲಿಸಿದೆ ಸಟ 


ಯಾವುದೇ ಕೆರೆಯ ರಚನೆಯಲ್ಲಿ ನೀರನ್ನು ನೀರಾವರಿಗಾಗಿ ಹೂರಕ್ಕೆ ಬಿಡುವ "ತೂಬು' ಮುಖ್ಯ ಭಾಗವಾಗಿರುತ್ತದೆ.ಅದರ 
ರಚನೆ ಹಾಗೂ ನಿರ್ವಹಣೆಯೂ "ಮುಖ್ಯ ಹೀಗಾಗಿ ಬೊಡಿನಾಯಿನಿಪಲ್ಲಿಯ ಕೆರೆಯ ತೂಬನ್ನು ಮಾಲಗುಂಡೂರಿನ 
ಬಲ್ಲಮಶೆಟ್ಟಿ ಎಂಬುವನು ಕಟಿಸಿದನೆಂದು ದಾಖಲಾಗಿದೆ.” ಮಾಲೂರು ತಾಲುಕಿನ ಬೆಳ್ಳೂರಿನ ಶೆಟ್ಟಿಕೆರೆ ತೂಬನ್ನು 
ತೊಟಿವಡ ಗುಡ್ಡಿಗಳ ಮಗ ಪೊಳ್ಳಮಯ್ಯ ಮಾಡಿಸಿದನೆಂದು ದಾಖಲಾಗಿದೆ." ಪುಂಗನೂರು ತಾಲುಕು ದೇಸಿದೊಡ 
ಶಾಸನ. ಪೃಥ್ಧಿರಾಮಶೆಟ್ಟಿಯ ಮಗ ಜನಬಲಿಗ ಎಂಬುವನು ಶ್ರೇಯಸ್ಸಿಗಾಗಿ ಪೆನಗುಂಟ ಕೆರೆಯ ತೂಬನ್ನು ನಿರ್ಮಾಣ 
ಮಾಡಿಸಿದನೆಂದು ದಾಖಲಾಗಿದೆ.” ಹೀಗೆ ಕೆರೆ ತೂಬಿನ ರಚನೆಯನ್ನು ಒಂದು ಪುಣ್ಯಕಾರ್ಯವೆಂದು ಭಾವಿಸಿ ಅದರ 
ನಿರ್ಮಾಣ ಮತ್ತು ದುರಸ್ತಿಯ ಕಾರ್ಯಗಳನ್ನು ಅಂದಿನ ಸಮಾಜದ ವಣಿಕ ವರ್ಗದವರು ಹಾಗು ಇತರರು ಕೈಗೊಂಡಿದ್ದರು. 
ಪೆರ್ಬಾಣವಾಡಿ "ಪ್ರದೇಶದಲ್ಲಿ ಕರೆ ರಚನೆ "ಮತ್ತು ನಿರ್ವಹಣೆಗೆ ಸಂಬಂದಿಸಿದಂತೆ ದತ್ತಿ ಪ್ರಸಾವನೆಯ ಹಲವಾರು 
ಶಾಸನಗಳು ದೊರಕಿವೆ. ಕೋಲಾರ ತಾಲುಕಿನ ಗುಂಡ್ಲಹಳ್ಳಿ” ಕ್ಯಾಲನೂರಿನ ಶಾಸನದಲ್ಲಿ ಕೆರೆಯ ಕೆಳಗಿನ ಭೂಮಿಯ 
ಸಾಗುವಳಿ ಹಕ್ಕನ್ನು ದಯಖಪಾಲಿಸಿದೆ(ಹ೯) ಮುಳಬಾಗಿಲು ವ ಯೆದರೂರು ಶಾಸನದಲ್ಲಿ”” ಆ ಗ್ರಾಮದ ಕೆರೆಗೆ 
'ಬಿತ್ತುವಟ್ಟ' ನೀಡಿರುವುದನ್ನು ಪ್ರಸ್ತಾಪಿಸಿದೆ. ಕುರುಬರಹಳ್ಳಿಯ ಶಾಸನದಲ್ಲಿ ಸಾಂಬಯ್ಯ ಎಂಬುವನು ಮಂಡಿಕಲ್‌ ಕೆರೆಗೆ 
'ಬಿತ್ತುವಟ' ನೀಡಿರುವುದನ್ನು ಉಲ್ಲೇಖಿಸಿದೆ. ಕ ಹೆಬ್ಬಣಿಯ ಶಾಸನದಲ್ಲಿ ಅಲ್ಲಿನ ದೊಡ್ಡ ಕೆರೆ ಒಡೆದು ಹೋಗಿದ್ದು, 
ಅದನ್ನು ವ ಮಗ ಪ ೈಬ್ಲಿರಾವಶೆಟ್ಟಿ ಸಿ ದುರಸ್ತಿ ಮಾಡಿಸಿದನೆಂದು, ಅದಕ್ಟಾಗಿ “ಹಿಂದಿನ ತೆರಿಗೆ ಒಪಂದದಲ್ಲಿ 
ಹತ್ತು ಗಡ್ಕಾಣ ಮತ್ತು ಭತ್ತದ ಭತ್ಯೆ ಜೊತೆಗೆ ಗದ್ದೆಭೂಮಿಯನ್ನು ನೀಡಿರುವುದು ದಾಖಲಾಗಿದೆ. ಶ್ರೀನಿವಾಸಪುರ ತಾಲುಕಿನ 
ಏಚೆಪಲ್ಲಿ. ಬಂಗಾರಪೇಟೆ ತಾಲುಕಿನ ಬೇತಮಂಗಲ ಗ್ರಾಮಗಳ ಶಾಸನಗಳು "ಬಿತ್ತಿವಟ್ಟ' ಪ್ರಸ್ತಾಪಿಸಿವೆ.*' ಬಿಜಯಂತಿ 
ಮಂಗಲವು ಬೇತಮಂಗಲವೆಂಬ ಸ್ವರೂಪ ಧರಿಸಿ ಪಾಲಾರ್‌ ನದಿಗೆ ಕಟ್ಟಿದ ಕಟ್ಟೆಯಿಂದಾಗಿ ವಿಶಾಲವಾದ ಕೆರೆ ಕಂಗೊಳಿಸಿದೆ. 
ಈ ಕೆರೆಯನ್ನು ಬಾಣರ ಕಾಲದಲ್ಲಿ ನಿರ್ಮಿಸಿದುದೆಂದು ಊಹಿಸಲು ವಿದ್ವಾಂಸರು ಪ್ರಯತ್ನಪಟ್ಟಿದ್ದಾರೆ.” 


ಉಪಸಂಹಾರ: ಪಾರಂಪರಿಕ ನೀರಾವರಿ ಚೌಕಟ್ಟಿನ ಮಾದರಿಗಳು ಬಾಣರಸರ ಕಾಲದಲ್ಲೂ ಮುಂದುವರಿದಿವೆ. 
ನೀರಾವರಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ಕೆಲಸ ಎಂಬ ಪ್ರತೀತಿ, ಜೊತೆಗೆ ರಿಯಾಯಿತಿ, ದತ್ತಿ, ಬೂದಾನ, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೬೯ 


ಮುಂತಾದವುಗಳನ್ನು ನೀಡಿ ಪ್ರೋತ್ಲಾಹಿಸುವುದು ನಿರಂತರವಾಗಿ ಮುಂದುವರಿದಿದೆ. ರಾಜರು, ಮಂತ್ರಿಗಳು, ಆಡಳಿತಾಧಿಕಾರಿಗಳು. 
ಮಹಿಳೆಯರು/ರಾಣಿಯರು, ಕೆರೆ ನೀರಾವರಿ ಚೌಕಟ್ಟಿನ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವುದು ಅತ್ಯಲ್ಪ ಹಾಗೂ 
ಪ್ರಾತಿನಿಧಿಕವೆಂಬಂತೆ ಹಲವೇ ಶಾಸನಗಳಿವೆ. ಸ್ಥಳೀಯ ರೈತ ಗುಂಪುಗಳು ತಮ್ಮ ನೆಲೆಗಳಲ್ಲಿ, ಪರಿಸ್ಥಿಯ ಅಗತ್ಯಗಳಿಗರ 
ತಕ್ಕ ಹಾಗೆ ಕಟ್ಟಿ, ಕೆರೆಗಳನ್ನು ನಿರ್ಮಿಸಿಕೊಂಡು, ನೀರನ್ನು ಸಂಗಹಿಸಿಕೊಳ್ಳುವ ಬಳಸಿಕೂಳ್ಳುವ ಕ್ರಮಗಳನ್ನು ಹಂತ 
ಹಂತವಾಗಿ ರೂಢಿಸಿಕೊಳ್ಳುತ್ತಾ ಬಂದಿದ್ದು, ಆ ವೇಳೆಗಾಗಲೇ ಒಂದು ನಿರ್ದಿಷ್ಟ ಮಾದರಿಗಳು ಅವಿಷ್ಠಾರಗೊಂಡಿದ್ದವು 
ಎಂಬುದು ಇದುವರೆಗಿನ ಅಧ್ಯಯನಗಳಿಂದ ಕಂಡುಬಂದಿದೆ. ರಾಜಧಾನಿ ಕೇಂದ್ರಿತ ನೀರಾವರಿ ಯೋಜನೆ ಯಾ 
ಕಾಮಗಾರಿಗಳು. ದೊಡ್ಡ ಪ್ರಮಾಣದಲ್ಲಿ ಕಂಡುಬರುವುದಿಲ್ಲ. ಆಡಳಿತ ನಿರ್ವಹಣೆ, ಸಂಪತ್ತಿನ ಕ್ರೋಢೀಕರಣ, ಅಭಿವೃದ್ಧಿ ' 
ಆಯಾಮಗಳಿಗೆ ರಾಜಕೀಯ ಅಸ್ಲಿರತೆ ಬಹುಮಟ್ಟಿಗೆ ಕಾರಣವಾಗಿದ್ದು, ಅದು ನೀರಾವರಿ ಕ್ಷೇತ್ರದ ಮೇಲೆ ಪ್ರತಿಕೂಲ 
ಪರಿಣಾಮ ಬೀರಿತು. ಭೌಗೋಳಿಕ ವೈಶಿಷ್ಠಗಳಿಂದಾಗಿ, ಯಾವುದೇ ಜೀವ ನದಿಜಾಲ ಇಲ್ಲದ ಪ್ರದೇಶವಾಗಿದ್ದು, ಇದೇ 
ಬಹು ದೊಡ್ಡ ಮಿತಿಯಾಗಿ ಪರಿಣಮಿಸಿದೆ. ದಕ್ಷಿಣ ಭಾರತದ ರಾಜಕೀಯ ಸಮರದಲ್ಲಿ ಆಯಕಟ್ಟಿನ ಪ್ರದೇಶದಲ್ಲಿದ್ದ 
ಬಾಣರಸರು, ರಾಜಕೀಯ ಚದುರಂಗದಾಟದಲ್ಲಿ ಕೇವಲ ಕಾಯಿಗಳಾಗಿ ವಿಜೃಂಭಿಸಿ ಕಣ್ಗರೆಯಾದರು. 


ಈ 
“ Y 5 


Ba 


ಅಡಿ ಟಪ್ಪಣಿಗಳು 
Stain Burton:The state and the Agrarian oeder in Medieval South: In “Essaya on South India” (Ed). Burton Steain. p. 70. 
ibid., p. 72. 
ibid., p. 73. 
ಕೃಷ್ಣಮೂರ್ತಿ ಪಿ.ವಿ. ಬಾಣರಸರ ಶಾಸನಗಳು, ೨೦೧೦, ಸಿ.ವಿ.ಜಿ., ಬೆಂಗಳೂರು. 
ಎಪಿಗ್ರಾಪಿಯಾ ಕರ್ನಾಟಕ, ಸಂಪುಟ X, Mulabagal-126. 
K. I, Vol. Xl, pF222. 
ibid., Mulabagal-65. 
ಅದೇ, 
ibid., 208. 
(0. ARIE. 1931-32/B-191. 
(0. E.C. vol. X, Bangarpet-04. 
2. ARIE, 1931-32/B-185. 
2. E.C. XVI. (Kolar Suplement), Malur-161. 
9. ARIE, 1931-32/B-191. 
೫H. E.C. Vol. X, Kolar-128. 


UR AY MICs Mato D 


೧೬. ibid., 59. 

(೭. ibid., Mulbagal-126. 
೮. ibid., 198. 

೯. ibid., 208. 


20. ibid., Srinivasapura, 59. 
20. ibid., Bangarpet-4. 
೨೨. ನರಸಿಂಹನ್‌ ಕೆ.ಆರ್‌., ಶಾಸವ ಕಂಡ ಕೆರೆ: ಪ್ರಹ್ಲಾದರಾವ್‌ (ಸಂ), ಕೆರೆಯ ಹಾರ, ೨೦೦೬, ಕೋಲಾರ ಪತ್ರಿಕೆ. 


೧೭೦ ಇತಿಹಾಸ ದರ್ಶನ : ಸಂ. ಹಿ೬/(೨೦೨೧ 


oS) 


ಗಾ ಜಲ್ಲೆಯಲ್ಲ ಕಲ್ಯಾಣ ಚಾಳುಕ್ಯರ ಕಾಲದ 
"” ಕಂದಾಯ ವ್ಯವಸ್ಥ 


ಏ.ಸಿ. ಭರತ್‌% 


ಕಲ್ಯಾಣ ಚಾಳುಕ್ಕರು ಮಧ್ಯಕಾಲೀನ ಕಾಲದ ಕರ್ನಾಟಕದಲ್ಲಿ ಬಹುಭಾಗಗಳಲ್ಲಿ ಆಡಳಿತ ಮಾಡಿದ ರಾಜಮನೆತನಗಳಲ್ಲಿ 
ಒಂದು. ಈ ರಾಜಮನೆತನವು ಕಿ.ಶ. ೯೭೩ ರಿಂದ ೧೧೮೭ರವರೆಗೆ ಸುಮಾರು ೨೦೦ ವರ್ಷಗಳವರೆಗೆ ಕರ್ನಾಟಕ 
ಮಾತ್ರವಲ್ಲದೇ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಆಳಿದರು. ರಾಜಕೀಯವಾಗಿ ಗಿ ರಾಷ್ಟ್ರಕೂಟರ 
ಅಳ್ಳಿಕೆಯ ' ಕಾಲದಲ್ಲಿ ಕಲ್ಯಾಣ ಚಾಳುಕ್ಕರ ಸ ಸ್ಥಾಪಕನಾದ ಎರಡನೆಯ ತೈಲಪನು ಬಿಜಾಪುರ ಜಿಲ್ಲೆಯ ತರ್ದ್ದವಾಡಿ "ನಾಡು- 
೧೮೦೦ದಲ್ಲಿ ಸಾಮಂತನಾಗಿದ್ದನು. ಕಲಾಣ ಚಾಳುಕ್ಕರ ಕಾಲದ ರಾಜಕೀಯ ಇತಿಹಾಸದ ಕುರಿತು ಅನೇಕ ಅಧ್ವಯನಗಳಾಗಿವೆ. 
ಹಾಗೇಯೆ ಇತರ ರಾಜಮನೆತನಗಳಂತೆ ಅಡಳಿತಾತಕವಾಗಿಯೂ ಅನೇಕ ವಿಚಾರಗಳ ಬಗ್ಗೆ ತಿಳಿಸುವ ಪ್ರಯತ್ನಗಳಾಗಿವೆ. 
ಅದರೆ ಕಲ್ಯಾಣ ಚಾಳುಕ್ಕರ ಕಾಲದ ಕಂದಾಯ ವ್ಯವಸ್ಥೆಗೆ ಅನುಗುಣವಾಗಿ ಆಳವಾದ ಅಧ್ಯಯನಗಳು ವಿರಳವಾಗಿವೆ. 
ಹಾಗಾಗಿ ಪಾಥಮಿಕ ಅಕರಗಳಾದ ಸಮಕಾಲೀನ ಶಾಸನಗಳನ್ನು ಉಪಯೋಗಿಸಿಕೊಂಡು ಬಕಕೇಹ ವ್ಯವಸ್ಥ ಸಿಯನ್ನು 
ರೂಪಿಸಿಕೊಂಡಿರುವುದನ್ನು ವಿಮರ್ಶಿಸಲಾಗಿದೆ. 


ಬಿಜಾಪುರ ಜಿಲ್ಲೆಯಲ್ಲಿ ದೊರೆತ ಕಲ್ಯಾಣ ಚಾಳುಕ್ಕರ ಶಾಸನದ ಸಮೀಕ್ಷೆಯ ಪ್ರಕಾರ ಕಂದಾಯ ಪದಗಳ ಉಲ್ಲೇಖಿತ 
೩೯ ಶಾಸನಗಳು ದೊರೆತಿವೆ. fe ಶಾಸನಗಳಲ್ಲಿ ಏವಿದ ರೀತಿಯ ೩೩ ಕಂದಾಯ ಪದಗಳು ಕಂಡುಬರುತ್ತವೆ. ಈ 
ಮೂಲಾಧಾರಗಳಿಂದ ತಿಳಿಯುವುದೆನೆಂದರೆ ಬಿಜಾಪುರ ಜಿಲ್ಲೆಯು ಕಲ್ಯಾಣ ಚಾಳುಕ್ಕರ ಕಂದಾಯ ವ್ಯವಸ್ಥೆ ಕೆಯ ಮೇಲೆ 
ಪ್ರಭಾವ ಬೀರಿರುವುದು ಮಾತ್ರವಲ್ಲದೇ ಈ ಜಿಲ್ಲೆಯ ಭೂಪದೇಶವು ಕಲ್ಮಾಣ ಚಾಳುಕರ ಕಾಲದ ಪ್ರಮುಖ” ಹಣಕಾಸಿನ 
ಮೂಲವಾಗಿತ್ತು ಎಂಬುದನ್ನು ಖಚಿತಪಡಿಸುತವೆ. ಬಿಜಾಪುರ ಜಿಲ್ಲೆಯು ಕಲ್ಮಾಣ ಚಾಳುಕ್ಕರ ಕೇಂದ್ರಾಡಳಿತಕ್ಕೆ ಒಳಪಟ್ಟಿದ್ದ 
ಬಯಲು ಪ್ರದೇಶವಾಗಿದ್ದರಿಂದ ಆದಾಯ ಸಂಗಹವು ಅಧಿಕವಾಗಿತ್ತು ಈ ಜಿಲ್ಲೆಯು ಕೃಷಿ ಆಧಾರಿತ ಪ್ರದೇಶವಾಗಿದ್ದು 
ಆರ್ಥಿಕ ವ್ಯವಸ್ಥೆ ಉತ್ತಮವಾಗಿತ್ತು ಎಂಬುದು ತಿಳಿದುಬರುತ್ತದೆ. 


ಕ್ರಿ.ಶ. ೯೯೪ ೯೯೫ರ ಕಕ್ಕನಡಿ ಶಾಸನವು” ದಶವಂದ, ಅರುವಣ ಮತ್ತು ಮನೆವಣಗಳನ್ನು ಕ್ರೈಶ. ೯೯೬ರ 
ಕಾರಜೋಳ್‌ ಶಾಸನವು” ನಾರಜೊಳದ ಊರಿನ ಒಡೆಯನಾದ ಕೇಸವಯನಿಗೆ ತೆರಿಗೆ ನಿಗದಿಗೊಳಿಸಿದ ಪತ್ರವನ್ನು 
ನೀಡಿದಂತೆ ತಿಳಿಸಿದೆ. ಇದರಂತೆ ಬೀಜ ಬಿತ್ತಿದ ಉತ್ತಮ ಕಪ್ಪು ಮಣ್ಣಿನ ಭೂಮಿಗೆ ಸಲಿಕೆ ೨, ಅರ್ಧ ಫಲವತ್ತಾದ ಜಾನ್‌ 
ಸಲಿಕೆ ೧, ಪಣ ೩, ಫಲವತ್ತಾದ ಭೂಮಿಯಲ್ಲದ ಭೂಮಿಗೆ ಸಲಿಕೆ ೧ ಎಂಬಂತೆ ತೆರಿಗೆಯನ್ನು ನಿಗದಿ ಪಡಿಸಿರುವುದು 
ಈ ಶಾಸನದಲ್ಲಿ ಉಲ್ಲೇಖಿತವಾಗಿದೆ. ಕ್ರಿಶ. ೧೦೧೯ರ ರೂಗಿ ಶಾಸನವು" ಅರುವಣವನ್ನು, ಕ್ರಿಶ. ೧೦೨೯ರ ದೇವೂರು 
ಶಾಸನವು" ಕರಭೂಮಿಯನ್ನು ಕ್ರಿ.ಶ. ೧೦೩೩ರ ತಮ್ಮದಡ್ಡಿ ಶಾಸನವು” ಅರುವಣವನ್ನು, ಕ್ರಿ.ಶ. ೧೦೩೩ರ ಬಿಜಾಪುರ 
ಶಾಸನವು" ದಶವಂದ ಮೆತ್ತು ಅರುವಣಗಳನ್ನು, ಕ್ರಿಶ. ೧೦೬೯ರ ಕಕ್ಕನಡಿ ಶಾಸನವು" ಅರುವಣವನ್ನು ಕ್ರಿಶ. ೧೦೬೯ರ 
ರೂಗಿ ಶಾಸನವು" ಅರುವಣ ಮತ್ತು ಪನ್ನವಣಗಳನ್ನು ಕ್ರಿಶ. ೧೦೭೧ರ ರೂಗಿ ಶಾಸನವು" ಅರುವಣ, ಪನ್ನವಣ, 
ಪೆರ್ಜುಂ೦ಕ ಮತ್ತು ಪನ್ನಾಯಗಳನ್ನು, ಕಿ.ಶ. ೧೦೮೩ರ ಬಿಜಾಪುರದ ಶಾಸನವು" ವಡ್ಡರಾವುಳ, ಪನ್ನಾಯ, ಪೆರ್ಜುಂಕ 
ಮತ್ತು ಎಲೆಹೇರಿನ ಸುಂಕಗಳನ್ನು ಕ್ರಿಶ. ೧೦೮೮ರ ದೇವರಗೆಣ್ಣೂರು ಶಾಸನವು" ಪಾರಿಖಾಯ ಮತ್ತು ಕೊಳೆಗದಾಯಗಳನ್ನು 
ಕ್ರಿಶ. ೧೦೯೬ರ ಕಟಗೇರಿ ಶಾಸನವು” ಸಿ ಸಿದ್ಧಾಯವನ್ನು, ಕಿ.ಶ. "೧೧೦೦ರ ಕಣ್ಣೂರು ಶಾಸನವು" ವಡ್ಡರಾವುಳವನ್ನು ಕ್ರ ಶ್ರ 
೧೧೦೦ರ ಮಲಘಾಣ ಶಾಸನವು" ದಶವಂದ ಮತ್ತು ಬೀಯಗಳನ್ನು ಕಿ. ಶ, ೧೧೦೯ರ ಅಗರ್‌ ಖೇಡ್‌ ಶಾಸನವು” 
ಅರುವಣ, ಸಿದ್ದಾಯ ಮತ್ತು ಮಾನ್ಯದೆರೆಗಳನ್ನು, ಕ್ರಿಶ. ೧೧೧೮ರ ಅಗರ್‌ ಖೇಡ್‌ ಶಾಸನವು" ಪೆರ್ಜುಂಕ, ಬೆಳ್ಳಾಯ 


* ಪಂಶೋಧನಾರ್ಥಿ, ಇತಿಹಾಪ ಅಧ್ಯಯನ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳಗಂಗೋತ್ರಿ, ಹೊಣಾಜೆ, ಮೊ. ೯೯೬೬೯ «೭೫೪೮ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೭೧ 


ಮತ್ತು ಬಿಲ್ಕೊಡೆಗಳನ್ನು, ಕ್ರಿಶ. ೧೧೨೦ರ ಬಿಜಾಪುರ ಶಾಸನವು" ಕಾಳಗದಾಯ, ಹೆರ್ಜುಂಕ, ಬಿಲುಕೊಡೆ ಮತ್ತು 
ವಡ್ಡರಾವುಳಗಳನ್ನು, ಕ್ರಿಶ. ೧೧೨೮ರ ಇಂಗಳೇಶ್ವರ ಶಾಸನವು" ಅರುವಣವನ್ನು, ಕ್ರಿಶ. ೧೧೪೨ರ ಮನಗೋಳಿ 
ಶಾಸನವು"* ಕರಭೂಮಿ, ಪನ್ನಸು ಮತ್ತು ಅರುವಣಗಳನ್ನು ಕ್ರಿಶ. ೧೧೪೫ರ ಬೇಲೂರು ಶಾಸನವು್‌” ಅರುವಣವನ್ನು, 
ಕ್ರಿಶ. ೧೧೪೭ರ ಮುತ್ತಗಿ ಶಾಸನವು5” ಬೀರವಣ ಮತ್ತು ಅರುವಣಗಳನ್ನು ಕ್ರಿಶ. ೧೧೪೭ರ ಮುತ್ತಗಿ ಶಾಸನವು” 
ಮನ್ನೆಯವಣವನ್ನು ಕ್ರಿ.ಶ. ೧೧೪೮ರ ಮಲಘಾಣ ಶಾಸನವು** ಅರುವಣವನ್ನು, ಕ್ರಿಶ. ೧೧೪೮ರ ನಹಿ ಶಾಸನವು” 
ಪೊಲದೆರೆ ಮತ್ತು ಕಿರುದೆರೆಗಳನ್ನು ಕ್ರಿಶ. ೧೧೪೯ರ ಬಿಜಾಪುರ ಶಾಸನವು” ಅರುವಣ ಮತ್ತು ಸೇಸೆಗಳನ್ನು, ಕ್ರಿ.ಶ. 
೧೧೫೨ರ ಬಾಗೇವಾಡಿ ಶಾಸನವು ಎತ್ತುದೆರೆ, ಎಮ್ಮೆದೆರೆ, ಆಕಳದೆರೆ, ವೀಸದೆರೆ, ತಳದೆರೆ ಮತ್ತು ಸಿದ್ದಾಯಗಳನ್ನು 
ಕ್ರಿಶ. ೧೧೫೪ರ ಬಿಜಾಪುರ ಶಾಸನವು“ ಹೆಜ್ಜುಂಕವನ್ನು ಕ್ರಿ.ಶ. ೧೧೮೪ರ ತಾಳಿಕೋಟೆ ಶಾಸನವು” ದಶಹಂದವನ್ನು 
ಕ್ರಿಶ. ೧೧೮೬ರ ಕಡ್ಡೇವಾಡ ಶಾಸನವು ಹಲೆದೆರೆ, ಹಿಟ್ಟುದೆರೆ, ಅರುವಣ ಮತ್ತು ಕಿರುಕುಳಾಯಗಳನ್ನು ಕ್ರಿ.ಶ. ೧೧ನೆಯ 
ಶತಮಾನದ ಚಟ್ಟರಗಿ ಶಾಸನವು ಹೊಲದೆರೆ, ಆಯದಾಯ, ಕುರಿದೆರೆ ಮತ್ತು ಸಂತವಣಗಳನ್ನು ಕ್ರಿಶ. ೧೨ನೆಯ 
ಶತಮಾನದ ನಿಂಬಾಳ್‌ ಶಾಸನವು*' ಬೀರವಣ, ಹೆರ್ಜುಂಕ, ಬಿಲುಕೊಡೆ ಮತ್ತು ವಡ್ಡರಾವುಳಗಳನ್ನು, ಕಿ.ಶ. ೧೨ನೆಯ 
ಶತಮಾನದ ಕಡ್ಡ್ದೇವಾಡದ ಶಾಸನವು" ಬೀರವಣ ಮತ್ತು ಮೂಲೆವತ್ತಗಳನ್ನು ಕ್ರಿ.ಶ. ೧೨ನೆಯ ಶತಮಾನದ ತಡವಲ 
ಶಾಸನವು** ಅರುವಣವನ್ನು, ಕ್ರಿಶ. ೧೨ನೆಯ ಶತಮಾನದ ಬೆಕ್ಕಿನಾಳ ಶಾಸನವು*” ಮನೆದೆರೆ ಮತ್ತು ಪಾರಿಖಾಯಗಳನ್ನು, 
ಕಿ.ಶ. ೧೨ನೆಯ ಶತಮಾನದ ಕುಂತೋಳಿ ಶಾಸನವು" ಬಿಲ್ಕೊಡೆ, ಹೆಜ್ಜುಂಕ ಮತ್ತು ಬೀಯಗಳನ್ನು, ಕ್ರಿಶ. ೧೨ನೆಯ 
ಶತಮಾನದ ನಂದಿಹಾಳ್‌ ಶಾಸನವು" ಕುರಿದೆರೆಗಳನ್ನು ಉಲ್ಲೇಖಿಸುತ್ತವೆ. 


ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ಬಿಜಾಪುರ ಜಿಲ್ಲೆಯ ಶಾಸನಗಳಲ್ಲಿ ೩೨ ಬಾರೀ ಪ್ರಸ್ತಾಪಿಸಲ್ಪಟ್ಟ ತೆರಿಗೆ ಪದಗಳೆಂದರೆ 
ಭೂಮಿಯ ಮೇಲೆ ವಿಧಿಸಿರುವಂತಹ ಭೂ ತೆರಿಗೆಗಳಾಗಿವೆ. ಸಾಮಾನ್ಯವಾಗಿ ಭೂ ತೆರಿಗೆಯನ್ನು ಹಣ ಅಥವಾ ವಸ್ತುಗಳ 
ರೂಪದಲ್ಲಿ ಸಂಗಹಿಸಲಾಗುತ್ತಿತ್ತು ಭೂಮಿಯ ತೆರಿಗೆಯು ವಿವಿಧ ಅರಸು ಮನೆತನಗಳ ಕಾಲದಲ್ಲಿ ಬದಲಾಗುತ್ತ ಹೋಗುತ್ತಿತ್ತು 
ಭೂಕಂದಾಯವು ಸಾಮಾನ್ಯವಾಗಿ ಆಯಾ ರಾಜಮನೆತನಗಳ ಕಾಲದಲ್ಲಿ ೧/೩, ೧/೫, ೧/೬, ೧೫, ೧/೧೨ ಇತ್ಯಾದಿಯಾಗಿ 
ನಿರ್ಧರಿಸಲಾಗುತ್ತಿತ್ತು. ಗದ್ದೆಗಳನ್ನು ಉತ್ತಮ, ಮಧ್ಯಮ, ಕನಿಷ್ಪ ಎ೦ಬ ೩ ಬಗೆಯಾಗಿ ವಿಂಗಡಿಸಲಾಗುತ್ತಿತ್ತು. ಕೆಲವೊಂದು 
ಸಲ ಬರಡುಭೂಮಿ ಅಥವಾ ಬಂಜರು ಭೂಮಿಗಳನ್ನು ಹಾಗೂ ಗುಡ್ಡಗಾಡು, ಅರಣ್ಯ ಪ್ರದೇಶಗಳನ್ನು ಕೃಷಿಗೆ ಯೋಗ್ಯವಾದ 
ಭೂಮಿಯನ್ನಾಗಿ ಪರಿವರ್ತಿಸಿ, ರೈತರಿಗೆ ಅನೇಕ ವರ್ಷಗಳವರೆಗೆ ತೆರಿಗೆ ಇಲ್ಲದೇ ವಿನಾಯಿತಿ ನೀಡಿ, ಸಾಗುವಳಿ 
ಮಾಡಲು ಅವಕಾಶ ಕಲ್ಲಿಸಿಕೊಡಲಾಗುತ್ತಿತ್ತು. ಹೀಗೆ ಪ್ರಾಚೀನ ಕಾಲದಲ್ಲಿ ಭೂಕಂದಾಯವನ್ನು ವಿಧಿಸುವ ಪದ್ಧತಿ ಅಸ್ತಿತ್ವದಲ್ಲಿದ್ದು, 
ಇದು ರಾಜ್ಯದ ಬೊಕ್ಕಸಕ್ಕೆ ಅತ್ಯಂತ ಲಾಭವನ್ನು ತರುತ್ತಿತ್ತು. - ಪ್ರಮುಖವಾಗಿ ಸಿದ್ದಾಯ ಪದಗಳು ಸಾಮಾನ್ಯವಾಗಿ ಭೂ 
ಕಂದಾಯವನ್ನು ಸೂಚಿಸುತ್ತವೆ. ೨ ಮ್ರ ಸಿದ್ದಾಯ ಪದಗಳು ಪ್ರದೇಶದಲ್ಲಿ ೩ ಬಾರೀ ಉಲ್ಲೇಖವಾಗಿದೆ. ದಾಖಲೆಗಳಲ್ಲಿ 
ಆಗಾಗ್ಗೆ ಉಲ್ಲೇಖಿಸಲಾಗಿರುವ ಸಿದ್ದಾಯವನ್ನು ಮೊದಲ ಸಿದ್ದಾಯದಿಂದ ಪ್ರತೈ ಕೆಸಲಾಗಿದೆ. ಆರಂಭಿಕ ಮೌಲ್ಮಮಾಪನದ 
ಸಮಯದಲ್ಲಿ ಇದನ್ನು ಏಧಿಸಿರಬಹುದು. ಸಲ ಸಮಯದ ನೆಂತರ ಇಡೀ ಹಳ್ಳಿಯ ಮೇಲೆ ವಿಧಿಸಲಾಗಿದು ವಾರ್ಷಿಕ 
ಮೊತ್ತವನ್ನು ನಿಗಧಿಪಡಿಸಲಾಗಿದೆ. ಸಂಗಹಿನಿ ಮತ್ತು ಕಾಲ- ಕಾಲಕ್ಕೆ ಬ್ರಾಹ್ಮಣರಿಗೆ ಪಾವತಿಸಬೇಕಿತ್ತು. ರಾಜನಿಂದ 
ಉಪಶಮನಗಳನ್ನು ನೀಡಲಾಗಿತ್ತು. ಭೂಮಿಯನ್ನು ಸಹ ಅಡಮಾನ es ಮಾರಾಟ ಮಾಡಲಾಯಿತು. ಯಾವುದೇ 
ನಿಗದಿತ oF ಸಾಮಾನ್ಯ ಪದದಲ್ಲಿ ಸಿದ್ದಾಯೆ ಎ೦ಬ ಪದವನ್ನು ಸಹ ಬಳಸಲಾಯಿತು. ಇದನ್ನು ಹಂತಹಂತವಾಗಿ 
ಬೆಳೆಸಲಾಯಿತು ಮತ್ತು ಕಾಲ- ಕಾಲಕೆ ಇದನ್ನು ಹೆಚ್ಚಿಸಲಾಯಿತು. ಶಾಸನಗಳು ಸಿದಾಯದ ಪ್ರಮಾಣದ” ಬಗ್ಗೆ ಸ್ಪಲ್ಪ ಬೆಳಕು 
ಚೆಲ್ಲುತ್ತವೆ ಅದರೂ ಕೂಡ ಮಾಹಿತಿ ಅಲವಾಗಿದ್ಲೂ ಯಾವುದೇ ಖಚಿತ ತೀರ್ಮಾನಕ್ಕೆ ಬರಲು ಅಸಾಧ್ಯ ಎಂದು 
ಕುಪ್ಪಸ್ತಾಮಿ ಜಿ.ಆರ್‌.ರವರು ಅಭಿಪ್ರಾಯಪಟ್ಟಿದ್ದಾರೆ. 


ಸರ್ಕಾರವು ತನ್ನ ಆದಾಯದ ಬಹುಭಾಗಗಳನ್ನು ಸಿದ್ದಾಯ ಎ೦ದು ಕರೆಯಲ್ಪಡುತ್ತಿದ್ದ ಭೂತೆರಿಗೆಯಿಂದ ಪಡೆಯುತ್ತಿತ್ತು 
ಮಣ್ಣಿನ ಸ್ವರೂಪವನ್ನು ಆಧರಿಸಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಎಂದು ವರ್ಗೀಕರಿಸಲಾಗಿತ್ತು ಮಣ್ಣಿನ ಫಲವತ್ತತೆಗೆ 
ಅನುಗುಣವಾಗಿ ಇದನ್ನು ಉತ್ತಮ, "ಮಧ್ಯಮ ಮತ್ತು ಕನಿಷ್ಟ ಎಂದು ವರ್ಗೀಕರಿಸಲಾಗಿತ್ತು. ಕಮ್ಮ ನಿರ್ವತನ ಅಥವಾ 
ಮತ್ತರ್‌ನಂತಹ Ee "ಪದಗಳು ಭೂಮಿಯನ್ನು ಆ ಪ್ರಮಾಣದಲ್ಲಿ ಅಳೆಯಲಾಗುತ್ತಿತ್ತು ಎಂದು ಸ ಸಷ್ಟವಾಗುತ್ತದೆ. 
೧೦೦ ಕಮ್ಮಗಳು (೧ ಮತ್ತರ್‌ನ್ನು ರಚಿಸುತ್ತದೆ ಎಂದು ತಿಳಿದುಬರುತದೆ. ಒಂದು ನಿವರ್ತನ ಮತ್ತರು ಆಧುನಿಕ ಕಾಲದ 
೫ ಎಕರೆಗಿಂತ ಸ್ಪಲ ಕಡಿಮೆಯಾಗಿರುತ್ತದೆ. ಏಕೆಂದರೆ ಅಳತೆಕೋಲುಗಳು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ. ಉದಾಹರಣೆಗೆ 


ಫೊ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಗದಗ ಶಾಸನ ಹೇಳುವಂತೆ ಅಣ್ಣಿಗೇರಿ (ಅಣ್ಣಿಗೇರಿಯ ಕೋಲು)ಯ ಕೋಲಿನಿಂದ ಅಳೆಯಲ್ಲಟ್ಟ ೧೦೦ ಮತ್ತರ್‌ 
ಭೂಮಿಯನ್ನು ವಿದ್ಯಾದಾನಕ್ಕೆ ನೀಡಲಾಗಿದೆ. ಮತ್ತೊಂದು ಅಳತೆಕೋಲು ಕಚ್ಚಾಬಿಗಳೆ (Kaccha vigale) ಸಹ ಬಳಕೆಯಲ್ಲಿತ್ತು. 
ಕಚ್ಚವಿ ಧಾರವಾಡ ಜಿಲ್ಲೆಯ ಹಿರೇಕೇರೂರು ತಾಲೂಕಿನ ಹಳ್ಳಿಯಾಗಿರಬಹುದು. ಹಾಗಾಗೀ ಭೂಮಿಯನ್ನು ವರ್ಗೀಕರಿಸಿ 
ಮತ್ತು ಅಳೆಯಲಾಗಿದೆ. 'ಇದರ ನಂತರ ರಾಜನ ಅಧಿಕಾರಿ ಸರ್ಕಾರಕ್ಕೆ ಪ ಪಾವತಿಸಬೇಕಾದ ಕಂದಾಯವನ್ನು ಪಡೆದುಕೊಳ್ಳುತ್ತಿದ್ದನು. 
ಭೂಮಿಯ ಮೇಲೆ ತೆರಿಗೆ ವಿಧಿಸುವ ನಿಖರತೆಯನ್ನು ನಿರ್ಧರಿಸಲು ಪ್ರಸ್ತುತ ಸಾಧ್ಯವಿಲ್ಲ. ಆದರೆ ಕಫ ಖಂಡಿತವಾಗಿಯೂ 
ಭೂಮಿಯ ಗುಣಮಟ್ಟದೊಂದಿಗೆ ಬದಲಾಗುತದೆ" ಎಂದು ಬಸವರಾಜ ಕೆ.ಆರ್‌.ರವರು ಅಭಿಪ್ರಾಯಪಟ್ಟಿದ್ದಾರೆ. 

ಸಿದ್ದಾಯ ಪದದ ಉಲ್ಲೇಖ ಸಾಮಾನ್ಯವಾಗಿದ್ದು, ಸಾಮ್ರಾಜ್ಯದಾಹ ಹೆಚ್ಚಾದಂತೆ ವಿಸ್ತಾರವಾದ ಸಾಮ್ರಾಜ್ಯದ ಭದತೆಗೆ 
ಬಲಿಷ್ಟ ಸೇನೆಯು ಅಗತ್ಯವಿದ್ದು, ಪ್ರಜೆಗಳ ಸಂಪತ್ತು ಮತ್ತು ಜೀವದ ರಕ್ಷಣೆಗೆ ಸಮಸ್ಯೆಯಾಗಬಾರದೆಂಬ ಉದ್ದೇಶದಿಂದ 
ಪ್ರಜೆಗಳ ಮೇಲೆ ಹೆಚ್ಚುವರಿ ತೆರಿಗೆ ಹೇರಲು ಮುಂದಾಗುತ್ತವೆ. ಹಾಗಾಗಿ ಸೇನಾ ಕಾರ್ಯಚರಣೆಗೆ ತಗಲುವ ವೆಚ್ಚವನ್ನು 
ಫಲಾನುಭವಿಗಳು ಭರಿಸುತ್ತಿದ್ದರು. ಸಾಮಂತರಾಗಿದ್ದಾಗ ಇಂತಹ ವೆಚ್ಚವು ಮಾತ್ರವಲ್ಲದೇ ಶತ್ರುಗಳ ಭಯವೂ ಕಡಿಮೆಯಿದ್ದು 
ಅವಶ್ಯಕತೆಗಳನ್ನು ಇನ್ನಿತರ ಮೂಲಗಳಿಂದ ಸರಿದೂಗಿಸಬಹುದಾಗಿತ್ತು. ಆದರೆ ಹೊರೆ ಹೆಚ್ಚಾದಂತೆ ಸೇನೆಯ ವೆಚ್ಚ 
ವಿಧಿಸುವ ತೆರಿಗೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಈಗಾಗಲೇ ತಿಳಿಸಿದಂತೆ ಬೀರವಣ ೩ ಪುನರಾವರ್ತನೆಗೊಂಡಿದೆ. 
ಕ್ರಿಶ. ೧೧೨೦ರ ಬಿಜಾಪುರ ಶಾಸನವು ಕಾಳಗದಾಯ, ಕ್ರಿಶ. ೧೧೪೭ರ ಮುತ್ತಗಿ ಶಾಸನವು ಬೀರವಣ (ಸೈನಿಕರ ಜೀವನ 
ನಿರ್ವಹಣೆಗಾಗಿ ಪ್ರಜೆಗಳು ಕೊಡುತ್ತಿದ್ದ ತೆರಿಗೆ), ಕ್ರಿ.ಶ. ೧೨ನೆಯ ಶತಮಾನದ ಕಡ್ಗೆವಾಡ ಮತ್ತು ಸಿಕ ಶಾಸನವು 
ಬೀರವಣವನ್ನು ಪ್ರಸ್ತಾಪಿಸಿರುವುದು ಸಮಯದ ಅವಶ್ಯಕತೆಯನ್ನು ತೋರಿಸಿವುದರ ಜೊತೆಜೊತೆಗೆ ಯುದ್ದವು ಪ್ರಜೆಗಳ 
ಮೇಲೆ ತೆರಿಗೆಯ ಹೊರೆಯನ್ನು ದ್ವಿಗುಣಗೊಳಿಸಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. 

ಕಂದಾಯದ ಭೂಮಿ ಎಂದು ಕರೆಯಲಡುವ ಪದವಾದ ಕರಭೂಮಿ"” ಪದವು ೨ ಬಾರೀ, ಮನೆಗಳ ಮೇಲೆ 
ಹಾಕುವ ತೆರಿಗೆಗಳಾದ ಮನೆದೆರೆ"ನ? ಮತ್ತು ಮನೆವಣಗಳು ೨ ಬಾರೀ, ನೀರಾವರಿಯ ಕೆರೆ, ಬಾವಿ ಮತ್ತು ಕಾಲುವೆ 
ಮೊದಲಾದವುಗಳ ಜೀಣೊದ್ದಾರಕ್ಕಾಗಿ ಮೀಸಾಲಾಗಿರಿಸಿದ ತೆರಿಗೆಯ ಹತ್ತನೆಯ ಒಂದು ೧ ಭಾಗವಾದ ದಶವಂದ"**ಪದವು 
೪ ಬಾರೀ, ದತ್ತಿಯಾಗಿ ನೀಡಿದ ಭೂಮಿಯ ಮೇಲೆ ಹಾಕುತ್ತಿದ್ದಂತಹ ತೆರಿಗೆಗಳಾದ ಮನ್ನೆಯವಣ ಮತ್ತು ಮಾನ್ಯದೆರೆಗಳು"” 
೨ ಬಾರೀ, ಹಾಗೂ ಶೇಕಡ ೫೦ರಷ್ಟು ತೆರಿಗೆ ವಿನಾಯಿತಿಯನ್ನು ಕೊಟ್ಟ ಭೂಮಿಯಾದ ಪನ್ನಸು*” ಪದವು ೧ ಬಾರೀ, 
ಭೂಮಿಯನ್ನು ಉಳುಮೆ ಮಾಡಲು ಬಳಸುತ್ತಿದ್ದ ಉಪಕರಣವಾದ ನೇಗಿಲಿನ ಮೇಲಿನ ತೆರಿಗೆಯಾದ ಅರುವಣ ಎಂಬ 
ತೆರಿಗೆ ಪದವು ಒಟ್ಟು ೧೫ ಬಾರೀ, ಹಾಗೂ ಮತ್ತೊಂದು ನೇಗಿಲಿನ ಮೇಲೆ ಹಾಕುತ್ತಿದ್ದ ತೆರಿಗೆಯಾದ ಹಲೆದೆರೆ** ೧ 
ಬಾರೀ, ಹೊಲಗಳ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆಯಾದ ಹೊಲದೆರೆ(ಪೊಲದೆರೆ)್‌-" ೨ ಬಾರೀ 
ಪುನರವರ್ತನೆಯಾಗಿವೆ. ಈ ವಿಷಯದಲ್ಲಿ ಅಧ್ಯಯನ ಮಾಡಿದಾಗ ಬಯಲು ಪ್ರದೇಶವಾಗಿರುವ ಬಿಜಾಪುರ ಜಿಲ್ಲೆಯಲ್ಲಿ 
ಕಲ್ಯಾಣ ಚಾಳುಕ್ಕರು ಕೃಷಿ ಕ್ಷೇತ್ರಕ್ಕೆ ಹಚ್ಚು ಅದ್ಯತೆ ನೀಡಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಒಟ್ಟಾರೆಯಾಗಿ 
ಬಿಜಾಪುರ ಜಿಲೆಯಲ್ಲಿ ಕಲ್ಮಾಣ. ಚಾಳುಕ್ಕರ ಕಾಲದಲ್ಲಿ ಭೂಮಿಯನ್ನು ಅಗ್ರಹಾರ, ಮಠ, ದೇವಸ್ಥಾನಗಳಲ್ಲಿನ ಜೀರ್ಣೋದ್ದಾರ 
ಕಾರ್ಯಗಳು ಮತ್ತು ಕೃಷಿಗೆ 'ಹೋತಾಹ ನೀಡಿ ಕೃಷಿ ; ಚಟುವಟಿಕೆಯನ್ನು ವಿಸ್ತರಿಸುವ ಸಲುವಾಗಿ ಭೂದಾನ ಮಾಡಿರುವುದನ್ನು 
ಈ ಅಂಕಿ- ಅಂಶಗಳ ತಿಳಿಸುತ್ತವೆ. 


ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಭೂಕಂದಾಯಗಳ ನಂತರ ಹೆಚ್ಚು ಬಾರೀ ಪ್ರಸ್ತಾಪಿಸಲ್ಪಟ್ಟ 
ತೆರಿಗೆ ಪದಗಳಂದರೆ ಸುಂಕವಾಗಿದೆ. ಅಧ್ಯಯನಕ್ಕೊಳಪಟ್ಟ ಕೆಲವು ಶಾಸನಗಳಲ್ಲಿ ಸುಂಕ, ವಡ್ಡರಾವುಳ ಸುಂಕ ಮತ್ತು 
ಹೆಜ್ಜುಂಕ ಎನ್ನುವ ಪದಗಳನ್ನು ಗಮನಿಸಬಹುದು. ಸುಂಕ ಪದವು ಸಂಸ್ಥೃತದ ಶುಲ್ಕ ಎ೦ಬ ಪದದಿಂದ ರೂಪುಗೊಂಡಿದ್ದು, 
ಯಾವುದೇ ಒಂದು ವಸ್ತುವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸುವಾಗ ವಿಧಿಸುವ ಸುಂಕವೇ ಶುಲ್ಕ. 
ಆದರೇ ಇದು ಕೆಲವೊಂದು ಸಂದರ್ಭದಲ್ಲಿ ಅಗಾಧವಾದ ಅರ್ಥವನ್ನು ಪಡೆದುಕೊಂಡ ನಿದರ್ಶನಗಳಿವೆ. ಅದರಲ್ಲೂ 
ಹೆಜ್ಜುಂಕ ಎಂದರೇ ದೊಡ್ಡ ಸುಂಕ. ಸಾಮಾನ್ಯವಾಗಿ ಅಡಿಕೆ ಮತ್ತು ವೀಳೆಯದೆಲೆಯ ಮೇಲೆ ವಿಧಿಸುತ್ತಿದ್ದರು.”್‌ ಇವರ 
ಕಾಲದಲ್ಲಿ ಸಾಮಾನ್ಯವಾಗಿ ದಿನನಿತ್ಯ ಬಳಸನಂಹ ವಸ್ತು ಅಥವಾ ಸರಕುಗಳ ಮೇಲಿನ ಕರವು ಹೆಚ್ಚು ಆದಾಯ 
ತರುವಂತಹ ಮೂಲವಾಗಿದ್ದವು. KA ಎಂ.ಎಂ. ಕಲಬುರ್ಗಿಯವರು ಕಲ್ಯಾಣ ಚಾಳುಕ್ಯರ ರಾಜನಾದ ಸೋಮೇಶ್ವರನ 
ಸಂಪಾದಿತ ಕೃತಿಯಾದ ಕಲ್ಯಾಣ ಚಾಳುಕ್ಕ ಸರ್ವಜ್ಞ ಸೋಮೇಶ್ವರ ವಿರಚಿತ ನಾನಸೋಲ್ಲಾಸ ಕೃತಿಯಲ್ಲಿ ಪಶು ಸಂಪತ್ತು 
ಮತ್ತು ಚಿನ್ನ ಇವುಗಳಿಲದ ೫೦ನೆಯ ೧ ಭಾಗ ಕರವನ್ನು ತೆಗೆದುಕೊಳ್ಳಬೇಕು. ಧಾನ್ಯದಲ್ಲಿ' ೧ ೧/೮, ೧/೧೨ ಭಾಗ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೬೭೩ 


ಕರವನ್ನು ತೆಗೆದುಕೊಳ್ಳಬೇಕು. ಹೊಲದ ವಿಸ್ತಾರಕ್ಕೆ ಅನುಗುಣವಾಗಿ ಧಾನ್ಯದ ರೂಪದ ಕರವನ್ನು ತೆಗೆದುಕೊಳ್ಳಬೇಕು. 
ಉಳಿದ ವ್ಯಾಪಾರ ಸರಕುಗಳ ಮೇಲೆ, ತುಪ್ಪ, ಜೇನು ತುಪಗಳ ಮೇಲೆ ೧/೬ ಕರ ಹಾಕಬೇಕು. ರಸ-ಗಂಧ-ಔಷಧಿ,ಫಲ- 
ಪುಷ-ಬೇರು. ಎಲೆ-ಸೊಪು-ಹುಲ್ಲು, ಚರ್ಮ ಮತ್ತು ಕೈಗಾರಿಕೆಗಳ ಮೇಲೆ, ಮಣ್ಣಿನ ಪಾತ್ರೆಗಳ ಮೇಲೆ, ಕಲ್ಲುಗಡಿಗೆಗಳ 
ಮೇಲೆ ಮತ್ತು ಬ್ರಾಹ್ಮಣರ ಮೇಲೆ ಎಂಥ ಕಷ್ಟವಿದ್ದರೂ yaad ಕರ ಹೇರಬಾರದು ಎಂದು ತಿಳಿಸಿದ್ದಾರೆ. 


ಸುಂಕವು ಬಿಜಾಪುರ ಜಿಲ್ಲೆಯಲ್ಲಿ ಕಂದಾಯದ ಪ್ರಮುಖ ಆಕರವಾಗಿದೆ ಎನ್ನುವುದನ್ನು ಸಷ್ಟಪಡಿಸುತ್ತದೆ. ಇದಕ್ಕೆ 
ಸಾಕ್ಷಿಯಾಗಿ ಈ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳಲ್ಲಿ ೧೮ ಬಾರೀ ಸುಂಕ ಪದವು ಪುನರಾವರ್ತನೆಯಾಗಿದೆ. ಅದರೇ 
ಸುಂಕ ಎಂಬ ಪದವು ಭೂತೆರಿಗೆಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಇವು ದೊರೆತ್ತಿವೆ. ಹಾಗಾಗೀ ಕಲ್ಯಾಣ ಚಾಳುಕ್ಕರ 
ಕಾಲದಲ್ಲಿ ವ್ಯಾಪಾರ ಸಾಮಾಗಿಗಳು, ಸರಕುಗಳ ಸಾಗಾಣಿಕೆ ಮತ್ತು ಪ್ರಾಣಿಗಳ ಮೇಲೆ ಹೇರಿಕೊಂಡು ಬಂದ ವ್ಯಾಪಾರಿ 
ಸರಕುಗಳ ಮೇಲೆ ಸುಂಕವನ್ನು ವಿಧಿಸಲಾಗುತ್ತಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಈ ಎಲ್ಲಾ ಅಂಕಿಅಂಶಗಳನ್ನು ಗಮನಿಸಿದಾಗ 
ಸುಂಕವು ಬಿಜಾಪುರ ಜಿಲ್ಲಯ ಆದಾಯದ ಮೂಲವಾಗಿತ್ತು. ಇದರ ಜೊತೆಗೆ ಸುಂಕ ಪದಕ್ಕೆ ಸಮಾನ ಅರ್ಥಕೊಡುವ 
ವಡ್ಡರಾವುಳ*”ವು ವ್ಯಾಪಾರ ಸಾಮಗಿಗಳ ಮೇಲಿನ ತೆರಿಗೆಯು ಬಿಜಾಪುರ ಜಿಲ್ಲೆಯ ಶಾಸನಗಳಲ್ಲಿ ೪ ಬಾರೀ, ಬೆಲೆ 
ಬಾಳುವ ಸರಕು, ಪ್ರಾಣಿ, ಧಾನ್ಯ, ಅಂಗಡಿ ಮೊದಲಾದವುಗಳ ಮೇಲೆ ವಿಧಿಸಲಾಗುತ್ತಿದ್ದ ಹೆರ್ಜುಂ೦ಕ ಅಥವಾ ಪೆರ್ಜುಂಕ"” 
೭ ಬಾರೀ, ಬಿಲುಕೊಡೆ"” ಅಂದರೇ ಪ್ರಾಣಿಗಳ ಮೇಲೆ ಹೇರಿಕೊಂಡು ಬರುತ್ತಿದ್ದ ಸಾಮಾನುಗಳ. ಮೇಲೆ ಹಾಕುತ್ತಿದ್ದ 
ಸುಂಕವು ೨ ಬಾರೀ, ಸಾಗಣೆಯ ಸಮಯದಲ್ಲಿ ಕಳ್ಳಕಾಕರಿಂದ ರಕ್ಷಣೆ ನೀಡುವ ಸಲುವಾಗಿ ಪಡೆಯುತ್ತಿದ್ದ ಸುಂಕಗಳಾದ 
ಬಿಲ್ಕೊಡೆವು*” ೨ ಬಾರೀ ಉಲ್ಲೇಖಿತವಾಗಿವೆ. 


ವೀಳ್ವದೆಲೆಯ ಮೇಲಿನ ಒಂದು ಬಗೆಯ ತೆರಿಗೆಯಾದ ಪನ್ನಾಯ ಮತ್ತು ಪನ್ನವಣ”” ತೆರಿಗೆ ಪದಗಳು ೪ ಬಾರೀ, 
ಪ್ರಮುಖವಾಗಿ ವ್ಯಾಪಾರದಲ್ಲಿ ಕೊಳಗದ ಮೇಲೆ ಹಾಕುವ ತೆರಿಗೆಯಾದ ಕೊಳಗದಾಯ"*” ಪದವು ೧ ಬಾರಿ, ಯುದ್ದದ 
ಖರ್ಚನ್ನು ನಿರ್ವಹಿಸಲು ಹಾಕುವ ತೆರಿಗೆ ಅಥವಾ ಯುದ್ದದ ತೆರಿಗೆಯಾದ ಕಾಳಗದಾಯ"* ೧ ಬಾರೀ, ಊರಿನಲ್ಲಿ ಹಬ್ಬ 
ಮಾಡಲು ಹಾಕುತ್ತಿದ್ದ ತೆರಿಗೆಯಾದ ಬೀಯ" ೨ ಬಾರೀ, ರಾಜ ಅಥವಾ ಚಕ್ರವರ್ತಿಯ ಮದುವೆಯ ಸಂದರ್ಭದಲ್ಲಿ 
ಜನರು ಕೊಡುತ್ತದ್ದ ತೆರಿಗೆಯಾದ ಸೇಸೆ” ಕುರಿದೆರೆ, ಸಂತವಣ, ರತ್ತುದೆರೆ, ಎಮ್ಮೆದೆರೆ, ಆಕಳದೆರೆ ಪಾರಿಖಾಯಗಳು 
ಒಂದೊಂದು ಬಾರೀ ಉಲ್ಲೇಖಿತವಾಗಿವೆ. 


ಭೂಮಿಯ ಮೇಲಿನ ಎಲ್ಲಾ ತೆರಿಗೆಗಳಿಂದ ಮುಕ್ಷಗೊಳಿಸಿರುವ ಸರ್ವನಮಸ್ಯ ಅಥವಾ ಸರ್ವಬಾಧಾಪರಿಹಾರ*”"ದಂತಹ 
ಪದಗಳು ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು ೬೩ ಕ್ಕಿಂತಲೂ ಹೆಚ್ಚು ಬಾರೀ ಪುನರಾವರ್ತನೆಯಗೊಂಡಿರುವುದು ಶಾಸನಗಳಲ್ಲಿ 
ಉಲ್ಲೇಖಿತವಾಗಿವೆ. ಪ್ರಮುಖವಾಗಿ ಬಿಜಾಪುರ ಜಿಲ್ಲೆಯ ೧೦ ಶಾಸನಗಳಲ್ಲಿ ಸರ್ವನಮಸ್ಯ(ತೆರಿಗೆಯಿಂದ ಮುಕ್ತವಾದ)ದ 
ಅಗಹಾರಗಳು ದೊರೆಯುತ್ತದೆ. ಈ ಜಿಲ್ಲೆಯಲ್ಲಿ ಗಮನಿಸಿದ ಹಾಗೇ ತೆರಿಗೆಗಳನ್ನು ಅಗಹಾರಗಳಿಗೆ, ಮಠಗಳಿಗೆ, ದೇವಾಲಯಗಳಿಗೆ, 
ಬ್ರಾಹ್ಮಣರಿಗೆ ಅಧಿಕವಾಗಿ ತೆರಿಗೆಯಿಂದ ಮುಕ್ತಗೊಳಿಸಿರುವುದು ಶಾಸನಗಳಿಂದ ತಿಳಿದು ಬರುತ್ತದೆ. ಮುಂದೇ ಈ 
ದೇವಾಲಯಗಳಿಗೆ ನೀಡಿದ ವಿನಾಯಿತಿಗಳ ಪರಿಣಾಮವಾಗಿ ದೇವಾಲಯಗಳು ಧಾರ್ಮಿಕ ವಿಧಿ-ವಿಧಾನದ ಆಚರಣೆಗಳಿಗೆ 
ಕೊಡುತ್ತಿದ್ದ ಮಹತ್ವವು ಕಾಲಕಮೇಣ ಕಡಿಮೆಯಾಗಿ ಭೂಮಿಯ ನಿರ್ವಹಣೆಗೆ ಪ್ರಥಮ ಆದ್ಯತೆಯನ್ನು ನೀಡಿರುವುದರಿಂದ 
ದೇವಾಲಯಗಳು ಬೃಹತ್‌ ಭೂಹಿಡುವಳಿದಾರರಾಗಿ ಮತ್ತು ಭೂ ನಿರ್ವಹಣೆಯ ಸಂಸ್ಥೆ 3ಗಳಾಗಿ "ಬದಲಾಗುವುದನ್ನು 
ತಿಳಿಯಬಹುದಾಗಿದೆ." ಸಾಮಾನ್ಯವಾಗಿ ದೇವಾಲಯಗಳಿಗೆ ತೆರಿಗೆ ವಿಧಿಸದಿರುವುದು ಇಷ್ಟೆಲ್ಲಾ ಬೆಳವಣಿಗೆಗೆ ಪ 
ದೇವಾಲಯಗಳ ಮೇಲಿನ ತೆರಿಗೆ ವಿನಾಯಿತಿಗಳ ಭಾರವನ್ನು ರಾಜ್ಯದ ಪ್ರಜೆಗಳು ಹೊರಬೇಕಾಗಿತ್ತು. ಸರ್ಕಾರವು 
ಇಚ್ಛೆಪಟ್ಟಂತೆ ಪ್ರಜೆಗಳು ತೆರಿಗೆಯನ್ನು ನೀಡಬೇಕಾಗಿದ್ದು, ಕಾಲ ಮತ್ತು ಅಗತ್ಕತೆಗಳಿಗೆ ಅನುಗುಣವಾಗಿ ಈಗಾಗಲೇ ಇರುವ 
ಹಳೆಯ ತೆರಿಗೆಗಳ ಜೊತೆ ಹೊಸ ತೆರಿಗೆಗಳನ್ನು ನೀಡುವುದು ಜನರಿಗೆ ಅನಿವಾರ್ಯವಾಗಿತ್ತು. ತೆರಿಗೆ ವ್ಯವಸ್ಥೆ ಸದಾ 
ಬದಲಾವಣೆಗೆ ಒಳಗಾಗುತ್ತಿತ್ತಂಬ ಸಂದೇಶವನ್ನು ರವಾನಿಸುತ್ತವೆ. ತೆರಿಗೆಗಳು ಹೊರೆಯೆಂದು ಕಂಡು ಬಂದರೂ ದೇವಸ್ಥಾನಗಳ 
ನಿರ್ಮಾಣ, ಶಿಕ್ಷಣ ಸಂಸ್ಥೆಗಳ ಸ್ಲಾಪನೆ, ನೀರಾವರಿ ವ್ಯವಸ್ಥೆಯನ್ನು ಕಲ್ಲಿಸುವುದು ಇತ್ಕಾದಿ ಲೋಕೋಪಯೋಗಿ ಕಾರ್ಯಗಳನ್ನು 
ಮಾಡುವಾಗ ಜನರಿಗೆ ಸೇವಾರೂಪದಲ್ಲಿ ತೆರಿಗೆ ಹಿಂಪಾವತಿಯಾಗುತ್ತದೆ ಎಂದು ವಾದಿಸಲಾಗಿದೆ. ಇದರಿಂದ 
ತಿಳಿಯುವುದೆನೆಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಕೃಷಿ ವಿಸ್ತರಣೆಯ ಕೊರತೆಯಿಂದಾಗಿ ರೈತರಿಗೆ ಕೃಷಿಗೆ ಪ್ರೋತ್ಲಾಹ ನೀಡುವುದಕ್ಕಾಗಿ 
ತೆರಿಗೆಯನ್ನು ಸಂಪೂರ್ಣವಾಗಿ ಕೆಲವು ವರ್ಷಗಳವರೆಗೆ ಮುಕ್ತಗೊಳಿಸಿರುವಂತೆ ಮೇಲಿನ ಅಂಕಿ-ಅಂಶಗಳಿಂದ ತಿಳಿದುಬರುತ್ತದೆ. 
ಇದಕ್ಕೆ ಕಾರಣವೆನೆಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸುವುದು, ನೀರಾವರಿ ಸೌಲಭ್ಯ ಒದಗಿಸುವುದು, 


೧೭೪ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ಕೃಷಿ ಕ್ಷೇತ್ರವನ್ನು ಅಭಿವೃದ್ದಿ ಪಡಿಸುವ ರೈತಾಪಿ ಜನರಿಗೆ ನಾನಾ ರೀತಿಯ ಬೆಂಬಲವನ್ನು ನೀಡಿರುವುದು ಈ ಶಾಸನಗಳಲ್ಲಿ 
ಉಲ್ಲೇಖಿತವಾಗಿರುವ ಹೆಚ್ಚಿನ ಸಂಖ್ಯೆಯ ತೆರಿಗೆ ವಿನಾಯಿತಿಗೆ ಕಾರಣವಾಗಿದೆ. 

ಬಿಜಾಪುರ ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯ ತೆರಿಗೆ ವಿನಾಯಿತಿ ನೀಡಿರುವುದಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ 
ಈ ಭೂಪ್ರದೇಶದಲ್ಲಿ ಬೆಳೆ ಮಾಡಿದ ಸಂದರ್ಭದಲ್ಲಿ ಸರಿಯಾಗಿ ಮಳ ಬೀಳದಿದ್ದಾಗ ಬೆಳನಷ್ಟವಾಗಿರುವುದರಿಂದ ಆರ್ಥಿಕ 
ಕುಂಠಿತವಾದಾಗ ಇಷ್ಟೊಂದು ತೆರಿಗೆ ವಿನಾಯಿತಿಯನ್ನು ಮಾಡಿರಬಹುದಾಗಿದೆ. ಇನ್ನೊಂದು ಬಹುಮುಖ್ಯವಾದ ವಿಚಾರವೆಂದರೆ 
ಬಿಜಾಪುರ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳಲ್ಲಿ ತೆರಿಗೆಗಳಿಂದ ವಿನಾಯಿತಿ ನೀಡುವ ಸಂದರ್ಭದಲ್ಲಿ ಪಿರಿಯ ಕೋಲು 
ಅಂದರೇ ಭೂಮಿಯನ್ನು ಅಳತೆಯಲು ಉಪಯೋಗಿಸುವ ಒಂದು ಬಗೆಯ ಅಳತೆ ಕೋಲು, ಭರಣದ ಕೋಲು, 
ಮಾಣಿಕೇಶ್ವರ ಕೋಲು, ಹಂಗದ ಕೋಲು ಮತ್ತು ಮಾನ್ಯದ ಕೋಲುಗಳಂತಹ ಭೂ ಆಳತೆಯ ಮಾಪನದ ಕೋಲುಗಳನ್ನು 
ಬಳಸಿರುವುದು. ಈ ಕೋಲುಗಳಿಂದ ಭೂಮಿಯನ್ನು ಅಳತೆ ಮಾಡಿ ತೆರಿಗೆ ಮುಕ್ತವಾದ ಭೂಮಿಯನ್ನು ದಾನ ಮಾಡಿರುವುದು 
ಶಾಸನಗಳಲ್ಲಿ ಕಂಡುಬರುತ್ತದೆ. ಮುಂದೇ ಈ ಅಳತೆ ಕೋಲುಗಳಲ್ಲಿ ಭೂಮಿಯನ್ನು ಅಳತೆ ಮಾಡಿ ದಾನ ಮಾಡಿರುವ 
ಕಾರಣದಿಂದಾಗಿ ಕೆಲವು ವರ್ಷಗಳ ನಂತರ ಈ ತೆರಿಗೆ ಮುಕ್ತ ಭೂಮಿಗಳಿಗೆ ತೆರಿಗೆ ವಿಧಿಸಿರುವ ಸಾಧ್ಯತೆಗಳಿವೆ. 


ಬಿಜಾಪುರ ಜಿಲ್ಲೆಯಲ್ಲಿ ಕಲ್ಯಾಣ ಚಾಳುಕ್ಕರ ಉಲ್ಲೇಖವಾಗಿರುವ ಶಾಸನಗಳಲ್ಲಿ ತೆರಿಗೆಗಳನ್ನು ವಿಧಿಸಿರುವ ಮತ್ತು 
ಸುಂಕದ ವೆರ್ಗಡೆ ಅಥವಾ ಸುಂಕದ ಅಧಿಕಾರಿಗಳ ಮೂಲಕ ಸುಂಕವನ್ನು ಸಂಗಹಿಸುವ ಪದ್ಧತಿ ಆಯಾ ಪ್ರದೇಶದ 
ಬೌಗೋಳಿಕ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ರೂಢಿಸಿಕೊಂಡಿತ್ತು ಅ ಮೂಲಕ ರಾಜ್ಯದ ಪ್ರಜೆಗಳ ಹಿತ ಕಾಪಾಡುವ 
ಕಾರ್ಯದಲ್ಲಿ ಯಶಸ್ವಿಯಾಗಿತ್ತು. ಈ ಕಾರಣದಿಂದ ಕಲ್ಯಾಣಿ ಚಾಳುಕ್ಕರಿಗೆ ಸುಮಾರು ೨೦೦ ವರ್ಷಗಳವರೆಗೆ ಸುದೀರ್ಪವಾಗಿ 
ಇವರು ಆಡಳಿತ ನಡೆಸಲು ಸಾಧ್ಯವಾಗಿದೆ. ಮತ್ತು ಇವರ ಕಾಲದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕಂದಾಯಾಡಳಿತ ಪ್ರಬಲವಾಗಿತ್ತು 
ಎಂಬುದು ಈ ಅಂಕಿ-ಅಂಶಗಳಿಂದ ತಿಳಿದು ಬರುತ್ತದೆ. 


ಕ್ರೈಶ. ೯೭೩ ರಿಂದ ೧೦೭೩ರವರೆಗಿನ ೧೦೦ ವರ್ಷಗಳ ಅವಧಿಯಲ್ಲಿ ಕೇವಲ ೧೪ ಕಂದಾಯ ಪದಗಳು 
ಶಾಸನಗಳಲ್ಲಿ ಕಂಡು ಬಂದಿದೆ. ಆದರೆ ಕ್ರಿಶ. ೧೦೭೪ ರಿಂದ ೧೧೮೭ನೆಯ ನಂತರದ ೧೦೦ ವರ್ಷಗಳ ಅವಧಿಯಲ್ಲಿ 
೬೨ ತೆರಿಗೆ ಪದಗಳು ಕಂಡುಬಂದಿವೆ. ಕಾಲಕಾಲಕ್ಕೆ ಅನುಗುಣವಾಗಿ ರಾಜ್ಯದ ಆದಾಯ ವೃದ್ಧಿಸಲು ಕಲ್ಯಾಣ ಚಾಳುಕ್ಯರ 
ಕಾಲದಲ್ಲಿ ವಿವಿಧ ರೀತಿಯಾದ ತೆರಿಗೆ ಮತ್ತು ಸುಂಕಗಳನ್ನು ವಿಧಿಸುತ್ತಾ ಬಂದಿರುವುದು ಖಚಿತವಾಗಿ ತಿಳಿಯುತ್ತದೆ. 
ಕಂದಾಯ ಪದಗಳ ಪ್ರಮಾಣದ ವ್ಯಾಪ್ತಿ ಕಮೇಣ ಹೆಚ್ಚಾಗಿ ರಾಜ್ಯದ ಜವಾಬ್ದಾರಿಯು ಹೆಚ್ಚಾಗಿರುವುದನ್ನು ಈ ಶಾಸನಗಳ 
ಅಧ್ಯಯನದಿಂದ ತಿಳಿದು ಬರುತ್ತದೆ. ಬಿಜಾಪುರ ಜಿಲ್ಲೆಯಲ್ಲಿ ಈ ಕಂದಾಯ ಪದಗಳು ಕಲ್ಮಾಣ ಚಾಳುಕ್ಕರ ಕಾಲದಲ್ಲಿ 
ಆದಾಯ ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ವ್ಯಕ್ತಪಡಿಸುತ್ತವೆ. ಇಂದಿನ ರಾಜ್ಯಗಳ ಕಂದಾಯ ವ್ಯವಸ್ಥೆಯು 
ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವ ರೀತಿಯಲ್ಲೇ ಕಲ್ಯಾಣ ಚಾಳುಕ್ಕರ ಕಾಲದಲ್ಲೂ ಕಂದಾಯ ವ್ಯವಸ್ಥೆ ವಿಸ್ತ್ಯತಗೊಳ್ಳುತ್ತಾ 
ಸಾಗಿರುವುದನ್ನು ಈ ಅಧ್ಯಯನ ಮತ್ತು ವಿಶ್ಲೇಷಣೆಗಳು ಖಚಿತಪಡಿಸುತ್ತವೆ. 


ಅಡಿ ಟಪ್ಪಣಿದಳು 
೧. SIL XVIIL No. 40. 
೨. . ಕನ್ನಡ ವಿಶ್ವವಿದ್ಯಾಲಯ ಶಾಸನ, ಸಂ. ೧೦, ಬಿಜಾಪುರ ಜಿಲ್ಲೆ, ಪ್ರಸಾರಾಂಗ, ಹಂಪಿ, ಶಾಸನ ಸಂಖ್ಯೆ ೮೫. 
೩ SIL XX, No..215 ೪, ಟದ. No. 23. 
೫. SIL XL part-l, No, 68. ೬ ಅದೆ, S॥. XVII, No. 51. 
ak 6. 
m 


. ಅದೇ, ಶಾ.ಸಂ. ೭೪. ಅದೇ, (ಸಂ)., ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೫೯. 


ಅದೇ., SIL. XX, No. 45. ೧೦. ಅದೇ, (ಸಂ)., ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೧೩. 
೧೧. ಅದೇ., Sl. XVII, No. 94. ೧೨. SIL XI, part-Il, No. 142. 
೧೩. ಅದೇ., SI. XVIIL, No. 103. ೧೪. ಅದೇ, (ಸಂ)., ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೬೫. 


೧೫. ಅದೇ. SIL. XX, No. 71. ೧೬. ಅದೇ. No. 77. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೭೫ 


೧೭. 
೧೯. 
೨೧. 
೨೩, 
೨೫. 
k. 
ವೀ. 
೩೧. 
೩ಡಿ. 
೩ಬ. 
೩೭. 


೩ಲಿ. 


೩೯. 


೪೦. 


೪೧. 
೪೨. 
೪ಡಿ. 
ಅಲ, 
೪ಜಿ. 
ಸ 
೪ 
೪ಲಿ, 


ಳೀ. 


೫೦. 
೫೨. 


೫ಡಿ 


೫೪. 
೫೬ 
೫೦. 
Jos 
೬೧. 


೧೭೬ 


ಅದೇ., No. 80. ೧೮. ಅದೇ, ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೦೧. 


ಅದೇ,, ಶಾ.ಸಂ. ೩೭. ೨೦. ಅದೇ. ಶಾ.ಸಂ. ೫೦. 

ಅದೇ, ಶಾ.ಸಂ. ೫೧. ೨೨... ಅದೇ:ಶಾಸಂ.:೪೯. 

ಅದೇ,, ಶಾ.ಸಂ. ೬೪. ೨೪... -ಅದ್ವ.ಶಾ.ಸಂ..೪೨. 

ಅದೇ., $1]. XX, No. 153. ೨೬. ಅದೇ, ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೨೪. 
ಅದೇ., ಶಾ.ಸಂ. ೪೫, ೨೮, ಅದೇ. ಶಾ.ಸಂ. ೫೪. 

ಅದೇ., ॥l. XX, No. 127. ೩೦. ಅದೇ, ಕ.ವಿ.ವಿ. ಶಾ.ಸಂ. ೧೦, ಶಾ.ಸಂ. ೨೦. 
ಅದೇ,, ಶಾ.ಸಂ. ೪೫. ೩೨. ಅದೇ, ಶಾ.ಸಂ. ೩&೯. 

ಅದೇ, ಶಾ.ಸಂ. ೨೮. ೩೪. ಅದೇ, ಶಾ.ಸಂ. ೯೬. 

SIL. XV. No. 596. ೩೬. ಅದೇ., No. 581. 


ವೀಣಾ ಬ. ಬಿರಾದಾರ. ಬಿಜಾಪುರ ಜಿಲ್ಲೆಯ ಅರ್ಥವ್ಯವಸ್ಥೆ (ಆರಂಭದಿಂದ ಕ್ರಿಶ. ೧೩೩೬ರವರೆಗೆ) (ಅಪ್ರಕಟಿತ ಮಹಾ ಪ್ರಬಂಧ, ಕರ್ನಾಟಕ 
ವಿಶ್ವವಿದ್ಯಾಲಯ, ೨೦೧೬) ಪುಟ ಸಂಖ್ಯೆ ವJ೦ಂಳಅ-೨೦೫. 


ಚಿದಾನಂದ ಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಕ್ರಿಶ. ೪೫೦-೧೧೫೦), ಸಪ್ನ ಬುಕ್‌ ಹೌಸ್‌, ಬೆಂಗಳೂರು, 
೧೯೬೬, ಪು.ಸಂ. ೪೪೭. 


ಕುಪ್ಪಸ್ವಾಮಿ ಜಿ ಆರ್‌., ಏಕಾನೊಮಿಕ್‌ ಕಂಡಿಷನ್ಸ್‌ ಇನ್‌ ಕರ್ನಾಟಕ (ಎ.ಡಿ.೯೭೩-೧೩೩೬), ಕರ್ನಾಟಕ ಯೂನಿವರ್ಸಿಟಿ, ಧಾರವಾಡ, 
೧೯೭೫ ಪು.ಸಂ. ೧೫೨-೧೫೩. 


ಬಸವರಾಜ ಕೆ.ಆರ್‌., ಅಡಿನಿಸ್ಟೇಷನ್‌ ಅಂಡರ್‌ ದಿ ಚಾಲುಕ್ಕಸ್‌ ಆಫ್‌ ಕಲ್ಮಾಣ, ನ್ಯೂ ಎರ ಪಬ್ಲಿಕೇಷನ್ಸ್‌ ಮದ್ರಾಸ್‌, ೧೯೮೩. ಪು.ಸಂ. ೭೭- 
೭6೮. 

ಕನ್ನಡ ನಿಘಂಟು, 
ಕನ್ನಡ ನಿಘಂಟು, 
ಕನ್ನಡ ನಿಘಂಟು, 
ಕನ್ನಡ ನಿಘಂಟು, 
ಕನ್ನಡ ನಿಘಂಟು, . ೫೨೫೦. 

ಕನ್ನಡ ನಿಘಂಟು, . ೮೮೪೪. 

ಕನ್ನಡ ನಿಘಂಟು ಸಂಪುಟ-೦೮ಿ, ಪು.ಸಂ. ೮೯೯೯. 

ಗುರುರಾಜ್‌ ಚಾರ್‌., ಸಮ್‌ ಆಸೆಕ್ಸ್‌ ಆಫ್‌ ಎಕಾನಾಮಿಕ್ಸ್‌ ಅಂಡ್‌ ಸೋಶಿಯಲ್‌ ಲೈಫ್‌ ಇನ್‌ ಕರ್ನಾಟಕ, ಪ್ರಸಾರಾಂಗ, ಯುನಿವರ್ಸಿಟಿ ಆಫ್‌ 


ಮೈಸೂರು, ೧೯೭೪. ಪು.ಸಂ. ೧೪೫. 


ಕಲಬುರ್ಗಿ ಎಂ.ಎಂ., ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಸರ್ವಜ್ಞ ಸೋಮೇಶ್ವರ ವಿರಚಿತ ಮಾನಸೋಲ್ಲಾಸ ಸಂಪುಟ ೦೧, ಪ್ರಸಾರಾಂಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ೧೯೯೮, ಪು.ಸಂ. ೫೮. 


ಅದೇ,, ಚಿದಾನಂದ ಮೂರ್ತಿ ಎಂ., ಪು.ಸಂ. ೪೪೬. ೫೧. ಕನ್ನಡ ನಿಘಂಟು, ಸಂಪುಟ-೦೬, ಪು.ಸಂ. ೫೮೨೧. 


ಡಾ. ಮಂಜುನಾಥ್‌ ಸಿ.ಯು. (ಸಂ)., ಶಾಸನಗಳು ಮತ್ತು ಕರ್ಣಾಟಕ ಸಂಸ್ಕೃತಿ (ಕ್ರಿ.ಶ. ೧೧೫೦-೧೩೪೦), ಚಿತ್ಕಲಾ ಪ್ರಕಾಶನ, ಕುಪ್ಪಂ, 
೨೦೧೨, ಪು.ಸಂ. ೨೫೯. 


ಜಗದೀಶ, ವಡ್ಡರಾವುಳ ಮತ್ತು ಹೆರ್ಜುಂಕ ತೆರಿಗೆಗಳು ಒಂದು ಟಿಪ್ಪಣಿ, ಇತಿಹಾಸ ದರ್ಶನ ಸಂಚಿಕೆ-೨೭, ಬೆಂಗಳೂರು, ೨೦೧೭, ಪು.ಸಂ. 
೮ 


ಕನ್ನಡ ನಿಘಂಟು, ಸಂಪುಟ ೦೫, ಪು.ಸಂ. ೫೨೫೦-೫೨೫೧. ೫೫. ಕನ್ನಡ ನಿಘಂಟು, ಸಂಪುಟ ೦೨, ಪು.ಸಂ. ೨೨೦೮. 
ಪು 


. ೧೫ಷಿ. 
೬೯೨೮ 
. ೩ಲಿಷಿ೪. 
“LEAL ೬೦೭೪; 


0 
KO) 
2 
o 


pe 


4 2 
೫ 


(©) 


9) 
೫೬ 
(©) 


0 e8 
(* 
Oo 


Wr GW, 
Oo 
(©) 


[©) 


B88 
Bp SNE C/E 
ರೌ 


pI 
9) 


೧೮ 
KS 


> 
kK 


ಕನ್ನಡ ನಿಘಂಟು, ಸಂಪುಟ ೦೨, ಪು.ಸಂ. ೧೭೮೪. ೫೭. ಅದೇ., ಚಿದಾನಂದ ಮೂರ್ತಿ ಎಂ., ಪು.ಸಂ. ೪೪೬. 

ಅದೇ., ಚಿದಾನಂದ ಮೂರ್ತಿ ಎಂ., ಪು.ಸಂ. ೪೪೭. ರ್ಜಿ. ಕನ್ನಡ ನಿಘಂಟು, ಸಂಪುಟ ೦೮, ಪು.ಸಂ. ೮೩೯೮. 

ತಪನ್‌ ರಾರ್ಯ ಚೌಧರಿ & ಇರ್ಫಾನ್‌ ಹಬೀಬ್‌., ದ ಕೇಂಬ್ರಿಡ್ಜ್‌ ಎಕಾನೊಮಿಕ್‌ ಹಿಸ್ಟರಿ ಅಫ್‌ ಇಂಡಿಯಾ, ಸಂ-೦೧, ಪು.ಸಂ. ೧೧೩ 
ಅದೇ., ಗುರುರಾಜಾಚಾರ್‌., ಪು.ಸಂ. ೧೬೪. ೬೨. ಕನ್ನಡ ನಿಘಂಟು ಸಂಪುಟ ೦೬, ಪು.ಸಂ. ೫೬೨೭. 


ಇತಿಹಾಸ ದರ್ಶನ : ಸಂ. ೩೬ಿ/ ೨೦೨೧ 


ರಣಮೂರಖi ಹುಲ-ಒಂದು ವಿವೇಚನೆ 


ಸಿ.ಎಂ. ತಿಪ್ಪೇಸ್ತಾಮಿ* 


೧೨ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಕರ ಸಾಮಂತರ ಅಧೀನರಾಗಿ ರಣಮೂರ್ಯ] ಕುಲದವರು ಆಳಿಕೆ 
ಮಾಡಿದ್ದಾರೆ. ಇವರು ಚಿಮ್ಮಚ್ಚನೂರನ್ನು (ಚಿತ್ರದುರ್ಗ) ಕೇಂದವಾಗಿಸಿಕೊಂಡು ವಿವಿಧ ಕಾಲಾವಧಿಯಲ್ಲಿ ಹಡುವಗೆರೆ 
೫೦೦, ಅರಹಟ ೧೨, ಜಗಳವುರ ೭೦ ಮುಂತಾದ ನೊಳಂಬವಾಡಿಯೊಳಗಿನ ಚಿಕ್ಕ ಪ್ರಾಂತ್ಯಗಳಲ್ಲಿ ಆಳ್ಗಿಕ ಮಾಡಿದ್ದಾರೆ. 
ಇವರು ಮಹಾಮಂಡಳೇಶ್ವರರಾದ ಉಚ್ಚಂಗಿ ಪಾಂಡ್ಯರ ಅಧೀನರು. ಉಚ್ಚಂಗಿ ಪಾಂಡ್ಕರಿಗೆ ಅತ್ಯಂತ ನಿಷ್ಠರಾಗಿದ್ದುದು 
ಹಲವು ಶಾಸನಗಳಲ್ಲಿ ಕಂಡುಬರುತ್ತದೆ. 

ರಣಮೂರ್ಯಕುಲದವರ ಬಗ್ಗೆ ಈಗಾಗಲೇ ಹುಲ್ಲೂರು ಶ್ರೀನಿವಾಸ ಜೋಯಿಸರು ಲೇಖನವೊಂದನ್ನು ಬರೆದಿದ್ದರೆ, 
ಡಾ. ಬಿ. ರಾಜಶೇಖರಪ್ಪನವರು ತಮ್ಮ ಪಿ.ಹೆಚ್‌.ಡಿ. ಮಹಾಪ್ರಬಂಧ "ಪ್ರಾಚೀನ ಚಿತ್ರದುರ್ಗ'ದಲ್ಲಿ ಈ ಕುಲದವರ ಬಗ್ಗೆ 
ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಪ್ರಸ್ತುತ ಲೇಖನದ ಚರ್ಚೆಯು ಹು.ಶ್ರೀ. ಜೋಯಿಸರ ಲೇಖನದಲ್ಲಿನ ಕೆಲವು ದೋಷಗಳನ್ನು 
ಸರಿಪಡಿಸುತ್ತಾ, ಡಾ. ಬಿ. ರಾಜಶೇಖರಪ್ಪನರ ಅಧ್ಯಯನದಲ್ಲಿ ಸೇರಿಸಿಲ್ಲದ ಕೆಲವು ಅಂಶಗಳನ್ನು ಸೇರಿಸುವ ಉದ್ದೇಶವನ್ನು 
ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ "ರಣಮೂರ್ಪ' ಎಂಬುದರ ಅರ್ಥ, ವೃುತ್ತತ್ತಿ ಏನು? ಇವರ ಕಾಲಾವಧಿ ಏನು? 
ವಂಶಾವಳಿ ಏನು ಎಂಬುದರ ಬಗ್ಗೆ ಕೇಂದ್ರೀಕರಿಸಲಾಗಿದೆ. 


ರಣಮೂರ ಪದದ ಬಳಕೆ 


ಈ ಪದವೇ ಕುತೂಹಲಕಾರಿಯಾದುದು. "ರಣ” ಎಂಬ ಪದದ ಅರ್ಥ ಮತ್ತು ಬಳಕೆ ಸಾಮಾನ್ಯವಾಗಿ ಎಲ್ಲರಿಗೂ 
ತಿಳಿದಿದೆ. ಆದರೆ ಅದರೊಂದಿಗಿರುವ "ಮೂರ್ಪಿ' ಎಂಬುದರ ಬಳಕೆ ಯಾವ ಅರ್ಥವನ್ನು ನೀಡುತ್ತದೆ? ಅದರ ಹೆಸರಿನ 
ಕುಲವೊಂದಿದ್ದು, ಹೇಗೆ ಆ ಕುಲಕ್ಕೆ ಪ್ರಶಸ್ತಿಯಾಗಿ ಅಂಟಿಕೊಂಡಿದೆ ಎಂಬುದು ಚರ್ಚಾರ್ಹ ವಿಷಯವಾಗಿದೆ. ಅದನ್ನು 
ಹುಡುಕುತ್ತಾ ಹೋದಂತೆ ಹಲವು ರ ಅಂಶಗಳು ಕಂಡುಬರುತ್ತವೆ. 


ಚಿತ್ರದುರ್ಗ ಬಳಿಯ ತಮಟಕಲ್ಲು ಗ್ರಾಮದ ೬ನೇ ಶತಮಾನಾರಂಭದ ಗುಣಮಧುರನ ಶಾಸನವೆಂದು ಪ ಪ್ರಸಿದ್ದವಾಗಿರುವ 
ಶಾಸನದಲ್ಲಿ, [ಎಕ ೧೧, ಚಿತ್ರದುರ್ಗ೪] ಗುಣಮಧುರನನ್ನು ಪ್ರಶಸ್ತಿ ಮಾಡುತ್ತಾ, "ರಣಮುಖದುಳ್ಳ ಕಾಲನರಿಯರ್ಕು” 
ಎಂಬುದಾಗಿ ಬಂದಿದೆ. ಇದರರ್ಥವನ್ನು "ಯುದ್ಧಭೂಮಿಯಲ್ಲಿ ಶತ್ರುಗಳೂ ಮೆಚ್ಚುವಂತೆ" ಎಂಬರ್ಥದಲ್ಲಿ ವಿವರಿಸಲಾಗಿದೆ. 
ಇಲ್ಲಿ, ಈಗಾಗಲೇ ನಮಗೆ ಗೊತ್ತಿರುವ "ರಣ' ದ ಅರ್ಥವನ್ನೇ ಹೇಳಿ, "ಮುಖ' ಎಂಬುದಕ್ಕೆ ಸಮರಾಭಿಮುಖವಾಗಿರುವ 
ಎಂಬರ್ಥದಲ್ಲಿ ಬಳಕೆಯಾದಂತೆ ತೋರಿಸಲಾಗಿದೆ. 

ಕ್ರಿಶ. ಸುಮಾರು ೭೮೦ರ ಮುಳಬಾಗಿಲಿನ ತುರುಗೋಳ್‌ ಶಾಸನವೊಂದರಲ್ಲಿ, [ಎಕ೧೦, ಮುಳಬಾಗಿಲು ೯೩] 
"'ರಣಮುಖದುಟ್ಟ'ನೆಂಬುವವನ ಮಗನಾದ ಕರವುರನು ತುರುಗಳನ್ನು ಕದ್ದೊಯ್ಯುವಾಗ "ಉವಳ' ಎಂಬುವವನು ಇರಿದು 
ಬಿದ್ದ ವಿಷಯ ಹೇಳಿದೆ. ಇಲ್ಲಿ ರಣಮುಖದುಟ್ಟ ಎಂದರೆ, ರಣಮುಖ ದುಷ್ಟ ಎಂದು ಯಾರಿಗೆ ಹೇಳಲಾಗಿದೆ ಎಂದು 
ಸಷ್ಟವಾಗಿ ಹೇಳಿಲ್ಲವಾದ್ದರಿಂದ ಇವನ ಮೂಲ ಹೆಸರೇನು ತಿಳಿಯದು. 

ಮುಂಡರಗಿ ತಾಲ್ಲೂಕಿನ ಮೇವುಂಡಿ ಗ್ರಾಮದಲ್ಲಿ ವೆಂಕಟೇಶ ದೇವಾಲಯದ ಮುಂದೆ ನಟ್ಟ ಕಲ್ಲಿನಲ್ಲಿರುವ ಶಾಸನವು 
[ಎಸ್‌ಐಐ ೯, ಭಾಗ ೧, ಸಂ. ೨೨] ಕ್ರಿಶ. ರ೯೭ರದಾಗಿದ್ದು ರಾಷ್ಟ್ರಕೂಟದೊರೆ ಅಕಾಲವರ್ಷದೇವನ (೨ನೇ ಕ ೈಷ್ಟು) 
ಆಳಿಕೆಯಲ್ಲಿ "ಕೇ. ಕಜ್ಜ” ಎಂಬ ಸಾಮಂತನು ಕೋಗಳಿ, ಮಾಸವಾಡಿಗಳೆನ್ನು ಮೆಟುವಿಡುವಿನಿಂದ ಆಳುತ್ತಿದ್ದುದನ್ನು ಹೇಳಿದೆ. 


* 'ಬನಪಿಲ', #೬ ೮ಎ, ಮಾಪ್ತಮ್ಯ ಬಡಾವಣೆ, ಒನಕೆ ಓಬವ್ವ ಕ್ರೀಡಾಂಗಣದ ರಸ್ತೆ, ಚಿತ್ರದುರ್ಗ, ಮೊ. ೭೭೬೦೬ ೦೬೦೫೪ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೭೭ 


ಇವನನ್ನು “ಯಾದವ ವಂಶೋದವ', ರಣಮೂರ್ಪ್ಣಧವಳ', 'ರಣಮೂರ್ಪುಕೇಸರಿ' ಎಂದೆಲ್ಲಾ ಪ್ರಶಸ್ತಿ ಮಾಡಿದೆ. ಬಹುಶಃ 
ರಣಮೂರ್ಲು ಎಂಬ ರೂಪ ಸಕ ಬಂದಿರುವ ಶಾಸನ ಇದೇ. ಆದರೆ ಈ "ಕೇ. ಕಜ್ಜ ನ ಬಗ್ಗೆ 'ಹೆಚ್ಚಿನ ವಿವರಗಳಿಲ್ಲ. 


ನೀಂ ಕ್ರ.ಶ. ಸುಮಾರು ೯೫೦ರಲ್ಲಿ ಶ್ರವಣಬೆಳ್ಗೊಳದ ಬಾಹುಬಲಿ ಬಸದಿಯ ವೀರಗಲ್ಲಿನಲ್ಲಿ [ಎಕ೨, ೧೩೯] 
ಬಾಯಿಕ ಎಂಬುವವನನ್ನು "ರಣಮೂರ್ಪನೃಪಾಮ್ನಾಯದೊಳಾಯದ ಮೆಯ್ಸ್ದಲಿ ಬಾಯಿಕ ' ಎಂದಿದೆ. ಇಲ್ಲಿ 
ರಣಮೂರ್ಪ್ಯನೃಪಾಮ್ನಾಯ ಎಂಬುದನ್ನು "ರಣಕ್ಕೆ ಮುಖ ಮಾಡಿದ ಅರಸರು' ಎಂಬರ್ಥದಲ್ಲಿ ಸಾರಾಂಶ ನೀಡಲಾಗಿದೆ. 
ಈ ಶಾಸನವು ಬಾಯಿಕನ ಮಕ್ಕಳ ಮಾಹಿತಿ ನೀಡುತ್ತಾ, ಬಾಗಿಯೂರಿನ ಬಳಿ ನಡೆದ ಯುದ್ದದಲ್ಲಿ ಮಗಳು ಸಾವಿಯಬ್ಬ 
ಎಂಬುವವಳ ವೀರಮರಣವನ್ನು ತಿಳಿಸುತ್ತದೆ. ಇವರು ಜೈನರೆಂಬುದು ತಿಳಿಯುವುದರ ಹೊರತು ಹೆಚ್ಚಿನ ಮಾಹಿತಿಯಿಲ್ಲ. 


ಇದಾದ ನಂತರ ಬೀಳಗಿ ತಾಲ್ಲೂಕು ಹೆಗ್ಲೂರಿನ ಈಶ್ವರ ದೇಗುಲದ ಬಳಿಯ ಕ್ರಿಶ. ೧೦೨೪ರ ಶಾಸನದಲ್ಲಿ, 
[ಎಸ್‌ಐಐ ೧೧, ಸಂ. ೬೨] ಜಗದೇಕಮಲ್ಲದೇವರ ಮಹಾಸಾಮಂತ "ಆಯ್ದವರ್ಮರಸ' ಎಂಬುವವನನ್ನು "ರಣಮೂರ್ಪ್ಸು 
ವಂಶೋದ್ಧವ' ಎಂದು ಕರೆಯಲಾಗಿದೆ. ಇವನು ಅಲ್ಲಿನ ರೆಬ್ಬಲೇಶ್ವರಕ್ಕೆ ದಾನ ನೀಡಿದ ಮಾಹಿತಿಯನ್ನು ಹೊರತುಪಡಿಸಿ 
ಮತ್ತಿನ್ನೇನೂ ವಿವರ ನೀಡಿಲ್ಲ. ಆದರೆ ಈ ಶಾಸನವು ರಣಮೂರ್ಪಿ ಎಂಬ ವಂಶವೊಂದು ಇದ್ದ ಬಗ್ಗೆ ಖಚಿತಪಡಿಸಿದೆ. 
ಮೇವುಂಡಿಯ ಇನ್ನೊಂದು ಶಾಸನವು "ಅಕಾಲವರ್ಷ ಪೃಥುವೀವಲ್ಲಭ ಕೃಷ್ಣಕಂನರದೇವ' ಆಳುತ್ತಿದ್ದಾಗ ಸ 
ಎಂಬುವವನು ಪುಲಿಗೆರೆ, ಕೋಗಳಿ ಮತ್ತು ಮಾಸವಾಡಿ ಪ್ರಾಂತ್ಯಗಳ ಆಡಳಿತ ಮಾಡುತ್ತಿದ್ದುದನ್ನು ಹೇಳಿದೆ. [ಎಸ್‌ 
೧೧/೧, ಸಂ. ೩೦] ಇದರ ಲಿಪಿ ೧೨ನೇ `ಶತಮಾನದಂತಿದೆ po ಶಾಸನ ಸಂಪಾದಕರು ಟಿಪಣಿ ಮಾಡಿದ್ದರೂ 3 
ದಾಖಲಿಸಲಾದ ದಾನದ ಕಾಲ ಕ್ರಿಶ. ೯೬೦-೬೧ ಆಗಿದೆ. ಈ ಕುಪದೇವರಸ "ಯಾದವ ವಂಕೋದವ,. ರಣಮೂಖ್ಲ ರ್‌ಧವಳ್ನ. > 
ಮುಂತಾದ ಪ್ರಶಸಿಗೆ ಪಾತ್ರನಾಗಿ, ರಾಜಧಾನಿ "ಮೆಳುವಿಡಿ' (ಮೇವುಂಡಿ) ಯಿಂದ ಆಳುತ್ತಿದ್ದ. 


ಇಷ್ಟಾದ ನಂತರ ಸುಮಾರು ೮೦ ವರ್ಷಗಳ ಅವಧಿ ಚಿತ್ರದುರ್ಗವನ್ನು ಕೇಂದವಾಗಿಸಿಕೊಂಡು ಅಧಿಕಾರ ನಡೆಸಿದ 
ರಣಮೂರ್ಯಕುಲದ ಮಹಾಸಾಮನ್ನರು ಕಂಡುಬರುತ್ತಾರೆ. ಚಿಮ್ಮಚ್ಚನೂರನ್ನು ಕೇಂದವಾಗಿಸಿಕೊಂಡು ಆಳಿದ ಇವರ 
ಮೊದಲ ಶಾಸನ ಕ್ರಿಶ. ೧೧೨೩ರಲ್ಲಿ ಹಾಕಿಸಿದ್ದಾಗಿದ್ದು ಅದು ಚಿತ್ರದುರ್ಗದ ಪಕ್ಕದ ಗಾರೆಹಟ್ಟಿ ಗ್ರದ ಚೋಳೇಶ್ವರ 
ದೇವಾಲಯದಲ್ಲಿದೆ. [ಎಕ ೧೧, ಚಿತ್ರದುರ್ಗ ೩೪] ಇದಾದ ನಂತರ ಕ್ರಿಶ. ೧೧೮೪ರ ಶಾಸನವು ಚಿತ್ರದುರ್ಗದ 
ಕೋಟೆಯಲ್ಲಿರುವ ಹಿಡಿಂಬೇಶ್ವ್ಷರ ದೇವಾಲಯದಲ್ಲಿತ್ತು. ಇದರ ಕಾಲವನ್ನು ಬಿ.ಎಲ್‌. ರೈಸ್‌ರವರು ಕ್ರಿಶ. ೧೧೨೪೧ 
ಎಂದು ಸಂದೇಹಾತ್ಮಕವಾಗಿ ಸೂಚಿಸಿದ್ದರೂ ಅದು ವಾಸ್ತವವಾಗಿ ಕ್ರಿಶ. ೧೧೮೪ರ ಕಾಲದಾಗಿದೆ ನಂತರ ಕ್ರಿಶ. 
೧೧೮೭ರಲ್ಲಿ ಅದೇ ಗಾರೆಹಟ್ಟಿ ಗ್ರಾಮದ ಮಹೇಶ್ವರ ದೇವಾಲಯದೊಳಗೆ ಒಂದು ಮತ್ತು ಕೊನೆಯದಾಗಿ ಕ್ರಿ.ಶ. 
೧೧೯೯ರ ಕಾಲದ ಶಾಸನವೊಂದು ಚಿತ್ರದುರ್ಗ ಹತ್ತಿರದ ಮದಕರಿಪುರ (ಮೆದಕೆರೆಪುರ)ದ ಉತ್ತರಕ್ಕೆ ಇರುವ ಕಲ್ಲೇಶ್ವರ 
ದೇಗುಲದ ಬಳಿ ಇದೆ. ಇದು ಉಚ್ಚಂಗಿ ಪಾಂಡ್ಯರ ಕೊನೆಯ ಶಾಸನವೂ ಹೌದು. 


ಇತರೆ ಉಲ್ಲೇಖಗಳು: ವಿಜಯನಗರದ ಅಳಿಯ ರಾಮರಾಯನಿಗೆ "ರಣಮುಖಭೀಮ' ಎಂಬ ಬಿರುದು ಇತ್ತೆಂದು 
ತಾಂಜಾವೂರಿನ ಒಂದು ಶಾಸನದಲ್ಲಿ ಹೇಳಲಾಗಿದೆ. [ಎಸ್‌ಐಐ ೨]. ಅವನ ಸಹೋದರ ತಿರುಮಲ ರಾಯನಿಗೆ 
"ರಣಮುಖರಾಮ' ಎಂದು ಕರೆಯಲಾಗಿದೆ. [ಎಂಎಆರ್‌ ೧೯೪೫, ರ್ಷ೯೪] "ಮೂರಿ' ಎಂಬ ಪದದ ನ 

ರೂಪದಂತೆ ತೋರುವ ಹಲವು ಉಲ್ಲೇಖಗಳು ಇನ್ನೂ ಕೆಲವು ಶಾಸನಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ, ಕ್ರಿ 

೧೧೧೩ರ ಬಾಗಳಿಯ ತ್ರಿಭುವನಮಲ್ಲ ಪಾಂಡ್ಕನ ಶಾಸನವೊಂದರಲ್ಲಿ "ಹೊನ್ನೂರ್ತುಸೆಟ್ಟಿ' ಎಂಬುವವನ Ak 
[ಎಸ್‌ಐಐ ೯/:೧೮೯] ಇವನು Ro ವಡ್ಡವ್ಯವಹಾರಿಯಾಗಿದ್ದ. ಸ “ಮತ್ತೊಬ್ಬ ವಡ್ಡವ್ಯವಹಾರಿ 
"ಕೊಮರಮೂರ್ಕ್ಕ” ಎಂಬುವವನನ್ನು ಅಲ್ಲಿಯದೇ ಇನ್ನೊ ೦ದು ಶಾಸನ ಹೆಸರಿಸಿದೆ. [ಎಸ್‌ಐಐ ೯ jo: ೧೭೭] ಇದರಲ್ಲಿ 
"ಕೊಳೆಮೂಕ್ಕ ಕ್‌ ವಡ್ಗಬೆವಹಾರ ಕೊಮರಮೂರ್ಕ್ಯ'ನು ಕಲಿದೇವಾಲಯಕ್ಕೆ ದಾನಗಳನ್ನು 
ಮಾಡಿದುದನ್ನು ಹೇಳಿದೆ. ಕೇರಳದಲ್ಲಿ "ಕೊಳೆಮುಕ್ಕ' ಎಂಬ ಪಟ್ಟಣದ ದಾಮೋದರ ಸೆಟ್ಟಿ ಕುಂಜನಂಬಿ ಎಂಬ ವರ್ತಕರಿದ್ದುದನ್ನು 
ಗಮನಿಸಬಹುದು. [Hanuma Nayak, Malayali merchants in medieval India, Proceedings of Indian History 
Congress, vol 60, pp.1114-1151, ICHR] ಇದು ರಣಮೂರ್ಪ ಕುಲದವರಿಗೆ ಸಂಬಂಧಿಸಿದ ನಿಖರ ದಾಖಲೆ ಅಲ್ಲವಾದರೂ, 
ಈ ಶೋಧನೆಯಲ್ಲಿ ಗಮನ ಸೆಳೆಯುತ್ತವೆ. 


ಆದಾಗ್ಯೂ ರಣಮೂರ್ಪ ಎಂಬುದು ವಾಸ್ತವವಾಗಿ ಒಂದು ಕುಲವೇ ಎಂಬ ಅನುಮಾನವೂ ಮೂಡುತ್ತದೆ. 
ಏಕೆಂದರೆ ಶಾಸನಗಳಲ್ಲಿ ಉಕ್ಷವಾಗಿರುವ ಯಾವ ಸಂದರ್ಭದಲ್ಲೂ ಈ ಕುಲವನ್ನು, ಕುಲದ ಮೂಲವನ್ನು ಸ್ಪ ಸಷವಾಗಿ 


೧೭೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಹೇಳಿಲ್ಲ. ರಣರಂಗದಲ್ಲಿ ಕಲಿಗಳಾಗಿದ್ದ ಯಾವುದೇ ವೀರನಿಗೂ ರಣರಂಗಕ್ಕೆ ನುಗ್ಗುವ ಸಮರವೀರ ಎಂಬರ್ಥದಲ್ಲಿ 
"'ರಣಮೂರ್ಪI' ಎಂಬ, ಪದ ಬಳಕೆಯಾಗಿರಬಹುದು. 


೧. ಮೇಲೆ ಗುರುತಿಸಲಾದ ಚಿತ್ರದುರ್ಗ ಪರಿಸರದ ೪ ಶಾಸನಗಳನ್ನು ರಣಮೂರ್ಬ ಕುಲದವರ ಶಾಸನಗಳೆಂದು 
ಪರಿಗಣಿಸಲಾಗಿದೆ. ಆದರೆ ಈ ನಾಲ್ವರಲ್ಲಿ ಎರಡು ಶಾಸನಗಳು ಈ ಮಹಾಸಾಮಂತರನ್ನು ರಣಮೂರ್ಯಿ ಕುಲದವರೆಂದು 
ಸಾರಿದರೆ, ಉಳಿದೆರೆಡು ಅದನ್ನು ಹೆಸರಿಸುವುದಿಲ್ಲ. ಅಷ್ಟೇ ಅಲ್ಲದೆ ಅವುಗಳಲ್ಲಿನ ಪ್ರಶಸ್ತಿ ಭಾಗ ಸಂಪೂರ್ಣವಾಗಿ 
ಭಿನ್ನವಾಗಿದೆ. ಉದಾಹರಣೆಗೆ, ಕ್ರಿಶ. ೧೧೨೩ ಹಾಗೂ ಕ್ರಿಶ. ೧೧೯೯ರ ಶಾಸನಗಳಲ್ಲಿ ಮೊದಲನೆಯದು ಉದಯಾದಿತ್ಯ 
ನಾಯಕರದು, ಎರಡನೆಯದು ಕಾಮಯ್ಯನಾಯಕರದು. ಇವೆರಡರಲ್ಲಿ ಬರುವ ಪ್ರಶಸ್ತಿ ಭಾಗವು ಇವರನ್ನು 
"ಮಹಾಸಾಮಂತ, ದಕ್ಷಿಣದಿಶಾವಿಷಯ ಗಡಿಯಂಕಮಲ್ಲ, ಮಾರ್ತಾಂಡದೇವರ ಪಾದಾರಾಧಕ, ಸುವರ್ಣಗರುಡದ್ದಜ, 
ಮೂರ್ತಿಮಕರದ್ದಜ, ರಣಮೂರ್ಕ್ಕಕುಳ ಪ್ರದೀಪ” ಎಂದು ಹೇಳುತ್ತದೆ. ಉದಯಾದಿತ್ಯರು ಚೋಳೇಶ್ವರದೇವರ 
ವರಲಬ್ದಪಸಾದನೆನಿಸಿಕೊಂಡರೆ, ಕಾಮಯ್ಯನಾಯರು ಹಿಡುಂಬೇಸ್ಪರದೇವರ ಪಾದಾರಾಧಕ ಎಂದೆನಿಸಿಕೊಂಡಿದ್ದಾರೆ. 
ಇವನ್ನು ಹೊರತುಪಡಿಸಿದ ಇನ್ನೆರೆಡು ಶಾಸನಗಳಲ್ಲಿ ಕ್ರಿಶ. ೧೧೮೪ರ ಶಾಸನವು ಇರುಗಯ್ಯ-ಉದಯಾದಿತ್ಯ 
(ಒದ್ದಿಗಾಂಕ)ರದಾಗಿದ್ದು, ಕ್ರಿಶ. ೧೧೮೭ರ ಶಾಸನ ಕಾಮೆಯನಾಯಕ(ಕಾಮಯ್ಯನಾಯಕ)ನದು ಆಗಿದೆ. ಈ 
ಎರಡರಲ್ಲಿ ಪ್ರಶಸ್ತಿ ಹೀಗೆ ಬಂದಿದೆ, "ಮಹಾಸಾಮನ್ವ, ವಿಜಯಲಕ್ಷ್ಮೀ ಕಾನ್ಸನಹಿತಕೃತಾನ್ತ ರಿಪುಸುದತೀವದನ 
ಕುವಳಯ ತೀಬಕಿರಣಂ ವದಿತಕೀತ್ಕಾಂಗನಾಭರಣಂ "ಫಾಚಗಾಂಗೇಯಂ ಪರಬಳಸಾಧಕಂಿ ಪರಮಮಹೇಶ್ವರಂ' 
ಎಂದಿದೆ. ಇರುಗಯ್ದ-ಉದಯಾದಿತ್ತರು ಶ್ರೀ ಹಿಡುಂಬೇಶ್ವರ ದೇವರ ಪಾದಾರಾಧಕರಾದರೆ, ಕಾಮಯ್ಯ್ಮನು ಮಹೇಶ್ವರ 
ದೇವರ ರ ಲಾಗ: ಇದರಿಂದಾಗಿ ಇವರು ಒಂದೇ ಕುಲದವರೆಂದು ಹೇಗಿ ಪರಗಣಿಸುವುದುಗ 


೨. ಮೆದಕೆರೆಪುರದ ಬಳಿಯ ಕ್ರಿಶ. ೧೨೦೦ರ ಶಾಸನವು ಕಾಳಾಯುಕ್ತ ಸಂವತ್ತರದ್ದಾಗಿದ್ದು ಇದನ್ನು ಡಾ. ಬಿ. 
ರಾಜಶೇಖರಪ್ಪನವರು ಆ ಕಾಲಕ್ಕೆ ಚಾಳುಕ್ಕರ ಆಡಳಿತಾವಧಿ ಮುಗಿದುಹೋಗಿತ್ತಾದ್ದರಿಂದ, ಅದು ಕ್ರಿಶ. ೧೧೪೦ 
ರಲ್ಲಿ ಬರುವ ಕಾಳಾಯುಕ್ತ ಸಂವತ್ತರದ್ದಾಗಿರಬಹುದೆಂದು ಅಭಿಪ್ರಾಯಿಸಿದ್ದಾರೆ. ಆದರೆ ಕ್ರಿಶ. ೧೧೪೦ರ ಅವಧಿಯಲ್ಲಿ 
ತ್ರಿಭುವನಮಲ್ಲನೆಂಬ ಬಿದೆದಾಂಕಿತನಾದ ಚಾಳುಕ್ಕ ಅರಸನಾಗಲೀ, ತ್ರಿಭುವನಮಲ್ಲ ಪ ಪಾಂಡನೆಂಬ ಸಾಮಂತನಾಗಲೀ 
ಇರಲಿಲ್ಲವಾದ್ದರಿಂದ ಇದೂ ಸರಿಯಲ್ಲ. ಚಾಲುಕ್ಕರ 'ನಾಲ್ಪನೇ ಸೋಮೇಶ್ವರನೇ ತಿಭುವನಮಲ್ಲನೆಂಬ ಬಿರುದಿನವನಾಗಿದ್ದು, 
ಅವನು ಅಧಿಕಾರದಲ್ಲಿಲ್ಲದಿದ್ದರೂ ಕಿ.ಶ. ೧೨೨೫ರವರೆಗೂ ಅವನ “ಜೀವಿಸಿದ್ದನೆಂದು ತಿಳಿಯಲಾಗಿದೆ. ಇದಲ್ಲದೆ. 
ಕ್ರಿಶ. ೧೨೧೫ರವರೆಗೆ ಧಾರವಾಡ ಜಿಲ್ಲೆಯ ಮನಗುಂಡಿಯ ೨ ಶಾಸನಗಳು [ಡಾ.ಎಂ.ಎಂ.ಕಲಬುರ್ಗಿ, ಧಾರವಾಡ 
ತಾಲ್ಲೂಕಿನ ಶಾಸನಗಳು, ಸಂ. ೫೧,೫೨] ಅವನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತದೆ. ಇನ್ನು ಉಚ್ಚಂಗಿ ಪಾಂಡ್ಕರ 
ಆಡಳಿತದ ಕೊನೆಯ ಶಾಸನ ಮೆದಕೆರೆಪುರದ ಬಳಿಯ ಶಾಸನವೇ ಆಗಿರುವುದರಿಂದ, ಈ ಶಾಸನದಲ್ಲಿ ಉಲ್ಲೇಖಿಸಿದ 
ಇಬ್ಬರೂ ಜೀವಂತವಿದ್ದರೆಂದು ದೃಢವಾಗುತ್ತದೆ. ಆದ್ದರಿಂದ ಈ ಶಾಸನದ ಕಾಲವನ್ನು ಕ್ರಿಶ. ೧೨೦೦ ಎಂದೇ 
ಒಪಬಹುದು. | 

೩. ಒಟ್ಟಾರೆ ಚಿತ್ರದುರ್ಗ ಪರಿಸರದ ೪ ಶಾಸನಗಳಲ್ಲಿ ಸಾಮಂತ ಉದಯಾದಿತ್ಯನಾಯಕರನ್ನು ಕ್ರಿ.ಶ. ೧೧೨೩ರಲ್ಲೊಮ್ಮೆ 
ಹಾಗೂ ಕ್ರಿಶ. ೧೧೮೩ರಲ್ಲಿ ಇನ್ನೊಮ್ಮೆ ಆಳುತ್ತಿದ್ದುದಾಗಿ ಹೆಸರಿಸಲಾಗಿದೆ. ಕಾಮಯ್ಯನಾಯಕರನ್ನು ಕ್ರಿ.ಶ. 
೧೧೮೭ರಲ್ಲೊಮ್ಮೆ ಹಾಗು ಕ್ರಿಶ. ೧೨೦೦ರಲ್ಲಿ ಇನ್ನೊಮ್ಮೆ ಆಳುತ್ತಿದ್ದುದಾಗಿ ದಾಖಲಿಸಿದೆ. ಕಾಲಾವಧಿಯ ದೃಷ್ಟಿಯಿಂದ 
ಉದಯಾದಿತ್ಯನಾಯಕರು ಇಬ್ಬರಿದ್ದರೆಂದು ಭಾವಿಸಲು ಅವಕಾಶವಿದೆ. ಆದರೆ ಒಂದು ಶಾಸನವು ಉದಯಾದಿತ್ಯ 
ನಾಯಕರು ಕಾಮಯ್ಯನಾಯಕನಿಗೆ ತಂದೆಯೆಂತಲೂ ಇನ್ನೊಂದರಲ್ಲಿ ಅಜ್ಜನೆಂತಲೂ ಹೇಳಿದೆ. ಈ ಎರಡು 
ಶಾಸನಗಳ ಕಾಲವಾಧಿಯ ಅಂತರ ಕೇವಲ ೧೩ ವರ್ಷಗಳಷ್ಟೇ ಇದೆ. ಈ ಅಂತರದಲ್ಲಿ, ಡಾ.ಬಿ.ರಾಜಶೇಖರಪುನವರು 
ನೀಡಿದ ವಂಶಾವಳಿಯಂತೆ ತೆಗೆದುಕೊಂಡಾಗ, ೪ ತಲೆಮಾರುಗಳ ಆಳಿಕೆ ಬಂದು ಹೋಗುತ್ತದೆ. ಇದು ಅವಾಸ್ತವಿಕ. 
ಆದ್ದರಿಂದ ಇದೊಂದು ಸದ್ಯಕ್ಕೆ ಸಮಸ್ಕೆಯಾಗಿಯೇ ಉಳಿಯುತ್ತದೆ. 


ಸದ್ಯಕ್ಕೆ ಲಭ್ಯವಿರುವ ಆಕರಗಳಲ್ಲಿ ಇಷ್ಟು ಮಾಹಿತಿ ಲಭ್ಯ ವಿದ್ದು, ಠೂ ವಂಶದ ಮೇಲೆ ಇನ್ನೂ ಸ ಸಷ್ಟ ಹಾಗೂ ನಿಖರ 
ಮಾಹಿತಿಯನ್ನು ನೀಡುವ ಶಾಸನೆಗಳಾಗಲೀ ಅಥವಾ ಅತರೆ ಸಾಹಿತ್ಯವಾಗಲೀ ಸಿಕ್ಕಲ್ಲಿ ರಣಮೂರ್ಪಿ ವಂಶದ ಬಗ್ಗೆ 
ಪೂರ್ಣ ಬೆಳಕು ಚೆಲ್ಲಬಹುದು. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ | ೧೭೯ 


K-10, 
ಮಂಡ್ಯ ಜಲ್ಲೆಯ ಶಾಪನದಳಕಲ್ಲ ವಲಪಿಗರು 


ಧನುಷ್‌ ಎಚ್‌. ಶೇಖರ್‌%* 


ಮನುಷ್ಯ ವ್ಯವಸ್ಥಿತವಾಗಿ ಬದುಕು ಸಾಗಿಸಬೇಕಾದರೆ ಅವನಿಗೊಂದು ಉತ್ತಮವಾದ ಸಮಾಜ ಅನಿವಾರ್ಯವಾಗಿರುತ್ತದೆ. 
ಮನುಷ್ಯ ತಾನು ಬದುಕುವ ಸಮಾಜ ಅವನಿಗೆ ಅನುಕೂಲಕರವಾಗಿಯೂ, ನೆಮ್ಮದಿಯ ನೆಲೆಯಾಗಿಯೂ ಇರಬೇಕೆಂದು 
ಬಯಸುವುದು ಸಹಜ. ಈ ಅನುಕೂಲಕರವಾದ ಜೀವನ ಅವನು ಬದುಕುತ್ತಿರುವ ಸಮಾಜದಲ್ಲಿ ಸಾಧ್ಯವಾಗದಿದ್ದಾಗ ಆ 
ಪ್ರದೇಶದಿಂದ ದೂರವಾಗಿ ಅವನಿಗೆ ಅನುಕೂಲಕರವಾಗಿರುವಂತಹ ಪ್ರದೇಶಕ್ಕೆ ಮುಖ ಮಾಡುವುದು ಮನುಷ್ಯನ 
ಮೂಲಭೂತವಾದ ಪ್ರವೃತ್ತಿಯಾಗಿದೆ. 

ಈ ರೀತಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ರಾಜಕೀಯ ಪ್ರೇರಣೆ-ಪ್ರಭಾವಗಳಿಂದಲೋ, ಧಾರ್ಮಿಕ 
ಕಟ್ಟಳೆಗಳಿಂದಲೋ ಅಥವಾ ಮತ್ಯಾವುದೋ ವೈಯಕ್ತಿಕ ಕಾರಣಗಳಿಂದಲೋ ಮನುಷ್ಯ ಸ್ಥಳಾಂತರ ಹೊಂದುವುದನ್ನು 
ನಾವು ವಿಶಾಲ ಅರ್ಥದಲ್ಲಿ "ವಲಸೆ' ಎಂದು ಕರೆಯುತ್ತೇವೆ. ಆದಿ ಮಾನವನ ಅನ್ನದ ಹುಡುಕಾಟದಿಂದ ಈ ವಲಸೆ ಎಂಬ 
ಇತಿಹಾಸವು ಮೊದಲಾಯಿತು ಎಂದು ಹೇಳಬಹುದು. 


ಪ್ರಸ್ತುತ ಈ ಲೇಖನದ ಮುಖ್ಯ ಉದ್ದೇಶ ಮಂಡ್ಯ ಜಿಲ್ಲೆಯ ಶಾಸನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ವಲಸೆ 
ಬಂದವರ ಮೇಲೆ ಬೆಳಕು ಚೆಲ್ಲುವುದೇ ಆಗಿದೆ. ಅಧ್ಯಯನದ ದೃಷ್ಟಿಯಿಂದ ೧. ಧಾರ್ಮಿಕ ವಲಸಿಗರು, ೨. ವೃತ್ತಿಪರ 
ವಲಸಿಗರು ಎಂದು ವಿಭಾಗಿಸಿಕೊಳ್ಳಲಾಗಿದೆ. 


೧. ಧಾರ್ಮಿಕ ವಲಸಿಗರು: ನಮ್ಮ ದೇಶದಲ್ಲಿ ಧರ್ಮಕ್ಕೆ ಬಹಳ ಹಿಂದಿನಿಂದಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು 
ನೀಡಲಾಗಿದೆ. ಧರ್ಮದ ಪ್ರಭಾವಕ್ಕೆ ಶಾಸನಗಳು, ಕಾವ್ಯಗಳೂ ಸಹ ಹೊರತಾಗಿಲ್ಲ. ಮಂಡ್ಯ ಜಿಲ್ಲೆಯ ಪ್ರದೇಶದಲ್ಲಿ 
ವೈದಿಕಧರ್ಮ, ಜೈನ ಧರ್ಮ, ಶ್ರೀವೈಷ್ಣವ ಧರ್ಮ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಈ ಧರ್ಮಿಯರ ವಲಸೆಯನ್ನು ಕೆಲವು 
ಶಾಸನಗಳ ಮುಖಾಂತರ ಗುರುತಿಸಬಹುದಾಗಿದೆ. 


ರಾಮಾನುಜಾಚಾರ್ಯರು ೧೧ ಮತ್ತು ೧೨ನೇ ಶತಮಾನದಲ್ಲಿ ಆಗಿಹೋದ ಒಬ್ಬ ಮಹಾನ್‌ ಮೇಧಾವಿಗಳು. 
ಸಮಾನತೆಯನ್ನು ಗುರಿಯಾಗಿರಿಸಿಕೊಂಡು ಹಲವಾರು ಕಡೆ ಸಂಚರಿಸಿ ಸಮಾಜದಲ್ಲಿನ ಮೇಲುಕೀಳುಗಳನ್ನು ಬುಡಮೇಲು 
ಮಾಡಲು ಪ್ರಯತ್ನಿಸಿದವರು. ಹೀಗೆ ರಾಮಾನುಜರು ಕರ್ನಾಟಕಕ್ಕೂ ಬಂದು ಮಂಡ್ಯ ಜಿಲ್ಲೆಯ ತೊಣ್ಣೂರು ಮತ್ತು 
ಮೇಲುಕೋಟೆಯಲ್ಲಿ ಕೆಲವು ವರ್ಷಗಳ ಕಾಲ ವಾಸಿಸಿದ್ದರು ಎಂಬುದು ತಿಳಿದುಬರುತ್ತದೆ. 


ರಾಮಾನುಜರು ತಮಿಳುನಾಡಿನ ಶ್ರೀವೈಷ್ಣವ ಕೇಂದ್ರವಾದ ಶ್ರೀರಂಗಂನಿಂದ ಕನ್ನಡ ನಾಡಿಗೆ ಕ್ರಿಶ. ೧೦೯೬ರಲ್ಲಿ 
ಬಂದರು". ಆದರೆ ರಾಮಾನುಜರು ಇಲ್ಲಿಗೆ ಬರುವಾಗ ಅವರೊಬ್ಬರೆ ಬಂದರೆ? ಅಥವಾ ಅವರ ಅನುಯಾಯಿಗಳು 
ಅವರೊಂದಿಗೆ ಬಂದಿದ್ದರೆ? ಎಂಬ ಪ್ರಶ್ನೆಗಳು ಮೂಡುತ್ತವೆ. ಸುಂ.ಕಂ.ಗೋವರ್ಧನ ಅವರು ಗುರುತಿಸುವಂತೆ 
ರಾಮಾನುಜಾಚಾರ್ಯರು ಕನ್ನಡ ನಾಡಿಗೆ ಬಂದದ್ದು ಮತ ಪ್ರಚಾರಕ್ಕಾಗಿ ಅವರು ಶ್ರೀರಂಗದಲ್ಲಿ ಇದ್ದುಕೊಂಡು 
ಸುಮಾರು ವರ್ಷಗಳ ಕಾಲ ಶ್ರೀವೈಷ್ಣವ ಮತಪ್ರಚಾರವನ್ನು ಮಾಡಿದ ನಂತರದಲ್ಲಿ ಶ್ರೀವೈಷ್ಣವ ಧರ್ಮವನ್ನು ಮತ್ತಷ್ಟು 


ಪ್ರಬಲಗೊಳಿಸಬೇಕಾದ ಕಾರಣ ತಮಿಳುನಾಡಿನಷ್ಟೇ ಸಂಪದ್ಭರಿತವಾದ ಕನ್ನಡನಾಡಿನಲ್ಲಿ ತಮ್ಮ ಮತಪ್ರಚಾರವನ್ನು 
ಮುಂದುವರಿಸಲು ತೊಡಗಿದರು. 


ಅದರಂತೆ ಅವರು ಮೊದಲು ಕಾವೇರಿ ನದಿ ತೀರದ ಸಾಲಿಗ್ರಾಮಕ್ಕೆ ಬಂದು ಅಲ್ಲಿಂದ ಮಂಡ್ಯ ಜಿಲ್ಲೆಯ ತೊಣ್ಣೂರಿಗೆ 
ಬಂದರು. ತೊಣ್ಣೂರು ೧೧೨೭ರ ವೇಳೆಗೆ ರಾಜಧಾನಿಯಾಗಿದ್ದ ಊರು.” ಇದನ್ನು ಯಾದವಪುರ ಎಂದು ಕರೆಯಲಾಗುತ್ತಿತ್ತು. 


* ಪಂಶೋಧವಾ ವಿದ್ಯಾರ್ಥಿ, ಡಾ. ಡಿ.ವಿ. ದುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರ, ತುಮಹೂರು ವಿಶ್ವವಿದ್ಯಾಲಯ. 


೧೮೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸಾಕಷ್ಟು ಪ್ರಸಿದ್ದವಾದ ಊರಿನಲ್ಲಿ ಮತಪ್ರಚಾರಕ್ಕೆ ಕಷ್ಟಕರವಾಗಿರಲಿಲ್ಲ. ತೋಣ್ಣೂರಿನ ಶಾಸನಗಳಲ್ಲಿ ಮೂರು ಪ್ರಮುಖವಾದ 
ದೇವಾಲಯಗಳನ್ನು ಗುರುತಿಸಬಹುದಾಗಿದೆ. " ಮೂರು ದೇವಾಲಯಗಳು ಕೂಡ ಶ್ರೀವೆ ೈಷ್ಠವ ಧರ್ಮಕ್ಕೆ ಸೇರಿದ 
ದೇವಾಲಯಗಳೇ ಆಗಿದೆ. ಅವುಗಳು ಯೋಗನರಸಿಂಹ, ಲಕ್ಷ್ಮೀನಾರಾಯಣ ಮತ್ತು ಶ್ರೀಕೃಷ್ಣ ದೇನಾಲಿಯಗಳು; ಪ್ರ 
ದೇವಾಲಯಗಳನ್ನು ನಿರ್ಮಿಸಿದವರು ಅವುಗಳಿಗೆ ದಾನ- -ದತ್ತಿಗಳನ್ನು ನೀಡಿ ಪೋಷಿಸಿದವರೆಲ್ಲರೂ ಸಹ ಶ್ರೀವೈಷ್ಟವರೇ. 
ಅದರಲ್ಲಿಯೂ ಇವರೆಲ್ಲರೂ ಈ ನಾಡಿನವರಾಗಿರದೆ ವಲಸಿಗರೇ ಆಗಿದ್ದಾರೆ. ಇವರುಗಳು ಮೂಲತಃ ತಮಿಳುನಾಡಿನ 
ಮೂಲದವರೆಂದು ಊಹಿಸಬಹುದಾಗಿದೆ. ಇವರು ಈ ದೇವಾಲಯಗಳನ್ನು ಲಕ್ಷ್ಮೀನಾರಾಯಣ ಪೆರುಮಾಳ್‌, ವೀಜ್‌ರುನ್ನ 
ಪೆರುಮಾಳ್‌ ಹಾಗೂ ಸಿಜ್ಞಪೆರುಮಾಳ್‌ ದೇವರುಗಳಂದು ಇಲ್ಲಿನ ತಮಿಳು ಮತ್ತು ಕನ್ನಡ ಶಾಸನಗಳು ಕರೆದಿವೆ. 


ಇಲ್ಲಿರುವ ನರಸಿಂಹ ದೇವಾಲಯಕ್ಕೆ ಇಳ್ಳಯಬಿರಾನ್‌ ಭಟ್ಟನ್‌ ಮತ್ತು ಅವನ ಹೆಂಡತಿ ಆಂಡಾಳ್‌ ಎಂಬ 
ದಂಪತಿಗಳು ಹತ್ತು ಹೊನ್ನು ಹಣವನ್ನು ಪುದುವಟ್ಟಾಗಿ ಇಟ್ಟು, ವೆಣ್ಣೈಕ್ಕೂತ್ತಪ್ಪಿಳ್ಳ ದೇವರಿಗೆ ಇದರ ಬಡ್ಡಿ ಹಣದಲ್ಲಿ 
ನೈವೇದ್ಯ್ಧವಾಗುವಂತೆ ಕಾಣಿಕೆ ಸಲ್ಲಿಸಿದ್ದಾರೆ.” ಈ ಆಂಡಾಳ್‌ ಎಂಬವಳು ಕ್ರಿಶ. ೧೧೫೨ರ ಶಾಸನದ ಪಕಾರ ಕೃಷ್ಣಜಯಂತಿಯನ್ನು 
ನಡೆಸಲು ಆರು ಹೊನ್ನನ್ನು ದೇವಾಲಯಕ್ಕೆ ಪುದುವಟ್ಟಾಗಿ ಇಟ್ಟಿರುವುದು ಕಂಡುಬರುತ್ತದೆ. ಈ ಶಿಂಗಪೆರುಮಾಳ್‌ 
ದೇವಾಲಯವನ್ನು ಚೊಕ್ಕಾಂಡೈ ಪೆರ್ಗಡಿಯು ೧೧೫೨ರಲ್ಲಿ ನಿರ್ಮಿಸಿದನು. ಅಂದರೆ ಈ ದೇವಾಲಯ ೧೧೫೨ರ 
ಹೊತ್ತಿಗೆ ನಿರ್ಮಾಣಗೊಂಡಿದ್ದು ಇದಕ್ಕ ಅನೇಕ ಜನ ವಲಸಿಗ ಶೀವೈಷ್ಣವರು ದತ್ತಿಗಳನ್ನು ಇಟ್ಟು ಹಬ್ಬ-ಜಯಂತಿಗಳನ್ನು 
ಆಚರಿಸುತ್ತಿದ್ದರು ಎನ್ನಬಹುದು. 


ಕಾರಿಕುಡಿ ಕೂತ್ತಾಂಡಿ ದಂಡನಾಯಕನು ೧೧೫೭ ಸೆಪೆಂಬರ್‌ ೨೭ರಂದು ವಿತ್ತಿರುಂದಪೆರುಮಾಳ (ಶ್ರೀಕ್ಕ ೈಷ್ಟ ) 
ದೇವಾಲಯವನ್ನು ಶ್ರೀಲಕ್ಷ್ಮೀ, ಶೀಭೂಮಿ ಸಹಿತವಾಗಿ ಪ ಪ್ರತಿಷ್ಠಾಪಿಸಿ ಅದಕ್ಕೆ ಬೆಟ್ಟಹಳ್ಳಿ" ಗ್ರಾಮವನ್ನು ದಾನವಾಗಿ ಬಿಟ್ರ 
ವಿಷಯವನ್ನು ತಿಳಿಸುತ್ತದೆ. ಈ ಕೂತ್ತಾಂಡಿ ದಂಡನಾಯಕನ ತಂದೆ ಕಾರಿಕುಡಿ ಉಲಗಮುಣ್ಲಾನ್‌ ಎಂದು ಒಂದು 
ತಮಿಳು ಶಾಸನ ಉಲ್ಲೇಖಿಸುತ್ತದೆ'”" ಈ ದೇವಾಲಯಕ್ಕ ಮುಡಿಗೊಂಡ ಚೋಳಪುರದ ನಾರಾಯಣಭಟ್ಟನ ಮಗ 
ಉಡಯಪಿಳ್ಸೃ, ಕೋದೆ ಯಾಣ್ನಾಳಮ್ಮೆ, ಕುಜ್ಞುಪುವಿಲ್‌ ಸೀತೆ ಯಾಣ್ನಾಳ್‌ ಇನ್ನೂ ಮುಂತಾದವರು ಹಲವು" ರೀತಿಯ 
ದಾನ- ದತ್ತಿಗಳನ್ನು ನೀಡಿರುವ ವಿಚಾರವನ್ನು ಇಲ್ಲಿನ ಅನೇಕ ತಿಳಿಸುತದೆ. ಇದಲ್ಲದೆ. ಯಾದವನಾರಾಯಣ 
ಚತುರ್ವೇದಿ ಮಂಗಲ ಅಗಹಾರದ ಮಹಾಜನರು ಸಹ ದಾನ ನೀಡಿರುವುದನ್ನು ಗುರುತಿಸಬಹುದಾಗಿದೆ. ಈ ಅಗಹಾರದ 
ಬಹುತೇಕರು ಶ್ರೀವೈಷ್ಣವರೇ ಎಂಬುದು ಗಮನಾರ್ಹ. 


ತೊೋಣ್ಣೂರಿನ ಕೈಲಾಸೇಶ್ವರ (ಕೈಲಾಸಮುಡೈಯಾರ್‌) ದೇವಾಲಯದ ಸ್ಥಾನಪತಿಗಳನ್ನು ಹೆಸರಿಸುವ ಹಲವು ಶಾಸನಗಳಿವೆ. 
ದೇವನ್ಸೈ ಪುಡೋಲಾಣ್ಣೆ ಜೆಟಿಯಾರ್‌ ಛಲ ನಾಲ್ಕು ಹೊನ್ನು ಹಣವನ್ನು ಸಾ ನಂದಾದೀವಿಗೆಗಾಗಿ 
ದತ್ತಿ ಇಟ್ಟ ವಿಷಯವನ್ನು ತಿಳಿಸುತ್ತಾ, ಕೈಲಾಸೇಶ್ವರ ದೇವಾಲಯದ ಸ್ಥಾನಪತಿಯಾದ ಕೂತ್ತಬಟ್ಟರ ಮಗ ಆಳುಡೈಯಾನ್‌ 
ಬಟ್ಟನನ್ನು ಹೆಸರಿಸುತ್ತದೆ." ಇದೇ ದೇವಾಲಯದ ಮತ್ತೊಂದು ಶಾಸನ ಆಳುಡೈಯಾನ್‌ ಬಟ್ಟರ ಜೊತೆಗೆ ಮಹದೇವನ್‌ 
ಭಟ್ಟನ್‌, ಆಳ್ಪಾನ್‌ಭಟ್ಟನ್‌, ತಳುವಕ್ಕುಲ್ಯನ್ನಾನ್‌ಬಟ್ಟನ್‌ ಎ೦ಬ ಇನ್ನಿತರ ಸ್ಥಾನಪತಿಗಳನ್ನು ಸೂಚಿಸಿದೆ. ಇಲ್ಲಿ ಸುಂಕಂ 
ಗೋವರ್ಧನ ಅವರ ಮಾತನ್ನು ಉಲ್ಲೇಖಿಸಬೇಕು "ರಾಮಾನುಜರು ಕೇವಲ ತಾವೊಬ್ಬರೆ ಕನ್ನಡ ನಾಡಿಗೆ ಬರಲಿಲ್ಲ. 
ಅವರೊಂದಿಗೆ ಒಂದು ತಂಡವೇ ಬಂದಿತ್ತು. ಅಲ್ಲಲ್ಲಿ ಕೆಲವು ಪ್ರಮುಖರು ತಂಗುವುದರ ಮೂಲಕ ಶ್ರೀಮಠದ ಪತಾಕೆಯನ್ನು 
ಇಲ್ಲೆಲ್ಲಾ ಹಾರಿಸಿದರು. ಕೆಲವು ರಾಮಾನುಜರಿಗೆ ಮುನ್ನವೇ ಇಲ್ಲಿಗೆ ಬಂದು ಇಲ್ಲಿ ಸೂಕ್ತವಾದ ಸನ್ನಿವೇಶಗಳನ್ನು ನಿರ್ಮಿಸಿದ್ದರು 
ಎಂದು ಹೇಳುವುದಕ್ಕೆ ಯಾವುದೇ ಅಡ್ಡಿಯಿಲ್ಲ” RR ಅವರ ಅಭಿಪ್ರಾಯದಂತೆ ಇಲ್ಲಿ SE 
ಅನುಯಾಯಿಗಳು ನೆಲೆನಿಂತಿರುವುದನ್ನು ಕಾಣಬಹುದಾಗಿದೆ. ರಾಮಾನುಜರು ತೊಂಡನೂರಿನಲ್ಲಿ ಇದ್ದರು ಎಂದು ಹೇಳಲು 
ಅವರ ಸಮಕಾಲೀನ ಯಾವ ಶಾಸನಗಳು ಇಲ್ಲದಿದ್ದರೂ ಅವರ ಕಾಲಾನಂತರದ ಶಾಸನಗಳ ಉಲೇಖಗಳಿಂದ ರಾಮಾನುಜರ 
ಇರುವನ್ನು ತಿಳಿಯಬಹುದಾಗಿದೆ. 

ಹದಿನಾಲ್ಕನೆಯ ಶತಮಾನದ ಗ್ರಂಥಲಿಪಿಯ ಶಾಸನವೊಂದು ಅಗಹಾರದ ಮಹಾಜನರು ರಾಮಾನುಜ ಮಠಕ್ಕೆ 
ಭೂದಾನ ನೀಡಿರುವ ವಿಷಯ ತಿಳಿಸುತ್ತದೆ." ಡಾ. ಶೆಲ್ಪಪಳ್ಳ ಅಯ್ಯಂಗಾರ್‌ ಅವರು “ಮಠವಿತ್ತೆಂದರೆ ಅದು ಶ್ರೀರಾಮಾನುಜರು 
ಇದ್ದ ಮಠವಾಗಿರಬೇಕು” ಎಂದು ಊಹಿಸಿದ್ದಾರೆ.” ಇದೇ ರೀತಿ ಮೇಲುಕೋಟಿಯಲ್ಲಿಯೂ ಸಹ ಯತಿರಾಜ ಮಠ 
ಎಂಬ ಹೆಸರಿನ ಮಠವೊಂದಿದ್ದು, ಅಲ್ಲಿ ರಾಮಾನುಜರು ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೂ ಸಹ 
ಯಾವುದೇ ಶಾಸನಾಧಾರಗಳಿಲ್ಲ. ಮೇಲುಕೋಟೆಯ ನಾರಾಯಣಸ್ವಾಮಿ ದೇವಾಲಯದ ಶಾಸನವೊಂದು ರಾಮಾನುಜರನ್ನು 


ಇತಿಹಾಸ ದರ್ಶನ : ಸಂ. ೩೬/(೨೦೨೧ ೧೮೧ 


"ಮಾಯಾವಾದಿಕೋಳಾಹಳ ಮಂತ್ರವಾದಿ ಭಯಂಕರ ಶರಣಾಗತ ವಜ್ರಪಂಜರ ಉಭಯವೇದಾಂತಾಚಾರ್ಯ ಅಭಂಗಗರುಡ 
ವೇದಮಾರ್ಗಪ್ರತಿಷಪ್ಲಾಚಾರ್ಯ” ಎಂದೆಲ್ಲ ಹೊಗಳಿ ಅವರ ಪ್ರಿಯಶಿಷ್ಯರಾದ ಅಯವತಿಬ್ಬರು ಅಯ್ಯನವರು ಎಂದು 
ಉಲ್ಲೇಖಿಸುತ್ತದೆ. ಈ ಐವತ್ತೆರಡು ಜನರ ಉಲ್ಲೇಖ ಇಲ್ಲಿನ ಅನೇಕ ಶಾಸನಗಳಲ್ಲಿ ಕಂಡುಬರುತ್ತದೆ. ದೇವಾಲಯದಿಂದ 
ಯಾರಿಗಾದರೂ ದಾನ ನೀಡುವಲ್ಲಿ ಅಥವಾ ದೇವಾಲಯಕ್ಕೆ ದಾನ-ದತ್ತಿಗಳನ್ನು ಪಡೆಯುವಲ್ಲಿ ಈ ಐವತಿಬ್ಬರ ಒಪ್ಪ 
ಇರಲೇಬೇಕೆಂಬುದನ್ನು ಇಲ್ಲಿನ ಅನೇಕ ಶಾಸನಗಳು ಖಚಿತಪಡಿಸುತ್ತವೆ. 


ಈ ಐವತ್ತೆರಡು ಜನರು ತಮಿಳುನಾಡಿನಿಂದ ರಾಮಾನುಜಾಚಾರ್ಯರ ಜೊತೆಯಲ್ಲಿ ಬಂದ ಶ್ರೇಷ್ಠಪಂಡಿತರು. 
ಇವರನ್ನು ಇಲ್ಲಿನ ಪೂಜಾಕಾರ್ಯ ಕೆಲಸಗಳನ್ನು ಕೈಗೊಳ್ಳುವಂತೆ ನೇಮಿಸಿದರು. ಇವರ ಆಡಳಿತ ಅಧಿಕಾರದ ವ್ಯಾಪ್ತಿಯನ್ನು 
ತಿಳಿಯಲು ಇಲ್ಲಿನ ಒಂದು ಶಾಸನವನ್ನು ಗಮನಿಸಬಹುದಾಗಿದೆ. i 


ಧಾರ್ಮಿಕ ವಲಸೆಗಳಲ್ಲಿ ಬ್ರಾಹ್ಮಣರ ವಲಸೆ ಹಮ್ಮಮಿವಾದ್ದದ್ಯೂ ಪ್ರಭುತ್ವ ಅಧಿಕಾರ ಕೇಂದ್ರಿತವಾದರೆ ಬ್ರಾಹ್ಮಣರು 
ಬೌದ್ದಿಕ ಕೇಂದ್ರಿತವಾಗಿದ್ದರು. ಬುದ್ದಿ ಮತ್ತು ಅಧಿಕಾರ ಒಂದೆಡೆ ಸೇರಿ ಇಡೀ ಸಮಾಜವನ್ನು ನಿಯಂತಿಸುತ್ತಿತ್ತು ಗ್ರಾಮಗಳನ್ನು 
ಅಗಹಾರಗಳಾಗಿ ಪರಿವರ್ತಿಸಿ ವೇದಶಾಸ್ತ ಪಾರಂಗತರಾದ ಬ್ರಾಹ್ಮಣರಿಗೆ ದಾನ ನೀಡಿದರೆ ಪುಣ್ಯ ಅಭಿಸುವಆ 
ಭಾವನೆಯಿಂದ ರಾಜರೂ, ರಾಣಿಯರ. ಅಧಿಕಾರಿಗಳು, ಅಗಹಾರಗಳ ನಿರ್ಮಾಣಕ್ಕೆ ರಾ ಈ ರೀತಿ 
ನಿರ್ಮಾಣಗೊಂಡ ಅಗಹಾರಗಳಿಗೆ ನಾನಾಗೋತ್ತದ, ನಾನಾಸೂತ್ರದ, ನಾನಾ ಶಾಖೆಗಳ ಬ್ರಾಹ್ಮಣರನ್ನು ರಾಜರು 'ಬೇರೆ 
ಬೇರೆ ಪ್ರದೇಶಗಳಿಮದ ಕರೆತಂದು ಅವರಿಗೆ ಅಗಹಾರಗಳನ್ನು ದಾನವಾಗಿ ನೀಡುತ್ತಿದ್ದರು. ಪ್ರಸ್ತುತ ಮಂಡ್ಯ ಜಿಲ್ಲೆಯಲ್ಲಿಯೂ 
ಸಹ ಅನೇಕ ಅಗಹಾರಗಳು ಕಂಡುಬರುತ್ತವೆ. ಆದರೆ ಹೊರಗಡೆಯಿಂದ ಬಂದವರನ್ನು ಪಿಅಸುವುಡು Es ಶಾಸನಗಳು 


ಮಾತ್ರ, 


ತೊಣ್ಣೂರಿನ ೧೭೨೨ರ ಮೈಸೂರು ದೊರೆ ಎರಡನೆ ಕೃಷ್ಣರಾಜನ ಶಾಸನ ತೊಣ್ಣೂರು ಮತ್ತು ಅತ್ತಿಕುಪ್ಪೆಯನ್ನು 
ಅಗಹಾರವಾಗಿ ಪರಿವರ್ತಿಸಿ ಎ೧೨ ವೃತ್ತಿಗಳಾಗಿ ವಿಂಗಡಿಸಿ ಬೇರೆ ನಾಡುಗಳಿಂದ ಕರೆತಂದ ಬ್ರಾಹ್ಟೌರಿಗೆ ಮ 
ನೀಡಿದ ವಿಷಯವನ್ನು ತಿಳಿಸುತ್ತದೆ. pS 


೧೬೨೩ರ ಹೊಂದಲಗೆರೆಯ ಶಾಸನವು ಅಕಜಾಯಪುರದ ಹಿರಿಯಂಣಪಂಡಿತರ ಪೌತ್ರರೂ ಅಪ್ಪಾಜಿಪಂಡಿತರ 
ಪುತ್ರರೂ ಆದ ರಾಮಾಜಯ್ಯ ವಿರುಪಾಕ್ಷಯ್ಯ ಗೋವಿಂದಯ್ಯನವರಿಗೆ ಮೈಸೂರು ನರಸರಾಜ ಒಡೆಯರ ಪುತ್ರರಾದ 
ಚಾಮರಾಜ ಒಡೆಯರು ಹಲವು ಹಳ್ಳಿಗಳನ್ನು ದಾನವಾಗಿ ಬಿಟ್ಟಿರುವುದನ್ನು ತಿಳಿಸುತ್ತದೆ." ಈ ಅಕಜಾಯಪುರ ಎಂಬುದು 
ಎಲ್ಲಿಯದೋ ತಿಳಿಯುವುದಿಲ್ಲ ಮತ್ತು ಈ ಸುತ್ತಮುತ್ತಲ ಪ್ರದೇಶದಲ್ಲಿಯೂ ಸಹ ಕಂಡುಬರುವುದಿಲ್ಲ. 

೧೫೦೬ರ ಮಳವಳ್ಳಿಯ ಮುಟ್ಟಹಳ್ಳಿ ಶಾಸನವೂ ಸಹ ಕಾಶ್ಯಪಗೋತ್ರದ ಅಪಸ್ತಂಭ ಸೂತ್ರದ ಯಜುಃಶಾಖೆಯ 
ಆಲಿಕೊಂಡ ತಿರುಮಲಭಟ್ಟರ ಮಕ್ಕಳಾದ ನಾಗಾಭಟ್ಟರಿಗೆ ಏಕಸ್ವಾಮ್ಯದ ಅಗ್ರಾಹಾರವಾಗಿ ಮಾಡಿ ಎಲ್ಲ ರೀತಿಯ ಜಾತಿತೆರಿಗೆ, 
ಸಮಯತೆರಿಗೆ ಮೊದಲಾದ ಸಕಲ ತೆರಿಗೆಯ ಸುಂಕವನ್ನು ನಾಗಾಭಟ್ಟರಿಗೆ ಅನುಭವಿಸಿಕೊಂಡು ಬರಲು ಬಿಟ್ಟ ವಿಷಯವನ್ನು 
ತಿಳಿಸುತ್ತದೆ.” ಪ್ರಭುತ್ವ ಹೇಗೆ ಬ್ರಾಹ್ಮಣರ ವಲಸೆಗೆ ಅನುವು ಮಾಡಿಕೊಟ್ಟಿದೆ ಎಂಬುದನ್ನು ಈ ಎಲ್ಲಾ ಶಾಸನಗಳ ಮುಖೇನ 
ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ಪದೇಶಕ್ಕೆ ಹಲವಾರು ಜನರು ಧಾರ್ಮಿಕ ಕಾರಣಗಳಿಂದಾಗಿ ವಲಸೆಗೊಂಡಿರುವುದನ್ನು 
ಗುರುತಿಸಬಹುದಾಗಿದೆ. 

ವೃತ್ತಿಪರ ವಲಸಿಗರು: ವೃತ್ತಿಯನ್ನು ಆಧರಿಸಿ ಅನೇಕ ಜನರು ಈ ಪ್ರದೇಶಕ್ಕೆ ವಲಸೆ ಬಂದಿರುವುದನ್ನು ಗಮನಿಸಬಹುದು. 
ವ್ಯಾಪಾರವನ್ನು ಅವಲಂಭಿಸಿದ ವರ್ತಕರು, ರಾಜನ ಆಶ್ರಯದ ಅಧಿಕಾರಿಗಳು, ಕೆಲವೊಮ್ಮೆ ಕವಿ ಹಾಗೂ ಕಂಡರಣೆಕಾರರು 
ವಲಸೆ ಬಂದಿರುವುದನ್ನು ಕಾಣಬಹುದು. ಫಲವತ್ತಾದ 'ಭೂಪದೇಶದಿಂದ ಕೂಡಿದ ಈ ಜಿಲ್ಲೆ ಸಂಪದ್ಧರಿತವಾಗಿಯೂ ಇದ್ದ 
ಕಾರಣ ಕೇವಲ ಸ್ಥಳೀಯರನ್ನ ಲ್ಲದೆ ಹೊರಗಿನವರಿಗೂ ಆಕರ್ಷಿಸಿತು. ಹೆಚ್ಚು ಪ್ರಮಾಣದಲ್ಲಿ ಹೊರಗಿನವರು ಬರುತ್ತಿದ್ದ 
ಕಾರಣ ಅವರಿಗೆ ವಸತಿ ವ್ಯವಸ್ಥೆ ಮಾಡಲಾಗಿ ನಗರೀಕರಣ ಪ್ರಕ್ರಿಯೆ ಬಹಳ ಚುರುಕಾಗಿ ಸಾಗಿತು. ಇದು ಈ ಪ್ರದೇಶದ 
ಅಭಿವೃದ್ಧಿಗೂ ಸ ಸಾಕಾರವಾಯಿತು. 


ಬ್ರಷಾಾ ವಲಸೆ: ವೈದ್ಯನಾಥಪುರದ ತಮಿಳು ಶಾಸನ ೧೨೭೯ಕ್ಕೆ ಸೇರುತ್ತದೆ. ಇದರಲ್ಲಿ ಮಹಾಪಸಾಯಿತ 
ಪರಮವಿಶ್ವಾಸಿ ತಿರುವಿನ್ನಳೂರಿನ ಪ್ರಯಾಗ್ಯೈೆ ಪೆರುಮಾಳ್‌ ದಣ್ಣಾಯಕನನ್ನು ಹೆಸರಿಸುತ್ತದೆ. ಇವನು ಇಲ್ಲಿನ ವೈದ್ಯನಾಥ 
ಮುಡೈಯಾರ್‌ ದೇವಾಲಯದ ನಂದಾದೀವಿಗೆಗೆ ದೇವದಾನ ನೀಡಿದ್ದಾನೆ. ಈತ ತಿರುವಿನ್ನಳೂರು ಎಂಬಲ್ಲಿಂದ ಬಂದ 


೧೮.೨ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ಅಧಿಕಾರಿಯಾಗಿದ್ದಾನೆ. ತಮಿಳುನಾಡಿನಲ್ಲಿ ಇದೇ ಹೆಸರಿನ ಊರು ಇಂದಿಗೂ ಇರುವುದರಿಂದ ಇವನೇ ಅಲ್ಲಿಂದಲೇ 
ಬಂದಿರಬಹುದೆಂದು ಊಹಿಸಬಹುದಾಗಿದೆ. ಎಪಿಗ್ರಾಫಿಯ ಕರ್ನಾಟಿಕ ಪೀಠಿಕೆಯಲ್ಲಿಯು ಸಹ "ಆತನು ತಮಿಳು 
ಪ್ರಾಂತದಿಂದ ಬಂದ ಅಧಿಕಾರಿ ಎಂಬುದು ಸಷ್ನ"”” ಎಂದಿರುವುದು ಗಮನಾರ್ಹವಾಗಿದೆ. 


ಮಳವಳ್ಳಿಯ ಚಂದಹಳ್ಳಿ ಹೊಯ್ದಳರ ಕಾಲದ ಶಾಸನವು ಗುಂಮಣ ಎಂಬ ಅಧಿಕಾರಿಯ ನೇತೃತ್ವದಲ್ಲಿ ಚಂದಹಳ್ಳಿಯ 
ಗೌಡುಗಳು ಮತ್ತು ಪ್ರಜೆಗಳು ಹಳ್ಳಿಯ ಮೂಡಲು ಪ್ರದೇಶದಲ್ಲಿ ಹೊಸದೊಂದು ಪಟ್ಟಣವನ್ನು ನಿರ್ಮಿಸಿ ಅನೇಕ 
ಸೆಟ್ಟಗಳನ್ನು ಆ ಹೊಸಪಟ್ಟಣದ ಪಟ್ಟಣಸ್ವಾಮಿಗಳನ್ನಾಗಿ ಮಾಡಿರುವ ವಿಷಯ ಇದೆ ಈ ಗುಂಮಣನು ಕಾಳಾಂಚಿಯವನು 
ಎಂದು ಶಾಸನ ತಿಳಿಸಿದೆ" ೧೫೧೧ರ ಕೃಷ್ಣದೇವರಾಯನ ಕಾಲದ ಶಾಸನವೊಂದು ಅರಮನೆಯ ಬೇಹಾರಿಗಳು 
ಗುಂಮಳಾಪುರದ ಅಕ್ಕನ ಚೆನ್ನಿಸೆಟ್ಟ ಅವರ ಮಕ್ಕಳು ಹೊಂನಿಶೆಟ್ಟಿ ನಾಗಮಂಗಲದ ಅಗ್ರಹಾರದಲ್ಲಿ ಶ್ರೀವೀರಭದದೇವರ 
ರಂಗಮಂಟಪದ ಮುಂದಣ ಗಂಧಗೋಡಿ ಮಂಟಪವನ್ನು ನಿರ್ಮಿಸಿದ ಉಲ್ಲೇಖ ಇದೆ" ಇದು ದೂರದ ಊರಿನಿಂದ 
ವ್ಯಾಪಾರ ವ್ಯವಹಾರಗಳಿಗಾಗಿ ವರ್ತಕರು ಈ ಪ್ರದೇಶಕ್ಕೆ ಬರುತ್ತಿದ್ದ ವಿಷಯವನ್ನು ಸೂಚಿಸುತ್ತದೆ. 


ಈ ರೀತಿಯಾಗಿ ತಮಿಳುನಾಡಿನ ಕಂಚಿ, ತಿರುವಿನ್ನಳೂರು, ಗುಮಳಾಪುರ ಪ್ರಾಂತ್ಯಗಳಿಂದ ಅನೇಕ ಜನ ಅಧಿಕಾರಿಗಳು 
ಮಂಡ್ಯ ಪ್ರದೇಶದಲ್ಲಿ ಇದ್ದುದನ್ನು ನೋಡಬಹುದು. "ಹೊಯ್ದಳರು ಚೋಳರನ್ನು ದಕ್ಷಿಣ ಕರ್ನಾಟಕದಿಂದ ಹೊರದೂಡಿದ 
ಮೇಲೆ ತಮಿಳು ರಾಜ್ಯಗಳ ರಾಜಕೀಯದಲ್ಲಿ ಪ್ರಭಾವಶಾಲಿಗಳಾಗಲು ಸಹಾಯವಾಯಿತು. ಈ ವಿಜಯದ ನಂತರ 
ಚೋಳರ ಸೈನ್ಯದಲ್ಲಿದ್ದ ಅನೇಕ ತಮಿಳು ಸೈನ್ಯಾಧಿಕಾರಿಗಳು ಹೊಯ್ದಳರ ಸೈನ್ಯವನ್ನು ಸೇರಿದರು. ಹೀಗೆ ವಲಸೆ ಬಂದವರಲ್ಲಿ 
ಕೆಲವು ಮಲೆಯಾಳಿ ಅಧಿಕಾರಿಗಳು ಇದ್ದರು” ಎಂದು ಎಸ್‌. ಪರಶಿವಮೂರ್ತಿ ಅವರು ಮಲೆಯಾಳಿ ವೈದ್ಯರ ಬಗೆಗೆ 
ಬರೆಯುತ್ತ ದಾಖಲಿಸಿದ್ದಾರೆ.” ಈ ಎಲ್ಲ ಆಧಾರಗಳು ವಲಸಿಗರು ಇಲ್ಲಿಗೆ ಬಂದು ತಕ್ಕಮಟ್ಟಿಗೆ ಅಧಿಕಾರದ ಚುಕ್ಕಾಣಿ 


ಹಿಡಿದು ಮೇಲ್ಮುಖವಾದ ಅಭಿವೃದ್ಧಿಯನ್ನು ಹೊಂದಿದರು ಎಂದು ಹೇಳಲು' ಯಾವುದೇ ಅಡ್ಡಿ ಆತಂಕಗಳಿಲ್ಲ. 


ಅಹಿ ಅಪ್ಪಣಿಗಳು h 


‘Karnataka through the ages’ Ed. Dr. R.R. Divakar, 1968, P. 420. 
ಗೋವರ್ಧನ ಸುಂಕಂ: "ಕರ್ನಾಟಕ ಶಾಸನಗಳ ಅಧ್ಯಯನ ವಾಗ್ದಾದಗಳು-ವಿಮರ್ಶಾತ್ಮಕ ಅಧ್ಯಯನ” ಪುಟ ೨೪೧. 
ಎ.ಕ. ೬ [ಪ] ಪಾಂಪು ೧೩೫. 
ಎ.ಕ. ೬ [ಪ] ಪಾಂಪು ೧೨೦. 
ಎ.ಕ. ೬ [ಪ] ಪಾಂಪು ೮೮. 
ಎ.ಕ. ೬ [ಪ] ಪಾಂಪು ೮೬. 
ಎ.ಕ. ೬ [ಪ] ಪಾಂಪು ೧೦೮. 
ಗೋವರ್ಧನ ಸುಂ.ಕಂ: ಕರ್ನಾಟಕ ಶಾಸನಗಳ ಅಧ್ಯಯನ ವಾಗ್ದಾದಗಳು-ವಿಮರ್ಶಾತ್ಮಕ ಅಧ್ಯಯನ (ಅಪಕಟಿತ ಪಿಎಚ್‌.ಡಿ ಮಹಾಪಬಂಧ) 
ಪುಟ ೨೪೩. - 
ಎ.ಕ. ೬ [ಪ] ಪಾಂಪು ೫೫. 
. ಶೆಲ್ಪಪಿಳ್ಳೆ ಅಯ್ಯಂಗಾರ್‌: "ಶ್ರೀರಾಮಾನುಜಾಚಾರ್ಯರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಅವರ ವಾಸ್ತವದ ನೆಲೆಗಳು”, ಮಂಡ್ಯ ಜಿಲ್ಲಯ ಇತಿಹಾಸ 
ಮತ್ತು ಪುರಾತತ್ತ್ವ, ಸಂ. ಬಾ.ರಾ. ಗೋಪಾಲ್‌, ೨೦೦೮, ಪುಟ ೨೩೦. 
ಎ.ಕ. ೬ [ಪ] ಪಾಂಪು ೧೩೫. 
, ಎಕ. ೬ [ಪ] ಪಾಂಪ್‌. 
, ಎಕ. ೬ [ಪ] ಪಾಂಪು ೧೦೬. 
.; ಎಕ. ೬ [ಪ] ಪಾಂಪು ೧೦೮. 
.; ಎಕ. ೬ [ಪ] ಪಾಂಪು x. 
, ಎ.ಕ. ೬ [ಪ] ನಾಗಮಂಗಲ ೯. 
. ಎಕ. ೬ [ಪ] ಮಳವಳ್ಳಿ 6೮೧. 
. ಪರಶಿವಮೂರ್ತಿ ಎಸ್‌., "ಅರಸಿಕೆರೆ ತಾಲ್ಲೂಕಿನಲ್ಲಿ ಹೊಯ್ದಳರ ಕಾಲದ ಮಲೆಯಾಳಿ ವೈದ್ಯರು ಮತ್ತು ವ್ಯಾಪಾರಿಗಳು' ಇತಿಹಾಸ ದರ್ಶನ, 
HOPE. 


apr sePLD 


NR 
‘0 


PE 
GPF YEE PLD 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೮೩ 


೬೧ 
ಶಾಪವದಳಲ್ತ ಹುಂಬಾರರು 


ಮಲ್ಲಕಾರ್ಜುನ ಕುಂಬಾರ%* ' 


ಪ್ರಾಚೀನ ಕಲೆಗಳಲ್ಲಿ ಒಂದಾದ ಕುಂಬಾರಿಕೆಯು ಬಹು ವಿಶಿಷ್ಠವಾದ ಕಲೆ. ಆದರೆ ಇಂದು ಆಧುನಿಕ ವಿಜ್ಞಾನ, 
ತಂತ್ರಜ್ಞಾನದ ಪ್ರಭಾವದಿಂದ ವಂಶಪರಂಪರಾಗತವಾಗಿ ಬಂದಿರುವ ಕುಲಕಸಬುಗಳು ಆಧುನಿಕತೆಯನ್ನು ಪಡೆದುಕೂಂಡು 
ತಮ್ಮ ಮೂಲ ನೆಲೆಯನ್ನು ಕಳೆದುಕೊಳ್ಳುತ್ತಿವೆ. ಅಂತಹ ಕುಲಕಸಬುಗಳಲ್ಲಿ ಕುಂಬಾರಿಕೆಯೂ ಒಂದು. ಮಾನವನ 
ಬದುಕಿನಲ್ಲಿ "ಮಣ್ಣು' ಬಹು ವಿಶಿಷ್ಠವಾದ ಪಾತ್ರವನ್ನು ವಹಿಸುತ್ತದೆ. ಅಂತೆಯೇ ದಾರ್ಶನಿಕರು "ಮಣ್ಣಿಂದ ಕಾಯ” ಎಂದು, 
ಇದು ಮಣ್ಣಿನ ಕಾಯ, ಪೃದ್ಧಿಯ ಒಂದು ಅಂಶ ಎಂದ ಕರೆದದ್ದರಲ್ಲಿ ಬಹಳ ಅರ್ಥವಿದೆ. "ಮಡಿಕೆಯ ಮಾಡುವರೆ ಮಣ್ಣೆ 
ಮೊದಲು” ಎಂದು ಅಣ್ಣ ಬಸವಣ್ಣನವರ ನುಡಿಯಲ್ಲಿ ವೃತ್ತಿ ಬದುಕಿನ ಸೂಚನೆ ಇದೆ. ಮಣ್ಣನ್ನು ಹದಗೊಳಿಸಿ ಅದನ್ನು 
ತುಳಿದು ಗಡಿಗೆ, ಮಡಿಕೆಯನ್ನು ಮಾಡುವ ಕುಂಬಾರಿಕೆ ವೃತ್ತಿಯು ಲೌಕಿಕ-ಪಾರಮಾರ್ಥಿಕ ಬದುಕಿನ ಜೀವನಕ್ಕೆ ಹಿಡಿದ 
ಕನ್ನಡಿಯಾಗಿದೆ. ಕುಂಬಾರರು ಮಣ್ಣನ್ನು ದೇವರೆಂದು ಪುರಾತನ ಕಾಲದಿಂದಲೂ ಪೂಜಿಸುತ್ತಾ ಬಂದಿದ್ದಾರೆ. 


ಈ ನಾಡಿನಲ್ಲಿ ಹರಡಿಕೊಂಡ ಅನೇಕ ಶಾಸನಗಳಲ್ಲಿ ಕುಂಬಾರರನ್ನು ಕುರಿತು ಸಾಕಷ್ಟು ಉಲ್ಲೇಖಗಳಿವೆ. ಕುಂಬಾರರು 
ಜೇಡಿಮಣ್ಣನ್ನು ನೆನೆಯಿಸಿ ಚಕ್ರದ(ಕೋವರ ಚಕ್ರ” ಮೇಲಿಟ್ಟು (ಕ್ರಿ.ಶ. ೧೦೪೨) ನಾನಾ ಬಗೆಯ ಪಾತ್ರೆಗಳನ್ನು ಮಾಡಿ 
"ಆವುಗೆ'ಗಳಲ್ಲಿ ಕುಂಬಾರರು ಸುಡುತ್ತಿದ್ದರು.? ಎಂದು (ಕ್ರಿಶ. ೧೧೨೩) ಶಾಸನಗಳು ಹೇಳುತ್ತವೆ. ಕ್ರಿಶ. ೧೧೨೩-೨೪ರಲ್ಲಿ 
ಜೈನ ಧರ್ಮದ ಜಿನಾಲಯದ ದಾನಶಾಲೆಯೊಂದಕ್ಕೆ ತಾವು ಗಡಿಗೆಗಳನ್ನು ಸುಡುವ ಆವಿಗೆಯನ್ನು ಕುಂಬಾರರು 
ಬಿಟ್ಟುಕೊಡುತ್ತಾರೆ., ಕ್ರಿಶ. ೧೦೭೧-೭೨ರಲ್ಲಿ ಧಾರವಾಡ ಸನಿಹದ ಅಮ್ಮಿನಭಾವಿ ಶಾಸನದಲ್ಲಿ ಊರ ದಕ್ಷಿಣಕ್ಕೆ ದೇಹಾರದ 
ನಾಗಣ್ಣ, ಅವನ ಮಗ ಆಯ್ತವರ್ಮ ಬಬ್ಬಣ್ಣ ಮೊದಲಾದವರು ಸೇರಿ ಕುಂಭೇಶ್ವರ ದೇವಾಲಯವನ್ನು ಕಟ್ಟಿಸಿದ ಉಲ್ಲೇಖವಿದೆ.” 
ಮತ್ತೊಂದು ಕ್ರಿಶ. ೧೧೨೬ರ ಶಾಸನದಲ್ಲಿ "ಕುಂಬಾರ ಬಮ್ಮಣಂ ತಲೆಪೊಸದ ಅನ್ನಮುಣದ ವೀರಬ್ರತಮ ಕಯ್ಕೊಂಡು 
ಪ್ರತಿಷ್ಠೆಯಂ ಮಾಡಿಸಿದ ಕುಂಭೇಸ್ಪರ ದೇವರ...” ಕ್ರಿಶ. ೧೧೨೬ ರಲ್ಲಿ ಕಲ್ಕಾಣ ಚಾಲುಕ್ಕ ಅರಸ ೬ನೆಯ ವಿಕ್ರಮಾದಿತ್ಯನ 
ಆಳ್ಗಿಕೆಯಲ್ಲಿ ಇಲ್ಲಿನ ನೊಳಂಬವಾಡಿ ೩೨೦೦೦ ಯನ್ನು ಪಾಲಿಸುತ್ತಿದ್ದ ತ್ರಿಭುನಮಲ್ಲ ಪಾಂಡ್ಕದೇವನ ಕಾಲದಲ್ಲಿ ಅವನ 
ಮಂಡಳೇಶ್ವರನಾಗಿದ್ದ ಗಂಗರಸರ ಕಾಲದಲ್ಲಿ ಗುಂಜಿಗನೂರಿನ ಕುಂಬಾರ ಬಮ್ಮಣ್ಣ ಎಂಬವನು ವೀರವೃತವನ್ನು ಕೈಗೊಂಡು 
ಕುಂಬಾರ ಜನಾಂಗದ ಆರಾಧ್ಯ ದೇವತೆ ಕುಂಭೇಶ್ವರ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ.” ಜೊತೆಗೆ ಅದಕ್ಕೆ ಸಾಕಷ್ಟು ದತ್ತಿಗಳನ್ನು 
ನೀಡಿದ್ದಾನೆ. ಕ್ರಿಶ. ೧೧೨೪ರ ಶಾಸನದಲ್ಲಿ "ಕುಂಬರ ಬಿಟ್ಟಕಂ' ಎಂದಿದ್ದು, ಕುಂಬಾರರು ಸಾಮಾಜಿಕ ಕಾರ್ಯಕ್ಕಾಗಿ 
ಬಿಟ್ಟಿಯಾಗಿ(ಪುಕ್ಕಟೆ) ಮಡಿಕೆಗಳನ್ನು ಮಾಡಿಕೊಡಬೇಕೆಂದು ನಿರ್ಭಂದನೆ ಹಾಕಲಾಗಿದೆ." ಕ್ರಿಶ. ೧೫೮೦ಕ್ಕೆ ಸೇರಿದ 
ಯಳಂದೂರಿನ ಶಾಸನವೊಂದರಲ್ಲಿ ಸಾಮಾಜಿಕ ಸ್ತರದಲ್ಲಿ ತಮ್ಮ ಕುಲವು ಉನ್ನತವಾದುದೆಂದು, ತಮ್ಮ ಕೆಲವು ಹಕ್ಕುಗಳಿಗಾಗಿ ' 
ಸತ್ತಪರೀಕ್ಷೆಗೆ ಒಳಗಾಗಿ "ತುಪ್ಪದ ದಿವ್ಯ' ವನ್ನು ಪ್ರತ್ಯಕ್ಷ ಮಾಡಿ ತೋರಿಸಿದ ಘಟನೆಯೊಂದನ್ನು ತಿಳಿಸುತ್ತದೆ. ಆ ಶಾಸನ 
ಪಾಠ ಹೀಗಿದೆ, 
ಶ್ರೀ ಗೌರೀಶ್ವರ ರಾಮರಾ 
ಜ ನಾಯಕರ ಕಾಲದಲ್ಲಿ ಕುಂಭಾ 
ರ ಸ್ವಾಮಿಗಳ ಸಾಸನದ ಕ್ರಮ । ಚಾ 


ಮ | ಅಂಸಮಾನ | ಹೊಂನ | ಧೂಮ | ಚಂ 


MS 


* 'ವಚನ', ರಾಜೂರ ಅಂಚೆ, ಗಜೇಂದ್ರಗಡ ತಾಲ್ಲೂಕು, ದಗ ಜಲ್ಲೆ, ಮೊ. ೯ಟರ೯೨ ೨೦೭೨೬ 


೧೮೦೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೫. ಡ। ಇವರು ನಾಯಂದರು ಅಗಸರು 

೬. ಕುಂಬಾರರಿಗೆ ಕಾಲುಗುರು ಮೇಲುಕಟ್ರು 

೭. ಯಿಲ್ಲಯನಲಾಗಿ ಕುಂಬಾರಸೆಟ್ಟಿಗಳು 

೮.  ಉಂಟುಯೆಂದು ಹರದನಹಳ್ಳಯ 

೯. ಲ್ಲಿ ದಿವ್ಯಲಿಂಗೇಶ್ವ್ಷರನ ಮುಂದೆ ತುಪ್ಪದ 

೧೦. ಲ್ಲಿ ಕೈಯಿಕ್ಕಿ ಗೆದ್ದಾಗ ಬರೆದ ಶಾಸನ ಕ್ರಮ 
೧೧. ಕುಂಭರರಿಗೆ ಕಾಲುಗುರು ತೆಗಲುಣ ಮೇಲ ಕ 
೧೨. ಟ್ರು ಕುಟ್ಟುಣಯೆಂದು ಭರದ ಸಾಸನ" 


ಇದರಲ್ಲಿ ಕುಂಬಾರರಿಗೂ ನಾಯಂದರು(ಹಡಪಿಗ) ಮತ್ತು ಅಗಸರಿಗೂ ನಡೆದ ವಿವಾದವೊಂದರಲ್ಲಿ ಕುಂಬಾರರ 
ಮದುವೆ ಸಮಯದಲ್ಲಿ ನಾಯಂದರು ಕುಂಬಾರರ ಉಗುರುಗಳನ್ನು ತೆಗೆಯುವದಿಲ್ಲವೆಂದು, ಅಗಸರು ಮದುವೆ ಚಪ್ಪರಕ್ಕೆ 
ಮೇಲುಕಟ್ಟನ್ನು ಕಟ್ಟುವದಿಲ್ಲವೆಂದು ತಕರಾರು ತೆಗೆಯುತ್ತಾರೆ. ಈ ವಿಷಯದಲ್ಲಿ ಈ ಬಗ್ಗೆ ತೀರ್ಪು ನೀಡಲು ಯಾರಿಗೂ 
ಅಸಾಧ್ಯವಾದಾಗ ಕುಂಬಾರರು ಹರದನಹಳ್ಳಿಯ ದಿವ್ಯ ಲಿಂಗೇಶ್ವರದ ಮುಂದೆ ಕುದಿಯುವ ತುಪ್ಪದಲ್ಲಿ ಕೈಯಿಕ್ಕಿ ಗೆಲ್ಲುತ್ತಾರೆ. 
ಈ ನ್ಯಾಯವು ಕುಂಬಾರರ ಪರವಾದ ಕಾರಣ ಮೊದಲು ತಕರಾರು ತೆಗೆದ ನಾಯಂದರು ಮತ್ತು ಅಗಸರು ನಂತರ ಇಷ್ಟಕ್ಕೆ 
ಬಾಗಿ (ಒಪ್ಪಿ) ತಮ್ಮ ಕಾರ್ಯವನ್ನು ಮಾಡುತ್ತಾರೆ. ಈ ಶಾಸನದಲ್ಲಿ ಕುಂಬಾರರನ್ನು ಶೆಟ್ಟರು ಎಂದು ಕರೆದಿರುವಲ್ಲಿ ವಿಶೇಷತೆ 
ಇದೆ. ಕೆಲವು ಪ್ರದೇಶಗಳಲ್ಲಿ ಕುಂಬಾರಶೆಟ್ಟರೆಂದು ಇವರ ಅಡ್ಡ ಹೆಸರುಗಳಿವೆ. ಇವರು ಅಂದು ಅನುಸರಿಸಿದ ದಿವ್ಯವನ್ನು 
ಇಂದಿಗೂ ಹಳ್ಳಿಗಳಲ್ಲಿ ಜಗಳಗಳು ಬಂದಾಗ ಕುದಿಯುವ ತುಪ್ಪ ಅಥವಾ ಎಣ್ಣೆಯಲ್ಲಿ ಕೈ ಅದ್ದುವದು, ದೇವರ ಗಂಟೆ 
ಬಾರಿಸುವದು. ದೇವರ ಅಂಗಾರ ಕೊಡುವುದು, ಮಕ್ಕಳನ್ನು ಅಡ್ಡ ಹಾಕಿ ದಾಟುವದು, ದೇವರ ದೀಪವನ್ನು ಆರಿಸುವದು, 
ಹಚ್ಚುವದು, ಸೆರಗಿನಲ್ಲಿ, ವಸ್ತ್ರದಲ್ಲಿ ಕೆಂಡವನ್ನು ಕಟ್ಟಿಕೊಳ್ಳುವ ಕ್ರಮವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. 

ಕ್ರೆಶ. ೧೨೮೦ರ ಮರಡಿಪುರ ಶಾಸನದಲ್ಲಿ "ನಂಬಿ ಕುಂಬಾರ ಗುಂಡ, ಅಂಡವಲ ಕರಿಕಾಲ ಚೋಳ” ಎಂದೂ, 
ಕ್ರಿಶ. ೧೨೦೦ರ ಅಬ್ಬಲೂರ ಸೋಮೇಶ್ವರ ದೇವಾಲಯದ ಪೌಳಿಯಲ್ಲಿ "ಕುಂಬಾರ (ಗು)ಂಡನ ಮುಂದೆ ಬಂ(ಧಾ)ದಾಡಿದ 
ನಮ್ಮ ಶಿವ” ಎಂದು ಇದ್ದು. ಈ ಶಾಸನದ ಕೆಳಗೆ ಗಡಿಗೆ ಬಾರಿಸುವ ಕುಂಬಾರ ಗುಂಡಯ್ಯನ ಚಿತ್ರವನ್ನು ಬಿಡಿಸಲಾಗಿದೆ. 


ಕನ್ನಡದ ಅತ್ಯಂತ ಪ್ರಾಚೀನ ಶಾಸನಸ್ಥ ಜಾನಪದ ಕೃತಿ ಎ೦ದು ಹಸರು ಪಡೆದ "ವಿವಾಹ ಪುರಾಣ" ವು ಕುಂಬಾರ 
ಜನಾಂಗ ಹೆಮ್ಮೆ ಪಡುವ ಪ್ರಾಚೀನ ಜಾನಪದ ಕೃತಿಯಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಕ್ರಿ.ಶ. ೧೯೮೮ರಲ್ಲಿ 
ಶೋಧಿಸಿದ ಈ ಶಾಸನವು ಅತ್ಯಂತ ಮಹತ್ವದ ಶೋಧನೆಯಾಗಿದೆ. ಇದು "ವಿವಾಹ ಪುರಾಣ' ಎನ್ನುವ ಹೆಸರಿನ 
ಕಾವ್ಯವಾಗಿದೆ. ಕ್ರಿಶ. ೧೨೦೦ಕ್ಕೆ ಸೇರಿದ ಶಾಸನದಲ್ಲಿ ಗದ್ಯದ ಜೊತೆಗೆ ಷಟ್ಟದಿಯೂ ಸೇರಿದೆ. ಇದು ಷಬ್ರದಿ ಕಾವ್ಯ 
ಚರಿತ್ರೆಯಲ್ಲಿ ಆದ್ಯ ಕೃತಿಯಾಗಿ ನಿಲ್ಲುವಂತೆ, ಆನೆಗುಂದಿಯ ತಾಮ್ರ ಶಾಸನವು ಕನ್ನಡ ಜಾನಪದ ಸಾಹಿತ್ಯ ಚರಿತ್ರೆಯ ಆದ್ಯ 
ಕೃತಿಯಾಗಿದೆ. ಸೊಲ್ಲಾಪೂರ ಶಾಸನದ ಉತ್ತರಾರ್ಧವು ಒಡೆದು ಹಾಳಾದ ಕಾರಣ ಇಲ್ಲಿನ ಪಾಠವು ಬಹಳಷ್ಟು ಪ್ರಮಾಣದಲ್ಲಿ 
ಹಾಳಾಗಿದೆ. ಆದರೆ ಇದರ ಕಥೆಯನ್ನೆ ವಸ್ತುವಾಗಿರಿಸಿಕೊಂಡ ವಿಷಯವುಳ್ಳ ತಾಮಪತ್ತವು ಹಂಪಿಯ ಬದಿಯ ಆನೆಗುಂದಿಯಲ್ಲಿ 
ದೊರಕಿದೆ. ಸೊಲ್ಲಾಪೂರ ಶಿಲಾಶಾಸನ ಮತ್ತು ಆನೆಗುಂದಿಯ ತಾಮಪತ್ರದಲ್ಲಿರುವ ಎರಡರಲ್ಲಿನ ವಿಷಯವೂ ಶಿವ 
ಗಿರಿಜೆಯರ ಮದುವೆ ವಿಷಯವಾದ "ವಿವಾಹ ಪುರಾಣ'ವಾಗಿದೆ. ಆನೆಗುಂದಿ ತಾಮ್ರ ಪತ್ರದ ಕಾಲ ಕ್ರಿಶ. ೧೩ ಎನ್ನಲಾಗುತ್ತದೆ. 
ಕಥೆ ಅಪ್ಪೆ ಅಲ್ಲ, ಭಾಷೆಯ ಹೋಲಿಕೆಯೂ ಒಂದೇ ಆಗಿದೆ. ತಾಮ್ರ ಶಾಸನದಲ್ಲಿ "ನಿಮ್ಮ ವೊಂದು ಕುಲಂ ಪುಟ್ಟಿದ ವಿವಾಹ 
ಪುರಾಣಂ ಸವಿಸ್ತರ ಕೇಳಿ ಸ್ವಾಮಿಗಳಿರ' ಎಂದು ಇದೆ. ಈ ವಿವಾಹ ಪುರಾಣವು ಕುಂಬಾರರ ಕುಲೋತ್ರ್ಪತ್ರಿಗೆ ಸಂಬಂಧಿಸಿದ 
ಕಥೆಯನ್ನು ಹೇಳುತ್ತದೆ. ಇದರಲ್ಲಿ ಕುಂಬಾರರನ್ನು "ಆಯ್ದಾವಂತ' ಎಂದು ಸಂಬೋಧಿಸಲಾಗಿದೆ. ತಮಗಿಂತ ಮೇಲು 
ಜಾತಿಗೆ ಸೇರಿದ ಬಣಜಿಗ ವರ್ತಕ ಮುಖ್ಯರಿಗೆ ಗೌರವವನ್ನು ತೋರಿ ತಮ್ಮ ಕುಲೋತ್ತತ್ತಿಯ ಕಥೆಯನ್ನು ಅವರಿಗೆ 
ನಿವೇದನೆ ದಾಟಿಯಲ್ಲಿ ಹೇಳಲಾಗಿದೆ. ಈ ತಾಮಪತ್ರದಲ್ಲಿ ೧. ವಿವಾಹಪುರಾಣ, ೨. ಸಮಯ ಶಾಸನ ಪುರಾಣ, 
ಹಿ. ಅಮೃತ ಮಥನ ಪುರಾಣ ಎಂದು ವಿಭಾಗಿಸಿ ಕುಂಬಾರರ ಕುಲೋತ್ತ್ಪತ್ತಿ ಮತ್ತು ಅವರ ಸೌಲತ್ತುಗಳನ್ನೊಳಗೊಂಡಿದೆ. 
ವಿವಾಹ ಪುರಾಣವು ಶಿವಗಿರಿಜೆಯ ಮದುವೆಯನ್ನು, ಅಮೃತಮಥನ ಪುರಾಣವು ಅಮೃತವನ್ನು ದೇವತೆಗಳು ರಾಕ್ಷಸರು 
ಕಡೆದ ವಿಚಾರವನ್ನು ಸಮಯ ಶಾಸನ ಪುರಾಣವು ಕುಂಬಾರ ಕುಲಕ್ಕೆ ಕೊಡಲಾದ ಸೌಲತ್ತು, ಗೌರವಗಳನ್ನೊಳಗೊಂಡಿದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ | ೧೮೫ 


ವಿವಾಹ ಪುರಾಣದಲ್ಲಿನ ವಿಷಯವು ಪೌರಾಣಿಕ ಕಥೆಯನ್ನೆ ಹೋಲುತ್ತಿದ್ದರೂ ಸಲ್ಪ ಭಿನ್ನವಾಗಿದೆ. ಕೃತಯುಗ ಕೊನೆಗೊಂಡಿದೆ. 
ಇಂತಹ ಸಮಯದಲ್ಲಿ ಈಶ್ತರನಿಂದ ಪ್ರಕೃತಿಯನ್ನು ಸೃಷ್ಟಿಸಬೇಕೆಂದು ಗೌರಿಯು ಪರ್ವತರಾಜನಲ್ಲಿ ಹುಟ್ಟಿ ತಾನು ಶಿವನನ್ನು 
ಮದುವೆಯಾಗಬೇಕೆಂದು ಉಗ್ರವಾದ ತಪಸ್ಸನ್ನು ಮಾಡುತ್ತಾಳೆ. ಇದು ಹರಿಹರನ ಗಿರಿಜಾ ಕಲ್ಯಾಣವನ್ನು ನೆನಪಿಗೆ 
ತರುತ್ತದೆ. ನಂತರ ಗೌರಿಯ ಉಗ್ರ ತಪಸಿಗೆ ಮೆಚ್ಚಿದ ಶಿವನು ಅವಳನ್ನು ಸ್ನೀಕರಿಸಲು ಸಮ್ಮತಿಸುತ್ತಾನೆ. ನಂತರ ವಷ್ಟು, 
ಬೃಹ್ಮ ದೇವಗುರು ಬೃಹಸ್ಪತಿ, ದೇವೇಂದ್ರ ಮುಂತಾದವರ ಮಧ್ಯಸ್ತಿಕೆಯಿಂದ ಗಿರಿರಾಜನಲ್ಲಿ ಮಾತುಕತೆಯಾಗಿ ಮದುವೆ 
ಸಿದ್ದತೆ ನಡೆಯುತ್ತದೆ. ಶಿವನು ಸಿಂಗಾರಗೊಂಡಿದ್ದಾನೆ. ನಂದಿಯ ಮೇಲೆ ಕುಳಿತ ಶಿವನು ವಿವಾಹ ಮಂಟಪಕ್ಕೆ ಬರುತ್ತಾನೆ. 
ಹಸೆಯ ಮೇಲೆ ಕುಳಿತ ಶಿವನು "ಕೈಧಾರೆ ಎರೆಯಲು ಹೂಜಿ, ಪಾತ್ರೆಗಳು ಎಲ್ಲಿವೆ?” ಎಂದು ಕೇಳುತ್ತಾನೆ. ಶಿವನ ಮಾವ 
ಗಿರಿರಾಜನು ದಿವ್ಯ ಧ್ಯಾನದಿಂದ ವಿಷ್ಣುವಿನ ಚಕ್ರವನ್ನು ಕುಂಬಾರನ ತಿಗರಿಯನ್ನಾ! )ಗಿ, ಬಹ್ಮನ ಕೈಯಲ್ಲಿರುವ ಪುಸ್ತಕದಲ್ಲಿರುವ 
ಓದಿನ ಗುರುತಿಗಾಗಿಟ್ಟು ಕಂಬಿಯನ್ನು ತಿಗರಿಯ "ಮೊಳೆಯನ್ಸಾಗಿ. ಶಿವನ "ಯೋಗದಂಡವನ್ನು ತಿಗರಿ ತಿರುಗಿಸುವ 
ಕೋಲನ್ನಾಗಿ, ಜನಿವಾರವನ್ನು ಮಡಿಕೆಯನ್ನು ಕೊರೆಯುವ ದಾರವನ್ನಾಗಿ. ಶಿವನು ತಿಪುರವನ್ನು ಸುಟ್ಟು ಧರಿಸಿದ್ದ 
ತಲೆಬುರುಡೆಯನ್ನು ಪಾತ್ರೆಯನ್ನಾಗಿಸಿ, ಎಲುಬವಿನ ಗುಂಡುಗಳನ್ನು ಗಡಿಗೆ ಬಡಿಯುವ ಗುಂಡುಗಳನ್ನಾಗಿ ಮಾಡಿಕೊಂಡು 
ಯಮನ ಕೋಣನಿಂದ ಮಣ್ಣನ್ನು ತಂದು ಅದರಿಂದ ಹೂಜೆ, ಸೊನ್ನಲಿಗೆ, ಕುಂಭ ಮೊದಲಾದ ಪಾತ್ರೆಗಳನ್ನು ತಯಾರಿಸಿ 
ಅವುಗಳನ್ನು ಸುಟ್ಟು, ನಂತರ ಬಣ್ಣದಿಂದ ಶೃಂಗಾರ ಮಾಡುತ್ತಾನೆ. ಇಲ್ಲಿ ಕುಂಬಾರನನ್ನು ಸೃಷ್ಟಿಸಿದವನು ಗಿರಿರಾಜನು, 
ಶಿವನ ಮದುವೆಗೆ ಯಷಿ ಕನೈೆಯರು ವಾದ್ಯ ಸಮೇತವಾಗಿ ಬಂದು ಮಣ್ಣಿನ ಪಾತ್ರೆಗಳನ್ನು ಮಾಡಿದ ಕುಂಬಾರನಿಗೆ ಪಂಚ 
ಬಾಗಿನಗಳನ್ನು, ರೇಷ್ಮ ವಸ್ತಗಳನ್ನು ಚಿನ್ನದ ತಟ್ಟೆಯಲ್ಲಿಟ್ಟು ಕೊಟ್ಟು ವಿವಾಹ ಮಂಟಪಕ್ಕೆ ತರುತ್ತಾರೆ. ಶಿವ ಪಾರ್ವತಿಯರ 
ವಿವಾಹ ಅದೂರಿಯಾಗಿ” ನಜರುಗುತದೆ. ಶಿವನು ಪಾರ್ವತಿ ಸಹಿತನಾಗಿ ನಂದಿ ಏರಿ ಕೈಲಾಸಕ್ಕೆ ಹೊರಟು ನಿಂತಾಗ 
ಗಿರಿರಾಜನು " ಪ್ರ ಹೂಜಿ, ಸೊನ್ನ ವಿಗೆ ಮಡಿಕೆಗಳನ್ನು ತಂದುದು ವ್ಯರ್ಥವಾಗಬಾರದು. ನ ಅವನ್ನು ಮಾಡಿದ ಕುಲಕ್ಕೆ 
"ಸಾಲೆ ಸಾಸಿರ್ವರು' ಎಂದು ಹೆಸರು ಕೊಡು, ಚಕ್ರವನ್ನು, ಅದನ್ನು ತಿರುಗಿಸುವ ಕೋಲನ್ನು "ಆಯಿಸಾವಂತ' ಎಂದು 
ಅದನ್ನೆ ಬಿರುದು ಕೊಡು, ಅವರು ಗೌರವಾರ್ಹರಾಗಿ ಬದುಕಿ, ಕುಂಭ ಮೊದಲಾದ ಮೂವ್ಪತ್ತಾರು ಬಗೆಯ ಪಾತ್ರೆಗಳನ್ನು 
ಮಾಡುತ್ತಾ ಅವರು ಲೋಕಕ್ಕೆ ಉಪಕಾರವನ್ನು ಮಾಡಲಿ. ಇನ್ನು ಮುಂದೆ ಅವರು ಹಿಡಿದುದೇ ಛಲ, ನುಡಿದುದೆ ಸತ್ಯ, 
೧೮ ಪಟ್ಟಣ, ೧೮ ಯೋಗ ಪೀಠಗಳಗೆ ಕುಂಬಾರರು ಶ್ರೇಣಿಯ ವರ್ತಕರಾಗಲಿ' ಎಂದು ಶಿವನಿಗೆ ನಿವೇದಿಸಿಕೊಂಡಾಗ 
ಅವನು "ತಥಾಸ್ತು' ಎಂದು ಹೇಳಿ ಕೈಲಾಸಕ್ಕೆ ಹೋದನು. ಆಗ ಅಲ್ಲಿ ಸೇರಿದ್ದ ಯಷಿ ಮುನಿಗಳು ಕುಂಬಾರರ ಕುಲವನ್ನು 
ಕೊಂಡಾಡಿದರು. ಇದು ವಿವಾಹ ಪುರಾಣದ ಸಾರ. ೧೦ 


ಕುಂಬಾರರನ್ನು ಕುರಿತಾದ ಕುಂಬಾರ ಮಹಿಳೆಯ ಅಪೂರ್ವ ಮಾಸ್ತಿ ಶಿಲವೊಂದು ನಾಗರಖಂಡ-೭೦ರ ಪ್ರದೇಶವೆಂದು 
ಕರೆಯಲ್ಲಡುವ ಹಿರೇಕೆರೂರ ತಾಲೂಕಿನ ಚಿಕ್ಕೇರೂರ ಗ್ರಾಮದಲ್ಲಿ ದೊರೆತಿದೆ. ಈ ಭಾಗದಲ್ಲಿನ ಬಂದಳಿಕೆ, ಕುಪ್ಪಟೂರು, 
ಸಾತೇನಹಳ್ಳಿ, ತಿಳವಳ್ಳಿ ಗ್ರಾಮಗಳಲ್ಲಿ ಮಾಸ್ತಿ ಶಿಲ್ಲಗಳು ದೊರೆತರೂ ಇಲ್ಲಿ ದೊರೆತಿರುವ ಈ ಮಾಸ್ತಿ ಶಿಲ್ಲವು ಕುಂಬಾರ 
ಮಹಿಳೆಯದಾಗಿದೆ. ಸುಮಾರು ೧೫ನೆಯ ಶತಮಾನಕ್ಕೆ ಸೇರಿದ ಈ ಸತಿ ಶಿಲ್ಪವು ನೆಲಮಟ್ಟದಿಂದ ಸುಮಾರು ಒಂದು 
ಮೀಟರ ಎತ್ತರದಲ್ಲಿದೆ. ಲಿಪಿರಹಿತವಾದ ಈ ಶಿಲದಲ್ಲಿ' ಸುಂದರ ಕಾಯದ, 'ಅಜಾನು ಬಾಹುವುಳ್ಳ ಪುರುಷನು(ಪತಿ) 
ಪೀಠವೊಂದರ ಮೇಲೆ ಕುಳಿತಿದ್ದು, ಆತನ ಕಿವಿಯಲ್ಲಿ 'ಕುಂಡಲಗಳಿವೆ. ಕೊರಳಲ್ಲಿ ಲಿಂಗವುಳ್ಳ ಕರಡಿಗೆ ಇದೆ. ಸತಿಯಾಗಲಿರುವ 
ಪತ್ನಿಯು ನಿಂತ ಭಂಗಿಯಲ್ಲಿದ್ದಾಳೆ. ಆಕೆಗೆ ಮಾಟವಾದ ಮೈಕಟ್ಟನ್ನು, ಉಬ್ಬಿದ ಎದೆ, ಸಿಂಹ ಕಟಿ ಇದ್ದು, ಕೊರಳಲ್ಲಿ ಸರ, 
ಎರಡೂ ಕೈಗಳಲ್ಲಿ ಒಂದೊಂದು ಕಡಗ, ಒಂದೊಂದು ಕೈಯಲ್ಲಿ ಇದು ಬಳೆಗಳು, ತೋಳಬಂದಿ, ಸೊಂಟಪಟ್ಟಿ, ಕಿವಿಯಲ್ಲಿ 
ಬೆಂಡೋಲೆ, ಬುಗುಡಿ, ಕಾಲಲ್ಲಿ ಕಡಗ, ಕಿರುಬೆರಳಲ್ಲಿ ಕಾಲುಂಗುರ ಇದ್ದು, ಈ ಮಹಿಳೆ ಉಟ್ಟ ಸೀರೆಯು ಲಂಗದಂತಿದ್ದು 
ಬಹು ಸುಂದರವಾಗಿದೆ. ತಲೆಯಲ್ಲಿ ಕೇದಿಗೆಯನ್ನು ಮುಡಿದುಕೊಂಡಿದ್ದು, ಬಲಗೈಯನ್ನು ಮೇಲೆತ್ತಿ ಅದರ ಹೆಬ್ಬೆರಳು 
ಮತ್ತು ತೋರು ಬೆರಳುಗಳ ನಡುವೆ ಲಿಂಬೆ ಹಣ್ಣನ್ನು ಹಿಡಿದಿದ್ದಾಳೆ. ಎಡಗೈ ಯಲ್ಲಿ Ne ತುಪು ಇಲ್ಲವೆ" ಎಣ್ಣೆ 
ತುಂಬಿದ ತಿರುಪಣಿ ಚಂಬನ್ನು ಹಿಡಿದಿದ್ದಾಳೆ. ಈ ಶಿಲವು ಕುಂಬಾರ ಮಹಿಳೆಯೊಬ್ಬಳ ಸಹಗಮನ ಶಿಲ್ಪವಾಗಿದೆ. ಮಧ್ಯದಲ್ಲಿ 
ಕೈಮುಗಿದು ನಿಂತಿರುವ ಮಗು ಇದೆ. ಪುರುಷ ಶಿಲದ ಕೆಳಭಾಗದಲ್ಲಿ ಮಡಿಕೆ ಮಾಡುವ ಚಿಕ್ಕದಾದ ಮಣ್ಣಿನ ಗುಪ್ರೆ, , ಪಕ್ಷದಲ್ಲಿ 
ಕುಂಬಾರಿಕೆಯ ಸಲಕರಣೆಗಳಾದ ತಿಗರಿ, ಕೋಲು, ಮಡಿಕೆ ತಟ್ಟುವ ಕಲ್ಲು, ಸೊಳ ಇರುವುದರಿಂದ ಇದು ಕುಂಬಾರ 
ದಂಪತಿಗಳದ್ದೆಂದು ನಿಸಂದೇಹವಾಗಿ ಹೇಳಬಹುದು. ಈ ಶಿಲದ ಮೇಲ್ಲಾಗದಲ್ಲಿ ಸೂರ್ಯ-ಚಂದ್ರ, ಮಧ್ಯದಲ್ಲಿ ಈಶ್ವರ 
ಮತ್ತು ನಂದಿ ಚಿತ್ರಗಳು ಇವೆ. ಇದು ಇದ್ದ ಸಣ್ಣ ಗುಡಿಯ ಬಾಗಿಲಿನಲ್ಲಿ "ಮಹಾಸತಿ ಪ ಪ್ರಸನ್ನ' ಎಂದು ಬರೆಯಲಾಗಿದೆ. 


೧೮೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕುಂಬಾರ ಮಹಿಳೆಯ ಈ ಮಹಾಸತಿ ಶಿಲವನ್ನು ಇಲ್ಲಿನ 
ಕುಂಬಾರ ಸಮಾಜದವರು ದೈವತ್ನವೆಂದು ಬಗೆದು ಭಯ 
ಭಕ್ತಿಯಿಂದ ಪೂಜಿಸುತ್ತಾರೆ. ಶಿವರಾತ್ರಿಯ ಸಮಯದಲ್ಲಿ 
ವಿಶೇಷವಾಗಿ ಎಲ್ಲಾ ಜನಾಂಗದವರು ಈ ಮಾಸಿ ಶಿಲವನ್ನು 
ಪೂಜಿಸುತ್ತಾರೆ. ಕುಂಬಾರ ಜನಾಂಗಕ್ಕೆ ಸೇರಿದ ಅಪರೂಪದ 
ಮಹಾಸ ತ್ರಿ ಶಿಲದ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು 
ನಡೆಯಬೇಕಾಗಿದೆ. 


ಬಹಳಷ್ಟು ಶಾಸನಗಳಲ್ಲಿ ಬರುವ ಶಾಪಾಶಯಗಳಲ್ಲಿ 
'ಕುಂಭಿಪಾತಕ” ಎನ್ನುವ ಮಾತು ಬರುತ್ತದೆ. ಶಾಸನಗಳನ್ನು 
ನಾಶ ಮಾಡುವವರು ಮತ್ತು ದತ್ತಿ ಶಾಸನಗಳಲ್ಲಿ ಈ ಶಬ್ದ 
ಇರುತ್ತದೆ. ಹೀಗೆಂದರೆ ಕುಂಬಾರರು ಆವಿಗೆಗಳಲ್ಲಿ 
ಮಡಿಕೆಗಳನ್ನು ಸುಡುವಂತೆ ಪಾಪಿಗಳನ್ನು ಪರಲೋಕವಾದ 


ಚಿಕ್ಕೇರೂರ ಗ್ರಾಮದಲ್ಲಿ ದೊರೆತ ಕುಂಬಾರ ಮಾಸ್ತಿ ಶಿಲ್ಪ 
ನರಕದಲ್ಲಿ ಈ ರೀತಿ ಬೇಯಿಸು(ಸುಡು)ತ್ತಾ ಶಿಕ್ಷಿಸಲಾಗುತ್ತದೆ ಎನ್ನುವ ಅರ್ಥವಿದಾಗಿದೆ. 

ಸುಮಾರು ೭-೮ ನೆಯ ಶತಮಾನದಲ್ಲಿ ಕಂಡು ಬರುವ ಗೋವುಗಳನ್ನು ದಾನ ಮಾಡಿದ್ದರ ನೆನಪಿಗಾಗಿ ನಿಲ್ಲಿಸುವ 
ಗೋಸಾಸನಗಳಲ್ಲಿ ಪೂರ್ಣಕುಂಭದ ಚಿತ್ರಣವನ್ನು ಕಾಣುತ್ತೇವೆ. ಇವುಗಳ ಬದಿಯಲ್ಲಿ ಪೂರ್ಣಕುಂಭವನ್ನು ಕಂಡರಿಸಿರುತ್ತಾರೆ. 
ಇದು ಕುಂಬಾರರ ಕುಂಭದ ಶುಭ ಸಂಕೇತವಾಗಿದೆ. ಇದರೊಂದಿಗೆ ದೇವಸ್ಥಾನಗಳ ಮುಖ್ಯ ದ್ಹಾರಗಳಲ್ಲಿಯೂ ಕೂಡಾ 
ಕುಂಭಗಳನ್ನು ಕಾಣುತ್ತೇವೆ. 


ipl RE. 

I (4 Np 
tae 
M2 


p 
H 


ಅಡಿ ಅಪ್ಪಣಿಗಳು 


EC.VIl.sa.109 (bis)1042 AD: 
IA.XIV.p. 15,1123-24 AD. 
IA.XIV-P.15,1123-24 AD. 
ಧಾರವಾಡ ತಾಲೂಕಿನ ಶಾಸನಗಳು, ಸಂ. ಡಾ. ಎಂ.ಎಂ. ಕಲಬುರ್ಗಿ. 
EC.X1, HK-68,1126 A.D. 
MAR.193-, P. 171, 1124 AD. 
ECIV.YL. 2, C. 1580, A.D. 
EC.Il1-1, (ಮಂಡ್ಯ) ಮರಡಿಪುರ-೮ಪ೩ಿ. 
EL, XXIV, P. 142, ಅಬ್ಬಲೂರ. 
೧೦. ಹೊಸತು ಹೊಸತು, ಡಾ. ಎಂ. ಚಿದಾನಂದಮೂರ್ತಿ (ಪು. ೩೪೧ರಿಂದ ೩೫೯). 


"apes EP LD 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೮೭ 


ಸ, 


ದೇವಚಂದ್ರನ 'ರಾಜಾವಳ ಕಥಾಪಾರ'ದಲ್ಲ ಪ್ರಜಾ ಕೋಟಭೆ 
ಹುಲಿತು ಪರಿಶೀಲನೆ 


ಎಚ್‌.ಎಸ್‌. ಉಷಾರಾಣಿ* 


ಮಲೆಯೂರಿನ ದೇವಚಂದ್ರ (೧೭೭೦-೧೮೪೧) ಒಬ್ಬ ಜೈನ ಕವಿ. ಈತ ಮೈಸೂರಿನ ಹೈದರಾಲಿ. ಟಿಪ್ಪುಸುಲ್ತಾನ್‌, 
ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಮತ್ತು ದಿವಾನ್‌ ಪೂರ್ಣಯ್ಯ ಅವರ ಸಮಕಾಲೀನ. ಬ್ರಿಟೀಷರ ವಿರುದ್ದ ನಡೆಯುತ್ತಿದ್ದ 
ಆಂಗ್ಲೋ ಮೈಸೂರು ಯುದ್ಧಗಳ ಕಾಲವದು. ದೇಶೀಯರು ಬ್ರಿಟೀಷರ ಪರ ವಿರುದ್ದ ನಿಲುವು ತಾಳುತ್ತಿದ್ದ ಕಾಲಘಟ್ಟದಲ್ಲಿ 
ಒಬ್ಬ ಸಾಮಾನ್ಯ ಅರ್ಚಕ ವಿದ್ವಾಂಸರಾಗಿ ದೇವಚಂದ್ರ ಬ್ರಿಟೀಷ್‌ ಅಧಿಕಾರಿ ಕಾಲಿನ್‌ ಮೆಕೆಂಜಿಯ ಮೆಚ್ಚುಗೆಗೆ ಪಾತ್ರನಾಗಿ 
"'ರಾಜಾವಳಿ ಕಥಾಸಾರ' ರಚಿಸಿದ್ದು ಆತನ ಪಾಂಡಿತ್ಯಕ್ಕೆ ಹಿಡಿದ ಕೈಗನ್ನಡಿ. ತದನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ 
ಅವರ ಆಶ್ರಯದಲ್ಲಿದ್ದ ಸೂರಿ ಪಂಡಿತನ ನೆರವಿನಿಂದ ರಾಜಮಾತೆ ದೇವಿರಮ್ಮಣ್ಣಿ ಅವರಿಂದ ಗೌರವ ಪುರಸ್ವಾರಕ್ಕೆ 
ಪಾತ್ರನಾದದ್ದನ್ನು ಬಹು ಸ್ಲಾರಸ್ಕಕರವಾಗಿ ಕೃತಿಯಲ್ಲಿ ದಾಖಲಿಸಿರುವನು. ಈ ಕೃತಿ ಒಟ್ಟು ಹದಿಮೂರು ಅಧ್ಯಾಯಗಳಿಂದ 
ಕೂಡಿದೆ ಅದರಲ್ಲಿ ಅಂದಿನ ಪ್ರಜಾ ಕ್ಷೋಭೆ ಕುರಿತು ಪರಿಶೀಲಿಸಿ ವಿಶ್ಲೇಷಿಸುವುದೇ ಪ್ರಸ್ತುತ ಪ್ರಬಂಧದ ಉದ್ದೇಶ. 

ಪ್ರಜಾ ಕೋಭೆ ಕುರಿತು ವಿಶೇಷವಾಗಿ ಕೃತಿಯ ೧೧ನೆಯ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಅದರಂತೆ ಅಂದಿನ 
ಪಜೆಗಳು ಎದುರಿಸುತ್ತಿದ್ದ ಬವಣೆಯನ್ನು ಚಿತ್ರಿಸಲಾಗಿದೆ. ಅದು ಹೀಗಿದೆ: ಮೂರನೇ ಆಂಗ್ಲೋ ಮೈಸೂರು ಕದನದ 
ತರುವಾಯ ಬ್ರಿಟೀಷ್‌ ಸರ್ಕಾರಕ್ಕೆ ತೆರಬೇಕಾಗಿದ್ದ ದ್ರವ್ಯ ಸಂಗ್ರಹದ ಬಗ್ಗೆ ಅನುಸರಿಸಿದ ಕ್ರಮವೆಂದರೆ, ಪ್ರಜೆಗಳ ಮೇಲೆ 
ವಿಧಿಸಿದ ಅಧಿಕ ತೆರಿಗೆ. ಈ ತೆರಿಗೆಗಳು ಆರ್ಥಿಕವಾಗಿ ಶೋಷಿಸುತ್ತಿದ್ದ ಪರಿಯನ್ನು ಬಿಂಬಿಸುತ್ತದೆ. 


ವಾಸ್ತವವಾಗಿ ಪ್ರಜೆಗಳು ತೆರಬೇಕಾದ ತೆರಿಗೆಗಳು "ಎರೆಹೊಲದ ಕಂದಾಯ ಕೆಬ್ಬೆ ಆಡು ಹೊರಕೊಟ್ಟಿಗೆ ಹಿತ್ತಿಲ 
ತೋಟ ಬಂಜರು ಭೂಮಿ ಚೌಳು ಮಾಡಿದ ಹಟ್ಟಿ ಮೊದಲಾದವು. ಕಂದಾಯ ದೀಪಾವಳಿ ಯುಗಾದಿ ಬೇಡಿಗೆ 
ವ್ಯವಹರಣೆ ನಾಣ್ಯ ತುಂಡು ನಾಣ್ಯ ಪಟ್ಟಿ ಹುಲ್ಲ ಸರತಿ ವರಹ ಸರತಿ ವಿನಾಯಕನ ಕಾಣಿಕೆ ಶಾನಾಯ ವಿಭೂತಿ ಕಾಣಿಕೆ 
ನಾಮ ಕಾಣಿಕೆ ಅಂಗಡಿ ತೆರಿಗೆ ಬಣಜ ಹತ್ತಿ ಪೊಮ್ಮ ಹೊಗೆ ಹಣ ಹೊಗೆಸೊಪ್ಪು ಸಂಬಳ ಸರತಿ ಜಾತಿ ಕೂಟ ತರಗು 
ಚಾರಿಗೆ ಉಪ್ಪಿನ ಕಾವಲಿ ಲಜ್ಜಾ ತೆರಿಗೆ ಚಕ್ಕ ತೆರಿಗೆ ಹಡಪ ಕುಮಟ ಸುಮಟ ಕುಲುಮೆ ಮಗ್ಗ ಮಾದಾರಿಕೆ ಚರ್ಮದೆರಿಗೆ 
ಕಡ್ಡಾಯ ಕಾಣಿಕೆ ಸುಣ್ಣದ ಗೂಡು ಚಾವಡಿ ಕಾಣಿಕೆ ಚಪ್‌ ಕಾಣಿಕೆ ಕೈವಾಡ ಅಟ್ಟವಣೆ ತೆರಿಗೆಗಳು”. ಹೆಚ್ಚುವರಿ ತೆರಿಗೆಗಳು 
ಯಾವುವೆಂದರೆ:- "ವಿಂಗಡ ಮಣೆಯ ಸುಂಕ ಏರು ಬಾಗಿಲು ಪೊಮ್ಮ ನಳುವಿನ ಗುತ್ತಿಗೆ ಅರಿಶಿನ ದುಂಡಗೆ ಮಸಗೋಲು 
ಪಟ್ರಡಿ ಮಾರ್ಗ ಸುಂಕ ತುಂಬೊಳಿ ಕರಗ ಪಂತಿ ಮದುವೆ ಕೂಡೋಳಿ ಜೀತ ಸುಂಕ ಕಂಬಳದೆರಿಗೆ ಜಾತಿ ಮಣೆಯ 
ಶೇಂದಿ ಗುತ್ತಿಗೆ ಸಾರಾಯಿ ಹೊಗೆಸೊಪು ಕೆಂಪಿನ ನೂಲು ಪನಾರಿ ಗಿಡ ಕಾವಲು ಅಡಕೆ ಗುತ್ತಿಗೆ ಎಲೆ ಗುತ್ತಿಗೆ ಗಂಧದ 
ಮಣೆಯ ಗುತ್ತಿಗೆ ಮೊದಲಾದವು'.” ಉಲ್ಲೇಖಿತ ತೆರಿಗೆಗಳು ಸ್ವಯಂ ವಿವರ ನೀಡುವುದರಿಂದ ಮತ್ತೊಮ್ಮೆ ಅರ್ಥೈಸುವ 
ಅಗತ್ಯ ಕಂಡುಬರುವುದಿಲ್ಲ. 


ಇದರೊಂದಿಗೆ ಕಂದಾಯ ತೆರಿಗೆ ಸಮಪೈರು ಹಣ ಇದರ ಮೇಲೆ ಗುತ್ತಿಗೆ ಕೈವಳಿ ಸಹಿತ ತೆಗೆದರಲ್ಲದೆ ಚರಾದಾಯವೆಂದು 
ಬಾಯಿತಪ್ಪು ಕೈತಪ್ಪು ಇರುಳ ತಪ್ಪು re ಲೆಕ್ಕದಲ್ಲಿಯೂ ತೆರಿಗೆಗಳು “ಫೀರಿದ್ದವು. ಜೊತೆಗೆ ಸಾಗುವಳಿ ಸಂತವಳಿ 
ಉಟ್ರವಳಿ ಕಟುವಳಿ ಪತ್ತುವಳಿ ಎಂ೦ಬಿವೇ Sa ತೆರಿಗೆಗಳು ವಿಧಿಸಲಟಿದ್ದವು. 

ಹೀಗೆ ನಾನಾ ರೀತಿಯ ಕೃಷಿ ಗೃಹ ಕೈಗಾರಿಕೆಗಳು ದಂಡ ವೃತ್ತಿ ತೆರಿಗೆ ವಾಣಿಜ್ಯ ಸರಕುಗಳು ಸಾರಿಗೆ ಇತ್ಯಾದಿ 
ತೆರಿಗೆಗಳಿಂದ "ಬೇಸತ್ತ ರೈತರು ಅಮಲ್ಲಾರರು ಕೊಡುವ ಕಿರುಕುಳ ಸಹಿಸಲಾರದೆ ಕೂಟ ಕಟ್ಟಿಕೊಂಡರೆಂದು ಹೇಳಲಾಗಿದೆ. 
ಅಂದರೆ ರೈತರು ಸಂಘಟಿತರಾಗಿ ಮೂರು ಮಂದಿ ಒಕ್ಕಲಿಗ ರೆಡ್ಡಿ ನಾಯಕರೆ ನೇತೃತ್ವದಲ್ಲಿ ಸುಮಾರು ಒಂದು ಸಾವಿರ 
x ೨೭೪, ಆನೇ ಮುಖ್ಯರಸ್ತೆ, ಬ್ಯಾಂಕ್‌ ಕಾಲೋನಿ, ಬೋಗಾದಿ, ಮೈಸೂರು 


೧೮೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಕಂಬಳಿ ನಿಶಾನ ಸಹಿತ ಕರಿಘಟ್ಟದ ಬಳಿಯಲ್ಲಿ ಸಮಾವೇಶಗೊಂಡು ಸುಲ್ತಾನನಿಗೆ ವಿಷಯ ಮುಟ್ಟಿಸಿದರು”. ಇದು ಅಂದು 
ರೈತರು ಮನವಿ ಮಾಡುವ ಪವೃತ್ತಿ ಹೊಂದಿದ್ದರೆಂಬುದನ್ನು ತಿಳಿಸುತ್ತದೆ. ಇದಕ್ಕೆ ಸುಲ್ತಾನ ಸಂದಿಸಿದ್ದಾದರೂ ಹೇಗಿತ್ತು? 
"ಸುಲ್ತಾನ ಅವರನ್ನು ಮನ್ನಿಸಿ ಪ್ರಜಾಕೋಭೆ ಮಾಡಿದ ಸರ್ವಾಧಿಕಾರಿಗಳೇ ಮೊದಲಾದ ಅಧಿಕಾರಿಗಳನ್ನೂ ಒಳಗೊಂಡಂತೆ 
ಎಲ್ಲಾ ತೊಂದರೆಗಳನ್ನು ಪರಿಹರಿಸಬೇಕೆಂದು ಆದೇಶಿಸಿದನು. ಆದರೆ ಮೀರ್‌ ಸಾಬಿ ಎಂಬ ಸರ್ವಾಧಿಕಾರಿ ಮಾಡಿದ 
ದೋಷಾರೋಪಗಳನ್ನು ನಂಬಿದ ಸುಲ್ತಾನ ರೈತರ ಮುಂದಾಳತ್ವ ವಹಿಸಿದ್ದ ಮೂವರು ನಾಯಕರನ್ನು ಕಂಠ ಪಾಶವನ್ನಿಕ್ಕಿಸಿ 
ಕೊಂದನು'.” "ಅಲ್ಲದೆ ರಾಜ್ಯದಲ್ಲಿರುವ ಗ್ರಾಮಾಧಿ ಗ್ರಾಮಗಳ ಗುತ್ತಿಗೆ ಮೇಲೆ ವರಹ ಒಂದಕ್ಕೆ ಮೂರು ಹಣದ ಮೇರೆಗೆ 
ಹೆಚ್ಚಿಸಿದನು'. ಈ ಪರಿಯ ಕಾರ್ಯವೈಖರಿ ಪ್ರಜಾಕೋಭೆಯನ್ನು ಹೆಚ್ಚಿಸಿತು. ಪರಿಣಾಮವಾಗಿ "ಮೊದಲು ಹಾಕಿದ್ದ 
ತೆರಿಗೆಯನ್ನು ಕೊಡಲಾರದ ರೈತರಿಗೆ ಹೆಚ್ಚುವರಿ ತೆರಿಗೆಯಿಂದಾಗಿ ಕೆಲವರು ದೇಶಾಂತರ ಹೋದರು. ಮತ್ತೆ ಕೆಲವರು 
ಜಲಪಾತ ಮೊದಲಾದೆಡೆಯಲ್ಲಿ ಬಿದ್ದು ಸತ್ತರು” ಎಂದು ಹೇಳಿರುವನು. 


ಈ ಸಂದರ್ಭವನ್ನು ಕುರಿತು ವಿದ್ವಾಂಸರಾದ ಮೊಹಿಬುಲ್‌ ಹಸನ್‌ರ ವಿಶ್ಲೇಷಣೆ ಪ್ರಕಾರ, ಯುದ್ದದಲ್ಲಿ ಸೋತು 
ಅರ್ಧ ರಾಜ್ಯ ಕಳದುಕೊಂಡು ಪರಿಹಾರಧನ ಕೊಡಬೇಕಾಗಿ ಬಂದುದ್ದರಿಂದ ಅದು ಸುಲ್ತಾನನ ಅರ್ಥವ್ಯವಸ್ಥೆಯನ್ನೇ 
ಬುಡಮೇಲು ಮಾಡಿದಂತಾಯಿತು.” ಮಿಗಿಲಾಗಿ ಟೀಪುವಿನ ಮಂತ್ರಾಲೋಚಕರ ಸಲಹೆಯಂತೆ ಪರಿಹಾರ ಧನವನ್ನು 
ಸೈನ್ಯ ಸ್ವಯಂಪ್ರೇರಿತವಾಗಿ ಅರವತ್ತು ಲಕ್ಷ ರೂಪಾಯಿಗಳ ಕೊಡುಗೆ ನೀಡಬೇಕೆಂದು ಉಳಿದ ಒಂದು ಕೋಟಿ ಅರವತ್ತು 
ಲಕ್ಷ ರೂಪಾಯಿಗಳು ನಾಗರೀಕ ಅಧಿಕಾರಿಗಳು ಮತ್ತು ಪ್ರಜೆಗಳಿಂದ ಎತ್ತತ್ತಕ್ಕದೆಂದು ತೀರ್ಮಾನಿಸಿದನು” ಎಂದು 
ಹೇಳಲಾಗಿದೆ. ಈಗಾಗಲೇ ದೇವಚಂದ್ರ ಹೇಳಿರುವುದೇನೆಂದರೆ "ರಾಜ್ಯದಲ್ಲಿದ್ದ ಎಲ್ಲಾ ಜನರಿಂದ ನಜರಾನ ರೂಪಾಯಿಯನ್ನು 
ಸಂಗಹಿಸಿಕೊಟ್ಟು ಮಕ್ಕಳನ್ನು ಬಿಡಿಸಿಕೊಂಡನು'.“ ಅಂದರೆ ಒತ್ತೆ ಇಟ್ಟ ಮಕ್ಕಳನ್ನು ಹಿಂದೆ ಪಡೆಯಲು ಪ್ರಜೆಗಳನ್ನು 
ಸಂಕಷ್ಟಕ್ಕೀಡುಮಾಡಿ ಬ್ರಿಟೀಷರಿಗೆ ಮತ್ತೆ ಸವಾಲೊಡ್ಡಿದನು ಎಂಬುದು ಇಲ್ಲಿ ಖಚಿತ. 

ದೇವಚಂದರ "ರಾಜಾವಳಿ ಕಥಾಸಾರ' ಪ್ರಕಾರ "ಅದೇ ವರ್ಷ ಕ್ಷಾಮ ತಲೆದೋರಿತು ಪ್ರಜೆಗಳು ಕೈಕರಟ ಹಿಡಿದು 
ನೆಲದಲ್ಲಿ ಬಿದ್ದ ಧಾನ್ಯ ಮೊದಲಾದವನ್ನು ಆಯ್ದು ಕೊಳ್ಳುವಂತಾದರು. ಜೀವನ ನಿರ್ವಹಣೆ ಸಾಧ್ಯವಿಲ್ಲದೆ ಹೆಣ್ಣು ಗಂಡೆಲ್ಲಾ 
ಬೇರೆಡೆಗೆ ಹೋಗುವಲ್ಲಿ ನಿಂದಲ್ಲಿ ಮಲಗಿದಲ್ಲಿ ಪ್ರಾಣ ಬಿಟರು. ಎಲ್ಲೆಲ್ಲೂ ಹೆಣಮಯವಾಗಿ ಕಾಗೆ ಹದ್ದುಗಳಿಗೆ ಆಹಾರವಾದರು. 
ಹಣ ಒಂದಕ್ಕೆ ಮೂರು ಮಾನ ಜೋಳ ಮಾರಿದರು. ಜನರು ಕುಂಬಳಕಾಯಿಗಳನ್ನು ತಿಂದು ಜೀವಿಸಿದರು”.- 


ಹೀಗಿರಲು ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ದ ೧೭೯೯ರಲ್ಲಿ ಕೊನೆಗೊಂಡು ಮೈಸೂರು ಸಂಸ್ಥಾನ 
ಸಹಾಯಕ ಸೈನ್ಯ ಪದ್ಧತಿಯ ಕರಾರಿಗೆ ಒಳಪಟ್ಟು ಸೈನ್ಯದ ಖರ್ಚು ರೆಸಿಡೆಂಟನ ನಿರ್ವಹಣೆ ಜೊತೆಗೆ ನಿಗದಿತ ಕಪ್ರ ' 
ನೀಡಬೇಕಾಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಅಪ್ರಾಪ್ತ ವಯಸ್ಸರಾಗಿದ್ದರಿಂದ ಅವರ ಪ್ರತಿನಿಧಿಯಾಗಿ ಹಾಗೂ 
ದಿವಾನರಾಗಿ ಕಾರ್ಯನಿರ್ವಹಿಸಿದ ದಿವಾನ್‌ ಪೂರ್ಣಯ್ಯ ತಮ್ಮ ಹನ್ನೆರಡು ವರ್ಷಗಳ ಅಧಿಕಾರದ(೧೭೯೯-೧೮೧೧) 
ಅವಧಿಯಲ್ಲಿ ಪ್ರಜೆಗಳ ಹಿತಕ್ಕಾಗಿ ಕಲ್ಮಾಣಕಾರಕ ಯೋಜನೆಗಳನ್ನು ಆಯೋಜಿಸಿದ್ದರೆ? ಎಂಬ ಪ್ರಶ್ನೆಗೆ ಸಮಾಧಾನಕರ 
ಅಥವಾ ತೃಪ್ತಿಕರ ಉತ್ತರ ದೊರಕುವುದು ಅಸಂಭವ. ಕಾರಣ ದಶಕಗಳಿಂದ ಅಳವಡಿಸಿಕೊಂಡಿದ್ದ ನೀತಿಯಲ್ಲಿ ಮಾರ್ಪಾಟುಗಳನ್ನು 
ತರುವಷ್ಟು ತರುಣರಾಗಿರಲಿಲ್ಲ. ಬದಲಿಗೆ ನಿಷ್ಠೆಯಿಂದಿರಲು ನಿಗದಿತ ಸಮಯಕ್ಕೆ ಸರಿಯಾಗಿ ಕಪ್ಪಕಾಣಿಕೆ ಸೈನ್ಯದ ನಿರ್ವಹಣೆಗೆ 
ಬೇಕಾಗುವ ಆದಾಯ ಸಂಗಹಿಸುವತ್ತ ಆದ್ಯ ಗಮನ ನೀಡಿದ್ದರೆಂಬುದು ವಾಸ್ತವ. ಇದರ ಪರಿಣಾಮ ಎಂಬಂತೆ ಪ್ರಕೃತಿ 
ಮುನಿದು ಮತ್ತೆ ಪ್ರಜಾಕೋಭೆ ಉಂಟಾಯಿತು. 
ದೇವಚಂದನ "ರಾಜಾವಳಿ ಕಥಾಸಾರ'ವು ಜನತೆ ಮತ್ತೆ ಪ್ರಕೃತಿ ವಿಕೋಪಕ್ಕೆ ತುತ್ತಾದುದನ್ನು ಈ ರೀತಿ ತಿಳಿಸುತ್ತದೆ. 
ದೋಂಡಿಯ ವಾಫ್‌ನ ದಂಗೆಯ ತರುವಾಯ ಪರಿಸರದಲ್ಲಿ ಬಂದೆರಗಿದ "ಪಟಕಿ ಮಿಡತೆ ಹಿಂಡುಗಳು ಶಲಬಾಧಿ 
ಹುಳುಗಳು” ಬಗ್ಗೆ ಪ್ರಸ್ಥಾಪಿಸಿದ್ದಾನೆ.5 ಇವು ಭವಿಷ್ಯದಲ್ಲಿ ಶ್ರೀಸಾಮಾನ್ಯ ಎದುರಿಸಬೇಕಾದ ವಿಪತ್ತಿನ ಮುನ್ನೂಚನೆ ಆಗಿತ್ತು 
ಸತತವಾಗಿ ನಡೆದ ಯುದ್ದಗಳಿಂದಾಗಿ ಭೂಮಿ ಕಂಪಿಸುತ್ತಿದ್ದು ಕೀಟಗಳು ಹೂರಬರಲಾರಂಬಿಸಿದ್ದು ಪ್ರಕೃತಿದತ್ತವಾದ 
ಕ್ರಿಯೆ. ಮಾನವ ಎಸಗಿದ ಕುಕೃತ್ಯದಿಂದಾಗಿ ಪ್ರಕೃತಿ ಮುನಿದು ಆತನ ಅಸಿತ್ವ್ಯಕೆ ಕಂಟಕಪ್ರಾಯವಾಗಿ ಗೋಚರಿಸತೊಡಗಿತ್ತೆಂದು 
ಅರ್ಥೈಸಬಹುದು. ಈ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ನಿರಂತರವಾಗಿ ಸುರಿದ ಮಳ ಬಗ್ಗೆ "ರಾಜಾವಳಿ ಕಥಾಸಾರ'ದಲ್ಲಿ 
ಉಲ್ಲೇಖಿಸಲಾಗಿದೆ. ಹುಚ್ಚು ಮಳೆಯಿಂದಾಗಿ "ಚನ್ನಪಟ್ಟಣದ ಪೇಟೆ ಜಲಾವೃತಗೊಂಡು ಗೃಹಗಳಿಗೆ ನೀರು ನುಗ್ಗಿತೆಂದು 
ತಿಳಿಸಿದ್ದಾನೆ.” ಇದರಿಂದ ಅತಿವೃಷ್ಟಿಯೂ ಜನರನ್ನು ಕಂಗೆಡಿಸಿತು ಅಂದರೆ ಊರಿಗೆ ಊರೆ ಶೋಚನೀಯ ಪರಿಸ್ಥಿಯನ್ನು 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೮೯ 


ಎದುರಿಸಿತು ಎಂಬ ಅಂಶ ವೇದ್ಯವಾಗುತ್ತದೆ. ನೀರು ಇಳಿಯುವವರೆಗೂ ಅನುಸರಿಸಿದ ಕಮಗಳೇನು? ಎಂದು ತಿಳಿಯುವ 
ಕುತೂಹಲವಿದೆ. ಇದರ ಬಗ್ಗೆ ದೇವಚಂದ್ರ ಹೆಚ್ಚಿಗೆ ಹೇಳಿಲ್ಲ. 


'ರಾಜಾವಳಿ ಕಥಾಸಾರ'ದಲ್ಲಿರುವ ಪ್ರಕಾರ, "ಚಿತ್ರಭಾನು ಸಂವತ್ಸರ, ಮಾರ್ಗಶಿರ ಮಾಸದಲ್ಲಿ ಉಜ್ಜಯಿನಿ ನಗರಕ್ಕೆ 
ಮುತ್ತಿಗೆ ಹಾಕಿ ಹಿಂತಿರುಗುವ ವೇಳೆಗೆ ಹಲವೆಡೆ ವಾಂತಿ ಭೇದಿಯಂತ ನರಮಾರಿ ರೋಗ ಹೊಕ್ಕು ಅನೇಕ ಜನರು 
ನಷ್ಟವಾದರು. ಆಗ ಜನ ದೊಡ್ಡಮ್ಮ ಚಿಕ್ಕಮ್ಮ ಎಂಬ ಗುಡಿ ಕಟ್ಟಿಸಿದರು' ಅಂದರೆ ಜನ ದೇವರ ಮೊರೆ ಹೂಕ್ಕರು. 
ಇಂದಿಗೂ ಮೌಳೆ ಮೋಳ ಗ್ರಾಮ(ಯಳಂದೂರು ತಾಲ್ಲೂಕು)ದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ತಾಯಿಯ ಗುಡಿಯಿದ್ದು ಜಾತ್ರೆ 
ಕೊಂಡೋತ್ಸವ ನಡೆಯುತ್ತದೆ. ಮತ್ತೊಂದು ನಿದರ್ಶನ ಶಾಸನ ದಲ್ಲಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರ 
ಪಾಂಡವಪುರ ಶಾಸನ" ಪ್ರಕಾರ, ಬಹುಧಾನ್ಯ ಸಂವತ್ಸರದ ಮಾರ್ಫಶಿರ ಶುದ್ಧ ಏಳು ಗುರುವಾರದಲ್ಲೂ ಭೂತ ಗಣಕ್ಕೆ 
ಅಧಿಷ್ಲಾನ ದೇವತೆಯಾದ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಸರಸ್ಪತಿಯರನ್ನು ಪ್ರತಿಷ್ಠೆ ಮಾಡಿಸಿದ ಬಗ್ಗೆ ನೀಡಿರುವ ವಿವರ 
ಇಂತಿದೆ:- "ಶ್ರೀಮದ್‌ ರಾಜಾಧಿರಾಜ ಪ್ರೌಢ ಪ್ರತಾಪ ವೀರ ನರಪತಿ ಕೃಷ್ಣರಾಜ ಒಡೆಯರ್‌ ಅವರು ಮೈಸೂರು 
ನಗರದಲ್ಲೂ ಸಾಮ್ರಾಜ್ಯ ಗೈಯುತ್ತಿರಲು ಅಷ್ಟಾದಶ ಪೀಠದಲ್ಲಿ ಮುಖ್ಯ ಪೀಠ ಸ್ತಂಭ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರು 
ವುಜನಿ ಮಹಾಕಾಳಿ ಅಮ್ಮನವರು ಶೀಮೆ ಒಳಗೆ ಮಹೇಶ್ವರಿ ವುಪದ್ರದಿಂದ ವಾಂತಿ ಬ್ರಾಂತಿಯಾಗಿ ಜನರು ಮೃತರಾಗುತ್ತಾ 
ಇದ್ದಲ್ಲಿ ಈ ವುತ್ತಾತ ರೋಗ ನಿವತ್ಕರ್ತವಾಗಿ ಈ ಕಣ್ಣಪುರಿ ಕ್ಷೇತ್ರದಲ್ಲಿ ಇದ್ದಂತಾ ನಾಲ್ಕನೇ ವರ್ಗದಲ್ಲಿ ಗಂಗಡಿಕಾರರಲ್ಲಿ 
ಜನಿಸಿದ ಬೋಗೇಗೌಡನ ಪೌತ್ರನಾದ ಮರಿನಂಜೇಗ್‌ಡನ ಪುತ್ರನಾದ ಬೋಗೇಗೌಡನ ಪತ್ನಿ ತಿಮ್ಮಮ್ಮನ ಪುತ್ರಿಯಾದ 
ನಂಜಮ್ಮ ಎಂಬ ಕನ್ನಿಕೆ ಮೇಲೆ ಶ್ರೀ ಅಮ್ಮನವರು ಅವಿರ್ಭವಿಸಿ ಬ್ರಹ್ಮ ಕ್ಷತ್ರಿಯ ಶೂದ್ರ ನಾಲ್ಕು ವರ್ಗದಲ್ಲು ಮನಸಾಭಿಷ್ಟಗಳು 
ಆಗಿ ರೋಗಾದುಪದಗಳು ಪರಿಹಾರವಾದ್ರಿಂದ ಶೀಮೆಗಳ ಮೇಲೆ ಬಂದ ಕಾಣಿಕೆಯಲ್ಲಿ ನಂಜಯ್ಯನು ಯಿ ಕನ್ನಂಬಾಡಿ 
ಗಾಮ ಮಧ್ಯದಲ್ಲಿ ನೂತನವಾಗಿ ದೇವಸ್ಥಾನವನ್ನು ಕಟ್ಟಸಿ ಅವತಾರ ಬೇಧವಾಗಿ ಭೂತಗಣಕ್ಕೆ ಅಧಿಷ್ಠಾನ ದೇವತೆಯಾದ 
ಮಹಾಕಾಳಿ ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರು ಸರಸ್ಪತಿ ಅಮ್ಮನವರು ಸಮೇತವಾಗಿ ಪ್ರತಿಷ್ಠೆ ಮಾಡಿದರು' ಎಂದಿದೆ. 


ಉಲ್ಲೇಖಿತ ನಂಜಮ್ಮನನ್ನು ಆವೇಶದಮ್ಮ ಎಂದು ಕರೆಯಲಾಗುತ್ತಿತೆಂದು ೧೮೫೯ರ ಪಾಂಡವಪುರ ಶಾಸನ” 
ದಿಂದ ಗೊತ್ತಾಗುತ್ತದೆ. 


ಕಾಲರಾರೋಗ ಮತ್ತೆ ಮರುಕಳಿಸಿತ್ತು ಕ್ರಿ.ಶ.೧೮೨೮ರಲ್ಲಿ ಆರು ತಿಂಗಳುಗಳ ಕಾಲ(ಜನವರಿಯಿಂದ ಜೂನ್‌) 
ಮೈಸೂರು ಸ ಸಂಸ್ಥಾನದ ಅಸೇಕ ಪ್ರದೇಶಗಳಲ್ಲಿ ಈ ಪಿಡುಗು ಕಾಣಿಸಿಕೊಂಡಿತ್ತು ಇದರಿಂದ ಅಪಾರ ಹಾನಿಯುಂಟಚಾಗಿ 
ನ ಪಡಲೇ ಮೇವು ಮತ್ತು ನೀರಿಲ್ಲದೆ ಅಸುನೀಗಿದವು ಜನರು ವಲಸೆ ಹೊಗಲಾರಂಬಿಸಿದರು. ಇದಕ್ಕೆ ಮುನ್ನ 
ಕ್ರಿಶ.೧೮೨೭-೨೮ರ ಅವಧಿಯಲ್ಲಿ ಮಳೆಯಿಲ್ಲದೆ ಸಂಸ್ಥಾನದಾದ್ಯ ೦ತ ಹಾಹಾಕಾರ ಪರಿಸ್ಥಿತಿ ತಲೆದೋರಿದ್ದಂತೂ ಹೌದು. 
ಕೃಷಿಗೆ ಹಿನ್ನೆಡೆಯಾಯ್ತು ಮಹಾರಾಜರ ವೈಯುಕ್ತಿಕ ವೆಚ್ಚಗಳ ಮ ಕಡಿವಾಣ ಬಿತ್ತು ಎಂದು ಸಂಶೋಧನೆಗಳಿಂದ 
$ದಿದೆ. ೧೨ 


ದೇವಚಂದನ "ರಾಜಾವಳಿ ಕಥಾ'ಪಕಾರ ಕುಂಪಣಿ ಸರದಾರರು ತಮ್ಮ ವೈದ್ಯರನ್ನು ಡಾಕತರರೆಂಬ ವೈದ್ಯ ಪರೀಕ್ಷಾಕುಶಲರನ್ನು 
ಸಂಬಳ ಕೊಟ್ಟು ಅಲ್ಲಲ್ಲಿ ನೇಮಕ ಮಾಡಿದರು." ಈ ಹೊಸ ಕ್ಷಮವನ್ನು ಅಡು ಸಲೀಸಾಗಿ ಸೀಕರಿಸುವ ಮನಸ್ಥಿತಿ 
ಸ್ಥಳೀಯರಿಗಿರಲಿಲ್ಲ ಎಂದು ತೋರುತ್ತದೆ. ಏಕೆಂದರೆ pe ಬಲರ ಜಾತಿ ಕೆಡುವುದೆಂಬ ಬೀತಿ ನೂತನ 
ಚಿಕಿತ್ಲಾ ವಿಧಾನವನ್ನು ಅಳವಡಿಸಿಕೊಳ್ಳಲು ನಂಬಿಕೆ ಬರದಂತೆ ಮಾಡಿತ್ತು ಪರಿಣಾಮವಾಗಿ ಜನ ಚಿಕಿತ್ಲೆ ಇಲ್ಲದೆ ಸಾವನ್ನಪುತ್ತಿದ್ದರು. 
ಭಂಡಾರದ ಅಭಿವ್ಯ ದಿಗೆ ಆದ್ಯತೆ ನೀಡುತ್ತಿದ್ದ ಅಧಿಕಾರ ವರ್ಗ ಪ್ರಜೆಗಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿದ೦ತಿಲ್ಲ. 
ಶ್ರೀಮನ್ನಹಾರಾಜರು "ರೆಆಂ೨ರಲ್ಲಿ ಆಸ್ಪತ್ರೆಯನ್ನು ತೆರೆಯುವವದರೆಗೆ ಯಾವುದೇ ಸಂಘಟಿತ ಚಿಕಿತ್ಸಾ ಕೇಂದಗಳು ಇರಲಿಲ್ಲ. ೧೪ 


ದಿವಾನ್‌ರಾಗಿದ್ದ ಪೂರ್ಣಯ್ಯನವರು ತಮ್ಮ ಹನ್ನೆರಡು ವರ್ಷಗಳ ಆಳ್ಲಿಕೆಯಲ್ಲಿ ಕಠಿಣ ಆರ್ಥಿಕ ನೀತಿ ಸ 
ಪ್ರಜಾ ಹಿತದ ಕಡೆಗೆ 'ಅಷಾಗಿ ಗಮನ ನೀಡಲಿಲ್ಲ. 

ಶ್ರೀ ಮನ್ಮಹಾರಾಜರ ವಂಶಾವಳಿ ಪ್ರಕಾರ" ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಲೋಕೋಪಕಾರಾರ್ಥವಾಗಿ 
ಲೋಕರಂಜನ ಮಹಲ್‌ಗೆ ಉತ್ತರದಲ್ಲಿ ವೈದ್ಯ ಶಾಲೆ ನಿರ್ಮಿಸಿ ಅಲ್ಲಿ ಸಕಲರಿಗೂ ಧರ್ಮಾರ್ಥವಾಗಿ ಔಷದಿ ಕೊಡುವಂತೆ 
ಕಟ್ಟಳೆ ಮಾಡಿ ಔಷಧಿ ಕೊಡಲು ಸಮರ್ಥರಾದ ಇಂಗ್ಲೀಷ್‌ ವೈದ್ಯರನ್ನು ಕರೆಸಿ ಹೆಚ್ಚಿನ ಸಂಬಳ ಕೊಟ್ಟು ನೇಮಿಸಿದ್ದರು. 


೧೯೦ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಜನ ಸಾಮಾನ್ಯರು ಅನಾರೋಗ್ಯದಿಂದ ಬಳಲುತ್ತಿದ್ದಲ್ಲಿ ಸ್ಥಳೀಯ ಹಕೀಮ ಮತ್ತು ಪಂಡಿತರನ್ನು ಸಂಪರ್ಕಿಸುತ್ತಿದ್ದರು. 
ದೇಶೀಯ ಪದ್ದತಿಗಳು ಜನಪ್ರಿಯವಾಗಿದ್ದವು ಹಾಗು ಪರಿಣಾಮಕಾರಿಯಾಗಿದ್ದವು ಜನರ ಸಾಮಾಜಿಕ ಪದ್ಧತಿಗನುಗುಣವಾಗಿ 
ಚಿಕಿತ್ಸಾ ಕ್ರಮವಿದ್ದು ಫಲಕಾರಿಯಾಗುತಿತ್ತು ಹಾಗಾಗಿ ಮಾರ್ಕ್‌ಕಬ್ಬನ್‌ (ಕಮಿಷನರ್‌ ೧೮೩೪-೧೮೬೧) ಜನ ಅಧಿಕೃತವಾಗಿ 
ಗುರುತಿಸಿ ಸ್ಪೀಕರಿಸುವ ಪ್ರಶೆ ಯನ್ನು ಜನರ ಆಯ್ಕೆಗೇ ಬಿಟ್ಟಿದ್ದನು. ಮಾರ್ಕ್‌ಕಬ್ಬನ್‌ ತನ್ನ ಆಳ್ಳಿಕೆಯ ಅವಧಿಯಲ್ಲಿ ಸ್ಥಳಿಯ 
ಹಕೀಮ ಮತ್ತು ಪಂಡಿತರನ್ನು ಜೈಲಿನ ಸಿಬ್ಬಂದಿ ವರ್ಗಕ್ಕೂ ನೇಮಿಸಿದ್ದನು. ಎಲ್ಲಾ ತಾಲ್ಲೂಕು ಕಛೇರಿಗಳಲ್ಲಿ ಮತ್ತು ಸೈನಿಕ 
ಠಾಣೆಗಳಲ್ಲಿ ಹೆಕೀಮ ಮತ್ತು pes ಸಂಪ್ರದಾಯದಂತೆ ಸ ಸ್ಥಾನ ಕಲ್ಪಿಸಲಾಗಿತ್ತು ¥ 


ಬೆಂಗಳೂರು ಕೋಟೆಯೊಳಗೆ ೧೮೩೫ರಲ್ಲಿ ಪ್ರಥಮ ಸಾರ್ವಜನಿಕ ಆರೋಗ್ಯ ಕೇಂದ್ರ ತೆರೆಯಲಾಯಿತು. ೧೮೩೯ರಲ್ಲಿ 
ಸಣ್ಣ ಮಟ್ಟದ ಆಸ್ಪತ್ರೆ ಆರೋಗ್ಯ ಘಟಕ ತೆರೆಯಲಾಯಿತು. ೧೮೪೬ರಲ್ಲಿ ಸಣ್ಣ ಪ್ರಮಾಣದ ಆಸ್ಪತ್ರೆ ಮತ್ತು ಆರೋಗ್ಯ ಪಟಕ 
ತೆರೆದು ಎಪತ್ತು ಒಳ ರೋಗಿಗಳಿಗೆ ಸ್ಥಳಾವಕಾಶ ಕಲ್ಲಿಸಲಾಯಿತು. ಮೊದಲಿಗೆ ಬ್ರಾಹ್ಮಣರಿಗೆ ಪತ್ತೇಕ/ವಾರ್ಡ್‌ ಕಲ್ಲಿಸಲಾಗಿತ್ತು 
ನಂತರ ೧೮೫೨ರವೇಳೆಗೆ ವೈಶ್ಯರಿಗೂ ೧೮೫೬- ೫೭ರಲ್ಲಿ ಲಿಂಗಾಯಿತರಿಗೂ ಪತ್ತೆ ಕ ವಿಭಾಗಗಳನ್ನು ಕಲಿಸ ಲಾಯಿತು. 
ಈಗಾಗಲೇ ೧೮೫೨ರಲ್ಲಿ ಶಿವಮೊಗ್ಗ ಸ ಸರ್ಕಾರಿ ಆಸತ್ರೆ ಹೊಂದಿತ್ತು ¥ 

ಪ್ರಾರಂಭದಲ್ಲಿ ಯುರೋಪಿಯನ್‌ ಪ್ರಜೆಗಳ ಚಿಕಿತ್ಸೆಗಾಗಿ ವೈದ್ಯರನ್ನು ನೇಮಿಸಲಾಗಿತ್ತೇ ವಿನಹ ಸ್ಥಳೀಯರಿಗಲ್ಲ. 
ಯುರೋಪಿಯನ್ನರು ಆಧುನಿಕ.ಚಿಕಿತ್ಪಾ ವಿಧಾನದಲ್ಲಿ ಗುಣಮುಖರಾಗುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದ ಸ್ಥಳೀಯರು ನೂತನ 
ಚಿಕಿತ್ಸಾ ವಿಧಾನದತ್ತ ಆಸಕ್ತಿ ತಾಳಿದರು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹಾಗೂ ಇತರ ನಗರ ಪ್ರದೇಶಗಳಲ್ಲಿ ಚಿಕಿತ್ಲೆಗಾಗಿ 
ಬೇಡಿಕೆ ಉಂಟಾಯಿತು." 


ದೇವಚಂದ್ರ ಸೂಚಿಸಿದ ಮತ್ತೊಂದು ಪ್ರಜಾಕ್ಲೋಭೆ ಸಿಡುಬು ರೋಗ. ರಾಜಾವಳಿ ಕಥಾಸಾರದಲ್ಲಿ "ಪ್ರತೀಕಾರವಿಲ್ಲದ 
ಬಾಲಕರಿಗೆ ಬಪ್ಪ ಸೋಟಕದಿಂದ ಅನೇಕರು ಲಯವಾಗುತ್ತಿದ್ದರು ಅದಕ್ಕೆ ಯುಕ್ತಿಯಿಂದ ಹಸುವಿನ ಸಿಡುಬಿನ ತೋಳ 
ಮೇಲಕ್ಕೇರಿಸಿ ಒಂದೆರಡರೋಳ್‌ ಕಳೆವಂತೆ ಉಪಾಯವಂ ಮಾಡಿದರು’ ಎಂದು ಹೇಳಲಾಗಿದೆ. ಹಾಗೆಯೇ ರಾಜ್ಯದಲ್ಲಿ 
ಸುಗಮ ಸಂಚಾರಕ್ಕೆಂದು ರಸ್ತೆ ನಿರ್ಮಿಸಲು ಆದ್ಯತೆ ನೀಡಿದರು. ಇದರ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚುಮಾಡಿ 
ಗಿಡ ಹಳ್ಳ ಬೆಟ್ಟ ಗುಡ್ಡಗಳನ್ನು ಸಮಮಾಡಿ ಅಲ್ಲಲ್ಲಿ ಬಂಗಲೆಗಳನ್ನು ನಿರ್ಮಿಸಿದರೆಂದು ರಾಜಾವಳಿ ಕಥಾಸಾರದಲ್ಲಿ 
ಹೇಳಲಾಗಿದೆ. ೧೯ ಇದರಿಂದ ಸಾರಿಗೆ ಸುಧಾರಿಸಿ ಬಿಟೀಷರ ಚಲನ ವಲನಕ್ಕೆ ಅನುವು ಮಾಡಿಕೊಟ್ಟಂತಾಯಿತು. ಆದರೆ 
ಪರಿಸರದಲ್ಲಿ ಅಸಮತೋಲನ ಕಂಡುಬರತೊಡಗಿತ್ತೆಂದರೆ ತಪ್ಪಾಗಲಾರದು. 


ದೇವಚಂದ ತನ್ನ ರಾಜಾವಳಿ ಕಥಾಸಾರದಲ್ಲಿ ಸಾರಿಗೆ ಬಗ್ಗೆ ಹಾಗು ಚಾವಡಿಗಳ ಬಗ್ಗೆ ಮತ್ತಷ್ಟು ವಿವರ ನೀಡಿರುವನು. 
ಅದು ಹೀಗಿದೆ 'ಕುಂಪಣಿ ಸರದಾರರ ಸುಗಮ ಸಂಚಾರಕ್ಕೆಂದು ಸಾರಿಗೆ ವಿಸ್ತರಿಸಿ ಗಮನಾಗಮನಕ್ಕೆ ಸರಾಗವಾಗುವಂತೆ 
ಮಾಡಿ ಗ್ರಾಮನುಗ್ರಾಮಗಳಿಗೆ ಮುಳ್ಳು ಬೇಲಿ ಹಾಕಿ ಪೊಲೀಸ್‌ ಚಾವಡಿಗಳನ್ನು ನಿಯಮಿಸಿದರು" ಎಂಬ ವಿಚಾರ 
ಇಂದಿನ ಚೆಕ್‌ ಪೋಸ್‌ ಮಾದರಿಯ ಪೊಲೀಸ್‌ ಚಾವಡಿಗಳು ಅಂದು ತೆರೆಯಲಟ್ಟಿದ್ದು ಸರ್ಕಾರ ಅನುಸರಿಸಿದ 
ಕ್ರಮಗಳಲ್ಲಿ ಒಂದು ಎಂಬುದು ಸುಟವಾಗುತ್ತದೆ. 


ಹೀಗೆ ದೇವಚಂದನ "ರಾಜಾವಳಿ ಕಥಾಸಾರ'ದಲ್ಲಿ ಮೂಡಿಬಂದಿರುವ ಹಲವು ವಿಷಯಗಳಲ್ಲಿ ಪ್ರಜಾಕ್ಲೋಭೆಯು 
ಮಹತ್ತ್ವ ಪೂರ್ಣವಾದದ್ದು ಅಂದಿನ ಆಡಳಿತ ವರ್ಗ ತಮ್ಮ ಸ್ಪಪ್ರತಿಷ್ಠಯ ಯುದ್ಧಗಳಿಂದ ಜನರನ್ನು ಆರ್ಥಿಕವಾಗಿ 
ಶೋಷಿಸುತ್ತಿದ್ದುದು ಕೃಷಿ ಪ್ರಧಾನ ಅರ್ಥ ವ್ಯವಸ್ಥೆಯ ಮೇಲೆ ಬೀರಿದ ಪ್ರಭಾವವನ್ನು ಸೂಚಿಸುತ್ತದೆ ರಾವ ಪರಿಸರದಲಿ 
ಅಸಮತೋಲನ ಇದು ಅತಿ ವೃಷ್ಟಿ ಅನಾವೃಷ್ಟಿ ಸಾಂಕ್ರಾಮಿಕ ರೋಗಗಳಲ್ಲಿ ಹೊರ ಹೊಮ್ಮುತ್ತಿದ್ದವು. ಅಂತಿಮವಾಗಿ 
ಪಜಗಳಲ್ಲದ್ದ ಅರಿವಿನ ಕೊರತೆ ಸ್ಥಳೀಯ ಅಧಿಕಾರಿಗಳ ಅಟ್ಟಹಾಸ ಜನರ ಬವಣೆ ಹೆಚ್ಚುವಂತೆ ಮಾಡಿತ್ತು. ಮುಮ್ಮಡಿ 
ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಡಳಿತ ಶಿಧಿಲಗೊಂಡಿದೆ ಎಂಬ ನೆಪವೊಡ್ಡಿ ಬ್ರಿಟೀಷ್‌ ಸರ್ಕಾರ ೧೮೩೧ರ ವೇಳೆಗೆ 
ಮೈಸೂರು ಸಂಸ್ಥಾನವನ್ನು ಕಮಿಷನರ್‌ ಆಳ್ಳಿಕೆಗೆ ಒಳಪಡಿಸಿ ಸುಮಾರು ಐವತ್ತು ವರ್ಷಗಳ ಕಾಲ (೧೮೩೧-೧೮೮೧) 
ಸೂರು ಸಂಸ್ಥಾನವನ್ನು ಬಿಟೀಷರ ನೇರ ಅಳ್ಳಿಕೆಗೆ ಒಳಪಡಿಸಿದ್ದು ವಾಸ್ತ ಸವದ ಸಂಗತಿ. ಇದರ ಬಗ್ಗೆ 'ರಾಜಾವಳಿ 


ಮೃ 
ಕಥಾಸಾರ'ದಲ್ಲಿ ನಿರೀಕ್ಷಿಸುವಂತಿಲ್ಲ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೯೧ 


೨ 


ಇಡ Np Or Ms 


೧೯೨ 


ಅಡಿ ಟಪ್ಪಣಿಗಳು 
ಬಿ.ಎಸ್‌. ಸಣ್ಣಯ್ಯ (ಸಂ) ದೇವಚಂದರ "ರಾಜಾವಳಿ ಕಥಾಸಾರ' (ಹೊಸಗನ್ನಡ ಗದ್ಯಾನುವಾದ) ಪುಟ ೩೦೪, ಕನಕಗಿರಿ ಪ್ರಕಾಶನ, ೨೦೦೦. 
ದೇವಚಂದ, ಅದೇ ಪುಟ ೩೦೫. 
ದೇವಚಂದ್ರ, ಅದೇ ಪುಟ ೩೦೫. 
ಮೊಹಿಬುಲ್‌ ಹಸನ್‌, "ಟಿಪ್ಪುಸುಲ್ತಾನನ ಇತಿಹಾಸ” ಕನ್ನಡಕ್ಕೆ ಸಮೇತನಹಳ್ಳಿ ರಾಮರಾಯರು, ಪುಟ ೩೧೨, ೧೯೮೮. 
ಮೊಹಿಬುಲ್‌ ಹಸನ್‌, ಅದೇ ಪುಟ ೪೦೦. 
ದೇವಚಂದ, ಅದೇ (೧), ಪುಟ ೩೦೪. 
ದೇವಚಂದ, ಅದೇ (೧), ಪುಟ ೩೦೪. 
ದೇವಚಂದ, ಅದೇ (೧), ಪುಟ ೩೦೭. 
ದೇವಚಂದ, ಅದೇ ಪುಟ ೩೦೭. 
ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಣತ ಆವೃತ್ತಿ), ಸಂ. ೬, ಪಾಂಡವಪುರ, ೨೩. 


. ಎಪಿಗ್ರಾಫಿಯ ಕರ್ನಾಟಕ ಅದೇ (೯), ಪಾಂಡವಪುರ, ೨೪. 


ಡಾ॥ ಆರ್‌. ಗೋಪಾಲ್‌, ಡಾ॥ ನರೇಂದ್ರ ಪ್ರಸಾದ್‌, "ಮುಮ್ಮಡಿ ಕೃಷ್ಣರಾಜ ಒಡೆಯರು” ಒಂದು ಚಾರಿತ್ರಿಕ ಅಧ್ಯಯನ, ಪುಟ ೫೨-೨೦೦೪. 
ದೇವಚಂದ್ರ ಅದೇ (೧), ಪುಟ ೩೦೭. 
ಕೆ.ಎನ್‌. ವೆಂಕಟಸುಬ್ಲಾಶಾಸ್ತಿ ಅಡ್ಲಿನಿಸ್ಪೇಷನ್‌ ಆಫ್‌ ಮೈಸೂರ್‌ ಅಂಡರ್‌ ಮಾರ್ಕ್‌ ಕಬ್ಬನ್‌, ೧೮೩೪-೧೮೬೭, ಪುಟ ೮೮. 

ಮ, ಅ 


. ಶ್ರೀ ಮನ್ಮಹಾರಾಜರ ವಂಶಾವಳಿ, ಭಾಗ-೨, ಪುಟ ೧೭೦. 


ಕೆ.ಎನ್‌. ವೆಂಕಟಸುಬ್ಬಾಶಾಸ್ತಿ ಅಡ್ಗಿನಿಸ್ತೇಷನ್‌ ಆಫ್‌ ಮೈಸೂರ್‌ ಅಂಡರ್‌ ಮಾರ್ಕ್‌ ಕಬ್ಬನ್‌, ಪುಟ ರ್ರ. 
ಕೆ.ಎನ್‌. ವೆಂಕಟಸುಬ್ಬಾಶಾಸ್ತ್ರಿ ಅಡ್ಲಿನಿಸ್ಟೇಷನ್‌ ಆಫ್‌ ಮೈಸೂರ್‌ ಅಂಡರ್‌ ಮಾರ್ಕ್‌ ಕಬ್ಬನ್‌, ಪುಟ ರ್ರ. 
ಕೆ.ಎನ್‌. ವೆಂಕಟಸುಬ್ಬಾಶಾಸ್ತ್ರಿ ಅಡ್ಲಿನಿಸ್ಟೇಷನ್‌ ಆಫ್‌ ಮೈಸೂರ್‌ ಅಂಡರ್‌ ಮಾರ್ಕ್‌ ಕಬ್ಬನ್‌, ಪುಟ ೯. 
ದೇವಚಂದ್ರ ಅದೇ (೧), ಪುಟ ೩೦೭. 
ದೇವಚಂದ್ರ ಅದೇ (೧), ಪುಟ ೩೦೭. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪನ್ನೆಯಃ: ಹೊೋಯ್ತ್ದಳರ ಕಾಲದ ವೀಳ್ಯದೆಲೆ ಮೇಲಅವ ಡೆಲಿಣಗೆ 
(ಮಂಡ್ಯ ಜಲ್ಲೆಯ ಶಾಪನದಳನ್ನು ಅಮುಲಕ್ಷಿ A) 


end event le neler Airy avast 


ಬಹಳ ಪ್ರಾಚೀನ ಕಾಲದಿಂದಲೂ ಭಾರತೀಯರ ಸಾಮಾಜಿಕ ಬದುಕಿನಲ್ಲಿ ವೀಳ್ಯದೆಲೆ ಅತ್ಯಂತ ಹಾಸುಹೊಕ್ಕಾಗಿದೆ. 
ಮಾನವ ತನ್ನ ದೈನಂದಿನ ಬದುಕಿನಲ್ಲಿ ವೀಳ್ಕವನ್ನು ದೇವತಾಕಾರ್ಯ, ಶುಭಕಾರ್ಯಗಳಲ್ಲಿ ಹಾಗೂ ಸಾಮಾಜಿಕ, 
ಸಾಂಸ್ಕೃತಿಕ, ಸಾಂಘಿಕ ಕ್ಷೇತ್ರಗಳಲ್ಲಿ ವೀಳ್ಯದೆಲೆಯನ್ನು ಬಳಸುತ್ತಿರುವುದು ಚಾರಿತ್ರಿಕ ಸತ್ಯವಾಗಿದೆ. ಮಾನವನ ಬದುಕಿನ 
ಎಲ್ಲಾ ಹಂತಗಳಲ್ಲೂ ವೀಳ್ಯ ಪ್ರಮುಖವಾಗಿ ಕಾಣಿಸುತ್ತದೆ.” ವೀಳ್ಳವನ್ನು ಭೋಜನಾ ನಂತರ ಚರ್ವಣವಾಗಿ; ವ್ಯವಹಾರದಲ್ಲಿ 
ಅರ್ಥಗರ್ಭಿತವಾದ ಸಂಕೇತವಾಗಿ ಪರಿಗಣಿಸಲಾಗಿದೆ. 


ವೀಳ್ಯದ ಪ್ರಾಧಾನ್ಯತೆ: ಆರಂಭಸೂಚಕವಾಗಿ ವೀಳ್ಯವನ್ನು ನೀಡಲಾಗುತ್ತದೆ. ಯುದ್ದಕ್ರೀಡೆ, ವ್ಯವಸಾಯದ ಆರಂಭದಲ್ಲಿ 
ಅಲ್ಲದೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಶುಭಸೂಚಕವಾಗಿ ವೀಳ್ಯ ಬಳಕೆಯಾಗುತ್ತದೆ. ಎದುರಾಳಿಯನ್ನು ಸೋಲಿಸಲು 
ಕಣಕ್ಕಿಳಿಯುವವರಿಗೆ ವೀಳ್ಮವನ್ನು ನೀಡಲಾಗುತ್ತೆಂದರೆ ಪಂಥಾಹ್ಹಾನ ಸ್ಪೀಕರಿಸಿದಂತೆ ಭಾವಿಸಲಾಗುತ್ತದೆ. ಅದು ಸಮ್ಮತಿಯ 
- DEE ವೀಳ್ಗ ಪಡದ ನಂತರ ಹಂದಿರುಗುವಂತಿರಲಿಲ್ಲ ತೊಟ್ಟ ಪಣಕ್ಕೆ ಬದ್ಧರಾಗುತ್ತಿದ್ದರು. ಹಾಗೆಯೇ 
ವಿವಾಹಾದಿ ಶುಭಕಾರ್ಯಗಳಲ್ಲೂ ನಿಶ್ಚಯ ತಾಂಬೂಲದ ವಿನಿಮಯ ಹಿರಿಯರ ಜಾಗ ವಧು-ವರರ ಸಮ್ಮತಿಯ 
ಸಂಕೇತವಾಗಿ ಪರಿಣಮಿಸುತ್ತದೆ. ವಿದ್ಧಾರಂಭದಲ್ಲಿ ಗುರುವಿಗೆ ವೀಳ್ಯ ನೀಡಲಾಗುತ್ತದೆ. ಸ್ಲೀಕರಿಸಿದ ಗುರು ಶಿಷ್ಠನ ವಿದ್ಯಾಭ್ಯಾಸದ 
ಹೂರೆಯನ್ನು ಹೊರುತ್ತಾನೆ. ದೇವರನ್ನು ಅರ್ಚಿಸುವಾಗ ಮುತ್ತೆ ದೆಯರಿಗೆ ವೀಳ್ಗವನ್ನು ಕೊಡುವಾಗ ವೀಳ್ಯ ಸಂಪ್ರದಾಯದ 
ಸಂಕೇತವಾಗಿದೆ. ಒಬ್ಬರನ್ನೊಬ್ಬರು ಬೀಳ್ಕೂಡುವುದಾದರೂ ತಾಂಬೂಲ ಗಹಣ ನಂತರವೆ. 


ವೀಳ್ಯದ ಚಾರಿತ್ರಿಕತೆ: ತಾಂಬೂಲದ ಬಳಕೆ ವೇದಕಾಲದಿಂದಲೂ ನಮ್ಮಲ್ಲಿ ರೂಢಿಯಲ್ಲಿದೆ. ರಾಮಾಯಣದಲ್ಲಿ ನಾಗವಲ್ಲಿ, 
ಅಮರದಲ್ಲಿ ತಾಂಬೂಲವಲ್ಲಿಯೇ, ಅಲ್ಲದೆ ಅದನ್ನು ತಾನ್‌ಬುಲ್‌, ತಾನ್‌ಬುರ್‌ ಹಾಗೂ ಫಣಿರಾಜವಲ್ಲಿ (ಆಮುಕ್ತಮೌಲ್ಕದ) 
ಎಂಬಿತ್ಕಾದಿಯಾದ ಹೆಸರುಗಳಿಂದ ಕರೆಯಲ್ಲಡುತ್ತಿತ್ತು ರಾಮಾಯಣದಲ್ಲಿ ಉಕ್ತವಾಗಿರುವ ನಾಗವಲ್ಲಿ ಎಂಬ ವಿವರ 
ಹಾಗೂ ಅಮರದಲ್ಲಿ ಉಕ್ತವಾಗಿರುವ "ತಂಬೂಲವಲ್ಲಿ, ತಾಂಬೂಲಿ, ನಾಗವಲ್ಕಪಿ' ಎಂಬ ವಿವರವನ್ನು ಗಮನಿಸಿದಾಗ 
ರಾಮಾಯಣದಲ್ಲಿ ಉಕವಾಗಿರುವ ನಾಗವಲ್ಲಿ ಎಂಬುದು ವೀಳ ವನ್ನು ಕುರಿತ ಪ್ರಸ್ತಾಪವೇ ಆಗಿರುವುದು ಸಷ್ಟವಾಗುತ್ತದೆ. 
ಹತ್ತನೆಯ ಶತಮಾನದಲ್ಲಿದ್ದ ಅರಬ್‌ ಬರಹಗಾರನಾದ ಅಲ್‌- ಮಸೂದಿ ತಾಂಬೂಲವನ್ನು "ತಾನ್‌ಬೂಲ್‌' ಎಂಬುದಾಗಿ 
ಕರೆದಿದ್ದಾನೆ. ಇದು. ಯಮೆನ್‌ನಲ್ಲಿ ಬೆಳೆಯುವ ಬೈಬುಲ್‌ ಗಿಡದ ಎಲೆಯ ಗಾತ್ರ ಇರುತದೆ. ಗ್ರಾಮದ ವ್ಯಾಜ್ಯ ಇತ್ಯರ್ಥದ 
ನಂತರವೂ ದಾಯಾದಿಗಳ ಆಸ್ತಿಜಗಳಗಳನ್ನು ಬಸಪಿಂನಿಜರ ಸಂಕೇತವಾಗಿಯೂ ವೀಳ್ಯವನ್ನು ಕೊಡುತಿದ್ದರು. ಓಂದ್‌ 
ದೇಶದ ದೊರೆಗಳಾದರೋ ಯುದ್ದಕ್ಕೆ ಸೇನಾಧಿಪತಿಗಳನ್ನು ಕಳುಹಿಸುವಾಗ ಕತ್ತಿಯ ಮೇಲೆ ನೀಳವನ್ನು ಇಟ್ಟು ಕಳುಹಿಸುತ್ತಿದ್ದರು. 
ಹೊಯ್ದಳರ ಕಾಲದ ಕ್ರಿಶ. ೧೨೮೨ರ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕಿನ ಶಾಸನವು ಮಹಾಮಂಡಲೇಶ್ವರ ಬೀರರಸ 
ಹೊಸಗುಂದವನ್ನು ಆಕ್ರಮಿಸಲು ಹಾಗೂ ಹೋರಾಡಲು ಅಳಿಯನಾದ ಬೊಮ್ಮಬೂವನಿಗೆ ವೀಳ್ಯವನ್ನು ನೀಡಿ ಗೌರವಿಸಿ 
ಯುದ್ಧಕ್ಕೆ ಕಳುಹಿಸಿಕೊಟ್ಟನು. ಇದೇ ರಣವೀಳ್ಯ. ಈ ಎಲ್ಲ ಸಂದರ್ಭಗಳಲ್ಲೂ ವೀಳ್ಳದ ಜೊತೆಗೆ ಅಡಿಕೆಯ ಬಳಕೆಯ 
ಉಲ್ಲೇಖವಿರುತ್ತಿತ್ತೇ ವಿನಃ ಸುಣ್ಣದ ಉಲ್ಲೇಖ ಕಂಡುಬರುವುದಿಲ್ಲ. ಆಯುರ್ವೇದದಲ್ಲಿ ತಾಂಬೂಲ ಸೇವನೆ ಆರೋಗ್ಯಕರ 
ವಾದದ್ದು ಎಂಬ ಮಾತುಂಟು. ಬಾಣಭಟ್ಟನು ತನ್ನ ಕಾದಂಬರಿಯಲ್ಲಿ ತಾಂಬೂಲವನ್ನು ಸೇವಿಸುವವರು, ಭೋಜನಾ 
ನಂತರ ಬಾಯಿಯನ್ನು ನೀರಿನಿಂದ ಚೆನ್ನಾಗಿ ಶುಚಿಗೊಳಿಸಿಕೊಂಡು ಅನಂತರವೇ ವೀಳ್ಯವನ್ನು ಸೇವಿಸಬೇಕೆನ್ನುತ್ತಾನೆ. 
ಅಂತಃಪುರದಲ್ಲಿ ರಾಣಿಯರಿಗೆ ವೀಳ್ಯವನ್ನು ಮಡಿಸಿಕೊಡುವುದಕ್ಕಾಗಿಯೇ ಪ್ರತ್ಯೇಕವಾದ ದಾಸಿಯರಿರುತ್ತಿದ್ದರು. ಅಂತೆಯೇ 


*% ಪಹಾಯಹ ಪ್ರಾಧ್ಯಾಪಕರು, ಇತಿಹಾಪ ವಿಭಾಗ, ಮಹಿಳಾ ಪರ್ಕಾಲಿ ಕಾಲೇಜು, ಮಂಡ್ಯ, ಮೊ. ೯೮೬೫೯ ೯೮೮೧೯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೯೩ 


ಪ್ರತ್ಯೇಕವಾದ ಊಳಿಗವೇ ಇರುತ್ತಿತ್ತು ಭೋಜನಾನಂತರ ಸೇವಿಸುತ್ತಿದ್ದ ವೀಳ್ಯ ಕ್ರಮೇಣ ಅಭ್ಯಾಸವಾಗಿ ಸದಾ ಮೆಲ್ಲುವ 
ಚಟವಾಯಿತು. ಕಾಮಸೂತ್ತದಲ್ಲಿನ ನಾಗರೀಕನು ಅಲಂಕೃತವಾಗಿ ಬಾಯಿ ಸಿಹಿಯಾಗಿಯೂ, ಸುಗಂಧಭರಿತವಾಗಿಯೂ 
ಇರಲು ವೀಳ್ಯವನ್ನು ಮೆಲ್ಲುತ್ತಿದ್ದನು. 

ಒಂದನೆಯ ಕುಮಾರಗುಪ್ತನ ಮಂದಸೋರ್‌ ಶಾಸನವು ಸುಂದರಿಯೊಬ್ಬಳು ಅಲಂಕೃತಳಾಗಿ ವೀಳ್ಯವನ್ನು 
ಮೆಲ್ಲುತ್ತಿದ್ದಳನ್ನುವುದನ್ನು ಉಲ್ಲೇಖಿಸುತ್ತದೆ. ಅಲ್‌ಮಸೂದಿ ಒಂದು ವಿಚಿತ್ರವಾದ ನಂಬಿಕೆಯನ್ನು ಹೇಳುತ್ತಾನೆ. ಹಿಂದ್‌ 
ದೇಶದ ಜನರು ವೀಳ್ಯ ಮೆಲ್ಲುತ್ತಿದ್ದಾಗ ಸಾವನ್ನಪಿದರೆ ಸ್ಪರ್ಗಕ್ಕೆ ಹೋಗುತ್ತಾರೆಂಬ ನಂಬಿಕೆ ಉಂಟು. ಸತಿಯಾಗಿ ಹೋಗುವ 
ಸ್ಪೀ ತಾಂಬೂಲವನ್ನು ಜಿಗಿಯುತ್ತಾ ಚಿತೆಯಲ್ಲಿ ಜಿಗಿಯುತ್ತಿದ್ದಳು. ೧೩ನೆಯ ಶತಮಾನದಲ್ಲಿ ದಕ್ಷಿಣಭಾರತವನ್ನು ಸಂದರ್ಶಿಸಿದ. 
ಸೆನಿಸಿನ ವರ್ತಕನಾದ ಮಾರ್ಕೊಪೋಲೋ ಭಾರತೀಯರನ್ನು ವರ್ಣಿಸುತ್ತಾ ಹೀಗೆ ಹೇಳುತ್ತಾನೆ. ಭಾರತೀಯರು 
ಬಾಯಲ್ಲಿ "ತಾನ್‌ಬುರ್‌' ಎನ್ನುವ ಎಲೆಯನ್ನು ಸದಾ ಜಗಿಯುವ, ರಸವನ್ನು ಉಗಿಯುವ ಚಟವನ್ನು ಹೊಂದಿದ್ದರು. 
ರಾಜಮಹಾರಾಜರು, ಉನ್ನತ ವರ್ಗದವರು ವೀಳ್ಯವನ್ನು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಜಾಕಾಯಿ, ಜಾಯಿಪತ್ರೆ 
ಮುಂತಾದ ಸುಗಂಧ ಪದಾರ್ಥಗಳೊಂದಿಗೆ ಸುಣ್ಣವನ್ನು ಲೇಪಿಸಿ ಅಡಿಕೆಯೊಂದಿಗೆ ಸೇವಿಸುತ್ತಿದ್ದರು." 


ವೈರಿಯನ್ನು ಕೆಣಕುವುದಕ್ಕೂ ವೀಳ್ಯ ಸಹಾಯಕ್ಕೆ ಬರುತ್ತಿತ್ತು. ಮಾರ್ಕೊಪೋಲೋ ಹೇಳಿಕೆಯಂತೆ ವೈರಿಯನ್ನು 
ಅವಮಾನಗೊಳಿಸಲು ಜಗಿಯುತಿದ್ದ ವೀಳ 'ವನ್ನು pe "ಮುಖದ ಮೇಲೆ ಉಗಿದು ನಿನ ಯೋಗ್ಯತೆ ಇದಕ್ಕಿಂತಲೂ 
ಕಡಿಮೆ ಎಂದು ಮೂದಲಿಸುತ್ತಿದ್ದನು. ರಾಮಾಧಿತನಾದ ಎದುರಾಳಿಯು ರಾಜನಲ್ಲಿ ಸಕ RR ದ್ವಂದ್ರ 
ಯುದ್ಧಕ್ಕೆ ಅನುಮತಿಯನ್ನು ಪಡೆಯುತ್ತಿದ್ದನು. ಹೀಗೆ ಎದುರಾಳಿಯನ್ನು ಹೀಯಾಳಿಸಿದುದೇ ಅಲ್ಲದೆ ದಂದ್ಧಯುದ್ಧಕ್ಕ 
ಅವಕಾಶವನ್ನೂ ಗಿಟ್ಟಿಸಿಕೊಳ್ಳುತಿದ್ದನು. 


ಪರ್ಷಿಯಾದ ಅಬ್ದುಲ್‌ ರಜಾಕ್‌ ವಿಜಯನಗರಕ್ಕೆ ಭೇಟಿಕೊಟ್ಟು ಇಲ್ಲಿನ ಸಾಮಾಜಿಕ ಜೀವನವನ್ನು ಚಿತ್ರಿಸಿದ್ದಾನೆ. 
ಅವನು ಅನೇಕ ಸಂಗತಿಗಳನ್ನು ಹೇಳುತ್ತಾನೆ. ತಾಂಬೂಲ ಅಥವಾ ವೀಳ್ಳಯದ ಬಗೆಗೆ ಅವನು ಕೊಡುವ ವಿವರಗಳು 
ಬಹು ಕುತೂಹಲಕರವಾಗಿದೆ. ಮಧ್ಯಕಾಲೀನ ಸಾಮಾಜಿಕ ಜೀವನ ತಿಳಿಯಲು ಇವು ಪೇರಕವಾಗಿವೆ: 


ವೀಳೆಯದೆಲೆಯನ್ನು ಹಿಂದೂಸ್ಥಾನ, ಅರಬ್ಬೀ ದೇಶದ ಬಹುಬಾಗ, ಓರ್ಕಸ್‌ ರಾಜ್ಯ ಈ ಕಡೆಗಳ ಜನರು ಬಹಳ 
ಆಸೆಯಿಂದ ಉಪಯೋಗಿಸುತ್ತಾರೆ. ನಿಜವಾಗಿಯೂ ಅದರಲ್ಲಿ ಒಳ್ಳೆಯ ಗುಣಗಳಿರುವುದರಿಂದ ಅದಕ್ಕೆ ಇಷ್ಟು ಪ್ರಾಶಸ್ತ್ಯ; 
ಇದನ್ನು ಉಪಯೋಗಿಸುವ ರೀತಿ ಹೀಗಿದೆ: ಸಿಪಾರಿ (ಸುಪಾರಿ) ಎಂದು ಕರೆಯುವ ಅಡಕೆಯನ್ನು ಸ್ಪಲ್ಪ ಜಜ್ಜಿ ಬಾಯೊಳಕ್ಕೆ 
ಹಾಕಿಕೊಳ್ಳುತ್ತಾರೆ. ವೀಳೆಯದೆಲೆಗೆ ಸುಣ್ಣವನ್ನು ಹಚ್ಚಿ ಸುರಳಿ ಮಾಡಿ ಬಾಯಲ್ಲಿಟ್ಟು ಅಗಿಯುತ್ತಾರೆ. ಒಂದೊಂದು ಸಲ 
ನಾಲ್ವಾರು ಎಲೆಗಳನ್ನು ಒಟ್ಟಿಗೆ ಬಾಯಲ್ಲಿ ಹಾಕಿಕೊಂಡು ಅಗಿಯುವುದುಂಟು. ಕೆಲವು ವೇಳ ಪಚ್ಚ ಕರ್ಪೂರ ಸೇರಿಸಿಕೊಳ್ಳುತ್ತಾರೆ. 
ರಸವನ್ನು ಒಮ್ಮೊಮ್ಮೆ ಉಗಿಯುತ್ತಾರೆ. ಅದು ಕೆಂಪು ಬಣ್ಣಕ್ಕಿರುತ್ತದೆ. ವೀಳೆಯವನ್ನು ಹಾಕಿಕೊಂಡಾಗ ಮುಖವು ಬಣ್ಣವೇರಿ 
ತೇಜಸ್ಸು ಕಾಣಿಸುತ್ತದೆ. ದ್ರಾಕ್ಷಾರಸವನ್ನು ಕುಡಿದರೆ ಬರುವಂಥ ಅಮಲು ಬರುತ್ತದೆ. ಹೊಟ್ಟೆ ತುಂಬಾ ಉಂಡಾಗ ಇದನ್ನು 
ಹಾಕಿಕೊಂಡರೆ ಆಹಾರವನ್ನು ಜೀರ್ಣ ಮಾಡುತ್ತದೆ. ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸಿ ಹಲ್ಲುಗಳಿಗೆ 
ಶಕ್ತಿಕೊಡುತ್ತದೆ. ವೀಳೆಯದೆಲೆ ಎಷ್ಟು ಬಲವರ್ಧಕ, ಎಷ್ಟು ಕಾಮೋತ್ತೇಜಕ ಎಂಬುದನ್ನು ವರ್ಣಿಸಲಾರೆ. ಬಹುಶಃ ಈ 
ವೀಳೆಯದೆಲೆಯ ಗುಣವೇ ಕಾರಣ ಇರಬೇಕು ಈ ದೇಶದ ದೊರೆ ತನ್ನ ಅಂತಃ ಪುರದಲ್ಲಿ ಲೆಕ್ಕವಿಲ್ಲದಷ್ಟು ಸ್ತ್ರೀಯರನ್ನು 
ಇಟ್ಟುಕೊಂಡಿರುವುದಕ್ಕೆ. ೪ ಮ್ರು ವೀಳ್ಯದೆಲೆ ನಮ್ಮ ದೇಶದ ಮೆಣಸು ಐವಿ ತರಹದ SNE ್ಸಿ ಸಸ್ಯ; ವರು ವ 
ಎಲೆಯನ್ನು ಯಾವಾಗಲೂ ತಿನು ತಾರೆ ಮತ್ತು ಅಡಿಕೆ ಎನ್ನುವ ಇನ್ನೊಂದು ಕಾಯಿಯೊಂದಿಗೆ ಯಾವಾಗಲೂ ಬಾಯಿಯಲ್ಲಿ 
ಇಟ್ಟುಕೊಳ್ಳುತ್ತಾರೆ. ಅದು ಸ್ವಲ್ಪ ಮೆಡ್ಡರ್‌ನಂತಿದ್ದು ಗಟ್ಟಿಯಾಗಿರುತದಲ್ಲದೆ ಪರಿಮಳಕ್ಕೆ ಒಳ್ಳಯದಾಗಿರುತ್ತದೆ ಮತ್ತು ಇತರ 
ಅನೇಕ ಗುಣಗಳುಳ್ಳದ್ದಿರುತ್ತದೆ. ಏನೇ ಆದರೂ ಇಡೀ ದಿನ ವೀಳ್ಯದೆಲೆ ಮೆಲ್ಲುವುದನ್ನು ಅವರು ಬಿಡರು.” 

ಸಂಗಂ ಯುಗಿದ ನಂತರ ವೀಳ್ಯದೆಲೆ ಜಗಿಯುವುದು ಒಂದು ಸಾಮಾನ್ಯ ವಾಡಿಕೆಯಾಗಿ ಅಸ್ತಿತ್ವದಲ್ಲಿತ್ತು. ಅಲ್ಲೆರೂನಿ 
ಈ ವೀಳ್ಯದೆಲೆಯನ್ನು ಉಲ್ಲೇಖಿಸುತ್ತಾ ಇದೊಂದು ಪ್ರಖ್ಯಾತ ಮತ್ತು ಸಾಮಾನ್ಯ ಹವ್ಯಾಸವಾಗಿತ್ತೆಂದು ಬರೆದಿದ್ದಾನೆ." 

ವೀಳ್ವಯದೆಲೆ ವೈಜ್ಞಾನಿಕವಾಗಿಯೂ ಬಳಕೆಯಾಗುತ್ತದೆ. ಇದು ಔಷಧೀಯ ಗುಣವನ್ನು ಹೊಂದಿದ್ದು, ಚಿಕಮಕಳಿಗೆ 
ಬಾಲ್ಯಾವಸ್ಥೆಯಲ್ಲಿ ಕೆಮ್ಮು ಮತ್ತು ಉಸಿರಾಟದ ತೊಂದರೆಯಾದಾಗ ತೈಲ ಲೇಪಿತ ವೀಳ್ಯೆಯದೆಲೆಯನ್ನು ಶಿಶುವಿನ ಎದೆ 
ಹಾಗೂ ಹೊಟ್ಟೆಯ ಮೇಲೆ ಹಚ್ಚುವುದರಿಂದ ಬಹು ಬೇಗನೆ ಗುಣಗೊಳ್ಳುತ್ತದೆ. ಇದೊಂದು ದೇಸೀ ಅಭ್ಯಾಸವಾದರೂ 


೧೯೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇದರ ಉಪಯುಕ್ತತೆಯು ಯೂರೋಪಿಯನ್‌ ಅನುಭವದಿಂದ ದೃಢವಾಗಿದೆ. ಅಲ್ಲದೇ ಗಂಧಿಗಳು ಬಾವುಗೊಂಡು 
ಹಾಲು ಸವಿಸುವಿಕೆಯ ಸಮಸ್ಯೆಯನ್ನು ತಡೆಗಟ್ಟಲು ವೀಳ್ಯದೆಲೆಯನ್ನು ಬೆಂಕಿ ಶಾಖದಲ್ಲಿ ಬೆಚ್ಚಗೆ ಮಾಡಿ ಎದೆತೊಟ್ಟಿಗೆ 
ಎಲೆಯನ್ನು ಲೇಪನಗೊಳಿಸಿದರೆ ಪರಿಣಾಮಕಾರಿಯಾಗಿ ಬಾವು ಕಡಿಮೆಯಾಗುತ್ತದೆ." 

ಶಾಸನಗಳಲ್ಲಿ ಪನ್ನೆಯ ತೆರಿಗೆ: ಹೂಯ್ದಳ ಸರ್ಕಾರವು ತನ್ನ ಸಾಮಾಜ್ಯದಲ್ಲಿ ಸಾಮಾಜಿಕ-ಆರ್ಥಿಕ ರಚನೆಯ ಪ್ರಗತಿಗಾಗಿ 
ಬಲವಾದ ಬುನಾದಿಯನ್ನು ಹಾಕಿತು. ತನ್ನ ಆರ್ಥಿಕ ಸಂಪನ್ಮೂಲವನ್ನು ಬಲಗೊಳಿಸಲು ಕೃಷಿ ಉತ್ಪನ್ನಗಳ ಮೇಲೆ 
ತೆರಿಗೆಯನ್ನು ಜಾರಿಗೊಳಿಸಿತು. ಅಂತಹ ನಗದು ರೂಪದ ತೆರಿಗೆಗಳು ರಾಜ್ಯದ ಖಜಾನೆಗೆ ಪ್ರಮುಖವಾದ ಆದಾಯದ 
ಮೂಲವಾಗಿದ್ದವು. 


ಹೊಯಲಳ ರಾಜ್ಯಾಡಳಿತದಲ್ಲಿ ಹೊರಡಿಸಲ್ಲಟ್ರ್ಟ ಹಲವು ಶಾಸನಗಳು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ೧೨ ಮತ್ತು 
೧೪ನೆಯ ಶತಮಾನದ ಶಾಸನಗಳು "ಪನ್ನೆಯ' ಎಂಬ ವೀಳ್ಕಯದೆಲೆ ಮೇಲೆ ಸಂಗಹಿಸುತ್ತಿದ್ದ ತೆರಿಗೆಯ ಬಗ್ಗೆ ಬೆಳಕು 
ಚೆಲ್ಲುತ್ತವೆ. ಈ ತೆರಿಗೆಯು ಜಾರಿಯಲ್ಲಿದ್ದ ಪ್ರದೇಶಗಳೆಂದರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ, ಪಾಂಡವಪುರ ತಾಲ್ಲೂಕಿನ 
ಹಿರಿಕಳಲೆ, ಗೋವಿಂದನಹಳ್ಳಿ, ತೊಣ್ಣೂರು ಹಾಗೂ ಕೊಳ್ಳೇಗಾಲ ಮತ್ತು ಹುಣಸೂರು ತಾಲ್ಲೂಕಿನ ಕೆಲವೆಡೆ ಅಸ್ತಿತ್ವದಲ್ಲಿತ್ತು. 
ಒಂದನೇ ನರಸಿಂಹ, ಎರಡನೇ ಬಲ್ಲಾಳರ ಅವಧಿಯಲ್ಲಿ ಈ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು. ವೀಳ್ಯೆಯದೆಲೆ ಮೇಲೆ 
ತೆರಿಗೆ ಸಂಗ್ರಹಿಸುವ ಮುಖ್ಯ ಉದ್ದೇಶವೆಂದರೆ ಇದು ನೇರವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು 
ಹೊಂದಿತ್ತು. ಈ ವೀಳೆಯದೆಲೆ ಮೇಲೆ ಸಂಗಹವಾದ ತೆರಿಗೆಯನ್ನು ಧಾರ್ಮಿಕ ಸಂಸ್ಥೆಗಳಿಗೆ ದಾನವಾಗಿ ನೀಡಲಾಗುತ್ತಿತ್ತು.” 


ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟಿ ತಾಲ್ಲೂಕಿನ ಹಿರೀಕಳಲೆಯ ಶಾಸನವು ತುುಟಿತವಾಗಿದ್ದು, ಹಿರೀಕಳಲೆಯ ಸ್ವಯಂಭು 
(ಅಂಕಕಾರ?) ದೇವರ ನಂದಾದೀಪೋತ್ಸವಕ್ಕೆ ಪನ್ನೆಯ ತೆರಿಗೆಯಿಂದ ಬಂದ ಆದಾಯವನ್ನು ದಾನವನ್ನಾಗಿ ಬಿಟ್ಟ 
ವಿಚಾರವನ್ನು ಉಲ್ಲೇಖಿಸುತ್ತದೆ. ಅಲ್ಲದೇ ಹಿರಿಯಣ್ಣ ಮತ್ತು ಸೋಮಯ್ಯ ಎಂಬಿಬ್ಬರನ್ನೂ ಶಾಸನದಲ್ಲಿ ತಿಳಿಸಿದೆ." 

ಕೃಷ್ಣರಾಜಪೇಟಿ ತಾಲ್ಲೂಕಿನ ಕ್ರಿ.ಶ. ೧೨೩೬ರ ಗೋವಿಂದನ ಹಳ್ಳಿಯ ಶಾಸನವು ನಾಗರಿ ಲಕ್ಷಣಗಳಿಂದ ಕೂಡಿದ 
ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿದ್ದು, ಹೊಯ್ದಳ ಅರಸ ಸೋಮೇಶ್ವರನ ಆಳ್ಳಿಕೆಯ ಕಾಲದ್ದಾಗಿದೆ. ಸಳನಿಂದ 
ಪ್ರಾರಂಭಗೊಂಡ ರಾಜರ ವಂಶಾವಳಿಯನ್ನು ತಿಳಿಸುತ್ತದೆ. ದಣ್ಣಾಯಕ ಕೇತಣ್ಣನ ಮಕ್ಕಳಾದ ಬೋಗಯ್ಯ, ಮುರಾರಿ 
ಮಲ್ಲಯ್ಯ ಎಂಬ ಮಂತ್ರಿಗಳು, ದೊರೆ ಸೋಮೇಶ್ವರ ಕಬ್ದಾಹು ನಾಡಿನ ತೆಂಗಿನಘಟ್ಟ ಮತ್ತು ಅದಕ್ಕೆ ಹೊಂದಿಕೊಂಡ ೧೧ 
ಹಳ್ಳಿಗಳನ್ನು ದಾನ ನೀಡಿದ ಉಲ್ಲೇಖವಿದೆ. ಇವುಗಳನ್ನು ಅಗಹಾರವನ್ನಾಗಿ ಪರಿವರ್ತಿಸಿ ಅದಕ್ಕೆ ಪ್ರಸನ್ನ ಸೋಮನಾಥಪುರವೆಂದು 
ಮರುನಾಮಕರಣಗೊಳಿಸಿ ವಿವಿಧ ಗೋತ್ರದ ಮತ್ತು ಸೂತ್ರದ ಬ್ರಾಹ್ಮಣರಿಗೆ ೬೨ ವೃತ್ತಿಗಳನ್ನು ವಿವಿಧ ತೆರಿಗೆಗಳನ್ನು 
ದಾನಮಾಡಿ ಈ ತೆರಿಗೆಗಳನ್ನು ಹಣದ ರೂಪದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಸಲ್ಲಿಸಬೇಕು. ಈ ದಾನವನ್ನು ರಾಮನಾಥದೇವರ 
ಸಮ್ಮುಖದಲ್ಲಿ ಮಾಡಲಾಯಿತು. ಈ ಶಾಸನದಲ್ಲಿ ವಿವಿಧ ರೀತಿಯ ತೆರಿಗೆಗಳ ವಿವರಗಳಿದ್ದು, ಪಣಂ ಮೂರು ಹಾಗಂ 
ಮೂರು। ನಿಬಂಧ ಗದ್ಯಾಣವೊಂದು ಪಣವೆರಡು ಹಾಗ ಮೂರು | ಶ್ರೀಕರಣಂ ಪಣಂ ವೊಂಬತ್ತು ಹಾಗಂ ಮೂರು 
ಸುಂಕ ಗದ್ಮಾಣಂವೈದು ಪಣವೊಂದು | ಪನ್ನಾಯ ಪಣವೆಂಟು ಹಾಗವೆರಡು ಅಡಿಕೆ ಪಕ್ಕ... ಕ್ಕ ಗದ್ಯಾಣವೆಂಟು | 
ಪಣಗಟ್ಟರುವೊಂದು। ಎ೦ಬ ಉಲ್ಲೇಖವಿದೆ." 


ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕಿನ ತೊಣ್ಣೂರಿನ ಕ್ರಿಶ. ೧೧೭೪ರ ಶಾಸನವು ಹೊಯ್ದಳ ದೊರೆ ಇಮ್ಮಡಿ 
ಬಲ್ಲಾಳನ ಕಾಲದ್ದಾಗಿದ್ದು, ತ್ರುಟಿತವಾಗಿದೆ. ಈ ಶಾಸನದಲ್ಲಿ ದಾನಿಯಾದ ಪಸಾಯತನ ಉಲ್ಲೇಖವಿದೆ. ಇದು ಲಕ್ಷ್ಮೀನಾರಾಯಣ 
ದೇವರ ಸೇವೆಗಾಗಿ ಪನ್ನೆಯ ತೆರಿಗೆಯಿಂದ ಬಂದ ಆದಾಯವನ್ನು ನೀಡಿದನೆಂದು ತಿಳಿಸುವುದಲ್ಲದೇ ಕೊನೆಯಲ್ಲಿ 
ಭಾಳಚಂದ್ರದೇವನ ಉಲ್ಲೇಖವಿರುವುದರಿಂದ ಬಹುಶಃ ಈತ ಶಾಸನ ಕೆತ್ತಿದವನಿರಬಹುದು.”” ಇದೇ ತಾಲ್ಲೂಕಿನ ಇದೇ 
ಗಾಮದ ಕ್ರಿಶ. ೧೧೭೫ರ ಹೊಯ್ದಳ ಬಲ್ಲಾಳ ದೇವನ ಶಾಸನವು ಶೀ ಮನ್ನಹಾಪ್ರಧಾನ ಸರ್ವಾಧಿಕಾರಿ ಮಹಾಪಸಾಯತ 
ತಂತ್ರಾಧಿಪ್ಟಾಯ ಹೆಗಡೆ ಸುರಗಿಯ ನಾಗಯ್ಯ ಮರಣದಿಂದ ನಾಯಕ ಹೆಗಡೆಯು ಶ್ರೀಮದನಾದಿಯಗಹಾರಂ ತೊಂಡನೂರ 
ನಡುವಣಯಾದ ಪಡಿಯಲೆಯ ವೀಳೆಯಕ್ಕ ಬಿಲ್ಕುಂಬಳಿಯ ತೋಟದಲು ಎಲೆಯಗುಳಿ ಇನೂರು ಗುಳಿಯಂ ಕುಳಿಯ 
ಗಾಡವಗದೆ ಮೂವತು ಗುಳಿಯುಂ ಅನ್ನು ಇನ್ನೂರಲಂಬತ್ತು ಗುಳಿಯ ಪನ್ನೆಯವಂ ಸರ್ವಭಾಧಾ ಪರಿಹಾರವಾಗಿ 
ಧಾರಾಪೂರ್ವಕವಾಗಿ ಮಾಡಿಕೊಟ್ಟರು." 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೯೫ 


ಇದಲ್ಲದೇ ಕೊಳ್ಳೇಗಾಲ ತಾಲ್ಲೂಕಿನ ೧೪ನೇ ಶತಮಾನದ ಶಾಸನವು ಕೂಡ ಪನ್ನೆಯದ ಬಗ್ಗೆ ವಿವರ ನೀಡುತ್ತದೆ. 
ಇದೇ ತಾಲ್ಲೂಕಿನ ಮುಡಿಗೊಣ್ಣ ಗ್ರಾಮದ ಶಾಸನವು ದಕ್ಷಿಣಾಯ ಸಂಕ್ರಮಣದ ಶುಕ್ರವಾರ ಮುಡಿಗೊಂಡ ಚೋಳಪುರದ 
ಪ್ರಭುಸ್ಥಾಮಿಗಳು, ಕೆಲವು ಗಾವುಂಡರುಗಳು ನಖರಜಿನಾಲಯದ ಜೀರ್ಣೋದ್ದಾರಕ್ಕೆ. ದೇವರ ಪೂಜೆಗೆ ಆಹಾರ ದಾನಕ್ಕೆ 
ಹದಿನಾಡು ಹಳ್ಳಿಯ ಪೂರ್ವ ಮರ್ಯಾದೆಯ ಚತುಸ್ಲೀಮೆಯ ಭೂಮಿಯ ಸಿದ್ದಾಯ ಸುಂಕ ಪನ್ನಾಯ ಒಳಗೊಂಡ 
ತೆರಿಗೆಗಳನ್ನು ಸರ್ವಪರಿಹಾರವಾಗಿ, ಧಾರಾಪೂರ್ವಕವಾಗಿ ನೀಡಿದೆ. ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚು ವಿವರಗಳು 
ಲಭ್ಯವಿಲ್ಲ. ೧೩ ಹುಣಸೂರು ತಾಲ್ಲೂಕಿನ ಧರ್ಮಾಪುರದ ಕ್ರಿಶ. ೧೧೬೨ರ ಶಾಸನವು ಹೊಯ ದೊರೆ ಒಂದನೇ 
ನರಸಿಂಹನ ಕಾಲದ್ದಾಗಿದ್ದು, ಆರಿದವಾಳಿಕೆಯ ತೊಗರವಾಡಿಯಂ ಮಂನ್ನೆಯ ಬೂವನಹಳ್ಳಿ ಒಳಗಾದ ಹಳ್ಳಿಗಳು ಸಹಿತ 
ಧರ್ಮಾಪುರವೆಂಬ ಹೆಸರಂ ಮಾಡಿ ಅಲ್ಲಿಯ ಶ್ರೀ ಕೇಶವದೇವರ ರಂಗಭೋಗ ನಿವೇದ್ಯಸ್ಥಂಡ ಸ್ಪುಟಿತ ಜೀರ್ನ್ಕೋದ್ದಾರಕ್ಕಂ 
ಪಾತ್ರ, ಪಾವುಡಕ್ಕೆ ಸಲುವಂತಾಗಿ ಶ್ರೀಮನುಮಹಾಪ್ರಧಾನಂ ಭಂಡಾರಿ ಹುಳ್ಳಯ್ಯ ಪಸಾಯಿತ ಸುರಿಗೆಯ ನಾಗಯ್ಯ 
ಲಕುಮಯ್ಯಂಗಳ ಸಮಕ್ಷಮದಲ್ಲಿ ಅಲ್ಲಿಯ ಕೇಶವದೇವರಿಂಗೆ ಅಲ್ಲಿಗೆ ಮೂಲಿಗನಾಗಿ ಶ್ರೀಧರೆಯ ಕೈಯಲು 
ಧಾರಾಪೂರ್ವಕವಾಗಿ ಕೊಟ್ರ ದತ್ತಿ, ಶೀಮಹಾಪ್ರಧಾನ ದಂಡನಾಯಕ ಬಿಟ್ಟಿಯಣ್ಣರು ಬಿಟ್ರ ದತ್ತಿ ಎಂದರೆ ಧರ್ಮಾಪುರದ 
ಶ್ರೀ ಕೇಶವದೇವರಿಂಗೆ ಆವೂರ ಮನೆ ಚಿನ್ನವೊಳವಾರು ಹೊರವಾರು ಗಾಣದೆರೆ. {Ee ಅಗಸದೆರೆ, ತೊತ್ತುದೆರೆ, 
ಭಂಡಿದೆರೆ, ವೊಡದೆರೆ, ಮೇದದೆರೆ, pe ಉದುವಂಕದೆರೆ, ಐನ್ನೂರು ಕುಳಿಯ ಪನ್ನಾಯದೆರೆ, ನಾವಿದದೆರೆ ಇನ್ನಿತರ 
ತೆರಿಗೆಯನ್ನು ಧಾರಾಪೂರ್ವಕವಾಗಿ ಬಿಟ್ಟ ಉಲ್ಲೇಖವಿದೆ.” 


ಹೀಗೆ ವೀಳ್ಯವು ಪವಿತ್ರವೆಂದು ಭಾವಿಸಲಾಗಿದೆ. ಈ ವೀಳ್ಯದೆಲೆಯ ಬಗ್ಗೆ ಭಾರತೀಯರಿಗೆ ಗೌರವವಿದೆ. ತಾನ್‌ಬುಲ್‌ 
ತೋಟಕ್ಕೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಎಂದೂ ಪ್ರವೇಶಿಸುತ್ತಿರಲಿಲ್ಲ. ಇದಲ್ಲದೇ ಹೇಣ್ದು. ರಜಸ್ತಲೆಯಾದಾಗಲೂ 
ಇದನ್ನು " ಕಟುನಿಟಾಗಿ ಪಾಲಿಸುತ್ತಿದ್ದರು. ಡೆಮಿಂಗೊ ಪಯಾಸ್‌ ನು ವಿಜಯನಗರದ ದನಾ ಬಜಾರ್‌ ಕೂಡ 


ಒಂದಾಗಿತ್ತು ಎಂಬುದಾಗಿ ತಿಳಿಸಿದ್ದಾನೆ. ಹೀಗೆ ವೀಳ್ಯದ ಬಳಕೆಯು ಸ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಂಘಿಕವಾಗಿ 


ಜನರಲ್ಲಿ ಅಂದಿನಿಂದ ಇಂದಿನವರೆಗೂ ವೈವಿಧ್ನ ಮಯವಾಗಿ ಬೆಳೆದುಬಂದಿದೆ. 


IH FE 


ಅಥಿ ಅಪ್ಪಣಿಗಳು 


Pade J.S. (1958) Tambula Manjari, Orientant Institute, Boarda p. II. 

E.C. VII, Sa, 84-85, p. 107. 

ಇತಿಹಾಸ ದರ್ಶನ (೧೯೯೫), ಸಂಪುಟ ೧೦, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು, ಪು. ೨೫೬. 
ವಿವೇಕ ರೈ ಬಿ.ಎ. (ಸಂ) (೨೦೦೫), ಪ್ರವಾಸಿ ಕಂಡ ವಿಜಯನಗರ, ಹಂಪಿ, ಪು. ೧೯. 

ಅದೇ, ಪು. ೫೮. 

Sampath Kumaracharya V.S. (2006), Life in the Hoysala Age, Mysore, p. 140. 


Np (OC Ny aT 


Edward John Waring (1883), Remarks on the Uses of Some of the Bazaar Medicines and Common Medical Plants of 
India, London, pp. 27-28. 


೮; Veerathappa K. (Ed) (1987), Studies in Karnataka History and Culture Proceedings, Vol. I, KHC, Mysore, p. 78. 
೯”, E.C. VI, Kr, 75, Hiri-Kallale, p. 60-61. 

೧0. E.C. VI, Kr, 39, Govindanahalli, p. 23-27. 

0. E.C. VI, pp, 60, Tonnur, p. 138-139. 

೨9. E.C. VI, pp, 79, Tonnur, p. 151-152. 

೧2. E.C. IV, Ko, 118, Muddigonna, p. 140. 

9. E.C. IV, Hn, 24, Dharmapura, p. 496-497. 


೧೯೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಆಆ 


ಹಕಳಆಪ ಪಲಿಪರದಲ್ಲ ದೊರೆತ ಜಂಕ ಬೇಟೆ 
ವೀರಗಲ್ಲುಗಳ ವಿಶ್ಲೇಷಣೆ 


ಕೆ.ಎನ್‌. ಸುಪ್ರೀತ¥* 


ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಪರಿಸರವು ಮಲೆನಾಡಾಗಿದ್ದು, ಹಚ್ಚ ಹಸಿರಿನಿಂದ ಕೂಡಿದೆ. ಇದೇ ಪರಿಸರವು 
ಹೇಮಾವತಿ, ನೇತ್ರವತಿ, ತುಂಗಾ ಮತ್ತು ಭದ್ರಾ ನದಿಗಳ ಉಗಮಸ್ಥಾನವಾಗಿದೆ. ಇದರಲ್ಲಿ ಭದ್ರಾ ನದಿಯು ಕಳಸ ಪೇಟೆ 
ಮೂಲಕ ಹಾದುಹೋಗುತ್ತದೆ. ಇಲ್ಲಿನ ದಟ್ಟವಾದ ಅರಣ್ಯ ಹಾಗೂ ಇತ್ತೀಚೆಗೆ ಕಾಫಿತೋಟಗಳಲ್ಲಿ ಅದೆಷ್ಟೋ ಆದಿ 
ಮಾನವನ ಕುರುಹುಗಳು "ದೊರೆಯುತ್ತವೆ. ಅದರಲ್ಲಿ ಬೃಹತ್‌ ಶಿಲಾಯುಗ ಸಂಸ್ಥ ತಿಯ ಸಮಾಧಿಗಳು, ಕಲುಳಿಗಳು, 


ಸ್ಮಾರಕಗಳು, ಶಾಸನಗಳು ಸೇರಿವೆ. 


ಜಿಂಕೆ ಬೇಟಿ ವೀರಗಲ್ಲಿನ ಕುರಿತು ಕರ್ನಾಟಕದಲ್ಲಿ ಅಧ್ಯಯನವಾಗಿರುವುದು ವಿರಳ ಅದರಲ್ಲಿ ಪ್ರಮುಖವಾಗಿ ಡಿ. ವಿ. 
ಪರಮಶಿವಮೂರ್ತಿ ಅವರ ಶೋಧ ಮೊದಲನೆಯದೆನ್ನಬಹುದು. ಅವರು "ಜಿಂಕೆ ಬೇಟಿಯ ಕುರಿತು ಬನಶಂಕರಿಯಲ್ಲಿ 
ದೊರೆತಿರುವ ವೀರಗಲ್ಲಿನ ಎರಡನೆಯ ಹಂತದಲ್ಲಿದ್ದು, ಈ ಶಿಲ್ಲದಲ್ಲಿ ಬೇಟಿಯಾಡುತ್ತಿರುವ ವ್ಯಕ್ತಿ ಬಾಣ ತಗುಲಿ ಸತ್ತಿದ್ದಾನೆ. 
ಕಡವೆಯನ್ನು ಹೊಡೆವದವರಾರು? ಎಂಬ ವಿಷಯದಲ್ಲಿ ಕಲಹವಾಗಿ ಸತ್ತಿರಬಹುದು' ಎಂದು ಊಹಿಸಿದ್ದಾರೆ. ಇವರ 
ನಂತರದಲ್ಲಿ ಕಳಸ ಸಮೀಪದ ಮರಸಣಿಗೆಯ ಕಾಮನಕೊಡಿಗೆ ಕಾಫಿತೋಟದಲ್ಲಿ ವಿಶಿಷ್ಠವಾದ ವೀರಗಲ್ಲೊಂದನ್ನು ಎ. 
ಆರ್‌. ಗುರು ಅವರು ಇತಿಹಾಸ ದರ್ಶನ ಸಂಪುಟ ೧೬ರಲ್ಲಿ ಮರಸಣಿಗೆಯ ಅಪರೂಪದ ಬೇಟೆ ವೀರಗಲ್ಲು ಎಂಬ 
ಶೀರ್ಷಿಕೆಯೊಂದಿಗೆ ಲೇಖನ ಪ್ರಕಟಿಸಿದ್ದಾರೆ. ಈ ವೀರಗಲ್ಲಿನಲ್ಲಿ ಮೊದಲನೆ ಹಂತವೇ ಜಿಂಕೆ ಮತ್ತು ಹಂದಿಯನ್ನು ಇಬ್ದರು 
ಪುರುಷರು ಬಿಲ್ಲುಗಳನ್ನು ಹಿಡಿದು ಬೇಟೆಯಾಡುವ ದೃಶ್ಯವನ್ನು ಚಿತ್ರಿಸಿದ್ದಾರೆ. ಇವರೊಡನೆ ನಾಯಿಗಳು ಬೇಟೆಯಲ್ಲಿ 
ಸಹಾಯ ಮಾಡುವಂತೆ ತೊರುತ್ತದೆ. ಇವುಗಳ ಬೇಟೆ ಮಾಡುವ ಸಂದರ್ಭದಲ್ಲಿ ಮಡಿದಿರಬಹುದು ಎಂಬುದು ಅವರ 
ಅಭಿಪ್ರಾಯವಾಗಿದೆ. ಈ ಎರಡು ಜಿಂಕೆ ಬೇಟೆ ವೀರಗಲ್ಲುಗಳು ಮೊದಲು ಅಧ್ಯಯನಕ್ಕೆ ಒಳಪಟ್ಟಿದ್ದು, ಪ್ರಸ್ತುತ ಲೇಖನಕ್ಕೆ 
ಸಂಬಂಧಿಸಿದಂತೆ ಈ ಹಿಂದೆ ಮರಸಣಿಗೆಯಲ್ಲಿ ದೊರೆತ ವೀರಗಲ್ಲಿಗಿಂತ ಸುಮಾರು ೧೫ ಕಿ.ಮೀ. ದೂರದಲ್ಲಿರುವ 
ಹೆಮ್ಮಕ್ಚಿಯಲ್ಲಿದೆ. ೫ ಅಡಿ ಉದ್ದ ಮತ್ತು ೨.೬ ಅಡಿ ಅಗಲವಿದ್ದು, ನಾಲ್ಕು ಹಂತಗಳನ್ನು ಒಳಗೊಂಡಿದೆ. ಕೆಳಗಿನ ಹಂತದಲ್ಲಿ 
ಬಿಲ್ಲು 'ಬಾಣವನ್ನು ಹಿಡಿದುಕೊಂಡು ನೀರನು ತನ್ನ ಬೇಟಿ ನಾಯಿಗಳೊಂದಿಗೆ ಜಿಂಕೆಯನ್ನು ಬೇಟೆಯಾಡುವ ದೃಶ್ಯವಿದೆ. 
ನಾಯಿಯೊಂದಿಗೆ 'ಜೇಟಿಯಾಡುವುದನ್ನು 'ಶ್ರಗಣಣಿಕಾ' ಸ ಎಂದು ಕರೆಯುತ್ತಾರೆ. ಇಲ್ಲಿ ಜೀಟಿಯಾಡಲಿರುವ ಪಾಣಿಯನ್ನು 
ಗುರುತಿಸಿದ ಬೇಟೆಗಾರ ಅವುಗಳ ಕ ನಾಯಿಗಳನ್ನು ಬಿಟ್ರು ಹೋರಾಡುವಂತೆ ಮಾಡುವುದು, ತಾನು ದೂರದಲಿ 
ನಿಂತಿದ್ದು, ತನ್ನ ನಾಯಿಗಳಿಗೆ ಏಟು ಬೀಳದಂತೆ, ಪ್ರಾಣಿಯನ್ನೇ ಗುರಿಯಿಟ್ಟು ಶಸ್ತಪ್ರಯೋಗ ಮಾಡುವುದು. ನಂತರದ 
ಹಂತದಲ್ಲಿ ಮಕ ವೀರನನ್ನು ಅಪ್ಪರೆಯರು ಸರ್ಗಕ್ಕೆ ಕರೆದೊಯನ್ಸಿವ ಚಿತ್ರಣವಿದೆ. ಬೇಟೆಯಾಡುವಾಗ 
ಯಾವುದೋ ಒಂದು ಅವಘಡದಿಂದ ees ಮರಣಹೊಂದಿರುವುದು. ವತದದ ಹಂತದಲ್ಲಿ ವೀರನ ಸತಿಯರು 
ಕೈಮುಗಿದು ಕುಳಿತಿರುವ ದೃಶ್ಯವಿದೆ. ಮೇಲಿನ ಹಂತದಲ್ಲಿ ಸೂರ್ಯ, ಚಂದ್ರ, ಶಿವಲಿಂಗ, ನಂದಿ, ಹಸು ಮತ್ತು ಕರುವಿನ 
ಕೆತ್ತನೆಯಿದ್ದು, ವೀರನು ಸ್ಪರ್ಗಸ್ನನಾದ ಎಂಬ ಚಿತ್ರಣವನ್ನು ತೋರಿಸುತ್ತದೆ. 
| ಮತ್ತೊಂದು ಅಪರೂಪದ ವೀರಗಲ್ಲು ಸಂಸೆ ಸಮೀಪದ ನಲ್ಲಿಬೀಡು ಸ್ಥಳದ ಕೆಳಮನೆ ಪುಟ್ಟಯ್ಯ ಅವರ ಜಮೀನಿನಲ್ಲಿದೆ. 
ಇದು. ೭ ಆಡಿ ಉದ್ದ ಮತ್ತು ೪ ಅಡಿ ಅಗಲವನ್ನು ಹೊಂದಿದ್ದು, ಗ್ರಾನೈಟ್‌ ಶಿಲೆಯಲ್ಲಿ ಕತಲಾಗಿದೆ. ಸ್ಮಾರಕ ಶಿಲದ 
ಮೊದಲನೆಯ ಹಂತದಲ್ಲಿ ಬಿಲ್ಲು-ಬಾಣ ಹಿಡಿದ ಇಬರು ವೀರರಿದ್ದು, ಅದರಲ್ಲಿ ಒಬ್ಬ ತನ್ನ ಮೇಲೆ ಎಗರುತ್ತಿದ್ದ ವ್ಯಾಘವನ್ನು 


* ಇತಿಹಾಪ ಮತ್ತು ಪುರಾತತ್ವ ಪಂಶೋಧನಾರ್ಥಿ, ಹಆಸ, ಚಿಕ್ತಮದಳೂರು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೧೯೭ 


ಹೆಮ್ಮಕ್ಕಿಯಲ್ಲಿರುವ ಜಿಂಕೆ ಬೇಟೆ ವೀರಗಲ್ಲು, ನೆಲ್ಲಿಬೀಡಿನಲ್ಲಿರುವ ಜಿಂಕೆ ಬೇಟೆ ವೀರಗಲ್ಲು, ಜಿಂಕೆ ಬೇಟೆ ಚಿತ್ರಣವಿರುವ ಮೊದಲ ಮತ್ತು ಎರಡನೇ 
ಹಂತ. 


ವೀರಗಲ್ಲನಲ್ಲಿರುವ ಸಮುದ್ರಮಂಥನ ದೃಶ್ಯ. 


ಎದುರಿಸುತ್ತಿದ್ದರೆ, ಇನ್ನೊಂದೆಡೆ ಇನ್ನೊಬ್ಬ ವೀರ ಜಿಂಕೆಯನ್ನು ಬೆನ್ನಟ್ಟುತ್ತಿದ್ದಾನೆ. ಇವರೊಡನೆ ಇರುವ ಐದು ಬೇಟೆ 
ನಾಯಿಗಳು ದಾಳಿಗೆ ಸಹಕರಿಸುತ್ತಿವೆ. ಮೊದಲ ಹಂತವನ್ನು ಗಮನಿಸಿದಾಗ ಬೇಟೆಯಾಡಲು ಹೋದಂತ ಸಂದರ್ಭದಲ್ಲಿ 
ವೀರರ ಮೇಲೆ ವ್ಯಾಪ್ರ ದಾಳಿ ಮಾಡಿರುವುದನ್ನು ಚಿತ್ರಿಸುವ ಪ್ರಯತ್ನ ಕಾಣುತ್ತದೆ. ಎರಡನೆಯ ಹಂತದಲ್ಲಿ ನಾಲ್ಕು ಜನ 
ವೀರರು ತಮ್ಮ ಎರಡು ನಾಯಿಗಳೂಂದಿಗೆ, ಬಿಲ್ಲು-ಬಾಣ, ಬಾಕುಗಳನ್ನು ಹಿಡಿದುಕೊಂಡು ಜಿಂಕೆ ಬೇಟೆಯಾಡುವ 
ದೃಶ್ಯವನ್ನು ಕೆತ್ತಲಾಗಿದೆ. ಎರಡನೆ ಹಂತದಲ್ಲೂ ಜಿಂಕೆ ಬೇಟಿ ದೃಶ್ಯ ಚಿತ್ರಿಸಿರುವುದು ವೀರಗಲ್ಲಿನಲ್ಲಿ ವೀರರು ಪ್ರಮುಖವಾಗಿ 
ಜಿಂಕೆ ಬೇಟೆಗೆ ಹೋಗಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಮೂರನೆಯ ಹಂತದಲ್ಲಿ ಸಮುದ್ರ ಮಂಥನದ ಚಿತ್ರಣವನ್ನು 
ತೋರಿಸಲಾಗಿದೆ. ಈ ದೃಶ್ಯವನ್ನು ಗಮನಿಸಿದಾಗ, ಒಂದು ಅಭಿಪ್ರಾಯದಂತೆ ಶತ್ರು ಪಡೆಯನ್ನು ದಾನವರಂತೆ ಹಾಗೂ 
ವೀರನ ಸೇನೆಯನ್ನು ದೇವರಂತೆ ತೋರಿಸಿರಬಹುದು. ಇನ್ನೊಂದು ಅಭಿಪ್ರಾಯದ ಪ್ರಕಾರ ದಾನವರಿಗೂ ದೇವರಿಗೂ 
ಅಮೃತಕ್ಕೋಸ್ಕರ ಯುದ್ದವಾದ ಹಾಗೇ ಶತ್ರು ಪಡೆಗೂ ವೀರರಿಗೂ ಭೂಮಿಯ ವಿಚಾರದಲ್ಲಿ ಯುದ್ದವಾಗಿರಬಹುದು. 
ಸಮುದ್ರ ಮಂಥನದ ಚಿತ್ರಣವನ್ನು ಈ ರೀತಿ ಸ್ಮಾರಕ ಶಿಲ್ಲದಲ್ಲಿ ತೋರಿಸಿರುವುದು ವಿಶೇಷವೆನಿಸಿದೆ. ನಾಲ್ಪನೆಯ ಹಂತದಲ್ಲಿ 
ಅಶ್ವದಳದ ಮೂಲಕ ವೀರನನ್ನು ಪಲ್ಲಕ್ಕಿಯಲ್ಲಿ ಯುದ್ದ ಭೂಮಿಗೆ ಕರೆದೊಯ್ಯುವಂತೆ ಚಿತ್ರಣವಿದೆ. ಬದನೆ ಹಂತದಲ್ಲಿ 
ಮಡಿದ ವೀರರ ಬಲ ಭಾಗದಲ್ಲಿ ಧ್ಯಾನಾಸಕ್ಷರಾಗಿರುವ ಯತಿಯನ್ನು ತೋರಿಸಲಾಗಿದೆ. ಕೊನೆಯ ಹಂತದಲ್ಲಿ ಸೂರ್ಯ- 
ಚಂದ್ರ, ಶಿವಲಿಂಗ, ಶಿವನನ್ನು ಪೂಜಿಸುತ್ತಿರುವ ಯತಿ, ವೀರ, ನಂದಿ ಮತ್ತು ಹಸು-ಕರುವಿನ ಚಿತ್ರಣವಿದೆ. 


ಕರ್ನಾಟಕದಲ್ಲಿ ಇದುವರೆಗೂ ದೊರೆತಿರುವ ನಾಲ್ಕು ಜಿಂಕೆ ಬೇಟೆ ವೀರಗಲ್ಲುಗಳನ್ನು ಗಮನಿಸಿದರೆ, ಬನಶಂಕರಿಯ 
ವೀರಗಲ್ಲನ್ನು ಹೊರತುಪಡಿಸಿ ಇನ್ನುಳಿದ ಮೂರು ವೀರಗಲ್ಲುಗಳು ಕಳಸ ಸುತ್ತಮುತ್ತಲಿನಲ್ಲಿ ಕಂಡುಬಂದಿರುವುದು 
ವಿಶೇಷ. ಮಲೆನಾಡು ಶಿಖಾರಿ ಅಥವಾ ಬೇಟಿಗೆ ಅನಾದಿ ಕಾಲದಿಂದಲೂ ಪಸಿದ್ದಿಯಾಗಿದೆ. ಬೇಟೆಯಾಡುವುದು ಇವರಿಗೆ 
ಕೇವಲ ಆಹಾರಕ್ಕಾಗಿ ಅಲ್ಲದೇ, ಬೆಳೆನಾಶ ತಪ್ಪಿಸಲು, ವಿನೋದಾವಳಿಯಾಗಿಯು ಸಹ ಆಗಿತ್ತು. ಇಂದಿಗೂ ಮಲೆನಾಡಲ್ಲಿ 


೧೯೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಬಂದೂಕು ಇಟ್ಟುಕೊಳ್ಳಲು ಪರವಾನಿಗೆ ಇದೆ ಆದರೆ ಕೇವಲ ಇದು ಪ್ರಾಣಿಗಳನ್ನು ಹೆದರಿಸಿ ಬೆಳೆನಾಶವನ್ನು ತಪ್ರಿಸಲು 
ಮತ್ತು ಪ್ರಾಣಿಗಳಿಂದ ತಮ್ಮ ರಕ್ಷಣೆಗೆ ಮಾತ್ರ. ಹಿರಿಯರು ಹೇಳುವ ಕತೆಯಲ್ಲಿ, ಬೇಟೆಯಾಡಲು ಹೋದಾಗ ಅನೇಕ 
ಕಾರಣಗಳಿಂದ ಸತ್ತವರುಂಟು. ಹೀಗೆ ಜಿಂಕೆ ಬೇಟೆಯಾಡಲು ಹೋದ ಸಂದರ್ಭದಲ್ಲಿ ಬೇರೆ ಪ್ರಾಣಿಗಳ ದಾಳಿಯಿಂದ 
ಅಥವಾ ಜಿಂಕೆಯ ಕೋಡು ಹರಿತವಾಗಿರುತ್ತದೆ, ಅಕಸ್ಮಾತಾಗಿ ಚುಚ್ಚಿ ಸತ್ತಿರುವ ಸಾಧ್ಯತೆಗಳು ಇರಬಹುದು. 

ಜಿಂಕೆ ಬೇಟೆ ಕುರಿತು ಸ್ಥಳೀಯ ಕತೆಯೊಂದಿದೆ, ಜಿಂಕೆ ಬೇಟೆಯಾಡಲು ಬೇಟೆಗಾರರು ತಂತ್ರವನ್ನು ಹೂಡಿ 
ಬಲ್ಲಾಳರಾಯನ ದುರ್ಗದ ರಾಣಿಯರಿಗೆ ಓಡಿಸಿಕೊಂಡು ಹೋಗಿ ಅವುಗಳು ಪ್ರಪಾತಕ್ಕೆ ಸ್ಪತಃ ತಾವೇ ಹಾರುವಂತೆ 
ಮಾಡಿ, ಪ್ರಪಾತದಲ್ಲಿ ಕೆಲವು ಬೇಟೆಗಾರರು ಕಾಯ್ದುಕುಳಿತುಕೊಂಡು ಬೇಟಿಯನ್ನು ತೆಗೆದುಕೊಂಡು ಬರುತ್ತಿದ್ದರು ಎನ್ನುವುದನ್ನು 
ಗಮನಿಸಿದರೆ, ಜಿಂಕೆ ಬೇಟಿ ಎಂಬುದು ಮಲೆನಾಡು ಭಾಗವಾದ ಕಳಸ ಸುತ್ತಮುತ್ತಲಿನಲ್ಲಿ ವಿಶೇಷವಾಗಿತ್ತು ಎಂಬುದು 
ತಿಳಿಯುತ್ತದೆ. ಆ ಕಾಲಘಟ್ಟದಲ್ಲಿ ಜಿಂಕೆಗಳಿಗೆ ಪರಿಸರವೂ ಅನುಕೂಲವಾಗಿತ್ತು ಎನ್ನಬಹುದು. 


[ಕ್ಷೇತಕಾರ್ಯ ಸಂದರ್ಭದಲ್ಲಿ ಸಹಕರಿಸಿದ ಸಹೋದರ ಸುಮಂತ್‌ ಕೆ.ಎನ್‌. ಪರಮೇಶ್ವರ್‌ ಹೆಬ್ಬಾರ್‌, ಪ್ರೀತಮ್‌ ಹೆಬ್ಬಾರ್‌, ತೇಜು ನಲ್ಲಿಬೀಡು, 
ಕೆಳಮನೆ 'ಪುಟ್ಟಯ್ಯ ಅವರಿಗೆ ಮತ್ತು ವೀರಗಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ ಡಾ. ತೇಷಶಾಸಿ" ಆರ್‌. ಜಿ. ಕ್ಷೆ ದೇವರಾಜ ಸ ಸ್ವಾಮಿ, ದೇವರಕೊಂಡಾರೆಡ್ಡಿ 
ಡಾ. ಡಿ.ವಿ. IE ಡಾ. ಸ್ಲಿತಾ ರೆಡ್ಡಿ, ಶುತೇಶ್‌ ಆಚಾರ್ಯ ಮೂಡುಬೆಳ್ಳೆ ದಿದರಿಗೆ ಧನ್ಯವಾದಗಳು.] 


ಆಕರ ದ್ರಂಥಗಳು 
೧.  ಶೇಷಶಾಸ್ತಿ ಆರ್‌., ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೨೦೦೪. 
೨. ಬಿ.ಆರ್‌. ಭಾರತೀ, ಎ.ಆರ್‌. ಗುರು, ಮರಸಣಿಗೆಯ ಅಪರೂಪದ ಬೇಟೆ ವೀರಗಲ್ಲು, ಇತಿಹಾಸ ದರ್ಶನ, ಸಂಪುಟ ೧೬, ೨೦೦೧. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೧೯೯ 


=P. « 
ಹಆಪ ಪನೀಮೆಯ ಮಹಾಪಹಿ ಕಲ್ಲುಗಳು 


ಹೆಚ್‌.ಆರ್‌. ಪಾಂಡುರಂಗ%* 


ಭದ್ರಾನದಿ ತೀರದಲ್ಲಿನ ಪಶ್ಚಿಮಘಟ್ಟದ ತಪ್ಪಲಲ್ಲಿರುವ ಮಲೆನಾಡು ಕಳಸ ಸೀಮೆಯು ಕಳಸ ಸಾಂತರರ ಆಡಳಿತದಲ್ಲಿ ' 
ಕ್ರಿಶ. ೧೧೫೪-೧೨೭೯ರವರೆಗೆ ಕಳಸ ಕಂಪಣವಾಗಿ, ವಿಜಯನಗರ ಸಾಮ್ರಾಜ್ಯದ ಮಂಡಲೇಶ್ವರರಾದ ಭೈರವರಸರ 
ಆಡಳಿತದಲ್ಲಿ ಕ್ರಿಶ. ೧೪೧೯-೧೬೦೯ರವರೆಗೆ ಕಳಸ-ಕಾರ್ಕಳ ರಾಜ್ಯದ ಕಳಸ ಏಳು ಮಲೆನಾಡು, ಸಾವಿರ ಗ್ರಾಮದ 
ಕೇಂದ್ರ ಸ್ಥಾನವಾಗಿ, ಭೈರವರಸರ ಬೇಸಿಗೆ ರಾಜಧಾನಿಯಾಗಿಯೂ ನಂತರ ಕೆಳದಿ ನಾಯಕರ ಆಡಳಿತದಲ್ಲಿ "ಕಳಸ ಸೀಮೆ' 
ಯಾಗಿಯೂ, ಮೈಸೂರು ಒಡೆಯರ ಆಳ್ಗಿಕೆಯಲ್ಲಿ "ಕಳಸ ಮಾಗಣೆ' ಯಾಗಿಯೂ ಕರೆಯಲ್ಲಡುತ್ತಿದ್ದ ಇಂದಿನ ಚಿಕ್ಕಮಗಳೂರು 
ಜಿಲ್ಲೆ, ಮೂಡಿಗೆರೆ ತಾಲ್ಲೂಕಿನ ಕಳಸ ಹೋಬಳಿ, ಬಾಳೂರು ಹೋಬಳಿ ವ್ಯಾಪ್ತಿಯ ಅಂದಿನ ಜಸ ಗಾ ಪ್ರದೇಶವು 
ನಿತ್ಯ ಹರಿದ್ದರ್ಣ ಕಾಡುಗಳಿಂದ ಕೂಡಿದ 7 ಸಮೃದ್ಧ ಪ್ರದೇಶವಾಗಿದ್ದು, ಅಷ್ಟೇ re ಿದ್ದವಾದ ಇತಿಹಾಸವನ್ನೂ ಹೊಂದಿದೆ. 
ದೇವಸ್ಥಾನ, ಬಸದಿ, ಶಾಸನ, ವೀರಗಲ್ಲು, ನಿಸಿದಿಗಲ್ಲು, ಮಹಾಸತಿ ಕಲ್ಲುಗಳು ಮುಂತಾದ ಗತ ಇತಿಹಾಸ ರ ಮೂಕ 
ಸಾಕ್ಷಿಗಳಾದ ಸ್ಮಾರಕಗಳು ಕಳಸ ಸೀಮೆಯ ಇತಿಹಾಸದ ನನ್ನ ಅನ್ನೇಷಣೆಯಲ್ಲಿ ದೊರಕಿದ್ದು ತಾಯಿನಾಡಿಗಾಗಿ ಯುದ್ದದಲ್ಲಿ 
ಹೋರಾಡಿ ಮಡಿದ ವೀರನ ಸತಿ, ಅವನ ವಿಯೋಗ ತಾಳಲಾಗದೆ ಪತಿಯ ಪಾರ್ಥಿವ ಶರೀರದೊಂದಿಗೆ ಸ್ವಇಚ್ಛೆಯಿಂದ 
ಚಿತೆಯೇರಿ ಅಗ್ನಿಗೆ ಆಹುತಿಯಾಗಿ ನರಲೋಕದಿಂದ ಸುರಲೋಕಕ್ಕೆ ತೆರಳಿ "ಮಹಾಸತಿ'ಯಾದ ಕಳಸ ಸೀಮೆಯ 
ಪುಣ್ಕವತಿ ಮಾತೆಯರ ಪೀತಿ-ತ್ಯಾಗದ ಸ್ಮಾರಕಗಳಾದ ಒಕ್ಕೆ ಮಹಾಸತಿಯ ಏಳು ಸ್ನಾರಕಗಳು ಹೊರನಾಡು-ಮಾವಿನಕೆರೆ- 
ತಲಗೋಡು-ಮರಸಣಿಗೆ-ಕೆಳಗೂರು-ಇಡಕಿಕಿ-ಎಡೂರು ಗ್ರಾಮಗಳಲ್ಲಿ ನನ್ನ ಶೋಧ ಕಾರ್ಯದಲ್ಲಿ ದೊರೆತಿದ್ದು ಅವುಗಳ 
ಬಗ್ಗೆ ಇಲ್ಲಿ ಸಚಿತ್ರವಾಗಿ ವಿಶ್ಲೇಷಿಸಲಾಗಿದೆ. 
೧) ಒಕ್ಕೈೆ ಮಹಾಸತಿಕಲ್ಲು-ಬಸರೀಮಕ್ಕಿ, ಹೊರನಾಡು 

ಕಳಸ ಏಳು ಮಲೆನಾಡಿನ ಭದ್ರಾನದಿ ಎಡದಂಡೆಯ 
ಮೇಲಿರುವ ಶಾಸನೋಕ್ತ ಹೊರನಾಡು (ಶ್ರೀ ಕೃಷ್ಣದೇವ 
ರಾಯನ ಪಥಮ ಕನ್ನಡ ಶಾಸನೋಕ್ತ "ಹೋರಿನಾಡು' 
ಕ್ರೈಶ. ೨೦-೦೪-೧೫೦೯) ಬಸರೀಮಕ್ಕಿ ದೇವರಾಜಯ್ಯ 
ನೇಮಯ್ಯ ಅವರ ಪಾಳು ಬಿದ್ದ ಗದ್ದೆಯಲ್ಲಿ ದೊರೆತಿರುವ 
ಈ ಸ್ನಾರಕವು ಗಾನೈಟ್‌ ಕಲ್ಲಿನ ರಚನೆ-೪.೦೦ ಅಡಿ ಎತ್ತರ, 
೨.೦೦ ಅಗಲ ಅಳತೆಯದಾಗಿದ್ದು ಪೂರ್ವಾಭಿಮುಖವಾಗಿ 
ನಿಂತಿದೆ. ಈ ಕಲ್ಲಿನ ಮಧ್ವಭಾಗದಲ್ಲಿ ದಂಪತಿಗಳು ಕೈಮುಗಿದು 
ಪದ್ಗಾಸನದಲ್ಲಿ ಕುಳಿತ ಚಿತ್ರಣವಿದೆ. ಅವರ ond ಅದೇ ಸ | _ 
ಶಿಲಾ ಫಲಕದಲ್ಲಿ ಸ್ತೀಯೊಬ್ಬಳ ಆಶೀರ್ವಾದ ಭಂಗಿಯ ತಿರೆದ ಹಸ್ತದ ಬಲದೋಳಿನ ಚಿತ್ರಣವಿದೆ. ಸ್ಮಾರಕದ pe 
ಭಾಗದಲ್ಲಿ ಸೂಯ - ಚಂದರ ರೇಖಾ ಚಿತ್ರವಿದೆ. ಹದಿನಾರು ಹದಿನೇಳನೇ ಶತಮಾನದಾಗಿದೆ. 


3 ಒಕ್ಕೈ ಮಹಾಸತಿ ಕಲ್ಲು ಸ್ಥಳೀಯ ಭತ್ತ ಬೆಳೆಯುವ ರೈತರ ಸುಗ್ಗಿ ದೇವತೆ" ಯಾಗಿಯೂ ಆರಾಧಿಸಲ್ಲಡುತ್ತಿದೆ. 
ಭತ್ತದ ಸುಗ್ಗಿ ಸಮಯದಲ್ಲಿ ಗಾಳಿ ಕಡಿಮೆಯಾಗಿ ಭತ್ತ ತೂರಲು ತೊಂದರೆಯಾದಾಗ ರೈತ ಕುಟುಂಬದ ಯಜಮಾನ 
ಶುಚಿರ್ಭೂತನಾಗಿ ಮರುದಿನ ಬೆಳಗಿನ ಜಾವ ಬಸರೀಮಕ್ಕಿಯ ಈ ಒಕ್ಕೈ ಮಹಾಸ ತಿಕಲ್ಲೆನ ಬಳಿಹೋಗಿ ಭತ್ತದ ಸುಗ್ಗಿ 
ಕಾರ್ಯಕ್ಕೆ ಗಾಳಿಯ ಕೂರತೆಯಾಗದಂತೆ ಆಶೀರ್ವದಿಸಲು ಭಕ್ತಿಯಿಂದ ಪ ನವರ 


* ಕೃಷಿ ಅಧಿಕಾಲಿ, ರೈತ ಸಂಪರ್ಕ ಕೇಂದ್ರ, ಕಳಸ, ಮೂಣಿದೆರೆ ತಾಲ್ಲೂಕು. 


೨೦೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨) ಎ ಮಹಾಸತಿಕಲ್ಲು- ಕಂಚಿನಕೆರೆ, ಕಳಸ 


ಪ್ರಾಚೀನ ಕಳಸ ಸಾಂತರರ ರಾಜಧಾನಿ ಕಳಸ ನಗರದ ಉತ್ತರ ದಿಕ್ಕಿನಲ್ಲಿ 
ಪಕ್ಕದಲ್ಲಿರುವ ಶ್ರೀ ಗೋಪಾಲಗೌಡ ನಾಗಪ್ಪಗೌಡ, ಕಂಚಿನಕೆರೆ ಇವರ ಕಾ 
ಮಹಾಸತಿಕಲ್ಲು ೩೯” ಅಡಿ ಎತ್ತರ ಹಾಗೂ ೧.೯ ಅಡಿ ಅಗಲವಿದ್ದು ಪೂರ್ಪಾಭಿ 
ಮೂರು ಫಲಕ ಹೊಂದಿದೆ. 


ಕಳಗಿನ ಫಲಕದಲ್ಲಿ ಹೂವಿನ ಚಿತ್ರಣವಿದೆ, ಮಧ್ಯದ ಫಲಕದಲ್ಲಿ ಶಿಲದ ಎಡಗಡೆಯಿಂದ ಬಲಗಡೆಗೆ ಚಾಚಿದಂತೆ 
ಸ್ತೀಯೊಬ್ಬಳೆ ಬಲತೋಳಿನ ಚಿತ್ರಣವಿದೆ. ಆ ತೋಳಿನಲ್ಲಿ ಪೀಠಗಳ ಮೇಲೆ ಪದ್ಗಾಸನದಲ್ಲಿ ಧ್ಯಾನ ಭಂಗಿಯಲ್ಲಿ ಕೈ 
ಮುಗಿದು "ಕುಳಿತ ದಂಪತಿಗಳ ಚಿತಣವಿದೆ. ಚಾಚಿದ ಬಲತೋಳಿನಲ್ಲಿ ಆಶೀರ್ವಾದ ರೂಪ ದಲ್ಲಿ ಸತ ಹಸ್ತದ ಚಿತಣವಿದೆ: 
ಅದರ ಮೇಲಿನ ಅಗ್ರ ಫಲಕದಲ್ಲಿ ಸೂರ್ಯ-ಚಂದರ ಚಿತ್ರಣವಿದೆ. ೧೫-೧೬ನೇ ಶತಮಾನದ್ದಾಗಿದೆ. 


೩) ಒಕ್ಕೆ ಮಹಾಸತಿಕಲ್ಲು-ಗೊರಸುಕೊಡಿಗೆ, ತಲಗೋಡು 


ಐತಿಹಾಸಿಕ ಕಳಸ ಕಾರ್ಕಳ ರಾಜ್ಯದ ಶಾಸನೋಕ್ತ ತನೂಡಿ ನಾಡಿಗೆ ಸೇರಿದ್ದ ತಲಗೋಡು ಗ್ರಾಮದ ಕಳಸ- 
ಬಸರೀಕಟ್ಟೆ ರಸ್ತೆಯ ಎಡಭಾಗದಲ್ಲಿರುವ ಶ್ರೀ ಕೃಷ್ಣಮೂರ್ತಿ ಗೊರಸುಕೊಡಿಗೆ ಅವರ ಕಾಫಿ ಗ್ಯಾರೇಜ್‌ ಉಪಹಾರ ಗೃಹದ 
ಎಡಗಡೆ ಕಾಫಿ ತೋಟದಲ್ಲಿ ಸಂರಕ್ಷಿಸಲ್ಲಟ್ಟಿರುವ ಈ ಒಕ್ಕೈೆ ಮಹಾಸತಿ ಕಲ್ಲು ೩ ಅಡಿ ಎತ್ತರ ಹಾಗೂ ೨ ಅಡಿ ಅಗಲವಿದೆ. 
ಬಳಪದ ಕಲ್ಲಿನ ಈ ಸ್ಮಾರಕ ಎರಡು ಫಲಕ ಹೊಂದಿದೆ. ಮಹಾಸತಿ ಕಲ್ಲಿನ ಮಧ್ಯದ ಕೋಷ್ಟಕದಲ್ಲಿ ದಂಪತಿಗಳಿಬ್ಬರು 
ಕೈಮುಗಿದು ಪದ್ಗಾಸನದಲ್ಲಿ ಕುಳಿತ ಚಿತ್ರಣವಿದೆ. ತಿಕೋನಾಕಾರದ ಅಗಭಾಗದಲ್ಲಿ ಸೂರ್ಯ ಚಂದರ ಚಿತ್ರಣವಿದೆ. 
ನ್‌ ಬಲಭಾಗದಲ್ಲಿ ಸ್ಮಾರಕದಿಂದ ಅವಿರ್ಭವಿಸಿದಂತೆ ಆಶೀರ್ವಾದ ಭಂಗಿಯ ಸ್ತೀಯೊಬ್ಬಳ ಬಲತೋಳಿನ ತೆರೆದ 
ಹಸ್ತದ ಚಿತ್ರಣವಿದ್ದು, ತೋಳಬಂದಿ, ಮುಂಗೈ ಕಡಗ ಬಳಗಳಿಂದ ಅಲಂಕೃತವಾಗಿದೆ. ನರೆದ ಹಸ್ತದಲ್ಲಿ ನಿಂಬೆ ಹಣ್ಣಿನ 
ಚಿತೆಣವಿದೆ. ಕ್ರಿ.ಶ.ಸು. ೧೪ನೇ ಶತಮಾನದ್ದಾಗಿದೆ. 


೪) ಒಕ್ಕೈ ಮಹಾಸತಿಕಲ್ಲು-ಚಾವಡಿ ಬೈಲು, ಮರಸಣಿಗೆ 


ಕಳಸ ಸೀಮೆಯ ಮರಸಣಿಗೆ ನಾಡಿನ ಇಂದಿನ ಮರಸಣಿಗೆ ಗ್ರಾಮದ ಪಟೇಲ್‌ ಮನೆತನದ ಶ್ರೀ ನಂಜುಂಡೇಗೌಡರ 
Fs ಬೈಲು ಗದ್ದೆಯಲ್ಲಿ ದೊರೆತಿರುವ ಈ ಒಕ್ಕೆ ಮಹಾಸತಿ ಕಲ್ಲು ೩.೬ ಅಡಿ ಎತ್ತರ ಹಾಗೂ ೨.೦ ಅಡಿ ಅಗಲ, ೦.೬ 
ಅಡಿ ದಪ್ಪದ ಗ್ರಾನೈಟ್‌ ಶಿಲಾ ರಚನೆಯಾಗಿದ್ದು ಮೂರು ಹಂತದ ಚಿತ್ರಣ ಹೊಂದಿದೆ. ಮಹಾಸತಿ ಕಲ್ಲಿನ ಕೆಳ ಫಲಕದಲ್ಲಿ 
ಅಷ್ಟದಳ ಕಮಲದ ಚಿತ್ರಣವಿದೆ. ಮಧ್ಯದ ಹಂತದಲ್ಲಿ ದಂಪತಿಗಳಿಬ್ಬರು ಪದ್ಮಾಸನದಲ್ಲಿ ಕೈಮುಗಿದು ಧ್ಯಾನಮಗ್ಗರಾಗಿ ಕುಳಿತ 
ಚಿತ್ರಣವಿದೆ. ಅವರ ಬಲಗಡೆ ಸ್ರೀಯೊಬಳ ಬಲದೋಳಿನ ಆಶೀರ್ವಾದ ಭರ ಚಿತ್ರಣವಿದೆ. ಸ ಕಡಗ - 
ಮುಂಗೈನ ಬಳೆ ಹಾಗೂ ತೆಕೆದ ಹಸದ ಚಿತ್ರಣವಿದೆ. ಸ್ನಾರಕದ ಅಗ್ರ ಫಲಕದಲ್ಲಿ ಮಧ್ಯೆ ಶಿವಲಿಂಗ, ಎರಡೂ ಬದಿ 


ಭದ್ರಾನದಿ ಬಲದಂಡೆಯ ವಶಿಷ್ಟ ತೀರ್ಥದ 
ಫಿ ತೋಟದಲ್ಲಿ ದೊರೆತಿರುವ ಈ ಒಕ್ಕೈ 
ಮುಖವಾಗಿದೆ. ಗ್ರಾನೈಟ್‌ ಕಲ್ಲಿನ ಈ ಸ್ನಾರಸೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೦೧ 


ಗೋವುಗಳ ಚಿತ್ರಣವಿದೆ. ಶಿವಲಿಂಗದ ಮೇಲ್ಲಾಗದಲ್ಲಿ ಸೂರ್ಯ ಚಂದರ ಚಿತ್ರಣವಿದೆ. ಈ ಸ್ಮಾರಕ ಸ್ಥಳೀಯ ರೈತರ 
ಪಶುಪಾಲನೆ ದೇವತೆಯಾಗಿ. ಅವರ ಗೋ ಸಂಪತ್ತನ್ನು ಕಾಪಾಡುವ ಕಾವಲು ದೈವವಾಗಿ ಇಂದಿಗೂ ಪಿಜಿಸಲಡುತಿದೆ. 
ರೈತರ ಹಸು-ಕರುಗಳ ಆರೋಗ್ಯಕ್ಕೆ pe ರೈತರು ಮಹಾಸತಿ ಕಲ್ಲಿನ ಬಳಿ ಬಂದು ಭಕ್ತಿಯಿಂದ ಪೂಜೆ 
ಮಾಡಿಕೊಂಡು ಹೋದರೆ ಹಸು-ಕರುಗಳ ಆರೋಗ್ಯ ಸುಧಾರಣೆ ಆಗುತ್ತದೆ ಎಂಬ ನಂಬಿಕೆ ಈಗಲೂ 
ಸ್ಥಳೀಯ ರೈತರಲ್ಲಿದೆ. 


೫) ಒಕ್ಕೈ ಮಹಾಸತಿಕಲ್ಲು-ಚಾವಡಿ ಬೈಲು, ಕೆ. ಕೆಳಗೂರು 


ಭೈರವರಸರ ಆಡಳಿತದ ಕಳಸ ಕಾರ್ಕಳ ರಾಜ್ಯದ ಕೆಳಗೂರು ಅಂದರೆ ಇಂದಿನ ಕೆಳಗೂರಿನ ಶೀ ಮಾಧವಗೌಡ 
ಅವರ ಚಾವಡಿ ಬಯಲಿನ ಪಾಳುಗದ್ದೆಯಲ್ಲಿ (ಮರಸಣಿಗೆ ಹಳ್ಳದ ಬಲದಂಡೆಯ ಮೇಲೆ) ದೊರೆತಿರುವ ಈ ಒಕ್ಕೈ 
ಮಹಾಸತಿ ಕಲ್ಲು ೪.೦೦ ಅಡಿ ಎತ್ತರ ಹಾಗೂ ೨.೪ ಅಡಿ ಅಗಲದ ಬಿಳಿ ಗ್ರಾನೈಟ್‌ ಶಿಲೆಯದಾಗಿದೆ. ಈ ಸ್ಮಾರಕದಲ್ಲಿ 
ಎಡದಿಂದ ಬಲಕ್ಕೆ ಸ್ತೀಯೊಬ್ಬಳ ಎತ್ತಿದ ಬಲಗೈನ ಅಭಯ ಹಸ್ತದ ಚಿತ್ರಣವಿದೆ. ಲಗ್ಗೆ ತೋಳಿನ ಮೇಲೆ ಕೈ ಮುಗಿದು 
ಪದ್ಗಾಸನದಲ್ಲಿ ಹ, ಮೇಲೆ ರನನ ಧ್ಯಾನಸ್ಕರಾಗಿ ಕುಳಿತ ಶಿಲ್ಪ ಚಿತಣವಿದೆ. ಅವರ ಬಲಭಾಗದಲ್ಲಿ ಕಂಕಣ 
ದರಿಸಿದ ಬಲಗೈನ ತೆರೆದ ಹಸ್ತ ಆಶೀರ್ವಾದ ಭಂಗಿಯಲ್ಲಿದೆ. ಸ ಸ್ನಾರಕದ ಶಿರೋಭಾಗ ತಿಕೋನಾಕೃತಿಯಲ್ಲಿದ್ದು ಮೇಲ್ಬಾಗದಲ್ಲಿ 
ಸೂರ್ಯ ಸ ಅಸಷ್ಟ ಚಿತ್ರಣವಿದೆ. 


೬) ಒಕ್ಕೈೆ ವೀರಮಹಾಸತಿಕಲ್ಲು-ಮಳಲಕೇರಿ, ಇಡಕಿಣಿ 


ಭೈರವರಸರ ಕಳಸ ಕಾರ್ಕಳ ರಾಜ್ಯದ ಏಳು ಮಲೆನಾಡಿನ ಇದಕಿನಿಯ ಅಂದರೆ ಇಂದಿನ ಇಡಕೀಣಿ ಗ್ರಾಮದ 
ಜನ್ಯ ಕಾಲೋನಿಯ ಹೆಮ್ಮಕ್ಕಿ -ಗಬಲ್‌ ರಸ್ತೆಯ ಎಡಭಾಗದಲ್ಲಿ ಶ್ರೀ ಸುಬ್ಬಯ್ಯ ದ್ಯಾವಯ್ಯರವರ ಕಾಫಿ ತೋಟದ 
ಬೇಲಿಯ ಬದಿ ಪೂರ್ವಾಭಿಮುಖವಾಗಿ ನಿಂತಿರುವ ಬಿಳಿ ಕಣಶಿಲೆಯ ಈ ಒಕ್ಕೈ ವೀರ ಮಹಾಸತಿಕಲ್ಲು ೩.೬ ಅಡಿ ಎತ್ತರ 
ಹಾಗೂ ೨.೫ ಅಡಿ ಅಗಲ ಮತ್ತು ೦.೬ ಅಡಿ ದಪುದ ಅಳತೆಯದಾಗಿದೆ. ಈ ಸ್ಮಾರಕದ ಎಡಭಾಗದಲ್ಲಿ ವೀರನೊಬ್ಬ 
ಬಲಗೈ ಯಲ್ಲಿ ಕರ್ಕಡೆ- ಎಡಗೈ ಯಲ್ಲಿ ಢಾಲು ಹಿಡಿದು- ಸೊಂಟದಲ್ಲಿ ಖಡ್ಗ ಧರಿಸಿದ್ದಾನೆ. ಅವನ ಬಲಭಾಗದಲ್ಲಿ ಸೀ 
ಒಬಳು ಇಳಿಸಿದ ಎಡಗೆ ನಲ್ಲಿ ಕಲಶ ಹಿಡಿದ ಚಿತ್ರಣ, ಎತ್ತಿದ ಬಲಗೆ ೈನಲ್ಲಿ' ಆಶೀರ್ವಾದ ಭಂಗಿಯಲ್ಲಿ ಇರುವ ತೆರೆದ 
ಹಸ್ತದಲ್ಲಿ ನಿಂಬೆಹಣ್ಣು ಹಿಡಿದು ನಿಂತ ಚಿತ್ರಣವಿದೆ. ಈ ಪ್ರರುಷ-ಸ್ತೀಯರ ಬಲಭಾಗದಲ್ಲಿ ಆಶೀರ್ವಾದ ರೂಪದಲ್ಲಿ ಎತ್ತಿದ 
ಸ್ತೀಯೊಬ್ಬಳ ತೆರೆದ ಹಸ್ತದ ಚಿತ್ರಣವಿದೆ. 


ವಲಿ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಈ ಸ್ಮಾರಕವು ಬಕ್ಕೆ j ಮಹಾಸತಿ 
೫ ಕಲ್ಲನ ಶಿಲ್ಪ ಲಕ್ಷಣ ಹಾಗೂ 
ಹ! ಆಯುಧಧಾರಿ ಪುರುಷನ ಚಿತ್ರಣದ 
೫ ವೀರಮಹಾಸತಿ ಕಲ್ಲೂ ಆಗಿದೆ. ಆ 
| ಹಿನ್ನೆಲೆಯಲ್ಲಿ ಕಳಸ ಸೀಮೆಯಲ್ಲಿ 
೫! ದೊರೆತ ಅಪರೂಪವಾದ ವಶಿಷ್ಟ, 
ಹ ವಿಶೇಷ ಮಹಾಸತಿ ಸ್ಮಾರಕವೆಂದು 
! ಪರಿಗಣಿಸಬಹುದು. ಶಿಲ್ಪ ಲಕ್ಷಣದ 
ಆಧಾರದ ಮೇಲೆ" ವಿಜಯನಗರ 
೫ ಕಾಲದ ಭೃರವರಸರ ಆಡಳಿತದ 
ಕಾಲದ್ದೆಂದು ಊಹಿಸಬಹುದಾಗಿದೆ. 


Rs 


೫೭) ಒಕ್ಕೈ ಮಹಾಸತಿಕಲ್ಲು- 
೫ ಜನಿಗೆಗುಡ್ಡ, ಎಡೂರು 


ಕಳಸ ಕಾರ್ಕಳದ ದೊರೆಗಳಾದ 
ಭೈರವರಸರ ಆಡಳಿತದ ಕಳಸ ಸಾವಿರ ಗ್ರಾಮ- ಏಳು ಮಲೆನಾಡಿನ ಶಾಸನೋಕ್ತ ಮರಸಣಿಗೆ ನಾಡಿನ ಎಡೂರಿನ 
“ಜಂನಗೆ' ಅಂದರೆ ಇಂದಿನ "ಜನಿಗೆ' ಸಮೀಪದ ಜನಿಗೆ ಗುಡ್ಡದ ಮೇಲೆ ಅರಣ್ಕಿ ಇಲಾಖೆಯ ಅಕೇಶಿಯಾ ಮರಗಳ ನೆಡು 
ತೋಪಿನಲ್ಲಿ ದೊರೆತ ಈ ಒಕ್ಕೈ ಮಹಾಸತಿ ಕಲ್ಲು ಕೆಳಗಿನ ಅರ್ಧ ಭಾಗ ನೆಲದಲ್ಲಿ ಹುದುಗಿ ಹೋಗಿದ್ದು, ಮೇಲಿನ ಅರ್ಧ 
ಬಾಗ ಮಾತ ಕಾಣುತ್ತಿದೆ. ೫ನ ಮ ರಹಿತ ಸ್ನಾರಕದ ಎಡದಿಂದ ಬಲಕ್ಕೆ ಚಾಚಿದಂತೆ ಸ್ತೀಯೊಬ್ಬಳ ತೋಳು. ಮೇಲೆತ್ತಿದ 
ಕಂಕಣ ಸಹಿತ ಕೈ ಹಾಗೂ ಆಶೀರ್ವಾದ ಭಂಗಿಯ ತೆರೆದ ಹಸ್ತದ ಚಿತ್ರಣವಿದೆ. ತೋಳಿನ" ಮೇಲೆ 'ಪೀಠವೊಂದರಲ್ಲಿ ಕುಳಿತ 
ದಂಪತಿಗಳ ಅರೆಥಗ್ನ ಶಿಲ್ಪ ಚಿತ್ರಣವಿದೆ. ಸ ಸ್ಮಾರಕದ ಅಗ್ಗಭಾಗದಲ್ಲಿ ಅಸಷ್ನ್ಟವಾಗಿ ಕಾಣುತ್ತಿರುವ ಸವೆದು ಹೋದ ಗಜಲಕ್ಷ್ಮೀ 
ಹಾಗೂ ಎರಡೂ ಬದಿಗಳಲ್ಲಿ ಆನೆಯ ಚಿತ್ರಣವಿದೆ. 


ವಿಜಯನಗರ ಸಾಮ್ರಾಜ್ಯದ ಮಂಡಲೇಶ್ವರರಾಗಿ ಕಳಸ-ಕಾರ್ಕಳ ರಾಜ್ಯವನ್ನಾಳುತ್ತಿದ್ದ ಭೈರವರಸರ ಕಾಲದಲ್ಲಿ 
ನಡೆದ ಯುದ್ದಗಳು, ಊರಳಿವಿನ ಕಾಳಗಗಳಲ್ಲಿ ಹೋರಾಡಿ ನಾಡನ್ನು ಕಾಪಾಡಿ, ಹುಲಿಬೇಟೆಗಳಲ್ಲಿ ಹೋರಾಡಿ ಪ್ರಜೆಗಳು 
ಮತ್ತು ಪಶುಸಂಪತ್ತನ್ನು ಕಾಪಾಡಿ ಅಸುವಿಟ್ರು ಅಮರರಾದ ಕಳಸ ನಾಡಿನ ವೀರರ ಪರಾಕ್ರಮ, ಬದುಕಿನಲ್ಲಿ ಅನುಸರಿಸಿ 
ನಡೆದಂತೆ, ಸಾವಿನಲ್ಲಿಯೂ ಪತಿಯನ್ನು ಅನುಸರಿಸಿ ನಡೆದ ವೀರರ ಮಡದಿಯರ ಪತಿಪ್ರೀತಿಯಿಂದಾಗಿ ಕಳಸ ಸೀಮೆಯಲ್ಲಿ 
ಹೆಚ್ಚು ಮಹಾಸತಿ ಸ್ಮಾರಕಗಳು ದೊರೆಯಲು ಕಾರಣವಾಗಿದೆ. ಈ ಮಹಾಸತಿಯರು ಇಂದಿಗೂ ಕಳಸ ನಾಡಿನ ಕೃಷಿ 
ಹಾಗೂ ಪಶುಪಾಲನಾ ಸಂಸ್ಕೃತಿಯ ದೈವಗಳಾಗಿ ಪೂಜಿಸಲಡುತ್ತಿದ್ದು, ಮಾತೃದೇವತಾ ಆರಾಧನೆ ಸಂಸ್ಕೃತಿಯ ಪ್ರತೀಕ 
ವಾಗಿದ್ದಾರೆ. 


ಕ್ಷೇತ ಕಾರ್ಯದಲ್ಲಿ ಮಾಹಿತಿ ನೀಡಿ ಸಹಕರಿಸಿದ ಹೊರನಾಡಿನ ಶ್ರೀ ವೆಂಕೇಗೌಡ, ಶ್ರೀ ಗಣೇಶ ಭಟ್‌, ಶ್ರೀ ಚಂದ್ರುಗೂರ್ಲಿಕೆ-ಕಳಸ 
ಕಂಚಿನಕೆರೆಯ ಶ್ರೀ ಗೋಪಾಲಗೌಡ (ಸಂತೋಷ್‌)-ತಲಗೋಡು ಗೊರಸುಕೊಡಿಗೆಯ ಶ್ರೀ ಕೃಷ್ಣಮೂರ್ತಿ, ಶಾಮಕೀರ್ತನ್‌ ಹೊಳ್ಳ- ಮರಸಣಿಗೆಯ 
ನಮ್ಮನೆ ಶ್ರೀಸಂಪತ್‌ ಗೌಡ, ನಮ್ಮನೆ ಮಹೇಂದ್ರ, ಶ್ರೀಮತಿ ಸರಸ್ವತಮ್ಮ ಸುಬ್ರಹ್ಮಣ್ಯಭಟ್ಟ- nl ಕೆಳಗೂರಿನ ಶ್ರೀ ಜೇಡಿಬೈಲು ಮಾಧವಗೌಡ-ಇಡಕೀಣಿಯ 
ಶ್ರೀ ಮಂಜಯ್ಯ ಈರಯ್ಯ, ಶ್ರೀ ಕೃಷ್ಣಯ್ಯ, ಶ್ರೀ ಗುರುವಯ್ಯ-ಎಡೂರಿನ ಶ್ರೀ ಶೀನಾಥ್‌ ಅವರಿಗೂ ಮಿತ್ರರಾದ ಶ್ರೀ ಚಂದ್ರಪ್ಪಕಬ್ಬಳ, ತೋಟಗಾರಿಕೆ 
ಇಲಾಖೆ-ಕಳಸ, ಶ್ರೀ ಮಹಾವೀರ ಪ್ರಭು-ಕಳಸ ಇವರೆಲ್ಲರಿಗೂ ಕೃತಜ್ಞತಾಪೂರ್ವಕ ಧನ್ಯವಾದಗಳು] 


ಆಕರ ಗದ್ರಂಥಗಳು 
೧. . ಡಾ. ಎಂ.ಎಂ. ಕಲಬುರ್ಗಿ, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪುಟ ೨೯. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೦೩ 


ಆಅ 


ವೆಂಕಟ೧ಿಲಿ ಹೂೋಬೆಯ ವೀರಗಲ್ಲು ಶಾಪವ 
ಒಂದು ವಿಶ್ಲೇಷಣೆ 


ಕೆ. ಧನಪಾಲ್‌*x 


ವೆಂಕಟಗಿರಿಕೋಟೆ ಬೆಂಗಳೂರು-ಚಿಕ್ಕಬಳ್ಳಾಪುರ ನಡುವೆ ದೇವನಹಳ್ಳಿ ಆದ ನಂತರ ಸುಮಾರು ೧೧ ಕಿ.ಮೀ. 
ದೂರದಲ್ಲಿದೆ. ಈ ಊರು ಚಿಕ್ಕಬಳ್ಳಾಪುರಕ್ಕೆ ಸನಿಹವಿದ್ದರೂ ಇದು ದೇವನಹಳ್ಳಿ ತಾಲ್ಲೂಕಿಗೆ ಸೇರಿದ ಒಂದು ಗ್ರಾಮ. ಈ 
ಊರು ಚಾರಿತ್ರಿಕವಾಗಿ ಒಂದು ಇತಿಹಾಸವನ್ನೇ ತೆರೆದಿಡುತ್ತದೆ. ಈಗ ಲಭ್ಯವಾದ ಶಾಸನ, ಈ ಗ್ರಾಮಕ್ಕೆ ಬಲಭಾಗದಲ್ಲಿ 
ಶ್ರೀ ಚನ್ನರಾಯಸ್ತಾಮಿ ದೇವಾಲಯವಿದೆ. ಅದರ ಅಂಗಳದಲ್ಲಿ ವಿಶೇಷವಾದ ಮೂರು ಕಂಬಗಳಿವೆ. ಹಾಗಾಗಿ ಹಿಂದೆ ಈ 
ಊರಿಗೆ ಮೂರು ಕಂಬದೂರು ಎಂದು ಕರೆಯುತ್ತಿದ್ದರು. ಒಂದು ಮನೆಯ ಹಿಂದೆ ತಿಪ್ಲೆಯಲ್ಲಿ ಶಾಸನ ಸಮೇತವಾದ 
ಒಂದು ಯುದ್ದ ಸನ್ನಿವೇಶದ ವೀರಗಲ್ಲು ಹಾಗೂ ಮುರಿದ ಇನ್ನೊಂದು ಶಾಸನಕಲ್ಲು ಕಂಡು ಬಂದಿರುತ್ತದೆ. 


ವೀರಗಲ್ಲಿನಲ್ಲಿ ಒಟ್ಟು ಮೂರು ಹಂತಗಳಿವೆ. ಕೆಳಭಾಗದ ಹಂತದಲ್ಲಿ ಭೀಕರವಾದ ಹೋರಾಟವನ್ನು ಶಿಲಿಯು 
ನಮಗೆ ತಿಳಿಸಿಕೊಡುತ್ತಾನೆ. ಅಲ್ಲಿ ನರಿಗಳು ಯುದ್ಧದಲ್ಲಿ ಮಡಿದ ಯೋಧರ ಹೆಣಗಳನ್ನು ತಿನ್ನುತ್ತಿವೆ. ಇನ್ನು ಯುದ್ಧದಲ್ಲಿ 
ಮಡಿದ ಯೋಧರ ಮತ್ತು ಯುದ್ದದಲ್ಲಿ ಬಳಸಿರುವ ಕುದುರೆ, ಆನೆಗಳ ಮೃತದೇಹಗಳಿದ್ದರೆ, ಹಾಗೆಯೇ ಒಂದು 
ಬೇತಾಳವು ಸತ್ತ ಕುದುರೆಯ ದೇಹವನ್ನು ತಿನ್ನುತ್ತಿದೆ. ಇನ್ನೊಂದು ಪಾರ್ಶದಲ್ಲಿ ಯೋಧನ ದೇಹವನ್ನು ನರಿ ಅಥವಾ 
ನಾಯಿಗಳು ಕಿತ್ತುತಿನ್ನಲು ಹವಣಿಸುತ್ತಿವೆ. ಇನ್ನು ಸ್ವಲ್ಲ ಮೇಲ್ಲಾಗದಲ್ಲಿ ಪದಾತಿಧಳದ ಯೋಧರು ಸೆಣಸುತ್ತಿದ್ದಾರೆ. 
ಮಧ್ಯಭಾಗದಲ್ಲಿ ಒಂದು ಕಡೆ ರಾಜನು ಆನೆಯ ಮೇಲಿಂದ ಯುದ್ದ ಮಾಡುತ್ತಿದ್ದಾನೆ. ಎದುರುಗಡೆ ರಾಜನು ನಿಂತೇ 
ಯುದ್ದ ಮಾಡುತ್ತಿದ್ದಾನೆ. ಓರ್ವ ರಾಜನಿಗೆ ಇನ್ನೋರ್ವ ಯೋಧ ಕತ್ತಿ, ಗುರಾಣಿಯೊಡನೆ ಸಹಾಯಕನಾಗಿದ್ದಾನೆ. 
ಇನ್ನೋರ್ವ ರಾಜನಿಗೆ ಕುದುರೆಯ ಮೇಲೆ ಕುಳಿತು ಸಹಾಯಕನಾಗಿದ್ದಾನೆ. ಎರಡೂ ಕಡೆಯ ರಾಜರಿಗೆ ಅವರವರದೇ 
ಆದ ಛತ್ರಿ ಮತ್ತು ಅವರದೇ ಆದ ಧ್ಹಜವಿರುವುದರಿಂದ ಇಬ್ದರೂ ಪ್ರಸಿದ್ದ ರಾಜರೇ ಆಗಿರುವ ಸಾಧ್ಯತೆಗಳಿವೆ. 
ಮಧ್ಯಭಾಗದಲ್ಲಿ ಯುದ್ದದಲ್ಲಿ ಮರಣ ಹೊಂದಿದ ರಾಜನು ಕುದುರೆಯ ಸಮೇತ ಸ್ಪರ್ಗಕ್ಕೆ ಹಾರು ಚಿತ್ರಣವಿದೆ. 
ಇನ್ನು ಸ್ಪರ್ಗಾರೋಹಣದಲ್ಲಿ ಅಪ್ಪರೆಯರ ಮಧ್ಯೆ ವೀರನು ಪ್ರತಿಷ್ಣಾಏಿಸಲ್ಪಟ್ಟದ್ದಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಪಕ್ಷಿಯನ್ನು 
ಚಿತ್ರಿಸಲಾಗಿದೆ. 
ಶಾಸನ ಪಾಠ 
ಅಣೂಮನಗಣ್ಣ ಸಾತನೆಣಿಪಿರ್ವೆರಡೆ.... ಸಿಮೆ (೧) 
ದೊಂಗಲೆ ಕಾದಾಡೆ ದೊ... ದು. ದಯ (೧) 
ಣೆಗಲ್ಲುಜಿಲ್ಲಡೆ ಪಡ . ಡೆ. ರಣ 
ಗೋಟಕಂಗಳಂ (೧) ..... ಚೆಿಜ್‌ದೆ 
ನ್ಹನವೆದಂ ತವೆ ಸನ್ನೆ ಮಚ್ಚೆ... 
ಶಾಸನವು ತುಂಬಾ ತೃಟಿತವಾಗಿರುವುದರಿಂದ ಪೂರ್ಣ ಪಾಠವನ್ನು ಪ್ರಸ್ತುತಪಡಿಸಲು ಸ್ಪಲ್ಪ ಕಷ್ಟವಾದರೂ, ಸಾತನೆಂಬ 
ವೀರನು ಅಣುಮನಗಣ್ಣ ಎಂಬ ಬಿರುದಾಂಕಿತನಾಗಿರುತ್ತಾನೆ. ಅವನು ಆನೆ, ಕುದುರೆಗಳೊಳಗೊಂಡ ಭೀಕರ ಯುದ್ದದಲ್ಲಿ 
ಪಾಲ್ಗೊಂಡು ಯುದ್ದದಲ್ಲಿ ವೀರ ಸ್ಪರ್ಗ ಸೇರಿರುತ್ತಾನೆ. ಆತನ ವೀರತ್ವಕ್ಕೆ ಮೆಚ್ಚಿ ಈ ವೀರಗಲ್ಲನ್ನು ಹಾಕಿಸಲಾಗಿದೆ. ಆದರೆ 
ಇದು ಯಾವ ಯುದ್ಧ, ಯಾರ ಮೇಲೆ ಎಂಬುದು ಇದರಲ್ಲಿನ ಶಾಸನದಿಂದ ತಿಳಿದುಬರುವುದಿಲ್ಲ. 
¥ 4 ೧೧/೧೨, ಕೊ೦ಡಪ್ಪ ಬಡಾವಣಿ, ಮಾರುತಿ ಆಸ್ಪತ್ರೆ ಹಿಂಭಾಗ, ಮಾರುತಿನಗರ, ಯಲಹಂಕ, ಬೆಂದಚೂರು, ಮೊ. ೯೭೪೧೮ ೮೮೭2೧ 


ರ RD 


೨೦೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕೆಲವು ಯುದ್ದ ಸನ್ನಿವೇಶದ ವೀರಗಲ್ಲುಗಳಿಗೆ ತುಲನೆ ಮಾಡಿ ನೋಡಿದಾಗ, ಬೆಂಗಳೂರಿಗೆ ಸೇರಿದ ಬೇಗೂರಿನ 
ಯುದ್ಧಶಿಲ್ಪ, ನಂಬಿಹಳ್ಳಿಯ ಸಮರಶಿಲ್ಲ, ಕೋಲಾರಮ್ಮನ ದೇವಸ್ಥಾನದ ಯುದ್ಧಶಿಲ್ಲಗಳು ಕಣ್ಮುಂದೆ ಬರುತ್ತವೆ. ಆದರೆ 
ಇವುಗಳಲ್ಲಿ ಬೇಗೂರಿನ ಯುದ್ದಶಿಲ್ಲ ಮತ್ತು ವೆಂಕಟಗಿರಿಕೋಟೆಯ ಶಿಲ್ಲಗಳಲ್ಲಿ ಮಾತ್ರ ಶಾಸನ ಲಭ್ಯವಿದೆ. 


ಬೇಗೂರಿನ ವೀರಗಲ್ಲು: ಭಾರತೀಯ ಶಾಸನ ಪ್ರಪಂಚದಲ್ಲಿ ಯುದ್ದದ ದಟ್ಟ ಚಿತ್ರವೊಂದನ್ನು ಶಿಲ್ಲದ ಮೂಲಕ 
ನೀಡುವ ಏಕೈಕ ಶಾಸನವಾಗಿದೆ. ಗಂಗರ ಎರೆಯಪುರಸನು ತನ್ನ ಶತ್ರುಗಳನ್ನು ಸೋಲಿಸಿ ಗಂಗವಾಡಿ ೯೬೦೦೦ವನ್ನು 
ಏಕಚ್ಛತ್ರಛಾಯೆಯಲ್ಲಿ ಆಳುತ್ತಿದ್ದನು. ನೊಳ೦ಬರ ವೀರಮಹೇಂದನಿಗೆ ಎದುರಾಗಿ ಯುದ್ದ ಮಾಡಲೆಂದು ಅಯ್ಕಪ್ಪದೇವನ 
ಸಹಾಯಕ್ಕಾಗಿ ಸಾಮಂತ ಸಹಿತವಾಗಿ ನಾಗತ್ತರನನ್ನು ಸೈನ್ಯ ತೆಗೆದುಕೊಂಡು ಹೋಗಲು ಹೇಳಿದನು. ತುಂಬೆಪಾಡಿ 
ಎಂಬಲ್ಲಿ ಯುದ್ದ ನಡೆದು ಯುದ್ದದಲ್ಲಿ ಆನೆಯ ತುಳಿತಕ್ಕೆ ಸಿಕ್ಕಿ ನಾಗತ್ತರನು ಮರಣಿಸಿದಾಗ ಅದನ್ನು ಕೇಳಿ ಮೆಚ್ಚಿ, ಇನ್ನೊಬ್ಬ 
ಸೇನಾಧಿಕಾರಿಯಾಗಿದ್ದ ಇರುಗನಿಗೆ ನಾಗತ್ತರನ ಪಟ್ಟಗಟ್ಟ ಬೆಂಪೂರು ೧೨ನ್ನು ದತ್ತಿಯಾಗಿ ನೀಡಿದ ವಿವರಗಳಿವೆ. 


ನಂಬಿಹಳ್ಳಿ ವೀರಶಿಲ್ಲ: ಸಂಗ್ರಾಮದ ವಿವರಗಳನ್ನು ವಿಶಿಷ್ಟವಾಗಿ ಹೊತ್ತಿರುವ ಶಿಲಾಫಲಕವು ಸುಮಾರು ೧೦ ಅಡಿ 
ಎತ್ತರವಾಗಿದ್ದು, "ಅಅಡಿಗೂ ಹೆಚ್ಚು ಅಗಲವಿದೆ. ಕ ಅಡಿಗಿಂತಲೂ ಕಡಿಮೆ ದಪ್ಪವಿರುವ ಬೃಹತ್‌ ಬಂಡೆಯ ೬ 
ಅಡಿಗಳಷ್ಟು ವಿಸ್ತಾರವಾದ ಪ್ರದೇಶವನ್ನು ಕೆತ್ತನೆಯ ವಿವರಗಳು ಒಳಗೊಂಡಿವೆ. ಒಂದು ವೀರಗಲ್ಲಿನ ಸರ್ವಲಕ್ಷಣಗಳನ್ನು 
ಇದು ತಾಳಿರುವುದಾದರೂ ಯುದ್ದದ ವಿವರಗಳನ್ನು ಕಣ್ಣಿಗೆ ಕಟ್ಟಿರುವ ರೀತಿಯಲ್ಲಿ ಬಿಡಿಸಿಟ್ಟಿರುವ ರೀತಿ ಶಿಲ್ಲಿಯ 
ಕಲಾನೈಪುಣ್ಯವು ಅಚ್ಚರಿಪಡುವಂತಿದೆ. 


ಆನೆ ಮತ್ತು ಕುದುರೆಗಳ ಭಾಗಿತ್ತಕ್ಕ ಮಹತ್ವವಿರುವ ಯುದ್ದಚಿತ್ರಣವನ್ನು ತನ್ನಲ್ಲಿ ಹೊಂದಿರುವ ನಂಬಿಹಳ್ಳಿಯ ಸಮರ 
ಶಿಲದಲ್ಲಿ ಮೂರು ಹಂತಗಳನ್ನು ಗುರುತಿಸಬಹುದು. ಮೊದಲ ಹಂತದಲ್ಲಿ ರಣಭೂಮಿಯ ಭೀಬತ್ತತೆ ಎದ್ದುಕಾಣುತ್ತದೆ. 
ಇದು ಕಾಳಗದ ತೀವ್ರತೆಯನ್ನು ಮನಮುಟ್ಟುವಂತೆ ಶಿಲದ ಮೂಲಕ ಹೇಳುವುದಕ್ಕೆ ನಿದರ್ಶನವಾಗಿದೆ. ಯುದ್ದಭೂಮಿಯಲ್ಲಿ 
ಕಡಿದುಬಿದ್ದಿರುವ ಸೈನಿಕರು, ತುಂಡಾದಂತೆ ಕಾಣುವ ಕುದುರೆಗಳು, ಅದನ್ನು ತಿನ್ನಲು ಹವಣಿಸುತ್ತಿರುವ ದೃಷ್ಟ ಮೃಗಪಕ್ಷಿಗಳ 
ಸಂಕುಲವನ್ನು ಬಿಡಿಸಿ ತೋರಿಸಲಾಗಿದೆ. ರಣಪಿಶಾಚಿಗಳ ರೂಪದಲ್ಲಿ ಕಂಡುಬರುವ ಅವು ಬೇತಾಳಗಳು ಇರಬಹುದು. 
ಎರಡು ಮೈನವಿರೇಳಿಸುವ ಆಕಾರಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಇವುಗಳ ಕೈಯಲ್ಲಿ ಯಾವುದೋ ಅರೆಬರೆಯಾದ ಶರೀರ 
ಎದ್ದು ಅದನ್ನು ಸಿಗಿದು ಶಿನ್ನುತ್ತಿರುವಂತೆ ಕಂಡುಬರುವುದು ಭೀಷಣತೆಯ ಪರಾಕಾಷ್ಟೆಯ ಉದಾಹರಣೆಯಂದು ಹೇಳಬಹುದು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೦೫ 


ಸಮರಶಿಲದ ಎರಡನೆಯ ಹಂತವನ್ನು ಪ್ರಮುಖ ಭಾಗವೆಂದು ಪರಿಗಣಿಸಬಹುದು. ಇಲ್ಲಿ ಸಮರದ ವಿಧಿ ವಿಧಾನಗಳ 
ಚಿತ್ರವಿವರಣೆಯಿದೆ. ಇದರಿಂದ ಯುದ್ದದಲ್ಲಿ ಭಾಗವಹಿಸಿದ ಪ್ರಮುಖ ಬಲಗಳ ಅರಿವುಂಟಾಗುತ್ತದೆ. ಆನೆಗಳ ಪರಾಕ್ರಮ 
ಶೈಲಿಯನ್ನು ಇಲ್ಲಿ ಕಾಣುತ್ತೇವೆ. ಅವುಗಳ ಬೆನ್ನಮೇಲೆ ಬುಟ್ಟಿ ಆಕಾರದ ಅಂಬಾರಿಯಿದ್ದು, ಅದರಲ್ಲಿ ಕುಳಿತ ವೀರರು ಬಾಣ 
ಪ್ರಯೋಗನಿರತರಾಗಿದ್ದರೆ, ಯುದ್ಧಕ್ಕೆ ಅಗತ್ಯವಾದ ರೀತಿಯಲ್ಲಿ ಆನೆಗಳನ್ನು ತರಬೇತಿಗೊಳಿಸಿರುವುದನ್ನು ಇಲ್ಲಿನ ಕ್ರಿಯಾಶೀಲವಾದ 
ಆನೆಗಳ ಚಿತ್ರದಿಂದ ಮನಗಾಣಬಹುದಾಗಿದೆ. 


ಶಿಲದ ಎಡಭಾಗದಲ್ಲಿ ಎರಡೆರಡು ಆನೆಗಳಿವೆ. ಎಲ್ಲವೂ ಸಹ ಒಂದಲ್ಲ ಒಂದು ರೀತಿ ಕ್ರಿಯಾಭಂಗಿಯಲ್ಲಿರುವಂತೆ 


ಕಂಡುಬರುತ್ತದೆ. ಕುದುರೆಗಳನ್ನು ತುಂಡರಿಸಿದ ಆನೆಗಳ ಚಿತ್ರಣವಿರುವಂತೆ ತಮ್ಮ ಸೊಂಡಿಲಲ್ಲಿ ವೀರನನ್ನು ಸುತ್ತಿಕೊಂಡಿರುವ . 


ಆನೆಯೊಂದನ್ನು ನಾವು ಗಮನಿಸಬಹುದು. 


ಯುದ್ಧಶಿಲದ ಮಧ್ಯಭಾಗದಲ್ಲಿ ಎದ್ದುಕಾಣುವ ಕುದುರೆಗಳನ್ನು ಪಮುಖ ಬಲವನ್ನಾಗಿ ಪರಿಗಣಿಸಬಹುದು. ಇದರಿಂದಾಗಿ 
ಕುದುರೆಗಳ ಸಂಪತ್ತನ್ನು ಹೊಂದಿದ ವೀರಪುರುಷನ ಚಿತ್ರಣ ಮನಸಿನಲ್ಲಿ ಮೂಡುತ್ತದೆ. ಇಲ್ಲಿ ಕುದುರೆಗಳ ಚಿತ್ರಣದಲ್ಲಿ 
ಸಾಮಾನ್ಯ ವೀರರ ಸುಳಿವು ನೀಡುವ ಒಂದು ಭಾಗವಿದ್ದರೆ, ಎದುರುಬದುರಾದ ಕುದುರೆಗಳ ಮೇಲೆ ಕುಳಿತು ಹೋರಾಟ 
ನಡೆಸಿರುವ ಪ್ರಮುಖ ರಾಜಕುಟುಂಬದ ವೀರನನ್ನು ಗಮನಕ್ಕೆ ತಂದುಕೊಳ್ಳಬಹುದು. ಈ ಶಿಲ್ಪದಲ್ಲಿ ಕಂಡುಬರುವ 
ಒಂದೆರಡು ವೈಶಿಷ್ಟ್ಯದ ಧ್ವಜಲಾಂಛನಗಳ ಪ್ರತ್ವೇಕತೆ ಗಮನಿಸಬಹುದು. ಎಡಬದಿಯಲ್ಲಿ ಇಬ್ಬರು ಪುರುಷ ವ್ಯಕ್ತಿಗಳಿದ್ದಾರೆ. 
ಇವರಲ್ಲಿ ಒಬ್ಬನು ರಾಜನಿಗೆ ಸತ್ತಿಗೆಯನ್ನು ಹಿಡಿದಿದ್ದಾನೆ. ಆದರೆ ಮತ್ತೊಬ್ಬನ ಕೈಯಲ್ಲಿರುವ ಧ್ವಜವು ಕುತೂಹಲ ಹುಟ್ಟಿಸುತ್ತಿದೆ. 
ಇದು ಎಲುಬುಗಳನ್ನು ಅಡ್ಡಕ್ಕೆ ಜೋಡಿಸಿ ಅದರ ಮೇಲೆ ತಲೆಬುರುಡೆಯನ್ನು ಸಿಕ್ಕಿಸಿದಂತೆ ಕಂಡುಬರುತ್ತದೆ. ಪಲ್ಲವರ 
ರಾಜಲಾಂಛನ ನಂದಿ ಮತ್ತು ಖಟ್ಟಾಂಗ ಧ್ಹಜವಾಗಿತ್ತು ಎಂಬ ಅಭಿಪ್ರಾಯವಿದೆ. ಇಲ್ಲಿ ಕಾಣುವ ಧ್ವಜವೂ ಸಹ 
ಖಟ್ಟಾಂಗವಾಗಿರಬಹುದು. 


ಕೋಲಾರಮ್ಮ ದೇವಸ್ಥಾನದ ಒಳಗೆ ಇರುವ ವೀರಗಲ್ಲು: 2 ಸಹ ಶಾಸನರಹಿತ ಯುದ್ದ ಸನ್ನಿವೇಶದ ವೀರಗಲ್ಲು. 
ಈ ವೀರಗಲ್ಲನ್ನು ಯಾವಾಗ ಈ ದೇವಸ್ಥಾನದಲ್ಲಿ ಪ್ರ ಪ್ರತಿಷ್ಟಾಪಿಸಿದರು ಎಂಬ ಮಾಹಿತಿ ಇದುವರೆಗೂ "ದೊರೆತಿಲ್ಲ. ಈ ಶಿಲ್ರ 
ಭೀಕರ ಕಾಳಗದ ಸಂಕೇತವೆಂದೇ ತಿಳಿಯಬಹುದು. ಇಲ್ಲಿ ವೀರನು ಆನೆಯ ಮೇಲಿರುವ ವೈರಿಯೊಡನೆ ಸೆಣಸುತ್ತಿದ್ದಾನೆ: 
ಸ್ಪತಃ ರಾಜನಿರಬಹುದು, ಆತನ ಹಿಂದೆ ಛತ್ರಿ ಸಮೇತವಾದ ಕುದುರೆಯಿದೆ. ವೀರ ಕುದುರೆಯಿಂದ ಇಳಿದು ಯುದ್ದ 
ಮಾಡುತ್ತಿರಬಹುದು. ವೀರತ್ಪಕ್ಕೆ ಸಾಕ್ಷಿಯೆಂಬಂತೆ ಆನೆಯ ಪಕ್ಕದಲ್ಲೇ ವೈರಿಯ ರುಂಡ ಚೆಂಡಾಡಿದ್ದಾನೆ. 


ಕೆಳಹಂತದಲ್ಲಿ ಯುದ್ದದ ಭೀಕರತೆ ಎದ್ದುಕಾಣುತ್ತಿದೆ. ಅನೇಕ ಯೋಧರು ಸತ್ತುಬಿದ್ದಿದ್ದಾರೆ. ಹೆಣಗಳನ್ನು ತಿನ್ನಲು 
ಹವಣಿಸುತ್ತಿರುವ ಕಾಗೆ ಅಥವಾ ಹದ್ದುಗಳನ್ನು ಚಿತ್ರಿಸಿದ್ದಾರೆ. ಜೊತೆಗೆ ನಾಯಿ ಅಥವಾ ನರಿಯನ್ನು ಚಿತ್ರಿಸಿದ್ದಾರೆ. ಇದು 
ಕೂಡ ಯುದ್ದದ ಭೀಕರತೆಯನ್ನು ತೋರುತ್ತದೆ. 

ಮೇಲಿನ ಹಂತದಲ್ಲಿ ಅಪ್ಪರೆಯರ ಜೊತೆ ಮಂಟಪದಲ್ಲಿ ವೀರನು ಅಸೀನನಾಗಿದ್ದಾನೆ. ಬೇರೆ ಯುದ್ದ ಸನ್ನಿವೇಶದ 
ಶಿಲ್ಲಗಳಲ್ಲಿರುವಂತೆ ವೀರನು ಕುದುರೆಯ ಸಮೇತ ಸ್ಪರ್ಗಕ್ಕೆ ಹಾರುವಂತೆ ಚಿತ್ರಿಸಿ ದ್ದಾರೆ. ಒಟ್ಟಾರೆಯಾಗಿ ಬೇಗೂರು, 
ನಂಬಿಹಳ್ಳಿ, ವೆಂಕಟಗಿರಿಕೋಟೆ ವೀರಗಲ್ಲುಗಳ ಕಾಲಮಾನಕ್ಕೆ ಈ ವೀರಗಲ್ಲು ಸೀರಿಸಬಹುದಾಗಿದೆ. ಈ ವೆಂಕಟಗಿರಿಕೋಟೆಯ 
ವೀರಗಲ್ಲು ಸಹ ಇಂತಹ ಭೀಕರತೆಯನ್ನೇ ಹೋಲುತ್ತದೆ. 

[ಈ ಶಿಲವನ್ನು ಗುರುತಿಸಿದ ಬಿ.ಜಿ. ಗುರುಸಿದ್ದಪ್ಪ ಬಿಟ್ಟಿಸಂದ್ರ ಗೋಪಾಲಗೌಡ ಕಲ್ಲಮಂಜಲಿ ರವರಿಗೆ, ಶಾಸನದ ಪಾಠವನ್ನು ಸಿದ್ದಪಡಿಸಲು 


ಡಾ. ದೇವರಕೊಂಡಾರೆಡ್ಡಿ ಮತ್ತು ಪೊ, ಕೆ.ಆರ್‌. ನರಸಿಂಹನ್‌ರವರಿಗೆ ಕ್ಷೇತ್ರ ಕಾರ್ಯದಲ್ಲಿ ಸಹಕರಿಸಿದ ಗೆಳೆಯ ಡಾ. ಆರ್‌. 
ಯುವರಾಜ್‌ ತಾವರೆಕೆರೆ ಮತ್ತು ಶ್ರೀಮತಿ ಎಸ್‌.ವೈ. ನಿರ್ಮಲಾರವರಿಗೆ ಧನ್ಯವಾದಗಳು.] 


ಭಃ 


ಮಾ 


ಆಕರ ರದ್ರಂಥಗಳು 
೧. ಕರ್ನಾಟಕ ವೀರಗಲ್ಲುಗಳು, ಆರ್‌. ಶೇಷಶಾಸ್ತಿ, ಕಾಮಧೇನು ಪುಸ್ತಕ ಭವನ. 
೨.  ಕುವಳಾಲ, ಕೆ.ಆರ್‌. ನರಸಿಂಹನ್‌, ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌, ಕೋಲಾರ. 


೨೦೬ ( ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅ 
ಹಾವೇಲಿ ಜಲ್ಲೆಯ ರಾಷ್ಟಕೂಟರ ವೀರಗಲ್ಲುಗಳು 


ಮಹಾಂತೇಶ ಮ. ಅಕ್ಷಿ 


“ಹಾವೇರಿ” ಎಂಬ ಹೆಸರು ಸುಮಾರು ಸಾವಿರ ವರ್ಷಗಳಷ್ಟು ಪ್ರಾಚೀನ ಆದರೆ ಈ ಹೆಸರು ಹೇಗೆ ಬಂದಿತೆಂದು 
ಹೇಳುವುದು ಕಷ್ಟ, ಆದರೆ ಶಾಸನಗಳಲ್ಲಿ ಈ ಊರನ್ನು "ಹಾವರಿ', 'ಪಾವರಿ', "ಹಾಹರಿ', "ನಳಪುರಿ', "ಹವರಿ', ಎಂಬ 
ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ಅಲ್ಲದೆ ಈ ಜಿಲ್ಲೆಯ ಇತಿಹಾಸ ಕ್ರಿಶ.ಪೂ. ೩೫೦೦ರಿಂದ ಕ್ರಿಶಪೂ. ೧೦೦ ದ 
ಅವಧಿಯಲ್ಲಿ ಬದುಕಿದ್ದ ಹಳಯ ಶಿಲಾಯುಗದ ಜನರಿಂದ ಆರಂಭವಾಗುತ್ತದೆ. ನಂತರದ ಕಾಲದಲ್ಲಿ ಈ ಜಿಲ್ಲೆಯನ್ನು 
ಮೌರ್ಯರು, ಬನವಾಸಿ ಕದಂಬರು, ಶಾತವಾಹನರು, ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು, ಕಲ್ವಾಣದ ಚಾಲುಕ್ಕರು, 
ಕಲಚೂರಿಯರು, ಹೊಯ್ದಳರು, ವಿಜಯನಗರದ ಅರಸರು, ಹಾನಗಲ್‌ pe ಗುತ್ತಲದ ಗುತರು ಅಳ್ಳಿಕೆ ಮಾಡಿ 
ಕಲೆ, ಸಾಹಿತ್ಯ, ಆರ್ಥಿಕ, ದಾರ್ಮಿಕ. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು” ನೀಡಿದ್ದಾರೆ. ಇವರ ಕಾಲದ 
ಇತಿಹಾಸವನ್ನು ತಿಳಿಯಲು ಇಲ್ಲ ನೂರಾರು ಶಾಸನಗಳು ದೊರೆತಿವೆ ಪ್ರಸ್ತುತ ಅಧ್ಧಯನದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 
ಕಂಡು ಬರುವ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳ ಬಗೆಗೆ ಇಲ್ಲಿ ಚರ್ಚಿಸಲಾಗಿದೆ. 

ನ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಸುಮಾರು ೬೧೨ ಶಾಸನಗಳು ಪ್ರಕಟವಾಗಿದ್ದು ಅವುಗಳು ಕರ್ನಾಟಕ, 
ಆಂಧಪದೇಶ, ತಮಿಳುನಾಡು, ಮಹಾರಾಷ್ಟ, ಗುಜರಾತ್‌, ಪಾಂಡಿಚೇರಿ, ಮಧ್ಯಪ್ರದೇಶ, ಉತ್ತರ' ಪ್ರದೇಶದಲ್ಲಿ ದೊರೆತಿವೆ. 
ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಅತೀ ಹೆಚ್ಚಿನ ಶಾಸನಗಳೆಂದರೆ ಭಾನ ೧೧೭ ಈ ಜಿಲ್ಲೆಯಲ್ಲಿಯೇ ದೊರೆತಿವೆ. 

ಇವುಗಳಲ್ಲಿ ಸುಮಾರು ೫೬ ವೀರಗಲ್ಲುಗಳು ಲಭ ವಾಗಿವೆ, ಅವುಗಳನ್ನು ಪ್ರಾದೇಶಿಕವಾಗಿ ಹಾಗೂ ರಾಜರುಗಳ ಪ್ರಕಾರ 
ಹೀಗೆ ಗುರುತಿಸಬಹುದು. 


ತಾಲೂಕು-ಸಂಖ್ಯೆ: ಹಿರೇಕೆರೂರು ೧೭, ಹಾನಗಲ್‌ ೧೩, ಹಾವೇರಿ ೧೨, ಶಿಗ್ಗಾವಿ ೦೫, ಬಂಕಾಪುರ ೦೪, 
ರಾಣಿಬೆನ್ನೂರು ೦೩, ಬ್ಯಾಡಗಿ ೦೨, ಒಟ್ಟು ೫೬. 

ರಾಜರುಗಳ ಪ್ರಕಾರ: ರಾಜರು ಸಂಖ್ಯೆ- ಒಂದನೇ ಕೃಷ್ಣ ೦೨, ಧೃವ ೦೨, ಮೂರನೇ ಗೋವಿಂದ ೦೬, ಒಂದನೇ 
ಅಮೋಘವರ್ಷ ೦೨, ಎರಡನೇ ಕೃಷ್ಣ ೧೧, ಜತ್ತುಂಗ ೦೨, ಮೂರನೇ ಇಂದ್ರ ೦೫, ನಾಲ್ಕನೇ ಗೋವಿಂದ ೦೨, 
ಮೂರನೇ ಅಮೋಘವರ್ಷ ೦೧, ಮೂರನೇ ಕೃಷ್ಣ ೧೦, ಖೊಟ್ಟಿಗ ೦೧, ಇತರೆ (ಸಂಕೀರ್ಣ) ೧೨, ಒಟ್ಟು ೫೬. 

ವೀರಗಲ್ಲುಗಳನ್ನು ನಿಲ್ಲಿಸುವ ಪ್ರಮುಖ ಉದ್ದೇಶ ವೀರನ ಪರಾಕ್ರಮ ಲೋಕಕ್ಕೆ ತಿಳಿಯುವಂತೆ ಅದರಿಂದ ಮುಂದಿನ 
ತಲೆಮಾರಿನ ವೀರರು ಉತ್ತೇಜನಗೊಳ್ಳುವಂತೆ ಆ ವೀರನನ್ನು ಆದರ್ಶ ಪುರುಷನಾಗಿ ಮಾಡಿಕೊಳ್ಳುವಂತೆ ಮಾಡುವುದೇ 
ಆಗಿತ್ತೆಂಬುವುದು ಸ ಸಷ್ಪವಾಗುತದೆ. (ಶೇಷಶಾಸ್ತಿ ಆರ್‌. pr ವೀರಗಲ್ಲುಗಳು, ಪುಟ-೭೨) ಹೀಗಾಗಿ ಆ ಪ್ರಾಚೀನ 
ಕಾಲದಿಂದಲೂ ವೀರಗಲ್ಲುಗಳನ್ನು ಹಾಕಿಸುವೆ ಪರಂಪರೆಯು ಇದುವರೆಗೂ ' ಮುಂದುವರೆಸಿಕೊಂಡು ಬಂದಿರುವುದನ್ನು 
ಗಮನಿಸಬಹುದು. 

ವೀರರಿಗೆ ಉತ್ತೇಜನವನ್ನು ನೀಡುವದರ ಸಲುವಾಗಿಯೇ ಹಾಕಿಸುತ್ತಿರುವ ಈ ವೀರಗಲ್ಲುಗಳಲ್ಲಿ ಅನೇಕ ಬಾರಿ 
ಭಗವದ್ಗೀತೆಯಲ್ಲಿ ಶ್ರಿ ಶ್ರೀಕ ೈಷ್ಟನು ಅರ್ಜುನನಿಗೆ ಹೇಳುವ ಶ್ಲೋಕವು ಬೇರೆಯ "ರೂಪವನ್ನು ತಾಳಿ “ಹತೋ ವಾ ಪ್ರಾ ಷ್ಯಸಿ 
ಸ್ಪರ್ಗಂ ಜಿತ್ಲಾಬಾಭೋಕ್ಷ್ಯ ಕೇ ಮಹೀಓಿಮ್‌ ಕಾಂತೇಯ ಯಿದ್ಧಾ ಶೃತನಿಶ್ಲಯಃ ಜೀತೇನ ಲಭ ೈತೆಲಕ್ಷ್ಮಿ € ಮೃತೇನಾಪಿ 
ಸುರಾಂಗನೇ. ಕ್ಷಣ ವಿದ್ಧರಿಸಿನೀ ಕಾಯೇ ಕಾ ಚಿಂತಾ ಮರಣೇರ ಣೇ " 
"ಎಂಬ ಶ್ಲೋಕ | ಕಂಡು ಬರುತ್ತದೆ. ಆದರೆ ಯುದ್ದದಲ್ಲಿ ಗೆದ್ದರೆ ಲಕ್ಷ್ಮೀ (ಸಂಪತು) (ವಿಜಯಲಕ್ಷ್ಮೀ) ಲಭಿಸುತ್ತಾಳ ಮರಣ 
ಹೊಂದಿದರೆ ದೇವತಾ ಸ್ಲೀಯರು ಸಿಗುತ್ತಾರೆ. ಕ್ಷಣ ಮಾತ್ರದಲ್ಲಿ ನಾಶವಾಗುವುದು ಈ ದೇಹ ಅದಕ್ಕಾಗಿ ಯುದ್ದದಲ್ಲಿ 
¥ ಮುಖ್ಯಸ್ಥರು. ಇತಿಹಾಪ ವಿಭಾಗ, ಹಂಪಭಾವಿ, ಹಿರೇಕೆರೂರು ತಾಲ್ಲೂಕು, ಹಾವೇಲಿ ಜಲ್ಲೆ, ಮೊ. ೮೯೭೦೭ ೯೫೮೯೬ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 30 


ಹೋರಾಡುತ್ತಾ ಮರಣಹೂಂದುವುದಕ್ಕೆ ಏಕೆ ಚಿಂತೆ ಮಾಡುತ್ತೀಯಾ ? ಇದನ್ನು ನಂಬಿದ್ದ ವೀರರು ಹಲವಾರು 
ಕಾರಣಗಳಿಗಾಗಿ ಹೋರಾಡಿ ಮರಣ ಹೊಂದಿದ್ದಾರೆ. 
ಆದರೆ ಹಾವೇರಿ ಜಿಲ್ಲೆಯ ರಾಷ್ಟಕೂಟರ ಕಾಲದ ವೀರಗಲ್ಲುಗಳನ್ನು ಅವಲೋಕನ ಮಾಡಿದರೆ ಯುದ್ದದಲ್ಲಿ ಮಡಿದ 
ವೀರರು, ತುರುಗೋಳ್‌ದಲ್ಲಿ ಮಡಿದ ವೀರರು, ಗೋಸಾಸ, 'ಊರುಳಿವುನಲ್ಲಿ ಮಡಿದ ವೀರರು ತ್ರ ಪಜೇದದ 
ವೀರಗಲ್ಲುಗಳು ಕಂಡುಬರುತ್ತವೆ. ಅವುಗಳ ವಿವರ ಈ ರೀತಿಯಾಗಿದೆ. ಯುದ್ದದಲ್ಲಿ ಮಡಿದ ವೀರರು ೦೮, ತುರುಗೋಳ್‌ದಲ್ಲಿ 
ಮಡಿದ ವೀರರು ೧೧, ಗೋಸಾಸ ೧೨, ಊರುಳಿವುದಲ್ಲಿ ಮಡಿದ ವೀರರು ೦೭, ಇತರೆ (ಸಂಕೀರ್ಣ) ಶಾಸನಗಳು 
೧೮, ಒಟ್ಟು ೫೬. 


ಹಾವೇರಿ ಜಿಲ್ಲೆಯ ರಾಷ್ಟಕೂಟರ ಕಾಲದ ವೀರಗಲ್ಲುಗಳನ್ನು ಅವಲೋಕನ ಮಾಡಿದರೆ ಯುದ್ದಗಳಲ್ಲಿ ಮಡಿದ 
ವೀರರನ್ನು ಕುರಿತಾದ ೦೮ ಸ್ಮಾರಕಗಳು ಈ ವರೆಗೆ ಪ್ರಕಟವಾಗಿವೆ. ಈ ವೀರರು ತಮ್ಮ ಒಡೆಯನಿಗೆ” ಆಪತ್ತು ಒದಗಿ 
ಬಂದಾಗ ಹ ಪರವಾಗಿ ಹೋರಾಡಿ ಮಡಿಯುತ್ತಿದ್ದರು. ಆಗ ಒಡೆಯರು ಅವರಿಗೆ ಗೌರವ ಸಲ್ಲಿಸುವದಕ್ಕೂ "ಹಾಗೂ 
ಅವರ ಸ್ಪರಣಾರ್ಥವಾಗಿಯೂ ಇಂತಹ ವೀರಗಲ್ಲುಗಳನ್ನು ಕೊರೆಸಿ ಅವರ ಪರಿವಾರದವರಿಗೆ ಉಂ೦ಬಳಿಯನ್ನು ಬಿಡುತ್ತಿದ್ದರು. 
(ಡಾ. ಚಿ.ಸಿ. ಲಿಂಗಣ್ಣ, ಕನ್ನಡ ಸಾಹಿತ್ಯ ಸಂಸ್ಕೃತ ಕೋಶ, ಪುಟ ೪೮೯) ಹಾವೇರಿ ಜಿಲ್ಲೆಯಲ್ಲಿ ಇಂತಹ ೦೮ ಶಾಸನಗಳು 
ರಾಷ್ಟಕೂಟರ ಕಾಲದಲ್ಲಿ ದೊರೆತಿವೆ ಸವಗ ವಿವರ ಈ ರೀತಿಯಾಗಿವೆ. ತಾಲೂಕು-ಸಂಖ್ಯೆ: ಹಾವೇರಿ ೦೩, ಹಾನಗಲ್‌ 
೦೧, ಹಿರೇಕೆರೂರು ೦೩. ಬ್ಯಾಡಗಿ ೦೧, ಒಟ್ಟು ೦೮, 


ಮಂತಗಿ ಶಾಸನವು ಚಲ್ಲಕೇತನ ವಂಶದ ಲೋಕಟೆಯು ಬನವಾಸಿ ೧೨೦೦೦ನ್ನು ಆಳುತ್ತಿದ್ದಾಗ ಕುನ್ನವರ್ಮನು 
ನಾಡನ್ನಾಳುತ್ತಿದ್ದನು. ಆಗ ಹೋರಾಟದಲ್ಲಿ ಮಡಿದ ವೀರನ ನೆನಪಿಗೆ ಕಲ್ಲನ್ನಿರಿಸಲಾಗಿದೆ [ಸಂಪಾದಕರು, ಡಾ. ಬಿ.ಆರ್‌.ಭಾರತಿ, 
ರಾಷ್ಟಕೂಟರ ಶಾಸನಗಳು ಸಂ. ೧ 'ಮತ್ತು ಸಂ ರಾವರ ೨೦] ಸಿಡೇನೂರು ಶಾಸನದಲ್ಲಿ ಮಾರಕ್ಕ ಅರಸನು 
ಬನವಾಸಿಯನ್ನು ಆಳುತ್ತಿದ್ದಾಗ ಬಿನೆತಿಅಬ್ಬಿ ಸಿಡೇನೂರು ಗ್ರಾಮದ ಆಡಳಿತ ನೋಡಿಕೊಳ್ಳುತ್ತಿದ್ದಳು. ಆಗ ಯುದ್ದಪೊಂದಲಲ್ಲಿ 
ಮೃತಪಟ್ಟ ಒಬ್ಬ ವೀರನ ನೆನಪಿಗಾಗಿ ಹಾಕಿಸಿದ ಕಲ್ಲು ಸ ಇಲ್ಲಿ ವೀರನ ಹೆಸರು ಸಷ್ಪವಾಗಿಲ್ಲ [ಅದೇ, ನಂ. ೪೩]. 
ಮತೊಂದು ವೀರಗಲ್ಲು ಸಂಗವೂರಿನ ಯುದ್ದದಲ್ಲಿ ಬಳಿಯರೇಚ ಗಾಮುಂಡನು ಸತ್ತು ಸ್ಪರ್ಗ ಸೇರಿದುದನ್ನು ಮತ್ತು 
ದಂತಿಗನು ಈ ನಾಡನ್ನು ಆಳುವಾಗ ಗಾಮಿಲೆ (ಬಹುಶಃ ರೇಚಗಾಮುಂಡನ ಪತಿ ಯು ವೀರಗಲ್ಲನ್ನು ಸ್ಥಾಪಿಸಿದ್ದನ್ನು 
ತಿಳಿಸುತ್ತದೆ [ಅದೇ ನಂ. ೭೮]. ಜಾವಳ್ಳಿ ಶಾಸನವು ಕನ್ನಮ ಎಂಬ ವ್ಯಕ್ತಿಯು ಹೋರಾಟದಲ್ಲಿ ಸ ಹೊಂದಿದ 
ಸಂದರ್ಭದಲ್ಲಿ ಗ್ರಾಮದ ೭೦ ಜನರು ಸೇರಿ ಭೂಮಿಯನ್ನು ದಾನ ಮಾಡಿದ್ದನ್ನು ದಾಖಲಿಸುತ್ತದೆ. ಮರಣಿಸಿದ ವೀರನ 
ಸಹೋದರನು ಈ ವೀರಗಲ್ಲನ್ನು ನೆಡಿಸಿದನು. [ಅದೇ ನಂ. ೮೩] 


ದೇವಿಹೊಸೂರಿನ ಶಾಸನವು ಬನವಾಸಿನಾಡನ್ನು ರಾಜಾದಿತ್ಯನು ಆಳುತ್ತಿದ್ದಾಗ ಪೆರ್ಮಾಡಿನಾಯಿಗನ ಮಗ ಸರುವಯ್ಯಸೆಟ್ಟಿ 
ಎಂಬುವವನು ಯುದ್ದದಲ್ಲಿ ಸತ್ತುದನ್ನು ಶಾಸನ ಹೇಳುತ್ತದೆ. ಸರುವಯ್ಕಸೆಟ್ಟಿಯ ತಮ್ಮ ಚಿಕ್ಕಿಸೆಟ್ಟಿಯು ಈ ಶಾಸನವನ್ನು 
ನಿಲ್ಲಿಸಿದ [ಅದೇ ನಂ. ೧೮೦]. ಮಾಸಣಗಿ ಶಾಸನ [ಅದೇ ನಂ. ೨೬೮] ಮಾಸಲಿಗೆಯ ಅವೈೆಯರ ಪುಣಿಸೆಯಮ್ಮನು 
ಅಮ್ಮಣನು ಅಣ್ಣಿಗನು ಯುದ್ದದಲ್ಲಿ ತೊಡಗಿದ್ದಾಗ ಅಮ್ಮಣನು ಹಲವಾರು ಜನರನ್ನು ಕೊಂದು ತಾನೂ ಮೃತನಾಗುತ್ತಾನೆ 
ಎಂದಿದೆ. ನಿಲೋಗಲ್‌ ಶಾಸನವು [ಅದೇ ನಂ. ೨೦೬] ಪೀಗನ ಮೇಲೆ ನಡೆದ ಹಲ್ಲೆಯನ್ನು ಹೇಳುತ್ತದೆ ಹಾಗೂ 
ಇನ್ನೊಬ್ಬ ವ್ಯಕ್ತಿ [ಅವನ ಹೆಸರು ದೊರೆಯುವುದಿಲ್ಲ] ಅವನ ಬಿರುದು ತೊರವರ ಕಲಿಯು ನಲವತ್ತೆಂಟು ಮಂದಿಯನ್ನು 
ಕಾಳಗದಲ್ಲಿ ಕೊಂದು ತಾನೂ ಮಡಿದುದನ್ನು ತಿಳಿಸುತ್ತದೆ. 


ಹೀಗೆ ರಾಷ್ಟ್ರಕೂಟರ ಕಾಲದಲ್ಲಿ ಅನೇಕ ವೀರರು ಹೋರಾಡಿ ಮರಣ ಹೊಂದಿದ ವಿಷಯವನ್ನು ಹಾವೇರಿ ಜಿಲ್ಲೆಯ 
ಶಾಸನಗಳು ತಿಳಿಸುತ್ತವೆ. 

ತುರುಗೋಳ್‌ನಲ್ಲಿ ಮಡಿದ ವೀರರು: ಗೋವುಗಳಿಗೆ ಪ್ರಾಚೀನ ಭಾರತದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನವಿತ್ತು ಅಲ್ಲದೇ 
ಅವುಗಳು ಕೃಷಿಕನ ಸಂಪತ್ತಾಗಿದ್ದವು ಹೀಗಾಗಿ ಅವುಗಳ ಸಂರಕ್ಷಣೆಗಾಗಿ ಸದಾಕಾಲ ಯುವಕರು ಗ್ರಾಮಗಳಲ್ಲಿ 
ಜಾಗೃತರಾಗಿರುತ್ತಿದ್ದರು. 

"ತುರುಗೋಳ್‌' ಎನ್ನುವುದು ಅನೇಕ ಸಂದರ್ಭಗಳಲ್ಲಿ ಯುದ್ದವೆನ್ನುವದಕ್ಕಿಂತ ಯುದ್ಧಕ್ಕೆ ಪೀಠಿಕೆಯಾಗುತ್ತಿತ್ತು. 
ತುರುಗೋಳ್‌ನ ಮುಖ್ಯ ಉದೇಶ ತುರುಗಳನ್ನು ಅಪಹರಿಸುವುದು ಮತ್ತು ಸಾಕಾ ಅಪಹರಣವನ್ನು ತಡೆದು ಅವುಗಳ 


೨೦೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ರಕ್ಷಣೆಗೆ ಹೋರಾಡುವುದು ಇವೆರಡೂ ತುರುಗೋಳಿನ ಹೋರಾಟಗಳಂದೇ ಗುರುತಿಸಲ್ಪಟ್ಟಿವೆ ಆರ್‌. ಶೇಷಶಾಸ್ತ್ರಿಯವರು 
ತುರುಗೋಳಿನ ಉದ್ದೇಶವನ್ನು ಎರಡು ರೀತಿಯಾಗಿ ವಿಶ್ಲೇಷಿಸಿದ್ದಾರೆ. ಒಂದು ಕಳ್ಳರು ಕಳ್ಳತನದ ಉದ್ದೇಶದಿಂದೆ" ಮಾಡಿದ 
ಗೋಗಹಣ. 


ರಾಷ್ಟಕೂಟರ ಅವಧಿಯಲ್ಲಿ ತುರುಗೋಳ್‌ ಶಾಸನ ಶಿಲ್ಲವು ಒಂದು ಹೆಜ್ಜೆ ಮುಂದುವರಿಯುವುದರ ಮೂಲ 
ಶಾಸನಶಿಲದ ಬೆಳವಣಿಗೆಗೆ ಚಾಲನೆ ನೀಡಿತಲ್ಲದೆ ಶಾಸನಗಳ ವಿನ್ಯಾಸದಲ್ಲಿ ಹೊಸತನವನ್ನು ಪಡೆಯಿತು. ಈ ತುರುಗೋಳ್‌ 
ವೀರಗಲ್ಲುಗಳು ಅಗಲ ಜಾಸ್ತಿ ಎತ್ತರ ಕಡಿಮೆ. ಇವು ರ ಏಳು ಅಡಿ Pt ಹಿಡಿದು ಹುತ್ತು ಅಡಿ 
ಅಗಲದವರೆಗೂ ಇದ್ದು, ನಾಲ್ಕು ಅಡಿಯಿಂದ ಆರು ಅಡಿಯವರೆಗೂ ಎತ್ತರವಾಗಿರುತ್ತವೆ. ಕೆಳಗಿನ ಎರಡು ಅಥವಾ 
ಮೂರು ಹಂತಗಳಲ್ಲಿ ವೀರನ EY ಯುದ್ದಕ್ಕೆ ಹೊರಟ ಚಿತ್ರಣ ನಂತರದ "ಹಂತಗಳಲ್ಲಿ ಶತ್ರುಗಳೊಂದಿಗೆ 
ಹೋರಾಟದ ಚಿತ್ರಣ ವಿರುತ್ತದೆ. ಈ ಹೋರಾಟದ ಹೆರಿತದಲ್ಲಿ ಕುದುರೆಗಳನ್ನು ತುರುಗಳನ್ನು ಮತ್ತು ಕಾಲಾಳುಗಳನ್ನು 
ಹೆಚ್ಚು ಸಂಖ್ಯೆಯಲ್ಲಿ ಚಿತ್ರಿಸಿರುತ್ತಾರೆ. 

ಹಾವೇರಿ ಜಿಲ್ಲೆಯಲ್ಲಿ ೧೧ ಶಾಸನಗಳು ದೊರೆತಿದ್ದು ನರೇಗಲ್‌ ಶಾಸನ [ಅದೇ ನಂ. ೪೨] ಮಾರಕ್ಕ ಅರಸ 
ಬನವಸೆ ೧೨೦೦೦ ನ್ನು ಆಳುತ್ತಿದ್ದಾಗ ತುರುಗಾಳಗದಲ್ಲಿ ಮಡಿದ ವಿಚಾರ ತಿಳಿಸುತ್ತದೆ. ಇದೇ ಗ್ರಾಮದ ಮತ್ತೊಂದು 
ಶಾಸನ [೩೧೫] ಕನ್ನರನು ರಾಜ್ಯಭಾರ ಮಾಡುತ್ತಿದ್ದಾಗ ಪುಣಸೆಯ ಗಜ್ಞನಾಳುತ್ತಿರುವಾಗ ನರೆಯಂಗಲ್ಲಿನ ಕೋಚಾರರ 
ಕೋಟೆಯಮ್ಮನ ಮಗ ತೋಯಿಮ್ಮ ಗೋಗ್ರಹಣದ ಪ್ರಸಂಗದಲ್ಲಿ ಹೋರಾಡಿ ಮಡಿಯುತ್ತಾನೆ. ಸಾಸಿರ್ವರು ಆತನ 
ಮಕ್ಕಳಿಗಾಗಿ ಆರು ಮತ್ತರು ಭೂಮಿಯನ್ನು ಹಾಗೂ ಆರು ಕೈ ಅಳತೆಯ ಮನೆಯನ್ನು ದಾನವಾಗಿ ನೀಡಿದ್ದನ್ನು 
ಉಲ್ಲೇಖಿಸಿದೆ. ಚಿಲ್ಲೂರಿನ ಶಾಸನವು [ಅದೇ ನಂ. ೧೩೯] ಬಂಕೆಯರಸನು ನಾಡನ್ನಾಳುತ್ತಿದ್ದಾಗ ಪಿದ್ದವಣಿ, ಅಸಗರ 
ಮಾಚ ಸಳುಗ, ಚಟ್ಟ ಮುಂತಾದವರು ಗೋವುಗಳನ್ನು ಸಂರಕ್ಷಿಸಲು ಹೋರಾಡಿ ಮಡಿದಂತೆ ತಿಳಿಯುತ್ತದೆ. ಶಬನೂರು 
ಶಾಸನ [ಅದೇ ನಂ. ೧೯೮] ಅಣ್ಣಿಗನು ನಿಡುಗುನ್ನಗೆ ೧೨ ನಾಡಿನ ನಾಲ್ಗ್ಲಾವುಂಡನಾಗಿದ್ದಾಗ ಸೆಂಬೂರಿನ ಗ್ರಾಮಸ್ಥನಾದ 
ಕುನ್ನಟಿಯು ತುಳುಗಾಳಗದಲ್ಲಿ ಮಡಿದುದನ್ನು ದಾಖಲಿಸುತ್ತದೆ. ಹಿರೇಹುಲ್ಲಾಳ ಶಾಸನ [ಅದೇ ನಂ. ೧೬೦] ಬನವಾಸಿ | 
ನಾಡನ್ನು ಚಲ್ಲಕೇತನ ಕಲಿವಿಟ್ಟರಸ ಆಳುವಾಗ ಅಕ್ಕಣನೆಂಬುವವನು ಪೆರೂರಿನ ಗೋವು ಹಿಡಿದಾಗ ವೈರಿಭಯಂಕರದೇವನು 
ಹೋರಾಡಿ ಅವನನ್ನು ಕೊಂದು ತಾನು ವೀರಮರಣ ಹೊಂದಿದ ಬಗ್ಗೆ ತಿಳಿಸಿದೆ. ಹಿರೇಬಿದರಿ ಶಾಸನ [ಅದೇ ನಂ. 
೧೫೯] ಎರಡನೆಯ ಕೃಷ್ಣನ ಆಳ್ಗಿಕೆಯಲ್ಲಿ ದುಗ್ಗತಿ ಗಾವುಣ್ಣನ ಮಗ ನಾಗತಿ ಎಂಬುವವನು ಸಾಲತ್ತಿ ಎಂಬಲ್ಲಿ ನಡೆದ 
ತುಖುಗೋಳ ಕಾಳಗದಲ್ಲಿ ಮಡಿದುದನ್ನು ದಾಖಲಿಸಿದೆ. ಹಾವೇರಿ ಶಾಸನ [ಅದೇ ನಂ. ೪೫೪] ಕನ್ನರದೇವನು 
ರಾಜ್ಯವಾಳುತ್ತಿದ್ದಾಗ ಕಲಿವಿಟ್ರನು ಬನವಾಸಿ ದೇಶವನ್ನಾಳುತ್ತಿದ್ದನು. ಹಾವೇರಿಯ ವೀರ[ಹೆಸರು ನಷ್ಟವಾಗಿದೆ]ನೊಬ್ಬನು 
ಹಸುಗಳಿಗಾಗಿ ನಡೆದ ಯುದ್ದದಲ್ಲಿ ಮರಣ ಹೊಂದಿದ್ದನ್ನು ದಾಖಲಿಸಿದೆ. ಸೇನಮಲ್ಲರ ಮಲ್ಲಪನು ಆಗ 
ನಾಳ್ಗಾವುಂಡನಾಗಿದ್ದನೆಂದು ಹೇಳಿದೆ. ಕಿತ್ತೂರಿನ ಶಾಸನವು [ಅದೇ ನಂ. ೪೮೭] ಈ ಶಾಸನವು ಗೋವುಗಳಿಗಾಗಿ ನಡದ 
ಯುದ್ದದಲ್ಲಿ ಕಂದುರರ ಯರೆಯಮ್ಮನ ಮಗ ಬೀರನಾಗಿಯಣ್ಣನು ಸ್ಪರ್ಗಸ್ಥನಾದುದನ್ನು ಹೇಳುತ್ತದೆ ಅರಳಿಕಟ್ಟ ಶಾಸನ 
ತುರುಕಾಳಗದಲ್ಲಿ ಕೆಲವರು [ವೀರರ ಹೆಸರು ಉಲ್ಲೇಖವಿಲ್ಲ] ಮರಣ ಹೊಂದಿದ ಬಗ್ಗೆ ವಿವರಿಸುತ್ತದೆ. [ಅದೇ ನಂ. 
೫೯೮] ಶಬನೂರಿನ ಶಾಸನವು ಗೋಗಹಣ ಪ್ರಸಂಗದಲ್ಲಿ ಶಂಬೂರ ಕುಂದಾತಿಯ ವೀರಮರಣವನ್ನು ತಿಳಿಸುತ್ತದೆ. 
[ಧಾ.ಜಿ.ಶಾ.ಸೂ ಪುಟ ಸಂ. ೩೦, ನಂ. ೩೧] ಹೊಟ್ಟೂರಿನ ಶಾಸನವು ಕಳ್ಳರು ತಂಬುಲಿಗರ ಎತ್ತುಗಳನ್ನು ಕೊಂದಾಗ 
ಅವರೊಡನೆ ಹೋರಾಡಿದ ಗೊಜ್ಜಿಗನ ವೀರ ಮರಣವನ್ನು ಉಲ್ಲೇಖಿಸಿದೆ [ಅದೇ ಪುಟ.ಸಂ ೩ ನಂ. “ಬಂ 


ಊರುಳಿವುದಲ್ಲಿ ಮಡಿದ ವೀರರು: ಇದು ಊರಿನ ನಾಶವನ್ನು ಹೇಳುತ್ತದೆ. ಗೆದ್ದ ರಾಜನು ತಾನು ಗೆದ್ದ ಪ್ರದೇಶಗಳನ್ನು 
ಲೂಟಿ ಮಾಡಿಸುವ ಸುಡಿಸುವ ಹೆಂಗಸರ ಮಾನಭಂಗ ಮಾಡಿಸುವಂತಹ ದುಷ್ಪಕೃತ್ಯದಲ್ಲಿ ತೊಡಗುತ್ತಿದ್ದಾಗ ಸ್ಥಳೀಯ 
ವೀರರು ಮಾಡುತ್ತಿದ್ದ ಹೋರಾಟವನ್ನು ಇದು ತಿಳಿಸುತ್ತದೆ. ಇಂತಹ ಘಟನೆಗಳನ್ನು ಶಾಸನಗಳು "ಊರಳಿವು' "ಊೂರುಹುಯ್ಯಲು' 
ಎಂದು ಕರೆದಿವೆ. (ಡಾ. ಸಿ.ಯು. ಮಂಜುನಾಥ, ಶಾಸನಗಳು ಮತ್ತು ಕರ್ಣಾಟಕ ಸಂಸ್ಥೃತಿ ಪುಟ ೪೧೯) ಇಂತಹ ೦೭ 
ಶಾಸನಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆತಿವೆ. ಶಬನೂರು ಶಾಸನವು ಇಟ್ಟಿಗೆ ಗ್ರಾಮದ ಮೇಲೆ ದಾಳಿಯಾದ ಸಂದರ್ಭದಲ್ಲಿ 
ಸೆಂಬೂರು ಗ್ರಾಮದ ಕುನ್ನಟಿಯೆಂಬ ವ್ಯಕ್ತಿಯ ಮಡಿದನೆಂದು, ಈ ಸಮಯದಲ್ಲಿ ಲೋಕಟಿಯು ಬನವಾಸಿ ೧೨೦೦೦ 
ಪ್ರಾಂತವನ್ನು ಆಳುತ್ತಿದ್ದನೆಂದೂ, ಅಣ್ಣಿಗನು ನಿಡುಗುಂಡಗೆ ೧೨ ಪ್ರದೇಶದ ನಾಟ್ಗಾವುಂಡನಾಗಿದ್ದನೆಂದೂ ತಿಳಿಸುತ್ತದೆ. 
(ARSIE BK No.33, 1943-44). ಇದೇ ಏಷಯವನ್ನು ಈ ಗ್ರಾಮದ ಮತ್ತೊಂದು ಶಾಸನವು ಸಹ ತಿಳಿಸುತ್ತದೆ. (ARSIE BK 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೦೯ 


No.32, 1943-44) ಹಲಸೂರಿನ ಶಾಸನವು ಅಣ್ಣಿಗನು ಪಾನುಗಲ್ಲು-೫೦೦ರ ನಾಡಗಾವುಂಡನಾಗಿದ್ದಾಗ ಪೆ ಪೆರ್ಗ್ಗಡೆಯಾಗಿದ್ದ 
ಮಾರವಯ್ಯನ ಮಗನಾದ ಮೂರನು ಕಾದಾಟದಲ್ಲಿ ಊರ ಬಿಡಿಸಿದೊಡೆ ಓಂಕಾರ ಶಿವಭಟಾರನು ಈ ಶಾಸನವನ್ನು 
ಪಾಕಿ ವಿಚಾರವನ್ನು ಹೇಳುತ್ತದೆ. (ARIE 1945-46 B 288). ಮಂತಗಿ ಶಾಸನವು ಕುನ್ನವರ್ಮ ಎಂಬ ನಾಷೆ 

ರಸನನ್ನು ಉಲ್ಲೇಖಿಸಿದೆ ಈತ ಚಲ್ಲಕೇತನ ಮನೆತನದ ಮಂಡಳೇಶ್ವರ ಕುನ್ನವರ್ಮ ಅಥವಾ ಕುಂದಟೆಯಾಗಿದ್ದಿರಬಹುದು. 
pe ನೃಪತುಂಗನ ಕೈಕೆಳಗೆ ಆಡಳಿತ ನಡೆಸುತ್ತಿದ್ದ ಈತ ನಂತರ ಎರಡನೇ ಕೃಷ್ಣನ ಕಾಲದಲ್ಲೂ 'ರಾಷ್ಟಕೂಟ 
ಮನೆತನದ ನಿಷ್ಠೆಯನ್ನು ಉಳಿಸಿಕೊಂಡಿದ್ದ ಕುಂದವರ್ಮನು ನಾಡನ್ನಾ ಳುತ್ತಿದ್ದಾಗ ಸಿರಿಗಾಮುಂಡನು ಊರನಾ ಳುತಿದ್ದನು. | 
ಮನಗೆಯ ಹೋರಾಟದಲ್ಲಿ ಮಡಿದ ವೀರನಿಗೆ ಪಟ್ಟಕಲ್ಲನ್ನಿ ರಿಸಿದ್ದನ್ನು ದಾಖಲಿಸಿದೆ. (EI Vol. VI. No. 14 P-47-48), ಹತ್ತಿ . 
ಮತ್ತೂರಿನ ಶಾಸನವು ಸುರಗೆಯೂರಿನ ದಾಸಮ್ಮ ಮತು ಎಡೆಯ ಎ೦ಬ ಇಬ್ದ್ಬರು ವೀರರು ಊರಳಿವಿನಲ್ಲಿ ಮರಣ 
ಹೊಂದಿದ್ದನ್ನು ದಾಖಲಿಸಿದೆ (ಸಂಪಾದಕರು, ಡಾ. ಬಿ.೮ರ್‌. ಭಾರತಿ- -ರಾಷ್ಟಕೂಟರ ಶಾಸನಗಳು ಸಂಪುಟ-೧, ನಂ. 
೦೯) ದುಂಡಸಿಯಲ್ಲಿ ದೊರೆತ ವೀರಗಲ್ಲು ಮಹಾಸಾಮಂತ ಚಲ್ಲಕೇತನ ಎರಡನೆಯ ಕಲಿವಿಟಟ್ಟರಸನು ಬನವಾಸಿಯ 
ಕುಪಟೂರು ನಾಡನ್ನು ಆಳುತ್ತಿದ್ದನು ಎಂದು ಹೇಳುತ್ತದೆ ಒಬ್ಬ ವೀರನ ಪತ್ನಿಗೆ (ಹೆಸರು ತಿಳಿಯುವುದಿಲ್ಲ) ಐದು ಮತ್ತರು 
ಜಮೀನನ್ನು ದಾನವಾಗಿ ಮೂವದಿಂಬರು ಕೊಟ್ಟದ್ದನ್ನು ತಿಳಿಸುತ್ತದೆ. ಈತನು ದುಂಡಸಿಯ ದಾಳಿಯಲ್ಲಿ ಮಡಿದನೆ೦ದು 
ಹೇಳಿದೆ. ಈಕೆಯು ತನ್ನ ಗಂಡನ ಹೆಸರಿನಲ್ಲಿ ಈ ವೀರಗಲ್ಲನ್ನು ಸ್ಥಾಪಿಸಿದಳು. (ARIE 1968-69, B 85) ಅರಳಿಕಟ್ಟೆಯ 
ಶಾಸನ ವೀರಪುಲಿ ಎಂಬುವವನ ಮಗನಾದ ಮಾರಮ್ನನು ಪ್ರಾಯಶಃ ಗ್ರಾಮದ ಮೇಲೆ ನಡೆದ ದಾಳಿಯ ಸಮಯದಲ್ಲಿ 
ಮರಣ ಹೊಂದಿದ್ದನ್ನು ಉಲ್ಲೇಖಿಸುತ್ತದೆ. (ARIE 1958-59 B 539) ಹೀಗೆ ಹಾವೇರಿ ಜಿಲ್ಲೆಯ ಶಾಸನಗಳು ಈ ಜಿಲ್ಲೆಯಲ್ಲಿನ 

ಗೂರಳುವಿನಲ್ಲಿ ಮಡಿದ ಹಲವಾರು ವೀರರನ್ನು ಉಲ್ಲೇಖಿಸಿವೆ. 

ಇತರೆ ಶಾಸನಗಳು (ಸಂಕೀರ್ಣ): ಇತರೆ ಶಾಸಸನಗಳಂದರೆ ಇವು ಕಲೆ, ಭಾಷೆ ಹಾಗೂ ಲಿಪಿಯ ದೃಷ್ಟಿಯಿಂದ 
ರಾಷ್ಟ್ರಕೂಟರ ಕಾಲದ್ದಾಗಿದ್ದು ಇವುಗಳಲ್ಲಿ ಕೆಲವು ಶಾಸನಗಳಲ್ಲಿ ರಾಜನ ಹಾಗೂ ಕಾಲದ ಉಲ್ಲೇಖವಿಲ್ಲ, ಇನ್ನು ಹಲವು 
ಶಾಸನಗಳಲ್ಲಿ ವೀರನು ಯಾವ ಉದ್ದೇಶಕ್ಕಾಗಿ ಮರಣ ಹೊಂದಿದ ಎಂಬುದು ಸಷ್ಟವಾಗಿಲ್ಲ, ಕೆಲವೊಮ್ಮೆ ಔಷ ವೀರನ 
ಹೆಸರನ್ನು pe ಉಲ್ಲೇಖಿಸದೆ ಕೇವಲ ವೀರನ ಸ್ನರಣಾರ್ಥವಾಗಿ ಹಾಕಿಸಿರುವ ಶಾಸನ ಎಂದಷ್ಟೇ ತಿಳಿಸುತ್ತವೆ. ಮತ್ತು 
ಇನ್ನು ನಸ್ಯ ಶಾಸ ಸನಗಳು ತೃಟಿತವಾಗಿದ್ದು ಅಪೂರ್ಣವಾಗಿವೆ. ಇಂತಹ ಸುಮಾರು ೧೮ ವೀರಗಲ್ಲು ಶಾಸನಗಳು 
ವ್ಸ ಜಿಲ್ಲೆಯಲ್ಲಿ ರಾಷ್ಟಕೂಟರ ಕಾಲದಲ್ಲಿ ದೊರೆತಿವೆ. ಅವುಗಳ ವಿವರ ಈ ರೀತಿಯಾಗಿದೆ. ಹಾವೇರಿ ೦೧, 
ಹಾನಗಲ್ಲು ೦೮, ಹಿರೇಕೆರೊರು ೦೫, ಬ್ಯಾಡಗಿ ೦೧, ರಾಣೆಬೆನ್ನೂರು ೦೧, ಬಂಕಾಪುರ ೦೨, ಒಟ್ಟು ೧೮. 


ಹೀಗೆ ರಾಷ್ಟಕೂಟರ ಕಾಲದ ee ಆ ಕಾಲದ ವೀರರ ಹೋರಾಟ ಹಾಗೂ ಅವರ ಆತ್ಮಬಲಿದಾನವನ್ನು 
ಚಿತ್ರಿಸುತ್ತವೆ. 
ಫಿ 


ಆಕರ ಗದ್ರಂಥಗಳು 
ಸೂರ್ಯನಾಥ ಕಾಮತ್‌, ಧಾರವಾಡ ಜಿಲ್ಲಾ ಗ್ಯಾಸೆಟಿಯರ್‌. 
ಕಲಬುರ್ಗಿ ಎಂ.ಎಂ., ಧಾರವಾಡ ಜಿಲ್ಲಾ ಶಾಸನ ಸೂಚಿ. 
ಬಿ.ಆರ್‌. ಭಾರತಿ, (ಸಂ) ರಾಷ್ಟಕೂಟರ ಶಾಸನಗಳು, ಸಂ. ೧ ಮತ್ತು ಸಂ. ೨. 
ಚಿ.ಸಿ. ಲಿಂಗಣ್ಣ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. 
ಸಿ.ಯು. ಮಂಜುನಾಥ್‌, ಶಾಸನಗಳು ಮತ್ತು ಕರ್ಣಾಟಕ ಸಂಸ್ಕೃತಿ. 
ಎಂ. ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. 
. ಡಿ.ವಿ. ಪರಶಿವಮೂರ್ತಿ, ತುರುಗೋಳ್‌ ಸಂಕಥನ. 
ಸಂಪಾದಕರು ಡಾ. ಡಿ.ವಿ. ಪರಶಿವಮೂರ್ತಿ ಶಾಸನ ಅಧ್ಯಯನ ಸಂಪುಟ ೪, ಸಂಚಿಕೆ ೧. 
South Indian Inscriptions, vols. XI, XV, XVIII. 


* pb 
9999S 


app 
9 


ಸ್ಯ 


O. Karnatak Inscriptions, vol. Il. 


೨೧೦ | ಇತಿಹಾಸ ದರ್ಶನ: ಸಂ. ಹ೬/ಿ೨ಿಂ೨೧ 


ಅಲ 
ಕರ್ನಾಟಕದಲ್ಲಿ “ಕಆಂದ'' ದೇವಾಲಯ ಶೈಲ 


ಅ೦.ಎನ್‌. ಪ್ರಭಾಕರ್‌* 


ಕರ್ನಾಟಕದಲ್ಲಿ ಕಳಿಂಗ ಶೈಲಿಯ ರಚನೆಗಳಿವೆ ಎಂಬ ಅರಿವು ಮೂಡುವುದು ವಿಜಯನಗರ ಜಿಲ್ಲೆಯ ಹೊಳಲು 
ಶಾಸನದಿಂದ. ಶಾಸನದ ಉಲ್ಲೇಖ ಇಂತಿದೆ: 
“ಸ್ವಸ್ತಿ ಸಮಸ್ತ ಶಿವಪಾದ ಶೇಖರ ಕಲಿಯುಗ ವಿಶ್ವಕರ್ಮ 
ಷಷ್ಠಿ ಕಛಾವಿದ್ಯೆ ಪ್ರವೀಣ ಚೌಷಷ್ಠಿ ಪ್ರಾಸಾದ ನಿಶಾರದ 
ನಾಗರ ಕಳಿಂಗ ದ್ರಾವಿಳ ವೇಸರ ಚತುರ್ಜಾತಿ ಪ್ರಾಸಾದ ವಿನಿರ್ಮಿತ 
ಸೂತ್ರಧಾರಿ ಸೋಗೆಯ ಪಾದೋಜರ ಛತ್ರ ಬೊಮ್ಮೋಜನು....” 
ಶಾಸನದ ಪ್ರಕಾರ ನಾಗರ-ಕಳಿಂಗ-ದ್ರಾವಿಳ-ವೇಸರ ಎಂಬ ನಾಲ್ಕು ಪ್ರಾಸಾದ ಜಾತಿಗಳು; ಈ ಜಾತಿಗಳನ್ನೇ 
ವಾಸ್ತುಶೈಲಿಗಳು ಎಂದು ಗುರುತಿಸಲಾಗಿದೆ. ನಾಗರ-ದ್ರಾವಿಡ(೪)-ವೇಸರ ಶೈಲಿಗಳು ದಾಕ್ಷಿಣಾತ್ಯ ಸಂಪ್ರದಾಯಕ್ಕೆ ಸಂಬಂಧಿಸಿವೆ. 
ಕಳಿಂಗವು ಔತ್ತರೇಯ ಶೈಲಿ ಎನ್ನಲಾಗಿದೆ. 
ಅಪರಾಜಿತ ಪೃಚ್ಛಾ ಗಂಥಕಾರ ನು “ಕಲಿಂಗದೇಶೇ ಕಲಿಂಗಂ” ಎಂದು ಹೆಸ ರಿಸುತ್ತಾನೆ. ಇಂದಿನ ಒರಿಸಾ ದೇಶವೇ 
ಕಳಿ೦ಗ ದೇಶವೆನಿಸಿದ್ದು “ಕಗ” ಪದವು ದೇಶಸೂಚಿಯೂ ಹೌದು. ಒರಿಸಾ ಪಾಂತ್ತದ ವಾಸು ವಿದ್ದಾಂಸರು ಅವರ 
ವಾಸ್ತುಶಿಲದ ಅಧ್ಯಯನದ ಆರಂಭದಲ್ಲಿ ಕರ್ನಾಟಕದ ಮೇಲ 


NTN Y D9), 
ವಾಸುಕ್ಯೈ ಫಿಗೆ “ಕಳಿಂಗ” ಎಂಬ ಪದವನ್ನು ನೀಡಿದ ಗರಿಮೆ ನಾತ ಒದ್ದ ಈ ಶೈಲಿ ಕರ್ನಾಟಕದಲ್ಲಿತ್ತು ಎನ್ನಲು ಶಾಸನವು 
ಸಾಕ್ಷಿಯಾಗಿದೆ. ವಿದ್ವಾಂಸರು ಶಾಸ ಸನದ ಕಾಲವನ್ನು ಕ್ರಿಶ. ೧೨ನೆಯ ಶತಮಾನವೆಂದು ನಿರ್ಣಯಿಸಿದ್ದಾರೆ. ಒರಿಸ್ತಾ 
ಪ್ರದೇಶದಲ್ಲಿ ವಾಸ್ತುಶೈ ಲಿಗೆ ಸಂಬಂಧಿಸಿದಂತೆ ಈ ಪದಬಳಕೆಯಲ್ಲಿಲ್ಲ. ಒಟ್ಟಾರೆ ವಾಸ್ತುರಚನೆಗಳನ್ನು "ಕಳಿಂಗ ವಾಸ್ತುಶಿಲ' 
ದಡಿಯಲ್ಲಿ' ಗುರುತಿಸಬಹುದು. ಇಲ್ಲಿನ ವಾಸ್ತುವಿಗೆ ಸಂಬಂಧಿಸಿದಂತೆ ಕೆಲವು ಪ್ರಾಚೀನ ಗಂಥಗಳೂ ಲಭ್ಯ. ಅವು 
ಪಾದೇ ಶಿಕ ವ್ಯಾಪ್ತಿಯುಳ್ಳದ್ದು. ಇವುಗಳಲ್ಲಿ “ಶಿಲ್ರ. ಪಕಾಶ” ಎಂಬ ಗಂಥ ಹೆಚ್ಚು ಮನ್‌ಣೆ ಗಳಿಸಿದೆ. ಈ ಗಂಥವೂ ೧೧- 


೧೨ನೆಯ ಶತಮಾನದಲ್ಲಿ "ರಚನೆಗೊಂಡದ್ದು.” ಕರ್ನಾಟಕದ ಶಾಸನವೂ ಸಮಕಾ ) ಲ) 
ಮಯ ಮತ್ತು ವಿಶ್ಷಕರ್ಮ ಪ್ರಣೀತ ಪ್ರತ್ವೇಕ ಸಂಪ್ರದಾಯಗಳಿವೆ ಎಂದು ಹೇಳಲಾಗಿದೆ; ಅದನ್ನು ಬೇರ್ಪಡಿಸುವುದೂ 
ಅಸಾಧ್ಯ ಎನ್ನ ಲಾಗಿದೆ! 

ಒರಿಸ್ಟಾ ಮೂಲದ ದೇವಾಲಯಗಳನ್ನು “ದೇವುಲ್‌” ಎಂದು ಹೆಸರಿಸುತ್ತಾರೆ. ಈ ಪದ ನಮ್ಮ ಕರಾವಳೀ ಮೂಲದ 
“ದೇವಳ” ಪ ಪದಕ್ಕೆ ಹತ್ತಿರ! ಇಲ್ಲಿಯ ದೇವಾಲಯಗಳ ಶಿಖರ ಸ್ವರೂಪವನ್ನಾ ಧರಿಸಿ ರೇಖಾ, ಪೀಡಾ ಮತು ಖಾಖರ 
ದೇವುಲ್‌ ಎಂದು ಗುರು ತಿಸುತ್ತಾರೆ. ಕೆ.ವಿ. ಸೌಂದರರಾಜನ್‌ ಅವರು ಬಾಗಿದ ಶಿಖರಕ್ಕೆ ಬಳಸಿದ "ರೇಖಾ ನಾಗರ” ಪ ಪದ 
ಒರಿಸ್ಪಾ ಮೂಲದ್ದು ಎನ್ನುವುದು ಖಚಿತ. ಮೂಲಗರ್ಭಗೃಹವು ಬಾಗಿದ ಶಿಖರವನ್ನು ಪಡೆದಿದ್ದಲ್ಲಿ “ರೇಖಾ ದೇವುಲ್‌”; 
ಇದರ ಮುಂದಿರುವ ರಚನೆ ““ಪೀಢಾ ದೇವುಲ್‌” ಪೀಢಾ ರಚನೆಗೆ ಕರ್ನಾಟಕದ ಫಾಂಸನಾ ತೈಲ ಮೂಲ ಎನಿಸಿದೆ. 
ಇದು ಪಿರಮಿಡ್‌ ಅಥವಾ ವಿಮಾನ ಮಾದರಿ ಶಿಖರವನ್ನು ನಧಿ ಥಾ ಮುತು ಪೀಢಾ ೧ ದೇವ್ರಲ್‌ಗಳು ರ್ನಾಟಕದಲ್ಲಿ 


ಮೇಲ್ಲಾಗದಲ್ಲಿ ಶಿಖರ, ಕಳಶ 5 ರಚನೆ ೫ I 


* 'ಪದ್ಯಪ್ರಭಾ', ನಂ. ೪೨, ಬ್ಹಾಕ್‌-೧೭, ಶ್ರೀರಾಮಪುರ, ೨ನೆೇ ಹಂತ, ಮೈಸೂರು-೫೭೦೦೨8೩. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೧೧ 


ರೇಖಾ ದೇವುಲ್‌ಗೆ "ಬಡಾ ದೇವುಲ್‌” ಎಂಬ ಪರ್ಯಾಯ ಪದವೂ ಉಂಟು. ಗರ್ಭಗೃಹದ ಮುಂದಿರುವ ಪೀಢಾ 
ರಚನೆಯೇ ಜಗಮೋಹನ. ಭಕ್ತರು ದೇವರ ಸಂದರ್ಶನಕ್ಕಾಗಿ ಸೇರುವುದು ಜಗಮೋಹನ ಭಾಗದಲ್ಲಿ. ಇವೆರಡರ ನಂತರ 
ಕಾಣುವ ನಾಟ್ಕಮಂದಿರ ಹಾಗೂ ಭೋಗಮಂದಿರಗಳು ಐಚ್ಛಿಕ. 


ಖಾಖರ ದೇವುಲ್‌ಗಳು ಕಡಿಮೆ ಸಂಖ್ಯೆಯಲ್ಲಿದ್ದು, ಈ ಶಿಖರಗಳು ದೇವಿಮಂದಿರಗಳಿಗೆ ಸೀಮಿತ. ಖಾಖರವು 
ದೋಣಿಯಾಕಾರದ ಶಿಖರವುಳ್ಳದ್ದು. ಇವನ್ನು ವೈತಲ್‌ ದೇವುಲ್‌ ಎಂದೂ ಹೆಸರಿಸುತ್ತಾರೆ. "ವೈತಾ” ಎಂದಲ್ಲಿ ಕವುಚಿದ 
ದೋಣಿಯಾಕಾರ; ಇವು ಶಾಲಾಕಾರ ಶಿಖರಕ್ಕೆ ಸಮೀಪ. ಇದರೊಂದಿಗಿರುವ ಅಲಂಕಾರಿಕ ಪೂರಕ ರಚನೆಗಳು ನಾಸಿ, 
ಕೂಟ, ಶಾಲಾಗಳನ್ನು ಅನುಕರಿಸಿವೆ. ಭುವನೇಶ್ವರದಲ್ಲಿ ಈ ರೀತಿಯ ಐದು ದೇವಾಲಯಗಳನ್ನು ಕಾಣಬಹುದು. 


ಭುವನೇಶ್ವರದಲ್ಲಿ ಅತಿ ಪ್ರಾಚೀನವೆಂದು ಗುರುತಿಸಲಾಗಿರುವುದು ಪರಶುರಾಮೇಶ್ವರ ದೇವಾಲಯ. ಇದರ 
ಜಗಮೋಹನದಲ್ಲಿ ಕಂಡ ಕಿರು ಶಾಸನಗಳ ಲಿಪಿಯನ್ನು ಆಧರಿಸಿ ಇದರ ಕಾಲವನ್ನು ಕ್ರಿಶ. ೬೫೦ ಎಂದು ನಿರ್ಧರಿಸಲಾಗಿದೆ. 
ಈ ದೇವಾಲಯದ ಗರ್ಭಗೃಹವೇ ಬಾಗಿದ ಶಿಖರವುಳ್ಳ ರೇಖಾ ದೇವುಲ್‌; ಮುಂಭಾಗದಲ್ಲಿ ಆಯತಾಶ್ರ ರಚನೆಯ 
ಪೀಢಾ ದೇವುಲ್‌. ಈ ಜಗಮೋಹನ ರಚನೆಗೆ ಶಿಖರವಿಲ್ಲ. ಇದರ ಛಾದ್ಯರಚನೆ ಕರ್ನಾಟಕದ ದೇವಾಲಯಗಳನ್ನು 
ಅನುಕರಿಸುತ್ತದೆ. ಕ್ರಿಶ. ೧೮೯೨ರಲ್ಲಿ ತೆಗೆದ ಈ ದೇವಾಲಯದ ಛಾಯಾಚಿತ್ರ ಲಭ್ಯವಿದೆ! ಗರ್ಭಗೃಹದ ಶಿಖರವು 
ಪಂಚಭೂಮಿ ರಚನೆ. ಶಿಖರವನ್ನು "ಗಂಡೀ”” ಎಂದು ಗುರುತಿಸುತ್ತಾರೆ. ಇದು ೨೦ ಕಪೋತ ಖಂಡಗಳಿಂದ ಕೂಡಿದ್ದು 
ಪ್ರತಿ ನಾಲ್ಕು ಕಪೋತ ಖಂಡಗಳಿಗೆ ಒಂದು ಭೂಮಿ. ಪ್ರತಿಭೂಮಿಯ ಮೇಲ್ತುದಿಯಲ್ಲಿ ಕರ್ಣ ಭಾಗದಲ್ಲಿ ಭೂಮಿಆಮವಿದೆ. 
ಇತರೆ ಕಪೋತಗಳ ಅಂಚಿನಲ್ಲಿ ನಾಸಿಕಾಲಂಕಾರವಿದೆ. ಶಿಖರದ ಮೇಲ್ತುದಿ ಒಳಕ್ಕೆ ಬಾಗಿದ್ದು"ಬಿಸಮ”” ಎಂದು ಹೆಸರು. 
ನಂತರ ಕಂಠ, ಆಮಲಸಾರ, ಪದ್ಮ (ಖಾಪುರಿ), ಕಳಶ ರಚನೆಗಳು. ಗರ್ಭಗೃಹದ ತಲಚ್ಛಂದ ಪಂಚಾಂಗ ಅಥವಾ 
ಪಂಚರಥ. ಶಿಖರದ ಪೂರ್ವಭಾಗದಲ್ಲಿ, ಮಧ್ಯದ ಭದ್ರ ಅಥವಾ ರಾಹಭಾಗದಲ್ಲಿ ಮಹಾನಾಸಿಯಂತೆ ಎತ್ತರದ ಎರಡು 
ಅಲಂಕೃತ ಉಬ್ಬು ನಾಸೀ ರಚನೆಗಳು. ಶಿಖರದ ಮೇಲ್ತುದಿಯಲ್ಲಿ ಕಂಡ ಆಮಲಸಾರ, ಕರ್ನಾಟಕದಲ್ಲಿ ಕಂಡ ದುಂಡಗಿರುವ 
ಪಿಮನಕದಿ ವಿಕಸಿತ ರೂಪ. ಇದು ಕೊಂಚ ಚಪ್ಪಟೆಯಾದ ರೂಪವೆನಿಸಿದೆ. 


ಗರ್ಭಗೃಹದ ಮುಂದಿರುವ ಜಗಮೋಹನದ ಛಾವಣಿಯಲ್ಲಿ ಎರಡು ಹಂತದ ಛಾದ್ಯವಿದೆ. ಮಧ್ಯದಲ್ಲಿ ಸ ಸಮತಲಭಾದ್ಯ, 
ಸುತ್ತ ಇಳಿಜಾರು ಛಾದ್ಯ. ಇವನ್ನು ದಂಡಛಾದ್ಯ ಹಾಗೂ ಮಲ್ಲಛಾದ್ಯ ಎಂದು ಗಂಥಗಳು ಹೆಸ ಸರಿಸುತ್ತವೆ. ಛಾದ್ಯದ ಕಲ್ಲಿನ 
ಹಲಗೆಗಳು ಕೂಡುವೆಡೆಯಲ್ಲಿ ಒಳಗೆ ನೀರು ಸೋರದಂತೆ ನೀಳವಾದ ಪಟ್ಟಿಕೆಗಳನ್ನು ಮೇಲೆ ಜೋಡಿಸಿದ್ದರು. ಈಗ ಈ 
ಪಟ್ಟಿಕೆಗಳಿಲ್ಲ. ಈ ರೀತಿಯ ರಚನೆ ಐಹೊಳೆಯ ಲಾಡ್‌ಖಾನ್‌ ದೇಗುಲದಲ್ಲಿದೆ. ಬಾದಾಮಿ ಚಲುಕ್ಕರ ಹಲವು ಪ್ರಾಚೀನ 
ರಚನೆಗಳಲ್ಲಿ ಇಂದಿಗೂ ಇದೆ. ಪರಶುರಾಮೇಶ್ವರ ದೇವಾಲಯವನ್ನು ಕಳಿಂಗ ಶೈಲಿಯ ಮಾದರೀ ರಚನೆ ಎಂದು 
ಪರಿಗಣಿಸಬೇಕು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಂಡ ಈ ಶೈಲಿಯನ್ನು ಗುರುತಿಸಬೇಕು. ಇದನ್ನು ವಿವಿಧ ಹಂತಗಳಲ್ಲಿ 
ಗುರುತಿಸಲು ಸಾಧ್ಯ. 


ಕೆಲವು ಶೈಲಿಗಳು ಆರಂಭಿಕ ರಚನೆಗಳಿಗೆ ಮಹಾಕೂಟದ ಪರಿಸರವೇ ಆಡುಂಬೋಲ. ಕಳಿಂಗ ಶೈಲಿಯೊಂದಿಗೆ, 
ಆಮಲಕವೂ ಅರಳಿದೆ. ಭುವನೇಶ್ವರದಲ್ಲಿ ಕಂಡ ಆಮಲಸಾರದ ಮೂಲರೂಪ ಆಮಲಕ. ಆಮಲಕವು ಕಳಶಕ್ಕೆ ಪರ್ಕಾಯವೆಂದೇ 
ಗುರುತಿಸಬಹುದು. ಈಗಿರುವ ಕಳಶವೂ ತದನಂತರ ಕಾಲದಲ್ಲಿ ಸೇರ್ಪಡೆಯಾಯಿತು ಎನ್ನಬಹುದು. ಕ್ರಿಶ. ೫೯೫ರ 
ಮಹಾಕೂಟದ ಸ್ತಂಭ ಶಾಸನದೊಂದಿಗೆ ಆಮಲಕವೂ ಪ್ರಕಟಗೊಂಡಿದ್ದು, ಕಳಿಂಗ ಶೈಲಿ ಇದಕ್ಕೂ ಪೂರ್ವದ್ದು ಎನ್ನಬಹುದು. 


ಕಳಿಂಗ ಶೈಲಿಯ ವಿವಿಧ ಹಂತಗಳು ಮಹಾಕೂಟ, ಪಟ್ಟದಕಲ್ಲು, ಐಹೊಳೆಗಳಲ್ಲಿ ಬೆಳದು ಉತ್ತರ ಭಾರತಕ್ಕೆ 
ವಿಸ್ತರಿಸಿದೆ ಎಂದು ನಿರ್ಣಯಿಸಲಾಗಿದೆ. ಆರಂಭಿಕ ಏಕಭೂಮಿ, ತ್ರಿಭೂಮಿ ರಚನೆಗಳು ಮಹಾಕೂಟದಲ್ಲಿವೆ. ಸರಳವೆನಿಸುವ 
ಏಕಭೂಮಿ ರಚನೆ ಫಾಂಸನಾ ಶಿಖರದಿಂದ ಅರಳಿದೆ. ಫಾಂಸನಾ ಮೂಲವನ್ನೂ ಮಹಾಕೂಟದಲ್ಲಿ ಗುರುತಿಸಬಹುದು. 


ಆರಂಭಿಕ ಫಾಂಸನಾ ಶೈಲಿಯ ಎರಡು ರಚನೆಗಳು ಮಹಾಕೂಟದಲ್ಲಿ ಪುಷ್ಠರೀಕಿಯ ಪೂರ್ವ ದಿಕ್ಕಿನಲ್ಲಿ ಪ್ರಾಕಾರ 
ಭಿತ್ತಿಯ ಸಮೀಪದಲ್ಲಿದೆ. ಇವೆರಡೂ ಗರ್ಭಗೃಹ ಹಾಗೂ ಮುಖಮಂಟಪಗಳನ್ನು ಹೊಂದಿದ್ದು ಕಕ್ಷಾಸನವನ್ನೂ ಪಡೆದಿವೆ. 
ತುಸು ಎತ್ತರದ ರಚನೆಗಳು. ಶಿಖರದಲ್ಲಿ ಕಂಠ, ಕಪೋತ ರಚನೆಗಳು ಒಂದರ ಮೇಲೊಂದರಂತೆ ಸಾಗಿ ಕಳಶ ರಚನೆಯೊಂದಿಗೆ 
ಕೊನೆಗೊಂಡಿದೆ. ಕಪೋತದ ಮೇಲೆ ಅಲಂಕಾರವಿಲ್ಲದ ಉಬ್ಬು ರಚನೆಗಳಿವೆ. ಇವು ಮುಂದಿನ ಹಂತಗಳಲ್ಲಿ ನಿಯತ 
ಅಂತರದಲ್ಲಿ ನಾಸೀ ಅಲಂಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕಂಠಭಾಗದಲ್ಲಿ ಅಣುಕು ಭಿತ್ತಿಯಂತೆ ಅಲಂಕಾರವನ್ನು 


೨೧೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕಡೆದಿದ್ದಾರೆ. ಇಲ್ಲಿ ಸರಳ ಬೋದಿಗೆಯುಳ್ಳ ಕಂಭಗಳನ್ನೂ, ಮಧ್ಯೆ ಭಿತ್ತಿ ಅಥವಾ ಜಾಲಂದ್ರ ಜೋಡಿಸಿದಂತಿದೆ. ಶಿಖರಗಳು 
ಸಮಚತುರಶ್ರ ರಚನೆಗಳು. ಕಿರಿದಾಗುತ್ತಾ ಸಾಗುವ ೩- pS ಅನಿನಾತಗಳು; ನಂತರ ವೇದಿ; ತುದಿಯಲ್ಲಿ ಕಳಶ, ಎರಡೂ 
ಶಿಖರಗಳ ಮೇಲಿರುವ ಕಳಶ ಒಂದೇ ರೀತಿಯದು. ಕಳಶಗಳಲ್ಲಿ ಎರಡು ಹಂತ; ವೃತ್ತಾಕಾರದ ಕೆಳಬಾಗ ಕುಂಭದಂತಿದ್ದು 
ಸುತ್ತ ಸೀಳು ಮುಖವಿದೆ. (xibbed tur) ಮೇಲ್ಲಾಗ ಚೌಕದ್ದು, ಎರಡೂ ಭಾಗಗಳನ್ನು ಪ್ರತೆ ್ಯೇಕಿಸಿದಲ್ಲಿ ಕೆಳಭಾಗವನ್ನು 
ಆಮಲಕವೆಂದೂ, ಮೇಲಿನ ಭಾಗವನ್ನು ಘಂಟಾ ಎಂದು ಸಮೀಕರಿಸಬಹುದು! 


ಏಕಭೂಮಿ ರಚನೆ 


ಕಳಿಂಗ ಶೈಲಿಯ ಏಕಭೂಮಿ ರಚನೆ, ಮಹಾಕೂಟೇಶ್ವರ ದೇವಾಲಯದ ಆಗ್ನೇಯಕ್ಕೆ ನಂದಿ ಮಂಟಪದ ದಕ್ಷಿಣಕ್ಕಿದೆ. 
ಇದು ಒಂದು ಪುಟ್ಟ ದೇವಾಲಯ. ಸರಳ ಚತುರಶ್ರ ರಚನೆ. ಸರಳ ಪೀಠ, ಜಂಘಾ, ಛಾದ್ಯದ ನಂತರ ಶಿಖರದಲ್ಲಿ ಮೂರು 
ಕಪೋತ ಖಂಡಗಳು; ಕಪೋತ ಖಂಡಗಳ ನಡುವೆ ಕಿರಿದಾದ ಕಂಠ. ಜಂಘಾ ಭಾಗದಲ್ಲಿ ಮಧ್ಯೆ ಭದದಂತೆ ಕೊಂಚ 
ಉಬ್ಬಿದ್ದು ಎರಡು ಸಂಭಿಕೆಗಳ ನಡುವೆ ಗುಹಾಭಾಗದಲ್ಲಿ ಸ್ಥಾನಕ ಶಿಲ್ಲ. ಸ್ಪಂಭಿಕೆಗಳ ಮೇಲೆ ನಾಸೀಪಂಜರ. ಶಿಖರ 
ಭಾಗದಲ್ಲಿ ಕರ್ಣ ಭದ್ರಗಳಿರದೆ ಸಮಚತುರಶ್ರ ರಚನೆ. ಕಪೋತ ಖಂಡಗಳ ಮಧ್ಯೆ ನಾಸಿ; ನಾಸಿಯಿಂದ ಎರಡೂ ಕಡೆ ಗೆರೆ 
ಎಳದಂತೆ ಪಟ್ಟಿಕೆಗಳು ಅಂಚಿನವರೆಗೆ ವಿಸ್ತರಿಸಿವೆ. ಅಂಚಿನಲ್ಲಿ ಅರ್ಧನಾಸೀ. ಮೂರು ಕಪೋತ ಖಂಡಗಳ ನಂತರ ಕೊಂಚ 
ಮುಕ್ಕಾದ ವೇದಿ. ವೇದಿಯ ಮೇಲೆ ಆಮಲಕ. ಈ ಆಮಲಕ ಫಾಂಸನಾ ಶಿಖರದಲ್ಲಿ ಕಂಡ ಕಳಶದ ವಿಕಸಿತ ರೂಪ 
ಎಂದು ಖಚಿತವಾಗಿ ಹೇಳಬಹುದು. ಈ ದೇವಾಲಯದಲ್ಲಿ ಕಂಡ ನಾಸಿ, ಅರ್ಧನಾಸಿ ಹಾಗೂ ಆಮಲಕಗಳು ಕಳಿಂಗ 
ಶೈಲಿ ಎಂದು ಗುರುತಿಸುವಲ್ಲಿ ನಿರ್ಣಾಯಕವೆನಿಸಿವೆ. ಈ ದೇವಾಲಯದ ಪೂರ್ವಕ್ಕೆ ಇದಕ್ಕಿಂತ ಕೊಂಚ ಎತ್ತರವಾದ 
ಫಾಂಸನ ಶೈಲಿಯ ದೇವಾಲಯವಿದೆ. ಇದರ ತುದಿಯಲ್ಲಿಯೂ ಆಮಲಕವಿದೆ. ಈವರೆಗೆ ವಿವರಿಸಿದ ಫಾಂಸನ ಮತ್ತು 
ಕಳಿಂಗ ರಚನೆಗಳು ಕ್ರಿಶ. ೬೦೦ಕ್ಕೆ ಮುನ್ನ ಆವಿಷ್ಠಾರಗೊಂಡಿದೆ ಎಂದು ಹೇಳಲು ಸಾಧ್ಯ. 


ತಿಭೂಮಿ ರಚನೆಗಳು 
ಕಳಿಂಗ ಶೈ ಲಿಯಲ್ಲಿ ತ್ರಿಭೂಮಿ ರಚನೆಗಳೇ ಕರ್ನಾಟಕದಲ್ಲಿ ಹೆಚ್ಚು ಲಭ್ಯ. ಮಹಾಕೂಟ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ 


ಊ ಖಳ 
ಹಲವು ಬೋರಾ “Stylistic evolution does not always ಗ straight linear path” ಎಂಬಿ ವಿದ್ವಾಂಸರ 
ಉದ್ದಾರವಿದೆ. ನಿಜ; ವಿಕಾಸ ನೇರ ಹಾದಿಯನ್ನು ಕಾಣುವುದು ಕಷ್ಟಸಾಧ್ಯ. ಆದರೆ ಕಾಲಾನುಕಮಣಿಕೆಯಲ್ಲಿ ಹೇಳಲಾಗದಿದ್ದಲ್ಲಿ 


ಸರಳ ರೇಖೆಯ ನೇರಹಾದಿಯನ್ನು ಗುರುತಿಸಲು ಪ್ರಯತ್ನಿಸಬೇಕು. ಗತ್ಯಂತರವಿಲ್ಲ. 


ತ್ರಿಭೂಮಿ ರಚನೆಗಳಲ್ಲಿ ಮೊದಲಿಗೆ ಮಹಾಕೂಟದ ಸಂಗಮೇಶ್ವರ ಮಹಲಿಂಗ ದೇವಾಲಯಗಳು. ನಂತರ 
ಐಹೊಳೆಯ ಹುಚ್ಚುಮಲ್ಲಿ ಗುಡಿ, ಚಕ್ರಗುಡಿ, ಹುಚ್ಚಪ್ಪಯ್ಯನ ಗುಡಿ ಮತ್ತು ತಾರಬಸಪ್ಪನ ಗುಡಿಗಳು. ಕೊನೆಯಲ್ಲಿ 
ಪಟ್ಟದಕಲ್ಲಿನ ಜಂಬುಲಿಂಗ, ಕಾಡುಸಿದ್ದೇಶ್ವರ, ಪಾಪನಾಥ ದೇವಾಲಯಗಳು. ತಿಭೂಮಿಗಳೊಂದಿಗೆ ಶುಕನಾಸ, ವೇದೀ 
ರಚನೆಯನ್ನೂ ಗುರುತಿಸಬಹುದಾಗಿದ್ದು ಬೆಳವಣಿಗೆಯಲ್ಲಿ ಇವು ಗಮನಾರ್ಹ ಪಾತ್ರವಹಿಸುತ್ತವೆ. 


ಮಹಾಕೂಟದ ಸಂಗಮೇಶ್ವರ, ಮಹಲಿಂಗ ದೇವಾಲಯಗಳು ಪುಷ್ಕರೀಕಿಯ ಎಡಭಾಗ ಹಾಗೂ ಹಿಂಭಾಗದಲ್ಲಿವೆ. 
ಎರಡೂ ರಚನೆಗಳಲ್ಲಿ ಗರ್ಭಗೃಹ ಹಾಗೂ ಮುಖಮಂಟಪಗಳಿವೆ. ಮುಖಮಂಟಪದಲ್ಲಿ ಕಕ್ಷಾಸನದ ಒರಗು ಭಾಗವನ್ನು 
ಕಾಣಬಹುದು. ಈ ದೇವಾಲಯಗಳಲ್ಲಿ ಬಾಗಿದ ಶಿಖರವಿದ್ದು, ರೇಖಾ ಶಿಖರ ಎಂದು ಗುರುತಿಸಲಾಗಿದೆ. ಪರಶುರಾಮೇಶರದಲ್ಲಿ 
ಗುರುತಿಸಿದ “ರೇಖಾ ಡುಯಲ್‌” ಇದಕ್ಕೆ ಮೂಲವೆನ್ನಬಹುದು. ಏಕಭೂಮಿ ರಚನೆ ಕಿರಿದಾದ್ದರಿಂದ ಇದು ರೇಖಾ 
ಮಾದರಿಯೇ ವಿಮಾನ ಮಾದರಿಯೇ ರ ಜಿಜ್ಞಾಸೆ ಇತ್ತು. ತ್ರಿಭೂಮಿ ರಚನೆಯಲ್ಲಿ ರೇಖಾ ಮಾದರಿಯೆಂದು 
ಸಷ್ಟವಾಗಿ ಹೇಳಬಹುದು. ಈ ಶಿಖರಗಳು ಹೆಚ್ಚು ಭಾರವಿದ್ದು, ಇದರ ಕೆಳಗಿರುವ ಛಾದ್ಧದ' ಹರಹು ದೊಡ್ಡದು. ಇದನ್ನು 
ವರಂಡಿಕಾ ಎಂದು ಗುರುತಿಸಲಾಗಿದೆ. ಆನೆಯ ಮೇಲೆ ಅಂಬಾರಿಯನ್ನು ನರಯದ ಜೋಡಿಸುವ ಮ 
(cushion - ವರಂ೦ಡಕ) ಛಾದ್ಯವಿದೆ. 

ಗರ್ಭಗೃಹವು ತ್ರಯಂಗ ತಲಚ್ಛಂದವುಳ್ಳದ್ದು. ಕರ್ಣ-ಭದ್ರ-ಕರ್ಣಗಳಿದ್ದು, ಭದವು ಮುಂಚಾಚಿದೆ. ಶಿಖರ ಭಾಗದಲ್ಲಿ 
ಒಂಬತ್ತು ಕಪೋತ ಖಂಡಗಳು. ೩-೬-೯ರ ಕರ್ಣಭಾಗದಲ್ಲಿ ಭೂಮಿಆಮ್ಲ ಅಥವಾ ಕರ್ಣಾಮಲಕವಿದೆ. ಇತರ ಕಪೋತ 
ಖಂಡಗಳ ಕರ್ಣ ಹಾಗೂ ಭದಭಾಗದಲ್ಲಿ ಮಧ್ಯೆ ನಾಸೀ; ಇಕ್ಸಲಗಳಲ್ಲಿ ಅರ್ಧನಾಸೀ ರಚನೆಗಳಿವೆ. ಮಧ್ಯದ ಭದಭಾಗದ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೧೩ 


ನಾಸೀ ಪಾರ್ಶಗಳಲ್ಲಿ ಎರಡೆರಡು ಅರ್ಧನಾಸಿ ಇದ್ದು, ಮೇಲ್ತುದಿಯ ಭದ್ರ ಭಾಗದಲ್ಲಿ ತುಸು ಎತ್ತರದ ನಾಸಿಯನ್ನು 
ಕಂಡರಿಸಿದ್ದಾರೆ. ಇದರ ಅಕ್ಕಪಕ್ಕದಲ್ಲಿ ಅರ್ಧನಾಸಿ ಇಲ್ಲ. ಅದರ ಕೆಳಗಿನ ಎರಡು ಕಪೋತ ಖಂಡಗಳಲ್ಲಿ ನಾಸಿಯೊಂದಿಗೆ 
ಒಂದೊಂದೇ ಅರ್ಧನಾಸಿ. 


ಶಿಖರದ ಮೇಲೆ ಚತುರಶ್ರ ವೇದಿ; ನಂತರ ಕಂಠ, ಆಮಲಕಗಳಿವೆ. ಶಿಖರದ ಮುಂದೆ ಶುಕನಾಸ ರಚನೆ ಇತ್ತು 
ಎಂಬ ಕುರುಹನ್ನು ಸಂಗಮೇಶ್ವರದಲ್ಲಿ ಕಾಣಹುದು. ಮಹಾಲಿಂಗ ದೇವಾಲಯದಲ್ಲಿ ಶುಕನಾಸದ ಮುಂಚಾಚು ಇದೆ. 
ಆದರೆ, ಅದರ ಮುಂದಿರಬೇಕಾದ ನಾಸೀಫಲಕವಿಲ್ಲ. ಕಳಿಂಗ ಶೈಲಿಯ ರೇಖಾ ಮಾದರಿ ಶಿಖರದ ಸ್ವರೂಪ ಇಲ್ಲಿ 
ಖಚಿತವಾಗುತ್ತದೆ! ಔತ್ತರೇಯ ಮತ್ತು ದಾಕ್ಷಿಣಾತ್ಯ, ಎರಡೂ ಸಂಪ್ರದಾಯದಲ್ಲಿ ವೇದಿ, ಶುಕನಾಸ ರಚನೆಗಳು ಕರ್ನಾಟಕದಲ್ಲಿ 
ಬಳಕೆಗೊಂಡವು ಎಂದು ಗಮನಿಸಬಹುದು. 


ಐಹೊಳೆಯಲ್ಲಿ ಕಂಡ ದೇವಾಲಯಗಳನ್ನು ಈಗ ಪರಿಶೀಲಿಸಬಹುದು. ಮೊದಲಿಗೆ ಹುಚ್ಚುಮಲ್ಲಿ ಗುಡಿ. ಇದೊಂದು 
ಆಯತಾಶ್ರ ರಚನೆ, ಗರ್ಭಗೃಹದ ಸುತ್ತ ಅಲಿಂದ. ಅಲಿಂದವನ್ನು ಆವರಿಸಿದಂತೆ ಭಿತ್ತಿ. ಗರ್ಭಗೃಹದ ಹಿಂದೆ, ಅಕ್ಕಪಕ್ಕಗಳಲ್ಲಿ 
ಭಿತ್ತಿಯಲ್ಲಿ ಗಾಳಿ ಬೆಳಕಿಗಾಗಿ ಕಿರುಗವಾಕ್ಷಗಳಿವೆ. ಮುಂಭಾಗದಲ್ಲಿ ಕಕ್ಷಾಸನವುಳ್ಳ ಮುಖಮಂಟಪ. ಕೆಳಗಿಳಿಯಲು ಸೋಪಾನಗಳು. 
ಗರ್ಭಗ್ಯ ಹದ ಮುಂಭಾಗದಲ್ಲಿ ನವರ೦ಗದಂತಹ ರಚನೆ; ಆದರೆ ಸಷ್ಟವಿಲ್ಲ. 'ಛಾದ್ಯ ರಚನೆಯು ಮಧ್ಯೆ ಸಮತಲ ದಂಡಛಾದ್ಯ, 
ಸುತ್ತ Fo ಮಲ್ಲಛಾದ್ಯ. ದಂಡಛಾದ್ಯದ ಮೇಲೆ, ಹಲಗೆಗಳು ಕೂಡುವೆಡೆಯಲ್ಲಿ ದಿಂಡುಗಳಿಪೆ. ಗರ್ಭಗೃಹದ ಮೇಲಿ 
ರೇಖಾಮಾದರಿಯ ತಿಭೂಮಿಯುಳ್ಳ ಶಿಖರ. ಒಂಬತ್ತು ಕಪೋತ ಖಂಡಗಳು. ತ್ರಯಂಗ ರಚನೆ, ಡ್ನ ೬ರ 
ಕರ್ಣಾಮಲಕಗಳು. ಉಳಿದೆಡೆ ನಾಸೀ, ಅರ್ಧನಾಸೀ ರಚನೆಗಳು. ನಾಸೀ, ಅರ್ಧ ನಾಸೀ ಕಂಡರಣೆಗಳು ಸಂಗಮೇಶ್ವರ 
ದೇವಾಲಯದಂತೆಯೇ ಇದೆ. ದೇವಾಲಯದ ಒಟ್ಟು ಆಕಾರಕ್ಕೆ ಹೋಲಿಸಿದಾಗ ಶಿಖರ ಪುಟ್ಟದೆನಿಸಿದರೂ ಚೆನ್ನಾಗಿದೆ. 
ಶಿಖರದ ಮೇಲಿದ್ದ ಆಮಲಕ ಕಳಚಿಬಿದ್ದಿತ್ತು ಈಗ ಪುನಃ ಜೋಡಿಸಿದ್ದಾರೆ. ಶಿಖರದ ಮುಂಭಾಗದಲ್ಲಿ ಶುಕನಾಸ; 
ಮುಂಭಾಗದಲ್ಲಿ ನಾಸೀಫಲಕ. ನಾಸೀಫಲಕದಲ್ಲಿ ನಾಟ್ಕ ಶಿವನಿದ್ದಾನೆ. ದೇವಾಲಯದ ಹೊರಗೋಡೆಯಲ್ಲಿ ವಿಜಯಾದಿತ್ಮನ 
ಕಾಲದ ಕ್ರಿಶ. ೭೦೮ರ ದಾನ ಶಾಸನವಿದೆ. ER ಇದಕ್ಕೂ ಮುನ್ನ ನಿರ್ಮಾಣ ಎಂದಷ್ಟೇ ಹೇಳಬಹುದು. ಈ 
ಕಾಲಕ್ಕಾಗಲೇ ಕಳಿಂಗ ಶೈಲಿ ಖಚಿತ ರೂಪ ಪಡೆದಿತ್ತು 


ಧಿಂ ಹಂತದಲ್ಲಿ ಚೆಕ್ರಗುಡಿಯನ್ನು ಗುರುತಿಸಬಹುದು. Err ಆಯತಾಕಾರ ರಚನೆಯಿಂದ ಹಿಂಸರಿದು 
ಪ್ರತ್ವೇಕಗೊಂಡಿದೆ. ಗರ್ಭಗೃಹದ ಮೇಲೆ ತ್ರಿಭೂಮಿಯ ಶಿಖರ ರಚನೆ. ಶಿಖರ ಲಕ್ಷಣಗಳು ಮಹಾಕೂಟದ ಸಂಗಮೇಶ್ವರ 
ದೇವಾಲಯವನ್ನು ಅನುಸರಿಸುತ್ತದೆ. ಶಿಖರದ ಮೇಲೆ ಕಂಠ, ಆಮಲಕ. ಆಮಲಕದೊಂದಿಗೆ ಕಳಶವೂ ಜೋಡಣೆಗೊಂಡಿದೆ. 
ಗರ್ಭಗೃಹದ ಮುಂದಿರುವ ಶಾಲಾರಚನೆ ನವರಂಗ ರಚನೆಯ ಹಂತವೆಂದೇ ಪರಿಗಣಿಸಬೇಕು. ಗರ್ಭಗೃಹದ ಹೊರಭಿತ್ತಿಯಲ್ಲಿ 
ಭದ್ರ ಭಾಗದಲ್ಲಿ ಎರಡೆರಡು ಸಂಭಿಕೆಗಳಿವೆ. ಮಧ್ಯೆ ತೆರವಾದ ಗುಹಾಭಾಗ. ಕರ್ಣಭಿತ್ತಿಯ ಮಧ್ಯೆ ನಾಸೀ ಪಂಜರಾಲಂಕಾರ. 
ಈ ದೇವಾಲಯಕ್ಕೆ ಸಂಬಂಧಿಸಿದ ಶಾಸನವನ್ನು ಡಾ. ಶ್ರೀನಿವಾಸ ಪಾಡಿಗಾರ ಅವರು ಗುರುತಿಸಿದ್ದಾರೆ; ಇದು ಇಮ್ಮಡಿ 
ಪುಲಿಕೇಶಿಯ ಕಾಲದ್ದು, ಯುವರಾಜ ಒಂದನೆ ವಿಕಮಾದಿತ್ಸನ ಉಲ್ಲೇಖವಿದ್ದು ಕ್ರಿಶ. ೬೪೦ರ ಶಾಸನ ಎಂದು ನಿರ್ಣಯಿಸಲಾಗಿದೆ. 


ಭುವನೇಶ್ವರದ ಪರಶುರಾಮೇಶ್ವರ ದೇವಾಲಯ ಕಾಲವನ್ನು ಕ್ರಿ.ಶ. ೬೫೦ ಎಂದು ನಿರ್ಣಯಿಸಿದ್ದಾರೆ. ಇದಕ್ಕೂ 
ಮುನ್ನ ಕಳಿಂಗ ಶೈಲಿ ಕರ್ನಾಟಕದಲ್ಲಿತ್ತು ಎಂದು ಚಕ್ರಗುಡಿಯ ಶಾಸನದಿಂದ ಸಾಬೀತಾಗಿದೆ. 


ಚಕ್ರಗುಡಿಯ ನಂತರ ಹುಚ್ಚಪ್ಪುಯ್ಯನ ಗುಡಿ, ತಾರಬಸಪುನ ಗುಡಿಗಳನ್ನು ಗಮನಿಸಬೇಕು. ಇಲ್ಲಿಯೂ ಗರ್ಭಗೃಹ 
ಪ್ರತ್ವೇಕವಿದ್ದು, ತಿಭೂಮಿ ರಚನೆಯ ಕಳಿಂಗ ಶಿಖರವಿದೆ. ಈ ಶಿಖರಗಳು ಕೊಂಚ ಉಬ್ಬಿದೆ. ಶಿಖಿರಾನಂತರ ಜೋಡಿ 
ಫಲಕಗಳ ವೇದಿ ಇದೆ. ವೇದಿಯ ಮೇಲೆ ಆಮಲಕ, ಕಳಶಗಳು ಕಾಣೆಯಾಗಿವೆ. ಗರ್ಭಗೃಹದ ಮುಂದಣ ಮಂಟಪವು 
ನಾಲ್ಕು ಕಂಭಗಳುಳ್ಳ ಚತುಷ್ಠವನ್ನು ಹೊಂದಿದೆ. ಎರಡು ದೇವಾಲಯಗಳಿಗೂ ಮುಖಮಂಟಪಗಳಿದ್ದು ಹುಚ್ಚಪುಯ್ಯ ಗುಡಿ, 
ಕಕ್ಷಾಸನವನ್ನು ಹೊಂದಿದೆ. ಅಲಂಕೃತ ಶುಕನಾಸಿದೆ. 


ತ್ರಿಭೂಮಿ ರಚನೆಯ ಅಂತಿಮ ಹಂತವನ್ನು ಪಟ್ಟದಕಲ್ಲು ಸಂಕೀರ್ಣದಲ್ಲಿ ಗುರುತಿಸಬಹುದು. ಗಳಗನಾಥ ದೇವಾಲಯದ 
ಹಿಂದೆ ಜಂಬುಲಿಂಗ ಹಾಗೂ ಕಾಡುಸಿದ್ದೇಶ್ವರ ದೇವಾಲಯಗಳಿವೆ. ಇವು ಚಿಕ್ಕದಾದರೂ, ಪರಿಪಕ್ಷತೆಯನ್ನು ಸಾಧಿಸಿದ 
ಲಕ್ಷಣಗಳನ್ನು ಕಾಣಬಹುದು. ಕೊಂಚ ಉಬ್ಬಿದ ತಿಭೂಮಿ; ಮೇಲೆ ನನಾಔವSNಳ ಪೆಟ್ಟಗೆಯಾಕಾರದ ವೇದಿ. ಎರಡೂ 
ದೇವಾಲಯಗಳಲ್ಲಿ ಆಮಲಕಗಳಿಲ್ಲ. 


೨೧೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಜಂಬುಲಿಂಗ ದೇವಾಲಯದ ಶಿಖರದ ಮುಂಭಾಗದಲ್ಲಿ ಶುಕನಾಸ ರಚನೆ ಇದ್ದು, ಸುಂದರವಾದ ನಾಸೀ ಫಲಕವನ್ನು 
ಹೊಂದಿದೆ. ಕುಕ್ತಿಭಾಗದಲ್ಲಿ ನಾಟ್ಯ ಶಿವನಿದ್ದಾನೆ. ಕಾಡುಸಿದ್ದೇ ಶರದ ಶುಕನಾಸದ ಭಾಗ ಬಗ ಗೊಂಡಿದೆ. ಗರ್ಭಗೃ ಹದ 
ಭಿತ್ತಿಯ ಮಧ್ಯದಲ್ಲಿ ಭದಕೋಷ್ಟಗಳು: ಶಿಲಗಳೂ ಇವೆ. ಛಾದ್ದದ ಕೆಳಗೆ ವಲಭೀ ಭಾಗದಲ್ಲಿ ರ 
ಸಾಲು ಶಿಲಗಳಿವೆ. ಗರ್ಭಗೃಹದ ಮುಂದಿನ ಮಂಟಪವು ಭಿತ್ರಿಯಿಂದ ಆವರಿಸಿದೆ. ಎರಡೂ ಕಡೆ ಪ ಪಾರ್ಶ್ರಭಿತ್ತಿಯಲ್ಲಿ ಗಾಳಿ 
ಬೆಳಕಿಗಾಗಿ ಜಾಲಂದ್ರಗಳ ಜೋಡಣೆ ಇದೆ. ಛಾದ್ಯದ ಕೆಳಗೆ ವಲಭಿ ಭಾಗದಲ್ಲಿ ಗರ್ಭಗೃಹದ ಭಾಗದಲ್ಲಿದ್ದಂತೆ ಲತಾಲಂಕಾರ 
ಹಾಗೂ ಶಿಲಗಳಿವೆ. ಶಿಖರವನ್ನು ೪ದ ಗರ್ಭಗೃಹ ಹಾಗೂ ಮಂಟಪ ಗಳ ಅಲಂಕಾರದಲ್ಲಿ ದಾಕ್ಷಿಣಾತ್ಯ ಪ್ರಭಾವವನ್ನು 
ಕಾಣಬಹುದು. 


ಪಟ್ಟದಕಲ್ಲಿನ ಪಾಪನಾಥ ದೇವಾಲಯ ತ್ರಿಭೂಮಿ ರಚನೆಯ ಕಡೆಯ ಹಂತ. ಕಳಿಂಗ ಶೈಲಿಯ ದೇವಾಲಯಗಳಲ್ಲಿ 
ದೊಡ್ಡದು. ರೇಖಾ ಶಿಖರದೊಡನೆ ಭಿತ್ತಿಯ ಮೇಲಿನ ಹಾರ ಭಾಗದಲ್ಲಿ ದಾಕ್ಷಿಣಾತ್ಯ ಲಕ್ಷಣಗಳುಳ್ಳ ಶಾಲಾ ಕೂಟ 
ರಚನೆಗಳನ್ನು ಸುತ್ತ ಕಂಡರಿಸಲಾಗಿದೆ. ದೇವಾಲಯದ ತಲಚ್ಛಂದವು ದಾಕ್ಷಿಣಾತ್ಮವೇ; ಆದರೆ ಗರ್ಭಗೃಹದ ಸುತ್ತ ಇಳಿಜಾರು 
ಛಾದ್ಯವನ್ನು ಜೋಡಿಸಿದ್ದು ದಿಂಡುಗಳನ್ನೂ ಜೋಡಿಸಿದ್ದಾರೆ. ಪ್ರದಕ್ಷಿಣಾ ಪಥವುಳ್ಳ ರಚನೆ. ಹೊರಭಿತ್ತಿಯಲ್ಲಿ ಮೂರು 
ದಿಕ್ಕಿನಲ್ಲ ಮಧ್ಯೆ ಪ್ರಾಗೀವ ಮಂಟಪವಿದೆ. ಗರ್ಭಗೃಹದ ಮುಂಭಾಗದಲ್ಲಿ ನಾಲ್ಕು ಕಂಭಗಳುಳ್ಳ ನವರಂಗವಿದೆ. ನಂತರ 
ಮತ್ತೊಂದು ಚತುರಶ್ರಾಕಾರದ ಮಹಾಮಂಟಪವಿದೆ. ಈ ಮಂಟಪಗಳ ಹೊರಭಿತ್ತಿಯಲ್ಲಿ ಸಾಲಾಗಿ ಭಿತ್ತಿಕೋಷ್ಠಗಳಿವೆ. 
ಕೋಷ್ಟಗಳ ಮೇಲೆ ನಾಸೀ ಪಂಜರಾಲಂಕಾರ. ಇವೆಲ್ಲವೂ ಔತ್ತರೇಯ ಮೂಲದ್ದು, ಮಹಾಮಂಟಪದ ಮುಂಭಾಗದಲ್ಲಿ 
ತೆರೆದ ಮುಖಮಂಟಪ. ಈ ದೇವಾಲಯದಲ್ಲಿ ಔತ್ತರೇಯ, ದಾಕ್ಷಿಣಾತ್ಯ ಲಕ್ಷಣಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ 
ದೇವಾಲಯದ ರಚನೆ ಎಂಟನೇ ಶತಮಾನದ ಉತ್ತರಾರ್ಧ ಎನ್ನಲಾಗಿದೆ. 


ಚತುರ್ಭೂಮಿ ರಚನೆಗಳು 


ಕಳಿಂಗ ಶೈಲಿಯಲ್ಲಿ ಮೂರು, ಚತುರ್ಭೂಮಿ ರಚನೆಗಳು ಕರ್ನಾಟಕದಲ್ಲಿ ಲಭ್ಯ. ಪಟ್ಟದಕಲ್ಲಿನ ಗಳಗನಾಥ ದೇವಾಲಯದಲ್ಲಿ 
ಪೂರ್ಣ ಪ್ರಮಾಣದ ಶಿಖರವಿದೆ. ಶಿಖರದ ಶುಕನಾಸದ ಮುಂಭಾಗ ಹಾಳಾಗಿದೆ. ಶಿಖರ ರಚನೆ hip ಬಾಧಕವಿಲ್ಲ. 
ಈ ದೇವಾಲಯ ಆಯತಾಶ್ರ ರಚನೆ. ಗರ್ಭಗೃಹ ಸುಸ್ಥಿತಿಯಲ್ಲಿದೆ. ಅದರ ದ್ಹಾರಬಂಧವೂ ಸ್ಪಷ್ಟ ಸುತ್ತ ಅಲಿಂದ ರಚನೆ. 
ಎರಡೂ ಪಕ್ಕಗಳಲ್ಲಿ ಇಳಿಜಾರು ಛಾದ್ಯ ಹೊರಭಿತ್ತಿಯಲ್ಲಿ ಮೂರು ಕಡೆ ಪಾಗೀವ ಷಿ ಬಲಭಾಗದ ಭಿತ್ತಿಯಲ್ಲಿ 
ತ್ರಿಪುರಾಂತಕನ ಸ್ಥಾನಕ ಶಿಲ್ಪವಿದೆ. 

ಗರ್ಭಗೃಹದ ಮುಂಭಾಗದಲ್ಲಿ ಕೇವಲ ಪೀಠರಚನೆ ಮಾತ್ರ ಉಳಿದುಬಂದಿದೆ. ಶಿಖರದಲ್ಲಿ ೨೦ ಕಪೋತ ಖಂಡಗಳು. 
೫, ೧೦, ೧೫, ೨೦ರ ಅಂಚಿನಲ್ಲಿ ಕರ್ಣಾಮಲಕಗಳು. ಮೊದಲ ಎರಡು ಕಪೋತಖಡಗಳ ಮಧ್ಯೆ ಹಚ್ಚು ಅಂತರವಿದೆ. 
ಪ್ರತಿಭೂಮಿಯ ೨-೩-೪ ಕಪೋತ ಖಂಡಗಳ ಕರ್ಣಭಾಗದಲ್ಲಿ ಕಪೋತಖಂಡಗಳ ಮೇಲೆ ನಾಸಿಯನ್ನೊಳಗೊಂಡಂತೆ 
ಪಂಜರ ರಚನೆ; ನಾಸೀಪಂಜರವೆಂದೇ ಹೆಸರು. ಕರ್ಣ ಹಾಗೂ ಭದಭಾಗದ ಮಧ್ಯೆ ಒಂಸರಿತವಿದು ನೀಳವಾದ 
ಕಿರುಸ್ಪಂಭಿಕೆಯುಳ್ಳ ನಾಸೀರಚನೆ ಇದೆ. ಭದಭಾಗದಲ್ಲಿಯೂ ನಾಸೀ, ಅರ್ಧನಾಸಿಯನ್ನೊ: ಳಗೊಂಡಂತೆ "ನಾಸಿಪಂಜರ 
ರಚನೆ. ಮೇಲ್ತುದಿಯ ಭದಭಾಗದಲ್ಲಿ ಎತ್ತರಿಸಿದ ನಾಸಿ ಇದ್ದು ವೇದೀ ಭಾಗಕ್ಕೂ ವಿಸರಿಸಿದೆ. 

ಶಿಖಿರಾನಂತರ ಜೋಡಿ ಫಲಕಗಳುಳ್ಳ ಪೆಟ್ಟಗೆಯಾಕಾರದ ವೇದಿ; ವೇದಿ ನಂತರ ಕಂಠ, ಆಮಲಕ. ಆಮಲಕದ 
ಸುತ್ತ ಸೀಳು ಭಾಗ. ಆಮಲಕವೂ ನೆಲ್ಲಿಕಾಯಿಯಂತಿದೆ. ತುದಿಯಲ್ಲಿ ಸೂಜಿಯಂತಹ ಸೂಚೀಕಳಸ. 

ಬಾದಾಮಿ ಚಲುಕ್ಕರ ವಂಶದ ಶಾಖೆಯೊಂದು ಆಂದ್ರ ಪ್ರದೇಶದಲ್ಲಿ ರಾಜ್ಯಭಾರ ನಡೆಸಿತ್ತು. ಪಟ್ಟದಕಲ್ಲಿನ ಗಳಗನಾಥ 
ದೇವಾಲಯದಂತೆ ಹಲವು ಚತುರ್ಭೂಮಿ ರಚನೆಗಳೂ ನಿರ್ಮಾಣಗೊಂಡವು. ಅಲಂಪುರದ ಹಚ್ಚಿನ ದೇವಾಲಯಗಳು 
ಇದೇ ಮಾದರಿಯವು. ಕೆಲವು ಪೂರ್ಣವಾಗಿ ಉಳಿದಿವೆ. ಕುಮಾರಬ್ರಹ್ಮ ದೇವಾಲಯದಲ್ಲಿ ಒಂದನೇ ವಿಕ್ರಮಾದಿತ್ಯನ 
ಶಾಸನವಿದೆ. ಶಾಸನಾಧಾರದಿಂದ ದೇವಾಲಯದ ಕಾಲವನ್ನು ಕ್ರಿ.ಶ. ೬೭೫ರಲ್ಲಿ ಸುಮಾರಿಗೆ ಗುರುತಿಸಬಹುದು. ಇದೇ 
ರಚನೆಯುಳ್ಳ ಸತ್ಯವೋಲುವಿನಲ್ಲಿರುವ ದೇವಾಲಯಗಳನ್ನೂ ಸಮಕಾಲೀನ ಎನ್ನಬಹುದು. 

ಐಹೊಳೆಯ ದುರ್ಗಾ ಹಾಗೂ ಸೂರ್ಯನಾರಾಯಣ ಗುಡಿಗಳು ಚತುರ್ಭೂಮಿ ರಚನೆಗಳು. ಆದರೆ ಈ ಶಿಖರಗಳ 
ಅರ್ಧದಷ್ಟು ಭಾಗ ಭಗ್ಗವಾಗಿವೆ. ಅಳಿದುಳಿದ ಭಾಗಗಳಿಂದ ಚತುರ್ಭೂಮಿ ರಚನೆ ಎನ್ನಲು ಸಾಧ್ಯ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೧೫ 


ದುರ್ಗಾ ದೇವಾಲಯವು ಎರಡು ಹಂತದ ಅಲಿಂದ ರಚನೆಯುಳ್ಳ ಗಜಪೃಷ್ಠಾಕಾರದ ಬೃಹತ್‌ ರಚನೆ. ತುಸು 
ಎತ್ತರದ ಪೀಠರಚನೆ ಇದೆ. ಗರ್ಭಗೃಹದ ಭಿತ್ತಿ ಹಾಗೂ ಅಲಿಂದದ ಸಂಭಗಳಲ್ಲಿ ಅದ್ಭುತ ಶಿಲಗಳ ಕಂಡರಣೆ ಇದೆ. 
ಬಾದಾಮಿ ಗುಹೆಗಳ ನಂತರ ಇಲ್ಲಿರುವ ಮೂರ್ತಿಶಿಲ್ಲಗಳೇ ಗಮನಾರ್ಹವೆನಿಸಿದೆ. ರೇಖಾ ಮಾದರಿಯ ದೇವಾಲಯಗಳಲ್ಲಿ 
ಇದು ದೊಡ್ಡದು. ಲಾಡ್‌ ಖಾನ್‌ ದೇವಾಲಯದಲ್ಲಿರುವಂತೆ ಎರಡು ಹಂತದಲ್ಲಿ ಅಲಿಂದ. ಮೂರು ಹಂತಗಳಲ್ಲಿ ಛಾದ್ಯರಚನೆ. 
ಮಧ್ಯೆ ಸಮತಲ ಛಾದ್ಯ; ಸುತ್ತ ಎರಡು ಹಂತಗಳಲ್ಲಿ ಇಳಿಜಾರು ಛಾದ್ಯ. ಮುಖಮಂಟಪದ ಮೇಲೆಯೂ ಪ್ರತ್ಯೇಕ ರಚನೆ 
ಇದೆ. " ಮುಖಮಂಟಪವನ್ನೂ 'ಅವರಿಸಿದಂತೆ ಎರಡನೆಯ ಅಲಿಂದ ವಿಸರಸಿದೆ. ಮುಂಭಾಗದಲ್ಲಿ ಎಡಬಲದಲ್ಲಿ ಇಳಗಿಲಿಯಲ 
ಸೋಪಾನಗಳು. ಈ ಬಾಗಿದ ಶಿಖರವು ಪೂರ್ಣ ರೂಪದಲ್ಲಿ ಲಭಿಸಿದ್ದಲ್ಲಿ, ಇದು ಸುಂದರವಾದ 
ಅಪುರೂಪದ ದೇವಾಲಯವೆಂದು ಪ್ರಖ್ಯಾತಿ ಪಡೆಯುತ್ತಿತ್ತು. 


ಗರ್ಭಗೃಹದ ಸಮತಲ ಛಾದ್ಯದ ಮೇಲೆ ರೇಖಾ ಶಿಖರವಿದೆ; ತ್ರಯಂಗ ರಚನೆ. ಶಿಖರದ ನಾಲ್ಕು ಭೂಮಿಗಳಲ್ಲಿ 
ಎರಡರ ಅಲಂಕಾರವನ್ನು ಗುರುತಿಸಬಹುದು. ೫ x ೪ರ ಕಪೋತಖಂಡ ರಚನೆ ಎಂದು ಊಹಿಸಬಹುದು. ಕರ್ಣಭಾಗದ 
ಕಪೋತ ಖಂಡಗಳ ಮೇಲೆ ನಾಸೀಪಂಜರ; ಭದಭಾಗದಲ್ಲಿ ನಾಸಿ, ಅರ್ಧನಾಸಿಗಳುಳ್ಳ ನಾಸಿಪಂಜರವಿದೆ. ಐದು, ಹತ್ತರ 
ಕರ್ಣಭಾಗದಲ್ಲಿ ಕರ್ಣಾಮಲಕ ರಚನೆ ಸಷ್ಟ ದೇವಾಲಯದ ಶಿಖರದ ಮೇಲ್ಲುದಿಯಲ್ಲಿದ್ದ ಆಮಲಕವು ಅನಾಥವಾಗಿ 
ಪಕ್ಕದಲ್ಲಿ ಉರುಳಿಬಿದ್ದಿದೆ! 


ದೇವಾಲಯದಲ್ಲಿರುವ ಶಾಸನಗಳಲ್ಲಿ "“ಸುರೇಂದ್ರಪಾದ” ಎಂಬ ಉಲ್ಲೇಖವಿರುವ ಕ್ರಿಶ. ೭ನೆಯ ಶತಮಾನದ 
ಶಾಸನವೇ ಪ್ರಾಚೀನ; ಆ ಕಾಲಕ್ಕೆ ದೇವಾಲಯವು ರಚನೆಗೊಂಡಿತ್ತು ಎಂದು ಊಹಿಸಬಹುದು. ಇದನ್ನು ಆದಿತ್ಯ 
ದೇಗುಲವೆಂದು ವಿದ್ವಾಂಸರು ಗುರುತಿಸಿದ್ದಾರೆ. 


ಚತುರ್ಭೂಮಿಯ ಕೊನೆಯ ಪ್ರತಿನಿಧಿಯಾಗಿ ಐಹೊಳೆಯ ಸೂರ್ಕನಾರಾಯಣ ಗುಡಿಯನ್ನು ಗುರುತಿಸಬಹುದು. 
ಇದನ್ನು ಎಂಟನೆಯ ಶತಮಾನದ ರಚನೆಯೆಂದು ವಿದ್ವಾಂಸರು ನಿರ್ಣಯಿಸಿದ್ದಾರೆ. ಮೊದಲು ಕಂಡ ಎರಡು ದೇವಾಲಯಗಳಲ್ಲಿ 
ಅಲಿಂದವನ್ನೊಳಗೊಂಡ ಪ್ರದಕ್ಷಿಣಾ ಪಥವಿತ್ತು ಈ ದೇವಾಲಯದಲ್ಲಿ ಪ್ರತ್ಯೇಕಗೊಂಡ ಗರ್ಭಗೃಹವಿದೆ. ಗರ್ಭಗೃಹದ 
ನಂತರ ನವರಂಗದಂತಿರುವ ಚತುರಶ್ರ ಮಂಟಪ; ನಂತರ ಮುಖಮಂಟಪವಿದೆ. ಚತುರಶ್ರ ಮಂಟಪದ ಮೇಲೆ ದಿಂಡುಗಳನ್ನು 
ಇರಿಸಿದ್ದಾರೆ. ಗರ್ಭಗೃಹದ ಮೇಲಿನ ರೇಖಾ ಶಿಖರದಲ್ಲಿ ಮೊದಲ ಭೂಮಿ ರಚನೆ ಸಂಪೂರ್ಣ ಲಭ್ಯ. ಉಳಿದಂತೆ 
ನಾಶವಾಗಿದೆ. ಮೊದಲ ಭೂಮಿ ರಚನೆಯ ಐದು ಕಪೋತ ಖಂಡಗಳನ್ನು ಅಚ್ಚುಕಟ್ಟಾಗಿ ಗುರುತಿಸಬಹುದು. ಐದನೆಯ 
ಕಪೋತಖಂಡದ ಕರ್ಣಭಾಗದಲ್ಲಿ ಕರ್ಣಾಮಲಕಗಳು. ಭದ್ರಭಾಗದಲ್ಲಿ ನಾಸಿ, ಅರ್ಧ ನಾಸಿಯೊಂದಿಗೆ ನಾಸೀ ಪಂಜರವು 
೨-೩ ಹಾಗೂ ೪-೫ ಕಪೋತಖಂಡಗಳ ಮೇಲೆ ರಚಿಸಲಾಗಿದೆ. ಗರ್ಭಗೃಹದ ಹೊರಭಿತ್ತಿಯಲ್ಲಿ ಭದಭಾಗದಲ್ಲಿ ಎರಡು 
ಸಂಭಿಕೆಗಳು. ಕರ್ಣಭಾಗದಲ್ಲಿ ನಾಸೀ ಪಂಜರಾಲಂಕಾರ. ಈ ದೇವಾಲಯವು ಸರಳ ರಚನೆಯಾಗಿದೆ. 


ಪಂಚಭೂಮಿ ರಚನೆ 

ಕಳಿಂಗ ಶೈಲಿಯ ತುರೀಯ ಹಂತವನ್ನು ಪಟ್ಟದಕಲ್ಲಿನ ಕಾಶಿ ವಿಶ್ವೇಶ್ವರ ದೇವಾಲಯದ ಶಿಖರದಲ್ಲಿ ಕಾಣಬಹುದು. 
ಕರ್ನಾಟಕದಲ್ಲಿ ಪಂಚಭೂಮಿ ರಚನೆಗೆ ಇದೊಂದೇ ಉದಾಹರಣೆ ಲಭ್ಯ. ತಲಚ್ಛಂದವೂ ಪಂಚಾಂಗವುಳ್ಳದ್ದು. ಕರ್ಣ- 
ಪ್ರತಿರಥ-ಭದ್ರ-ಪ್ರತಿರಥ-ಕರ್ಣ; ಇವುಗಳ ಮಧ್ಯೆ ತುಸು ಹಿಂಸರಿತಗಳನ್ನೊಳಗೊಂಡಿವೆ. 

ಕರ್ಣಭಾಗದಿಂದ ಕಪೋತ ಖಂಡಗಳ ಎಣಿಕೆ ಸಾಧ್ಯ. ಇಪ್ಪತ್ತು ಕಪೋತಖಂಡಗಳು. ಪ್ರತಿನಾಲ್ಪಕ್ಕೆ ಒಂದು ಭೂಮಿ; 
ಐದು ಭೂಮಿಗಳು. ೪-೮-೧೨-೧೬-೨೦ ಕಪೋತಖಂಡಗಳ ಅಂಚಿನಲ್ಲಿ ಕರ್ಣಾಮಲಕಗಳು. 


ಪ್ರತಿ ಭೂಮಿಯ ಕರ್ಣಭಾಗದಲ್ಲಿ ೨-೩ ಕಪೋತ ಖಂಡಗಳ ಮೇಲೆ ನಾಸೀಪಂಜರ ರಚನೆ. ಭದ್ರ ಹಾಗೂ 
ಪ್ರತಿರಥ ಭಾಗದಲ್ಲಿ ಕೆಳಗಿನಿಂದ ಮೇಲ್ತುದಿಯವರೆಗೆ ನಾಸೀಜಾಲವು ಜೇನುಗೂಡಿನಂತೆ ವಿಸ್ತರಿಸಿದೆ. ಭದ್ರ ಹಾಗೂ 
ಪ್ರತಿರಥಗಳ ಮಧ್ಯೆ ಹಿಂಸರಿತವನ್ನು ಗುರುತಿಸಬಹುದು. ಮುಂಭಾಗದಲ್ಲಿ ಶುಕನಾಸವು ನಾಲ್ದು ಸಾಲುಗಳಲ್ಲಿ ನಾಸಿ 
ಪಂಜರವು ಎರಡು ಭೂಮಿಯವರೆಗೆ ಹಬ್ಬದ್ದು ನಂತರ ನಾಸೀಫಲಕವಿದೆ. ಫಲಕದ ಮಧ್ಯೆ ನಾಟ್ಯಶಿವನ ಶಿಲವಿದೆ. ಕಳಿ೦ಗ 
ಶೈಲಿಯ ಶಿಖರಗಳಲ್ಲಿ ನಾಟ್ಕಶಿವನ ಕಂಡರಣೆ ಒಂದು ರೀತಿಯ ಸಾಂಪ್ರದಾಯಿ ರಚನೆ ಎನಿಸಿದೆ. ಶುಕನಾಸ ರಚನೆ 
ಇದರೊಂದಿಗೆ ಪೂರ್ಣತೆಯನ್ನು ಸಾಧಿಸಿದೆ! ಶಿಖರಾನಂತರ ಜೋಡಿ ಫಲಕಗಳುಳ್ಳ ಪೆಟ್ಟಗೆಯಾಕಾರದ ಪೇಟಿಕಾವೇದಿ. 
ವೇದಿಯ ಮೇಲೆ ಆಮಲಕವಿಲ್ಲ. 


೨೧೬ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ನ 3 «sh ¥4 
< ತ » 
SESS 


ಗರ್ಭಗೃಹದ ಮುಂಭಾಗದಲ್ಲಿ ಚತುರಶ್ರ ಮಂಟಪ; ಮಧ್ಯೆ ಸಮತಲ ಛಾದ್ಯ. ಸುತ್ತ ಇಳಿಜಾರು ಛಾದ್ಯ. ಮುಂಭಾಗದಲ್ಲಿ 
ಪ್ರವೇಶ ದ್ಹಾರ ಹಾಗೂ ಸೋಪಾನಗಳು. ಇವುಗಳ ಇಕ್ಕೆಲಗಳಲ್ಲಿ ನಾಲ್ಕು ಸ್ಪಂಭಿಕೆಗಳನ್ನು ಕಂಡರಿಸಿದ ಕಿರು ದೇವಕೋಷ್ನಗಳಿವೆ. 
ನಾಸೀ, ಶಾಲಾ ಅಲಂಕಾರವುಳ್ಳ ಹಾರಭಾಗವನ್ನು ಜೋಡಿಸಿದೆ. ಮಂಟಪದ ಎರಡು ಪಾರ್ತಗಳಲ್ಲಿ ಪಾಪನಾಥ ದೇವಾಲಯದಲ್ಲಿ 
ಇರುವಂತೆ ಸಾಲು ದೇವಕೋಷ್ಪಗಳು. ಗರ್ಭಗೃಹದ ಭಿತ್ತಿಯಲ್ಲಿಯೂ, ಭದಭಾಗದಲ್ಲಿಯೂ ದೇವಕೋಷ್ನಗಳು. ಮ 
ಕೋಷ್ಠಗಳ ಮೇಲುದಿಯಲ್ಲಿ ನಾಸೀಪಂಜರಗಳು. ಮಂಟಪದೊಳಗಿನ ಕಂಭಗಳ ಅಲಂಕಾರವನ್ನು ಆಧರಿಸಿ ಈ ದೇವಾಲಯವನ್ನು 
ರಾಷ್ಟಕೂಟರ ಆರಂಭಕಾಲದ್ದು ಎಂದು ಗುರುತಿಸುತ್ತಾರೆ. 


ಕಾಶಿ ವಿಶ್ವೇಶ್ವರ ದೇವಾಲಯದ ನಂತರ ಕರ್ನಾಟಕದಿಂದ ಕಳಿಂಗ ಶೈಲಿ ಮಾಯವಾಯಿತೇ ಎಂಬ ಪಶ್ನೆ ಕಾಡುತ್ತದೆ! 


ಹತ್ತನೆಯ ಶತಮಾನದ ನಂತರ ಬಾಗಿದ ರೇಖಾಶಿಖರವು ಲತಿನ, ವಿಮಾನ ನಾಗರ ಶೈಲಿಗಳಲ್ಲಿ ಮರುಹುಟ್ಟು ಪಡೆಯಿತು 


ಎನ್ನಬುದು. ಇವನ್ನು "ಪಿರಿದುಂನಾಗರ'” ಶೈಲಿಯಡಿ ಏಕಶೃಂಗ, ಬಹುಶೃಂಗಗಳೆಂದು ಗುರುತಿಸಲಾಗುತ್ತದೆ. ಶಿರೂರಿನ 
ಸಿದ್ದೇಶ್ವರ ದೇವಾಲಯ, ಕಳಿಂಗ ಹಾಗೂ ಪಿರಿದುಂ ನಾಗರ ಶೈಲಿಗಳ ಮಧ್ಯೆ ಸೇತುವೆಯಾಗಿ ನಿಲ್ಲುತ್ತದೆ! ಈ ದೇವಾಲಯದಲ್ಲಿ 
ಉರುಶೃಂಗ ಹಾಗೂ ಕಿರುಶೃಂಗಗಳು ಉಬ್ಬು ರಚನೆಯಾಗಿ ಅರಳಿವೆ. ಶಿಖರದ ಮೇಲೆ ವಿಸ್ತರಿಸಿದ ನಾಸೀ ಜಾಲಕವು 
ಕಾಶೀ ವಿಶ್ಲೇಶ್ವರ ದೇವಾಲಯವನ್ನು ಅನುಕರಿಸುತ್ತದೆ. ಆಮಲಕವು ವೃತ್ತಾಕಾರದಿಂದ ಅಗಲಗೊಂಡು ಅಮಲಸಾರವೆಂಬ 
ಅಭಿದಾನ ಪಡೆಯುತ್ತದೆ. ಆಮಲಸಾರದ ಮೇಲೆ ಕಳಶವೂ ವ್ಯವಸ್ಥಿತ ರೂಪ ಪಡೆಯುತ್ತದೆ. 


ಇತಿಹಾಸ ದರ್ಶನ : ಸಂ. ಹಿ೬ಿ/(೨೦೨೧ ಸಿನಿಕ 


1-17 


ತಲಚ್ಛ೦ದ ಅಮಪಲಿಪಿ ಕಲವು ಅಪ್ಲಾಶ್ರ 
ಪ್ರಭೇದ ದೇವಾಲಯಗಳು 


ಜಗದೀಶ%* ಎಂ.ಎನ್‌. ಪ್ರಭಾಕರ್‌*%* 


ಚೆತುರಶ್ರದಿಂದ ಉಂಟಾದ ಪ್ರಭೇದಗಳಲ್ಲಿ ಅಷ್ಟಾಶ್ರ ಒಂದು. ಅಷ್ಟಾಶ್ರ ಎಂಟು ಮೂಲೆಗಳನ್ನು ಅಥವಾ ಎಂಟು 
ಮುಖಗಳನ್ನು ಹೊಂದಿರಬಹುದು. 


ವೈರಾಜ್ಯ ಮಾದರಿ ದೇವಾಲಯಗಳಲ್ಲಿ ಅಷ್ಟಕೋಣಾಕಾರ (ತ್ರಿವಿಷ್ಠಪ) ಪ್ರಭೇದವನ್ನು ಪಡೆಯುವ ಉಲ್ಲೇಖ 


ಹೀಗಿದೆ: 

ಅಷ್ಟಾಶ್ರಶ್ನ ತತಃ ಶುದ್ದಾಸ್ತಥಾ ಚ ಸಮಕರ್ಣಿಕಾಃ 

ತರ್ದದಂ ಚ ಭವೇದ್‌ ಭದ್ರಂ ಕಾಮದಾಶ್ಲ ತ್ರಿವಿಷ್ಠಪಾಃ ॥೨೦॥ 

(ಅಪರಾಜಿತ ಪೃಚ್ಛ ಅಧ್ಯಾಯ ೧೫೫ ವೈರಾಜ್ಯಾದಿ ಪ್ರಾಸಾದ) | 

ಲತಿನ ಮಾದರಿಯ ೨೫ ಉಪ ಪ್ರಭೇದಗಳನ್ನು ವಿವರಿಸುವಾಗ ಅಷ್ಟಾಶ್ರ ಕುರಿತಾದ ಶ್ಲೋಕ ಹೀಗಿದೆ: 

ಅಷ್ಟಕರ್ಲೋ ವಜ್ರಕಃ ಸ್ಯಾತ್‌ ಸ್ಪಸ್ತಿಕ ಭದ್ರ ಸಂಯುತಃ 

ಸ್ಪಸ್ತಿಕ ಪ್ರತಿಭದ್ರಾಣಿ ಶಂಕುಶ್ಲಾಷ್ಲಾಶ್ರ ಸೂತ್ರತಃ I A ॥ 

(ಅ.ಪೃ, ಅಧ್ಯಾಯ ೧೫೮ ಲತಿನ ಪ್ರಾಸಾದ) 

ವಜಕಃ ಸ್ಪಸ್ತಿಕಃ ಶಂಕುರಿತ್ಯಮಪ್ಪಾಶ್ರಯತ್ರಯಃ ॥ ೧೫ ॥ 

(ಸ.ಸೂ ಅಧ್ಯಾಯ ೫೬) 

ಅಷ್ಟಕೋಣಾಕಾರ ಮಾದರಿಯು ಎಂಟು ಕರ್ಣ ಹೊಂದಿದರೆ ವಜಕ ವಿನ್ಮಾಸ, ಎಂಟು ಭದ್ರ ಹೊಂದಿದರೆ ಸ್ಪಸ್ತಿಕ 
ವಿನ್ಯಾಸ ಮತ್ತು ಪ್ರತಿಭದ್ರ ಭಾಗದಲ್ಲಿ ಎಂಟು ಕರ್ಣಗಳನ್ನು ಹೊಂದಿದರೆ ಶಂಕು ಉಪ ಮಾದರಿಯ ವಿನ್ಯಾಸ ಎಂದು 
ಹೇಳಲಾಗಿದೆ. ಎಂಟು ಕೋನಗಳಿರುವುದು ವಜ್ರ, ಎಂಟು ಭುಜಗಳಿರುವುದು (ಬಾಹು/ಮುಖ) ಸ್ವಸ್ತಿಕ ಮತ್ತು ಪ್ರತಿಭದ 
ಭಾಗದಲ್ಲಿ ಕರ್ಣಗಳಿದ್ದರೆ ಅದು ಶಂಕು ಮಾದರಿ. 

ಸ್ಪಸ್ಟಿಕ ಮಾದರಿಯನ್ನು ಅ.ಪೃ ಕುಂಭಕೋದ್ಧವ ಪ್ರಾಸಾದ ಆಧಾಯ ೧೬೧ ಶ್ಲೋಕ ಹೀಗಿದೆ: 


ಪ್ರತಿಭದ್ರೇವ ಪಕ್ಷಿರಾಜಃ ಸುಶೀಲೋವಾರಿರ್ಮಾತಃ 
ಕರ್ಣಷ್ಟಕಂ ಚಾಷ್ಟಭದಂ ಸ್ಪಸ್ತಿಕಂ ಸು ತು ನಾಮತಃ ॥ ೧೦ ॥ 


ಎಂಟು ಕರ್ಣದ ಬದಲಾಗಿ ಎಂಟು ಭದ್ರ ಇದ್ದರೆ ಸ್ಪಸಿಕ? 

ಅಷ್ಟಾಶ್ರ (ವಜ) ವಿನ್ಯಾಸ ಪಡೆಯುವ ಬಗೆ ಸಮರಾಂಗಣ ಸೂತ್ರಧಾರದಲ್ಲಿ ಹೀಗಿದೆ: 
ಚತುರಶ್ರೀ ಕೃತೇ ಕ್ಷೇತ್ರೇ ಕರ್ಣ ಸೂತ್ರಂ ಪ್ರಸಾರಯೇತ್‌ ॥೩೩॥ 

ಕರ್ಣಸ್ಕಾರ್ಧಂ ತತಃ ಕೃತ್ವಾ ಗಭಾದೃಕ್‌ (9) ಬಹಿರ್ವಯೇತ್‌ 

ತದಗ್ರಯೋಃ ಸೂತ್ರಪಾತಾತ್‌ ಸ್ಯಾದನ್ಯಶ್ನತುರಶ್ರಕಂ Il ೩೪ 1 


* ನಂ. €&, ಮೊದಲ ಅಡ್ಡ ರಸ್ತೆ, ಹೊಪಮನೆ ಬಡಾವಣೆ, ಶಿವಮೊದ್ಧ. 
3% ಪದ್ಯಪ್ರಭಾ, ನಂ. ೬೨, ಬ್ಲಾಕ್‌ ೧೭, ಬ್ಯಾಂಕ್‌ ಕಾಲೋನಿ, ಶ್ರೀರಾಂಪುರ, ೨ನೆಯ ಹಂತ, ಮೈಸೂರು. 


೨೧೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕೂಟಂ ಕುರ್ಯಾತ್‌ ದ್ವಿಭಾಗೇನ ಸಮಸ್ತತ್ರವಿಚಕ್ಷಣಃ 
ಸೂಕರಾನನಸಂಸ್ಥಾನಂ ಕುರೀತ ಸಲಿಲಾಂತರಂ ॥ ೩೫ ॥ 


ಏವಂ ಸರ್ಮೇಷು ಕೂಟೇಷು ಸಲಿಲಾಂತರ ಮಿತೃತೇ 
ಯದಾಯತಂ ಭವೇತ್‌ ಸತ್ರಂ ಚತುರ್ಭಾಗ ವಿಭಾಜಿತೇ ॥ ೩೬ ॥ 


ಗರೋ ದ್ವಿಭಾಗಿಕಸ್ಟೇನ ಭಾಗಿಕಾ ಭಿತಿರುಚ್ಯತೇ 
ಗರ್ಭಕರ್ಣಾರ್ಧಮಾದಾಯ ಕೋಣಾಂತಂಲಾಂಛಯೇತ್‌॥ ೩೭ ॥ 


ಅಪ್ಪ - ಮಧ್ಯೇ ಸ್ಕಾದೇವಂ -—— ಬಹಿಃ 


ಏವಂ ಪದ್ಮತಲಚ್ಛ್ಚಂದೋ ವಿಧಾತವ್ಯೋ ವಿಚಕ್ಷ ಣೈ: ॥ ೩೮ ॥ 
ತೇಷು ಸಂಪಾದಯೇತ್‌ ಮಧ್ಯಭಾಗೇ ದಿಕ್‌ ವಿದಿಗಂತರೇ 
ಕರ್ಣಾರ್ಧಂ ದಾಪಯೇತ್‌ ತತ್ರ ಬಾಹ್ಯವಿನಿರ್ಗತಾ Il PO I 


ಬಂದಾ ಸಯೋರ್ದಿಶೋರ್ಮಧ್ಯೇ ಲಾಂಛನಮಂ ತದ್‌ ವ್ಯವಸ್ಥಿತಂ 
ನೈರುತಿಯಾಮ್ಯಯೇರ್ಮಧ್ಯೇ ತಸ್ಮಾತ್‌ ತತ್ರ ಪ್ರಸಾರಯೇತ್‌ ॥ ೪೧ ॥ 
ವಾಯ್ದಂಬುಪದಿಶೋರ್ಮದ್ಯಾದೀಶ ಸೋಮ ದಿಗಂತರೇ 
ತೃತೇಯಾಂ - ಖುಟಸ್ಯ ಜಲಾಂತರಂ 
ಕೂಟಯೋ ರುಛಯೋರ್ಮಧ್ಯೇ ಸೂಕರಾನನ ಸನ್ನಿಭಂ ॥ ೪೩ ॥ 
ಮಹಾಪದ್ಮ ತಲಚ್ಛ್ಚಂದಃ ಹ್ರೋಕ್ಷವ್ಯ; ರಾಜಪೂಜಿತಃ 
(ಸಮರಾಂಗಣ ಸೂತ್ರಧಾರ ಅಧ್ಯಾಯ ೬೧) 
ಒಂದು ಚೌಕದ ಮೂಲೆಗಳು ಎಬಿಸಿಡಿ. ಎಸಿ ಮತ್ತು ಬಿಡಿ ಚೌಕದ ಕರ್ಣಗಳು. ಅರ್ಧ ಕರ್ಣ ಅಳತೆಯನ್ನು 
ತೆಗೆದುಕೊಳ್ಳಿ ಮತ್ತು ಎ ಬಿಂದುವಿನಿಂದ ಎಬಿ ಮತ್ತು ಎಡಿ ಗೆರೆಗಳ ಮೇಲೆ ತ್ರಿಜ್ಯದಿಂದ ಈ ಅಳತೆಯನ್ನು ಗುರ್ತಿಸಿ. ಇದೇ 
ರೀತಿ ಬಿ, ಸಿ ಮತ್ತು ಡಿ ಬಿಂದುಗಳಿಂದ ಗುರ್ತಿಸಿ. ಈ ಬಿಂದುಗಳನ್ನು ಸೇರಿಸಿ ಮುಂದುವರೆಸಿ. ಇವು ಮತ್ತೊಂದು 
ಚೌಕವನ್ನು ನೀಡುತ್ತವೆ. ಇದನ್ನು ಇಎಫ್‌ಜಿಹಚ್‌ ಎಂದು ಕರೆಯಬಹುದು. ಎಬಿಸಿಡಿ ಮತ್ತು ಇಎಫ್‌ಜಿಹೆಚ್‌ ಪರಸ್ಪರ ೪೫ 
ಡಿಗಿ ತಿರುಗಿದ ಚೌಕಗಳು. 
ME ವಜ್ರ ಪ್ರಭೇದ - ದ್ರಾವಿಡ ಪದ್ದತಿಯಲ್ಲಿ ದೇವಾಲಯ 
[ps [} © ತಳವಿನ್ಮಾಸ ಎಂಟು ಮೂಲೆ ಹೊಂದಿದ್ದರೆ ಅದು ಪದ್ಮ 
ds ™ ': ಪ್ರಾಸಾದ. ಲತಿನ ಮಾದರಿಯಲ್ಲಿ ಎಂಟು ಮೂಲೆಗಳಿರುವ 
ತಲವಿನ್ಯಾಸ ವಜ್ರ ಪ್ರಾಸಾದ ಆಗಲಿದೆ (ಆಧ್ಯಾಯ ೧೫೮ ಅ.ಪೃ). ಎಂಟು ಮೂಲೆಗಳ ದೇವಾಲಯದಲ್ಲಿ ಪ್ರತಿಯೊಂದು 
ಕರ್ಣಗಳ ಮಧ್ಯದಲ್ಲಿನ ಕೋನವು ೪೫ ಡಿಗ್ರಿ ಇರುತ್ತದೆ. ವಜ್ರ ಮಾದರಿಯ ದೇವಾಲಯಗಳು ಕರ್ನಾಟಕದಲ್ಲಿ ಕಂಡು 
ಬರುವುದಿಲ್ಲ. ಆದರೆ ದೇಶದ ಇತರ ಕಡೆ ಅವುಗಳ ನಮಗೆ ಕಂಡು ಬರುತ್ತದೆ. ಒರಿಸ್ಲಾದಲ್ಲ ಬೌಧ ಎಂಬ ಸ್ಥಳದಲ್ಲಿ 
ಸಿದ್ದೇಶ್ವರ, ಕಪಿಲೇಶ್ವರ ಮತ್ತು ಭುವನೇಶ್ವರ ದೇವಾಲಯ ಸಂಕೀರ್ಣ ಇದೆ. ಆ ಪ್ರಾಂಗಣದಲ್ಲಿ ಮೂರು ಎಂಟು 
ಮೂಲೆಗಳಿರುವ ದೇವಾಲಯಗಳಿವೆ. ಗಮನಿಸಬೇಕಾದ ಅಂಶವೆಂದರೆ ದೇವಾಲಯದ ಒಳ ಮತ್ತು ಹೊರ ಭಿತ್ತಿಯು 
ಎಂಟು ಮೂಲೆಗಳನ್ನು ಹೊಂದಿದೆ. ಒಂದು ಮೂಲೆಯಲ್ಲಿ ದ್ಹಾರವನ್ನು ತೆಗೆಯಲಾಗಿದೆ ಮತ್ತು ಇದಕ್ಕೆ ಮುಖ ಮಂಟಪವನ್ನು 
ಸೇರಿಸಲಾಗಿದೆ. ದೇವಾಲಯದ ಒಳಗೆ ಎಂಟು ಮೂಲೆಗಳಿರುವ ಪೀಠದ ಮೇಲೆ ಶಿವಲಿಂಗ ಇದೆ. ಈ ಮೂರು 
ದೇವಾಲಯಗಳ ಮಧ್ಯ ಆಯತಾಕಾರದ ತಳಪಾಯ ಇದೆ. ಇದು ಪಂಚಾಯತನ ಮಾದರಿ ಅಲ್ಲವೆಂದು ಮತ್ತು ತಾಂತ್ರಿಕ 
ಪೂಜೆ ಸಂಬಂಧಿಸಿರಿಬಹುದು ಎಂದು ಅಭಿಪ್ರಾಯ ಪಡಲಾಗಿದೆ. (ಅರ್ಲಿ ಸ್ಫೋನ್‌ ಟೆಂಪಲ್ಫ್‌ ಆಫ್‌ ಒರಿಸ್ತಾ, ವಿದ್ಯಾ 
ದೆಹೆಜಿಯಾ, ವಿಕಾಸ್‌ ಪಬ್ಲಿಷಿಂಗ್‌ ಹೌಸ್‌ ಪ್ರೈ ಲಿಮಿಟೆಡ್‌, ನವದೆಹಲಿ ೧೯೭೯). ಮಹಾರಾಷ್ಟ ರಾಜ್ಯ ನೆವಾಸ ಜಿಲ್ಲೆಯ 
ಟೊಕಾದಲ್ಲಿನ ಸಿದ್ದೇಶ್ವರ ದೇವಾಲಯ ಎಂಟು ಮೂಲೆ ಇರುವ ಲತಿನ ಮಾದರಿಯ ದೇವಾಲಯ ಇದೆ. (ಚಿತ್ರ 
ಸಂತೋಷ ಕಾಂಬ). 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೧೯ 


“ ಕರ್ನಾಟಕದಲ್ಲಿ ವಜ್ರ ವಿನ್ಯಾಸವನ್ನು ದೇವಾಲಯದ 
ಕೆಲವು ಅಂಗಗಳ ವಿನ್ಯಾಸದಲ್ಲಿ ಬಳಸಿರುವುದನ್ನು 
ಕಾಣಬಹುದು. ಹಾವೇರಿಯ ಸಿದ್ದೇಶ್ವರ ದೇವಾಲಯದ 
e ಭಿತ್ತಿಯ ಮೇಲೆ ಅನೇಕ ಶಿಖರ ಮಾದರಿಗಳಿವೆ. ಅಲ್ಲಿರುವ 

ನಜ ತಲು ವಾಸ ಮೂರು ದೇವಾಲಯಗಳು-ಬೌದ್ಮ  ಕ್ಟಲವು ಶಿಖರ ಮಾದರಿಗಳ ಕರ್ಣಭಾಗದಲ್ಲಿ ವಜ್ರ ವಿನ್ಯಾಸ 
ಬಳಸಿರುವುದನ್ನು ಕಾಣಬಹುದು. ವಜ್ರ ವಿನ್ಯಾಸ ಯಾವ ಭಾಗದಲ್ಲಿದೆ ಮತ್ತು ಎಷ್ಟು ಹೊರಚಾಚಿದೆ ಎಂಬ ಅಂಶದ ಮೇಲೆ 


೮ ಮೂಲೆಗಳಲ್ಲಿ ಕೆಲವು ಮೂಲೆಗೆ ಕಂಡು ಬರುತ್ತವೆ. ಸಾಮಾನ್ಯವಾಗಿ ವಜ್ರ ವಿನ್ಯಾಸ ಕರ್ಣ ಭಾಗದಲ್ಲಿದ್ದರೆ ಐದು. 


ಮೂಲೆಗಳು ಮಾತ್ರ ಕಾಣುತ್ತವೆ ಮತ್ತು ಉಳಿದ ಮೂರು ಭಾಗಗಳು ದೇವಾಲಯದ ಗೋಡೆಯಲ್ಲಿ ಹುದುಗಿ ಹೋಗಿರುತ್ತವೆ. 
ವಜ್ರ ವಿನ್ಯಾಸ ಭದ್ರ ಭಾಗದಲ್ಲಿ ಹೊರ ಸೂಸುವಂತೆ ಚಿತ್ರಿತವಾಗಿದ್ದರೆ ಐದು ಮೂಲೆಗಳು ಕಂಡು ಬರುತ್ತವೆ ಮತ್ತು ಉಳಿದ 
ಮೂರು ಮೂಲೆಗಳು ಗೋಡೆಯ ಒಳ ಭಾಗದಲ್ಲಿ ಹುದುಗಿ ಹೋಗಿರುತ್ತವೆ. 


ಸೋಮನಾಥಪುರದಲ್ಲಿನ ಕೇಶವ ದೇವಾಲಯ ಮತ್ತು ಅಮೃತಾಪುರ ಅಮೃತೇಶ್ವರ ದೇವಾಲಯ ಭಿತ್ತಿಯಲ್ಲಿ 
ದ್ರಾವಿಡ ರೀತಿಯ ಎಂಟು ಮೂಲೆಗಳ ಅಧಿಷ್ಠಾನದಿಂದ ಸ್ತೂಪಿವರೆಗಿನ ಪ್ರಾಸಾದ ಚಿತ್ರಿತವಾಗಿದೆ. ಅಮೃತಾಪುರದ 
ಬಿತ್ತಿಯಲ್ಲಿರುವ ಒಂದು ಶಿಖರ ಮಾದರಿಯ ಕರ್ಣ ಕೂಟದಲ್ಲಿ ವಜ್ರ ವಿನ್ಯಾಸ ಇದೆ. ಮಂಟಪ ಭಾಗದಲ್ಲಿ ಕಕ್ಷಾಸನಕ್ಕೆ 
ಒರಗಿರುವಂತೆ ಇರುವ ಅಧಿಷ್ಠಾನದಿಂದ ಸ್ತೂಪಿವರೆಗಿನ ಒಂದು ಮಾದರಿಯ ಕಂಬವೊಂದರಲ್ಲಿ ವಜ್ರ ವಿನ್ಯಾಸ ಇದೆ. 
ಗೋವಿಂದೇಶ್ವರ ಮತ್ತು ನಾಕೇಶ್ವರ ದೇವಾಲಯದ ಭಿತ್ತಿಯ ಮೇಲೆ ವಜ್ರ ಪ್ರಭೇದ ತಳ ವಿನ್ಯಾಸ ಮತ್ತು ಶಿಖರ ಮಾದರಿ 
ಚಿತಿತವಾಗಿದೆ. | 


ಮುಳ್ಳೂರಿನ ಲಕ್ಷ್ಮಿಕಾಂತ ದೇವಾಲಯ ಚೌಕಾಕಾರವಾಗಿದ್ದು ಕರ್ಣ, ಉಪ ಭದ್ರ ಮತ್ತು ಭದ್ರ ಭಾಗಗಳನ್ನು 
ಹೊಂದಿದೆ. ಕರ್ಣ ಭಾಗದಲ್ಲಿ ಮತ್ತು ಭದ್ರ ಭಾಗದ ಮಧ್ಯದಿಂದ ವಜ್ರ ವಿನ್ಯಾಸ ಹೊರ ಬಂದಿದೆ. ಈ ಎರಡೂ ಭಾಗದಲ್ಲಿ 
ಎಂಟು ಮೂಲೆಗಳ ವಜದಲ್ಲಿ ಐದು ಮೂಲೆಗಳು ಕಂಡುಬರುತ್ತಿದ್ದು ಉಳಿದ ಮೂರು ಮೂಲೆಗಳು ಗೋಡೆಯಲ್ಲಿ 
ಹುದುಗಿ ಹೋಗಿವೆ. 


ವಜ್ರ ವಿನ್ಯಾಸವನ್ನು ಈ ಕೆಳಗಿನ ದೇವಾಲಯಗಳಲ್ಲಿ pp 
ಅಳವಡಿಸಿರುವುದನ್ನು ಕಾಣಬಹುದು. ಆನೆಕನ್ನಂಬಾಡಿ 4 
ನಾರಾಯಣ ಸ್ಹಾಮಿ ದೇವಾಲಯ ಮತ್ತು ಕೇರಳಾಪುರದ 
ವೀರಭದ್ರ ದೇವಾಲಯ ಮುಖ್ಯ ಗರ್ಭಗೃಹಗಳು ೧೬ 
ಮೂಲೆಗಳನ್ನು ಹೊಂದಿದೆ. ಇವೆರಡು ಸ್ಥಳಗಳು ೨೩.೦೦ ¥~ 
ಕಿ.ಮೀ. ಅಂತರದಲ್ಲಿ ಇವೆ. ಅನೆಕನ್ನಂಬಾಡಿ ಮುಖ್ಯ ಮುಳ್ಳೂರು ಲಕ್ಷ್ಮೀಕಾಂತ ದೇವಾಲಯ 
ಗರ್ಭಗೃಹದ ಎಲ್ಲ ೧೬ ಮೂಲೆಗಳು ಒಂದೇ ಸಮನಾಗಿವೆ ಎಂಬ ತಳ ವಿನ್ಮಾಸದ ರೇಖಾ ನಕ್ಷೆ ೧೯೩೦ರ ಎಂ.ಎ.ಆರ್‌.ನಲ್ಲಿ 
ಬಿಂಬಿತವಾಗಿದೆ (ಪ್ಲೇಟ್‌ ೪). ಅಲ್ಲದೇ ಪ್ರತಿ ಮೂಲೆಯಲ್ಲಿ ಕುಡ್ಕಸ್ಥಂಬವನ್ನು ತೋರಿಸಲಾಗಿದೆ. ಕುಡ್ಕಸ್ಥಂಬ ಅಲಂಕರಣೆ 
ದಾಕ್ಷಿಣಾತ್ಯ ಅಂಶವೆಂದು ವಿದ್ವಾಂಸರು ಪರಿಗಣಿಸಿದ್ದಾರೆ. (ಡಾ. ಎಸ್‌.ವಿ.ಪಾಡಿಗಾರ). ಆದರೆ ನಾಲ್ಕು ವಿದಿಕ್ಕುಗಳಲ್ಲಿ 


(ಈಶಾನ್ಯ, ವಾಯವ್ಯ, ನೈರುತ್ಯ, ಆಗ್ನೇಯ ದಿಕ್ಕುಗಳಲ್ಲಿ) ವಜ್ರ ವಿನ್ಯಾಸ ಇರುವುದನ್ನು ಕಾಣಬಹುದು. ವಜ್ರ ವಿನ್ಯಾಸದಲ್ಲಿ ' 


ಮೂರು ಮೂಲೆಗಳು ಕಾಣುತ್ತವೆ ಮತ್ತು ಉಳಿದಂತೆ ಐದು ಮೂಲೆಗಳು ಭಿತ್ತಿಯ ಒಳಗಡೆ ಸೇರಿ ಹೋಗಿದೆ. (ದೇವಾಲಯದ 
ನಕ್ಷೆಯನ್ನು ನೋಡಿ). 

ಅರಸೀಕರೆಯ ಶಿವ ದೇವಾಲಯ ಗರ್ಭಗೃಹ ೮ ಮೂಲೆ ಮತ್ತುಲ ಮುಖಗಳನ್ನು ಹೊಂದಿದೆ. ನಾಲ್ಬು 
ವಿದಿಕ್ಕುಗಳಲ್ಲಿ ವಜ ವಿನ್ಯಾಸ ಇದೆ. ನಾಲ್ಕು ಪ್ರಮುಖ ದಿಕ್ಕಿನಲ್ಲಿರುವ ಸಾದಾ ಮೂಲೆ ಇದೆ. ವಿದಿಕ್ಕುಗಳಲ್ಲಿರುವ ವಜ್ರ ವಿನ್ಮಾಸ 
ಮತ್ತು ದಿಕ್ಕುಗಳಲ್ಲಿರುವ ಸಾದಾ ಮೂಲೆಯ ಮಧ್ಯ ಭದ ವನ್ಮಾಸ ಅಳವಡಿಸಲಾಗಿದೆ. ಆಡಮ್‌ ಹಾರ್ಡಿಯವರು ಈ 
ದೇವಾಲಯ ಗರ್ಭಗೃಹದ ಮೂಲತಚ್ಛ್ಚಂದ ೨೨.೫೦ ಡಿಗ್ರಿ ತಿರುಗಿದೆಯಂದು ಹೇಳುತ್ತಾರೆ. ಆದರೆ ಇದು ತಿರುಗಿದ 
ತಲಚ್ಚಂದವಲ್ಲ. 


೨೨೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಭದ್ರಾವತಿಯ ಲಕ್ಷ್ಮೀನರಸಿಂಹ ದೇವಾಲಯ ತ್ರಿಕೂಟ 
ಹೂಂದಿದ್ದು ಎಲ್ಲ ಮೂರು ಗರ್ಭಗೃಹಗಳು ೧೬ 
ಹತ ಮೂಲೆಗಳನ್ನು ಹೊಂದಿದೆ. ಶಿಲ್ಲಿ ಮಾಬ ಉಲ್ಲೇಖ ಹಲವು 
WW  ರಪಗಳಲ್ಲಿ ಇದೆ. ಮಾಬ ಹೆಸರಿನ ಶಿಲ್ಪಿ ಹಳೇಬೀಡಿನ 
NN en AE Ae ಹೊಯ್ದಳೇಶ್ವರ ದೇವಾಲಯ ಮತ್ತು ಕೇದಾರೇಶ್ವರ 
ದೇವಾಲಯದಲ್ಲಿ ಕಂಡು ಬರುತ್ತದೆ. ಪ್ರಮುಖ ಮೂರು 
ದಿಕ್ಕುಗಳಲ್ಲಿ ಮತ್ತು ನಾಲು ವಿದಿಕ್ಕುಗಳಲ್ಲಿ ವಜ್ರ ವಿನ್ಯಾಸ ಇದೆ. ನವರಂಗದ ನಾಲ್ಕು ಮೂಲೆಗಳಲ್ಲಿ ವಜ್ರ ವಿನ್ಯಾ ಇದೆ. 
ಉಳಿದಂತೆ ಮುಖ್ಯ ಗರ್ಭಗೃಹದಲ್ಲಿ ವಜ್ರ ವಿನ್ಯಾಸಗಳ ಮಧ್ಯೆ ಭದ್ರ ಅಲಂಕರಣ ಇದೆ. ಉಳಿದ ಉತ್ತರ ಮತ್ತು ದಕ್ಷಿಣ 
ದಿಕ್ಕಿನಲ್ಲರುವ ಗರ್ಭಗೃಹಗಳ ವಜ ವಿನ್ಯಾಸಗಳ ಮಧ್ಯೆ ಚೂಪಾದ ಕತ್ತಿಯ ಅಲುಗನಂತೆ ಇರುವ ಅಲಂಕರಣ ಇದೆ. 
ನುಗ್ಗೇಹಳ್ಳಿಯ ಸದಾಶಿವ ದೇವಾಲಯ ಭೂಮಿಜ ಮಾದರಿಯಲ್ಲಿದೆ ಎಂದು ಗುರ್ತಿಸಲಾಗಿದೆ. ಎಂಟು ಮುಖಗಳಿಂದ 
ಹೊರಬಂದಿರುವ ಕರ್ಣ ಶೃಂಗಗಳ ಮಾಲೆಯು ವಜ್ರ ವಿನ್ಯಾಸ ಹೊಂದಿವೆ. 
ರಾಮನಾಥಪುರದ ರಾಮನಾಥೇಶ್ಷರ ದೇವಾಲಯ ೧೬ ಮೂಲೆಗಳನ್ನು ಹೊಂದಿದೆ. ಪಮುಖ ಮೂರು ದಿಕ್ಕುಗಳಲ್ಲಿ 
ಮತ್ತು ನಾಲ್ಕು ವಿದಿಕ್ಕುಗಳಲ್ಲಿ ವಜ್ರ ವಿನ್ಯಾಸ ಇದೆ. ವಜ ವಿನ್ಯಾಸಗಳ ಮಧ್ಯೆ ಚೂಪಾದ ಕತ್ತಿಯ ಅಲುಗನಂತೆ ಇರುವ 
ಅಲಂಕರಣ ಇಡದೆ. 
ಅರಸೀಕರೆ, ಅನೇಕನ್ನಂಬಾಡಿ ಮತ್ತು ಭದ್ರಾವತಿಯ ದೇವಾಲಯಗಳ ನವರಂಗದ ನಾಲ್ಕು ಮೂಲೆಗಳಲ್ಲಿ ಸಹ ವಜ 
ವಿನ್ಯಾಸ ಅಳವಡಿಸಲಾಗಿದೆ. 
ಸ್ಪಸಿಕ ಪ್ರಭೇದ - ಎಂಟು ಭದ್ರಗಳನ್ನು ಹೊಂದಿದ ವಿನ್ಯಾಸ ಸ್ಪಸಿಕ. ಕರ್ನಾಟಕದಲ್ಲಿ ಈ ಮಾದರಿಯ ದೇವಾಲಯಗಳು 
ಇಲ್ಲ. ಕೊರವಂಗಲ ಗೋವಿಂದೇಶ್ವರ ಮತ್ತು ನಾಕೇಶ್ವರ ದೇವಾಲಯದ ಭಿತ್ತಿಯ ಮೇಲೆ ಸ್ಪಸ್ಟಿಕ ಪ್ರಭೇದದ ತಳ ವನ್ಯಾಸ 
ಮತ್ತು ಶಿಖರ ಮಾದರಿ ಚಿತ್ರಿತವಾಗಿದೆ. ಇತ್ತೀಚಿನ ಕೆಲವು ದೇವಾಲಯಗಳು ಈ ಮಾದರಿಯಲ್ಲಿ ಇವೆ. ಉದಾಹರಣೆಗೆ 
ಸಾಗರದ ಮಾರಿಕಾಂಬಾ ದೇವಾಲಯ. 
ಶಂಕು ಪ್ರಭೇದ - ಪ್ರತಿಭದ್ರ ಭಾಗದಲ್ಲಿ ಕರ್ಣ ಇರುವ ಅಷ್ಟಾಶ್ರ ಪ್ರಭೇದದ ಶಂಕು ಉಪ ಪ್ರಭೇದವಾಗಲಿದೆ. ಭದ್ರ 
ಭಾಗದೊಂದಿಗಿರುವ ಸಾಮಾನ್ಯ ಚೌಕ ವಿನ್ಯಾಸ ತೆಗೆದುಕೊಳ್ಳಿ. ಈ ರೀತಿಯ ಚೌಕ ವಿನ್ಯಾಸದ ಪ್ರತಿಭದ್ರ ಭಾಗದಲ್ಲಿ ಪುನಃ 
ಕರ್ಣಗಳು ಬಂದು ಅವು ೩೦ ಡಿಗ್ರಿ ಮತ್ತು ೬೦ ಡಿಗ್ರಿ ಕೋನದಲ್ಲಿದ್ದರೆ ಶಂಕು ಉಪ ಪ್ರಭೇದ. ಅನೇಕ ಶಂಕು ಮಾದರಿಯ 
ದೇವಾಲಯಗಳು ಕರ್ನಾಟಕದಲ್ಲಿ ಕಂಡು ಬರುತ್ತವೆ. ಅವುಗಳು ತಲ ವನ್ಮಾಸ ಗಮನಿಸಬಹುದು. ಅವು ಹೀಗಿವೆ: 


ಬೇಲೂರಿನ ಕೇಶವ ದೇವಾಲಯ (ಇಸಿ ೪), 

ಹಳೇಬೀಡಿನ ಹೊಯ್ದಳೇಶ್ನರ ಶಾಂತಲೇಶ್ವರ ದೇವಾಲಯ (ಇಸಿ ೪), 
ಬೆಳ್ಳೂರಿನ ಮಾಧವರಾಯ ದೇವಾಲಯ (ಎಂಎಆರ್‌ ೧೯೩೯), 
ಸೆಟ್ಟಿಕೆರೆಯ ಯೋಗಮಾಧವ ದೇವಾಲಯ (ಎಂಎಆರ್‌ ೧೯೩೪) 
ತುರುವೇಕರೆಯ ಚಿನ್ನಕೇಶವ ದೇವಾಲಯ, 

ಹಾರನಹಳ್ಳಿಯ ಸೋಮೇಶ್ವರ ದೇವಾಲಯ, 


a 


WE, 
ry: Pe 

ಬೆಳ್ಳೂರಿನ ಮಾಧವರಾಯ ಬೇಲೂರು ಚೆನ್ನಕೇಶವ 
ದೇವಾಲಯ ದೇವಾಲಯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೨೧ 


ಔತ್ತರೇಯ ಸಂಪ್ರದಾಯದಲ್ಲಿ ದೇವಾಲಯದ ಮುಂಚಾಚಿದ ಭದ್ರ ಭಾಗದಲ್ಲಿ ನಾಸಿಗಳಿರುತ್ತವೆ. ಪಟ್ಟದಕಲ್ಲಿನ 
ಗಳಗನಾಥ ದೇವಾಲಯವನ್ನು (ಕ್ರಿಶ ೭೨೦) ಉದಾಹರಣೆಗಾಗಿ ತೆಗೆದುಕೊಳ್ಳಬಹುದು. ಮುಂಚಾಚಿದ ಭದ್ರ ಭಾಗದಲ್ಲಿ 
ಮಧ್ಯದಲ್ಲಿ ಪೂರ್ಣ ನಾಸಿ ಮತ್ತು ಅಕ್ಕ ಪಕ್ಕದಲ್ಲಿ ಅರ್ಧ ನಾಸಿಗಳು ಸೇರಿಸಲಟ್ರಿವೆ. ಒಂದರ ಮೇಲೊಂದು ಪೇರಿಸಿದ 
ನಾಸಿಗಳ ಸರಮಾಲೆಯೇ ಭದಭಾಗದ ಪಟ್ಟಿಕೆಯಲ್ಲಿ ಚಿತಿತವಾಗಿದೆ. ಆಲಂಪುರದ ವಿಶ್ವಬಹ್ಮ ದೇವಾಲಯದಲ್ಲೂ (ಕ್ರಿ.ಶ 
೭೯೦) ಈ ರೀತಿಯ ನಾಸಿ ಪಟ್ಟಕೆ ಇದೆ. ಈ ನಾಸಿಗಳ ಒಂದು ಹೆಣಿಗೆಯೇ ಇದ್ದಂತೆ ತೋರುತ್ತದೆ. (ಅಡಮ್‌ ಹಾರ್ಡಿ) 
ಕರ್ನಾಟಕದಲ್ಲಿ ನಾಸಿ ಇರುವ ಪಟ್ಟಿಕೆಯ ಚಿತ್ರಣ ಬಹು ಬೇಗ ಲತಾ ಪಟ್ಟಿಕೆಯಾಗಿ ಬದಲಾಯಿತು ಮತ್ತು ನಂತರ 
ಕಾಲದಲ್ಲಿ ಕೇವಲ ಕೆಳಗಿನಿಂದ ಮೇಲಕ್ಕೆ ಸಣ್ಣದಾಗುವ ಒಂದು ಸಾದಾ ಪಟ್ಟಿಕೆಯಾಗಿ ಚಿತ್ರಿತವಾಗಿರುವುದನ್ನು ಕಾಣಬಹುದು. ' 
ಮೂಲೆ ಶಂಕರೇಶ್ವರ ದೇವಾಲಯ ಉತ್ತಮ ಉದಾಹರಣೆ. ಭದ್ರ ಭಾಗವಿರುವ ಶಿಖರದಲ್ಲಿ ಸರಳ ತ್ರಿಕೋಣಾಕಾರದ 
ಪಟ್ಟಿಕೆ ಇದೆ. ಬೇಲೂರಿನ ಶಂಕರೇಶ್ವರ ದೇವಾಲಯ ಫಾಂಸನಾ ಮಾದರಿಯಾದರೂ ಭದ್ರ ಭಾಗದಲ್ಲಿ ತ್ರಿಕೋಣಾಕಾರದ 
ಸಾದಾ ಪಟ್ಟಿಕೆ ಇದೆ. ಪಟ್ಟಕೆಗಳು ಪ್ರಾಯಶಃ ಔತ್ತರೇಯ ಸಂಪ್ರದಾಯದ ನಾಸಿಗಳ ಸೂಚಕ ಲಕ್ಷಣವಾಗಿ ಮುಂದುವರಿಕೆ 
ಕಂಡಿದೆ. ನುಗ್ಗೆಹಳ್ಳಿ ಸದಾಶಿವ ದೇವಾಲಯದ ಪ್ರತಿ ಶೃಂಗ ೮ ಮೂಲೆ ಹೊಂದಿದೆ, ಐದು ಮೂಲೆಗಳು ಕಾಣುತ್ತವೆ, 
ಇವುಗಳ ಮಧ್ಯ ನಾಲ್ಕು ಪಟ್ಟಿಕೆಗಳಿವೆ. ಇವು ಕೆಳಗಿನಿಂದ ಮೇಲಕ್ಕೆ ಹೋದಂತೆ ಸಣ್ಣದಾಗುತ್ತವೆ. 


ಚತುರಶ್ರ ಮಾದರಿಯಲ್ಲಿ ೨೫ ಉಪ ಮಾದರಿಗಳಿವೆ. ಚೌಕ, ಧೀರ್ವಚೌಕ, ಅಷ್ಟಕೋನಾಕಾರ, ವೃತ್ತ, ಧೀಘ£ನವೃತ್ತ 
ವಿನ್ಯಾಸಗಳಲ್ಲಿ ೧೬, ೨, ೩, ೨ ಮತ್ತು ೨ ಉಪ ಮಾದರಿಗಳಿವೆ. ಅಷ್ಟಕೋಣಾಕಾರ ಮಾದರಿಯಲ್ಲಿ ವಜ್ರಕ, ಸ್ಪಸ್ತಿಕ ಮತ್ತು 
ಶಂಕು ಉಪ ಮಾದರಿಗಳು. (ಸಮರಾಂಗಣ ಸೂತ್ರಧಾರ ೫೬/4೯-೧೫ 2) 


ನುಗ್ಗೇಹಳ್ಳಿ ಸದಾಶಿವ ದೇವಾಲಯ ಕರ್ನಾಟಕ ಶೈಲಿಯಲ್ಲಿರುವ ಭೂಮಿಜ ಮಾದರಿ ಎಂದು ಗುರ್ತಿಸಲಾಗಿದೆ. 
ಆದರೆ ಇದು ಮೂಲತಃ ಅಷ್ಟಾಶ್ರ ಮುಖವುಳ್ಳ ಸ್ಪಸಿಕ ಮಾದರಿ ದೇವಾಲಯವೆಂದು ತೋರುತ್ತದೆ. ಎಂಟು ಮುಖಗಳ 
ಪಟ್ಟಿಕೆ ಇದೆ. ಇದರ ಅಂಚುಗಳಲ್ಲಿ ಲತಾ ಕೆತ್ತನೆ ಇದೆ. ಈ ಪಟ್ಟಿಕೆಯಲ್ಲಿ ಕ್ರಮವಾಗಿ ಮೇಲೇರುತ್ತಾ ಹೊದಂತೆ ಸಣ್ಣದಾಗುವು 
ಮೂರು ಸಣ್ಣ ಶೃಂಗಗಳು ಇವೆ. ಈ ಶೃಂಗಳು ಎಂಟು ಮೂಲೆಗಳನ್ನು ಹೊಂದಿವೆ. ನಮಗೆ ಐದು ಮೂಲೆಗಳು 
ಗೋಚರವಾಗಿವೆ ಮತ್ತು ಉಳದಂತೆ ಇರುವ ಮೂರು ಮೂಲೆಗಳು ಗೋಡೆಯ ಪಟ್ಟಿಕೆ ಭಾಗದಲ್ಲಿ ಹುದುಗಿ ಹೋಗಿವೆ. 


ಅಂತೆಯೇ ೧೬ ಮೂಲೆಗಳ ದೇವಾಲಯದಲ್ಲಿ ಪ್ರತಿ ಮೂಲೆಗಳ ಮಧ್ಯದಲ್ಲಿನ ಕೋನವು ೨೨.೫೦ ಡಿಗ್ರಿ ಇರುತ್ತದೆ. 


“ಬ ಖು 


ಹಿರೆಸಿಂಗನಗುತ್ತಿಯಲ್ಲಿ ವಜ್ರ ವಿನ್ಮಾಸದ ಗರ್ಭಗೃಹ ಇರುವ ದೇವಾಲಯವಿದೆ. ಸೂಡಿಯ ಜೋಡು ಕಲಶದ ಗುಡಿ 
ಮತ್ತು ನರಗುಂದದ ದಂಡೇಶ್ವರ ದೇವಾಲಯದ ಭದ್ರ ಭಾಗದಲ್ಲಿ ವಜ್ರ ಅಲಂಕರಣವಿದೆ. 
ದ್ರಾವಿಡ ಪ್ರಾಸಾದ ಮಾದರಿಯಲ್ಲಿ ವೃತ್ತ ಪ್ರಭೇದ ವಿವರಣೆಯಲ್ಲಿ ನಾಲ್ಕು ಉಪ ಭೇದಗಳಿವೆ. ಅವು ಪದ್ಯ 
ಮಹಾಪದ್ಯ ಕೈಲಾಸ ಮತ್ತು ಮೇರುನಾಯಕ. 
ಅಷ್ಟಕೋಣಾಃ ಪಂಛಭೂಮಾ ಪದ್ಧನಾಮಾಚ ಕಾಮದಃ 
ಪಂಛಭೂಮಾ ದ್ವ್ಯಷ್ಟದಲಾ ಮಹಾಪದ್ಮ ಇತಿ ಸ್ಮತಃ | ೩೧ ॥ 
ಚತುರ್ದಿಂಶತಿ ಭಿರ್‌ರ್ವ ತೆ: ಕೈಲಾಸ ಸಪ್ಪ್ತಭೂಮಿಕಃ 
ದ್ಹಾತ್ರಂಶದ್ಧಿದಲೈರ್ನ ತಃ ಸಭವೇನ್ನೆರು ನಾಯಕಃ Il ೩೨ ॥ (ಅ.ಪೃ ಅಧ್ಯಾಯ ೧೭೪ ದ್ರಾವಿಡ ಪ್ರಾಸಾದ) | 
ಎಂಟು ಕೋಣಗಳನ್ನು (ಮೂಲೆಗಳನ್ನು) ಹೊಂದಿ ಗುಂಡಾಗಿ ತೋರುವ ೫ ಅಂತಸ್ತು (ಭೂಮಿ/ತಲ) ಇರುವುದು 
ಪದ್ಮ ಪ್ರಾಸಾದ. ೧೬ ಕೋಣಗಳನ್ನು ಹೊಂದಿ ೫ ಅಂತಸ್ತು ಇರುವುದು ಮಹಾಪದ್ಮ ಪ್ರಾಸಾದ. ೨೪ ಕೋಣಗಳನ್ನು 
ಹೊಂದಿ ೭ ಅಂತಸ್ತು ಇರುವುದು ಕೈಲಾಸ ಪ್ರಾಸಾದ. ೩೨ ಕೋಣಗಳನ್ನು ಹೊಂದಿ ೭ ಅಂತಸ್ತು ಇರುವುದು 
ಮೇರುನಾಯಕ ಪ್ರಾಸಾದ. 


se ಇತಿಹಾಸ ದರ್ಶನ : ಸಂ. ೩೬/೨೦೨೧ 


KO 
ದೇವ ವೈದ್ಯ ದನ್ನಂತ್ರಿ ಶಿಲ್ಪ 


ಪದ್ಯಜಾ ದೇಸಾಲಖು%* 


ಕ್ರೈಶ. ೧೩೩೬ರಲ್ಲಿ ಸ್ಥಾಪನೆಗೊಂಡ ವಿಜಯನಗರದ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಸಂಗಮ 
ವಂಶದ ಸಹೋದರರಾದ ಹರಿಹರ ಬುಕ್ಕರು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ವಿಜಯನಗರದ ಅರಸರು ಕಲಾ 
ಪ್ರೇಮಿಗಳು ಆಗಿದ್ದರು. ಎಂಬುದಕ್ಕೆ ಅವರು ನಿರ್ಮಿಸಿದ ಸ್ನಾರಕಗಳೇ ಸಾಕ್ಷಿಯಾಗಿವೆ. ಇಡೀ ಸಾಮ್ರಾಜ್ಯದ ತುಂಬೆಲ್ಲಾ 
ಹರಡಿರುವ ಅಳಿದುಳಿದ ಅವಶೇಷಗಳು ಅವರ ದೈವ ಭಕ್ತಿಯಲ್ಲಿ ತಲ್ಲೀನರಾಗಿದ್ದರು ಎಂಬುದನ್ನು ಸೂಚಿಸುತ್ತದೆ. 


ಪ್ರಸ್ತುತ ಪ್ರಬಂಧದ ಶೀರ್ಷಿಕೆಯು “ದೇವ ವೆ ವದ ಧನ್ನಂತ್ರಿ ಶಿಲ” ಎಂಬುದಾಗಿದ್ದು, ಧನ್ಪಂತ್ರಿ ಶಿಲದ ಪ್ರಾಚೀನತೆ ಮತ್ತು 
ಶಿಲದ ಕುರಿತು ವಿವರಿಸುವುದು, ಮತ್ತು ಈ ಶಿಲವು ಫು ಸಹಿತವಾಗಿ ರಚನೆಯಾಗಿದೇಯೋ/ ಅಥವಾ ಆಗಮರಹಿತವಾಗಿ 
ರಚನೆಯಾದೆಯೋ ಎಂಬುದನ್ನು ಚರ್ಚಿಸುವುದು ಈ ಲೇಖನದ ಮೂಲ ಉದ್ದೇಶವಾಗಿದೆ. 

ಧನ್ಸಂತ್ರಿ ಶಿಲ್ಲದ ಪ್ರಾಚೀನತೆ 
ಧನ್ನಂತ್ರಿ ಶಿಲದ ಪ್ರಾಚೀನತೆಯನ್ನು ಅವಲೋಕಿಸಿದಾಗ, ಪುರಾಣ ಕಥೆಗಳಲ್ಲಿ ಬರುವ ಸಮುದ್ರ ಮಥನ ಸಂದರ್ಭದಲ್ಲಿ 

ಸುರರು ಮತ್ತು ಅಸುರರಿಗೆ ನಡೆಯುವ ಯುದ್ದದಲ್ಲಿ ಸಮುದ್ರ ಮಥನದಿಂದ ಅಮೃತವನ್ನು ಪಡೆಯುವುದಕ್ಕೆ ಸೆಣಸಾಟವು 
ನಡೆಯುತ್ತದೆ. ಆ ಸಂದರ್ಭದಲ್ಲಿ ಸಮುದದಿಂದ ಹಲವು ಅಮೂಲ್ಯ ವಸ್ತುಗಳು ಹೊರಗೆ ಬರುತ್ತವೆ. ಅದರಲ್ಲಿ ಕೌಸ್ತುಭ, 
ಕಾಮೇಧೆನು, ಚಿಂತಾಮಣಿ, ಅಮೃತ ಕಲಶ ಹೊತ್ತ ಧನ್ಪಂತ್ರಿ ಹೀಗೆ ಹತ್ತು ಹಲವು ವಸ್ತುಗಳು ಹೊರಗೆ ಬರುತ್ತವೆ. ಶಿವನು 
ಸಮುದ್ರ ಮಂಮರ್ಥ ಸಂದರ್ಭದಲ್ಲಿ (ವಿಷ)ುಹಾಲಾಹಲವನ್ನು ಕುಡಿದು ನೀಲಕಂಠನಾಗುತ್ತಾನೆ. ಅಮೃತ ಕಳಶ ಹಿಡಿದ 
ಧನ್ನಂತ್ರಿಯು ಸುಂದರ ಕಾಯಕದವನು ವಿಷ್ಣುವಿನ ಅಪರೂಪದ ರೂಪವಾದ ಮೋಹಿನಿ ರೂಪದಲ್ಲಿ ಅಸುರರಿಗೆ 
ಅಮೃತವನ್ನು ಹಂಚುತ್ತಾನೆ. 

| ಪ್ರತಿಮಾ ಶಾಸ್ತ್ರದ ವಿವರಗಳು 

4 ಆಗಮ ಮತ್ತು ಪುರಾಣಗಳಲ್ಲಿ ಈ ಧನ್ನಂತಿ ಶಿಲ್ಪದ 

RE ಪ್ರತಿಮಾಲಕ್ಷಣಗಳನ್ನು ವಿವರಿಸಲಾಗಿದೆ. ಆಗಮಗಳು 

ಈ ಶಿಲದ ವಿವರಣೆಯನ್ನು ನೀಡಿಲ್ಲ. ಆದರೆ ವಿಷ್ಣು 

ಧರ್ಮೋತ್ತರ, ಪುರಾಣವು ಧನ್ನಂತ್ರಿ ಶಿಲದ ಪ್ರತಿಮಾ 

ಲಕ್ಷಣದ ವಿವರಣೆಯನ್ನು ನೀಡಿದೆ. 

* =ವಿಷ್ಣುಧರ್ಮೋತ್ತರ ಪುರಾಣದ ಪ್ರಕಾರ ಧನ್ಪಂತ್ರಿ 
ಶಿಲವನ್ನು ಸುಂದರ ಕಾಯದ ಪುರುಷನ ರೂಪದಲ್ಲಿ 
ಕತ್ತಲಾಗುತ್ತದೆ. ಅವನ ಎರಡು ಕೈಗಳಲ್ಲಿ ಅಮೃತ ತುಂಬಿದ 
ಕಲಶಗಳನ್ನು ಹಿಡಿದಿರಬೇಕೆಂಬ ನಿಯಮವಿದೆ. 

*  ಹೊಯ್ದಳರ ಕಾಲದ ದೇವಾಲಯಗಳಲ್ಲಿ ಹೆಚ್ಚಾಗಿ 
ಈ ಧನ್ನಂತ್ರಿ ಶಿಲ್ಲಗಳನ್ನು ಕಾಣಬಹುದು. ಆದರೆ ಬೇರೆ, 
ಬೇರೆ ರಾಜವಂಶಗಳ ಕಾಲದಲ್ಲಿ ಈ ಶಿಲದ ಕೆತ್ತನೆ, 
ವಿರಳವಾಗಿರುತ್ತದೆ. 


* Wh ಅಶ್ವಿನ್‌ ಕುಮಾರ್‌, ದುಮಣೇರಾ ಅಂಚೆ, ಕುಷ್ಪಗಿ ತಾಲ್ಲೂಕು. ಕೊಪ್ಪಳ ಜಲ್ಲೆ, ಮೊ. ೯೩೮೨೬ ೨೧೧೧೭ 


* 


'"ಹಜಾರರಾಮ ದೇವಾಲಯ, ಹಂಪಿ 
ಹಜಾರರಾಮ ದೇವಾಲಯದ ನವರಂಗ 


/ 


ಇತಿಹಾಸ ದರ್ಶನ : ಸಂ. ಹಿ೬ಿ/೨೦೨೧ ೨೨೩ 


* ಎರಡು ಕೈಗಳಿರುವ ವಿಷ್ಣುವು ಪದ್ಧಾಸನದಲ್ಲಿ ಕುಳಿತು ಎರಡೂ ಕೈಗಳಲ್ಲಿ ಕಲಶಗಳನ್ನು ಹೊಂದಿರಬೇಕು, ಶಂಖ 
ಮತ್ತು ಚಕ್ರಗಳು ಬಲ ಮತ್ತು ಎಡಗೈಯಲ್ಲಿ ಹಿಡಿದಿರಬೇಕು. ಪ್ರಭಾವಳಿಯಲ್ಲಿ ಕೆತ್ತಲಾಗಿರುತ್ತದೆ. ಹೋಯ್ದಳರ 
ಕಾಲದಲ್ಲಿ ಇಂತಹ ಶಿಲ್ಲಗಳು ಹಚ್ಚಾಗಿ ಕಂಡುಬರುತ್ತವೆ. 

ಧನ್ಪಂತ್ರಿ ಶಿಲದ ಪ್ರತಿಮಾ ಲಕ್ಷ ಣದ ವಿವರಗಳು 
ಹಂಪಿಯ ಹಜಾರರಾಮದೇವಾಲಯದ ನವರಂಗದ ನಾಲ್ಕು ಕಪ್ಪು ಬೆಣಚುಕಲ್ಲಿನ ಕಂಬಗಳಲ್ಲಿ ೨ನೇ ಕಂಬದ 

ಮಧ್ಯದ ಭಾಗದ ದಕ್ಷಿಣಕ್ಕೆ ಇರುವ ಈ ಶಿಲ್ಪವು ವಿಶೇಷವಾದ ಧನ್ನಂತ್ರಿ ಶಿಲ್ಲವಾಗಿದೆ. 

ಈ ಶಿಲವು ಮಕರ" ತೋರಣದ ಪ್ರಭಾವಳಿಯಲ್ಲಿ ಕಿತ್ತಲಾಗಿದೆ. ವಿಷ್ಣುವು (ಧನ್ನಂತಿ) ಪೀಠದ ಮೇಲೆ ಪದ್ಗಾಸನದಲ್ಲಿ 
ಕುಳಿತಿದೆ. ಎರಡು ಕೈಗಳನ್ನು ಮಾತ್ರ ಹೊಂದಿದೆ. ಎಡಸೈೆ ಯಲ್ಲಿ ಅಮೃತ ಕಲಶವನ್ನು ಹೊಂದಿದೆ ವಿಶೇಷವಾಗಿದೆ. 
ಬಲಗೈ ಯನ್ನು ತೊಡೆಯಮೇಲೆ ಇರಿಸಲಾಗಿದೆ. 

;P ಶಿಲವು ಕಪ್ಪು ಗ್ರಾನೈಟ್‌ ಶಿಲೆಯಲ್ಲಿ ಇರುವುದು ತುಂಬಾ ಸುಂದರವಾಗಿ ಕೆತ್ತಲಟ್ಟಿದೆ. ಧನ್ನಂತ್ರಿ ಶಿಲ್ಲವು ಕಿರೀಟ 
ಮುಕುಟ, ಕುಂಡಲಗಳು, ತೋಳ್ಗಂದಿ, ಕೇಯೂರ ಕಡಗಗಳು, ಯಜ್ಞೋಪವೀತ, ಕೊರಳಹಾರ, ಕಂಠಹಾರ ಹೊಂದಿದ್ದು, 
ನೆರಿಗೆವುಳ್ಳ ಧೋತಿಯ ಸುಂದರವಾಗಿ ಕೆತ್ತಲಟ್ಟಿದೆ. ಇದು ಆಗಮದರಹಿತ ಶಿಲ್ಲವಾಗಿದೆ ಎಂದು ಗುರುತಿಸಬಹುದು. 
ಏಕೆಂದರೆ. ವಿಷ್ಣುಧರ್ಮೋತ್ತರ ಪುರಾಣದಲ್ಲಿ ಧನ್ನಂತ್ರಿ ಶಿಲದ ವಿವರಣೆಗಿಂತ ಭಿನ್ನ ವಾದ ಶಿಲವಿದೆ. 

ಈ ಹಜಾರರಾಮ ದೇವಾಲಯವು ೧೪- ದಿಜನೇ ಶತಮಾನದಲ್ಲಿರುವ ಅಪಟ ವೈಷ್ಣವ 'ದೇವಾಲಯ ಇಮ್ಮಡಿ ಪೌಢ 
ದೇವಾರಯನ ಕಾಲದಲ್ಲಿ ನಿರ್ಮಾಣವಾಯಿತು. ಈ ದೇವಾಲಯದಲ್ಲಿ ೧೦೦೦ ಹಚ್ಚು ವಷ್ಣುವಿನ ವಿವಿಧ "ರೀತಿಯ 
ಶಿಲಗಳು ಇವೆ. ಹಜಾರ ಎಂದರೆ ಆವರಣ ಎಂದು ತಿಳಿಯಬಹುದು. ಹೀಗೆ ಹ ದೇವಲಯ ಗರ್ಭಗೃಹದಲ್ಲಿ ಯಾವುದೇ 
ಶಿಲವಿಲ್ಲ ಆದರೆ ದೇವಾಲಯ ಒಳಗೆ, ಹೊರಗೆ, ಕುಂಬಗಳ ಮೇಲೆ ಅನೇಕ ವಿಶೇಷ ಶಿಲಗಳು ಇವೆ. ಎ ದೇವಾಲಯದ 
ನವರಂಗದಲ್ಲಿರುವ ನಾಲ್ಕು ಕಂಬಗಳಲ್ಲಿರುವ ವಿಷ್ಣುವಿನ ವಿವಿಧ ರೀತಿಯ ಶಿಲ್ಪಿಗಳು ಇವೆ. ಪರವಾಸುದೇವ ಶಿಲ್ಪ ಇದೆ. 
ನವರಂಗದ ೪ನೇ ಕಂಬದಲ್ಲಿ ಧನ್ಪಂತಿ ಶಿಲವು ಇದೆ. ಈ ಶಿಲ್ಪ ವಿಶೇಷವಾಗಿದೆ. 
ಸಮಾರೋಪ 

ಒಟ್ಟಾರೆಯಾಗಿ ಈ ಧನ್ನಂತ್ರಿ ಶಿಲ್ಲವು ವಿಶೇಷವಾಗಿದೆ. ಸಮುದ್ರಮಥನದ ಸಂದರ್ಭದಲ್ಲಿ ಬಂದ ಈ ಶಿಲವು 
ವಿಶೇಷವಾಗಿದೆ. ಅನೇಕ ಕಾಯಿಲೆಗಳಿಗೆ ಔಷಧಿಯನ್ನು ನೀಡುವ ಧನ್ಪಂತ್ರಿ ದೇವ ವೈದ್ಯನ ಶಿಲವು ಅಪರೂಪವಾಗಿ 
ಕೆತ್ತಲ್ಪಟ್ಟಿದೆ. 

ಧನ್ನಂತಿ ಶಿಲ್ಲಗಳು ವಿವಿಧ ರೀತಿಯಲ್ಲಿ ಕೆತ್ತಲಟ್ಟಿರುತ್ತವೆ. ಕುಳಿತ ಮತ್ತು ನಿಂತ ಭಂಗಿಯಲ್ಲಿರುತ್ತವೆ ಮತ್ತು ನಾಲ್ಕು 
ಕೈಗಳನ್ನು ಹೊಂದಿರುತ್ತವೆ. ಆದರೆ ಈ ಶಿಲ್ಲವು ಎರಡೇ ಕೈಗಳನ್ನು ಹೊಂದಿದ್ದು, ಒಂದೇ ಕೈಯಲ್ಲಿ ಅಮೃತ ಕಲಶವಿದೆ. 
ನಾಲ್ಕು ಕೈಗಳಿರುವ ಶಿಲ್ಪಗಳಲ್ಲಿ ಮೇಲಿನ ಕೈಗಳಲ್ಲಿ ಶಂಖ, ಚಕ್ರ, ಕೆಳಗಿನ ಕೈಗಳಲ್ಲಿ ಅಮೃತ ಕಲಶಗಳು ಇರುತ್ತವೆ. 

ಇನ್ನೊಂದು ವಿಧದಲ್ಲಿ ಧನ್ನಂತ್ರಿ ನಾಲ್ಕು ಕೈಗಳನ್ನು ಹೊಂದಿದ್ದು, ಮೇಲಿನ ಕೈಗಳಲ್ಲಿ ಶಂಖ, ಚಕ್ರ, ಕಳಗಿನ ಕೈಗಳಲ್ಲಿ 
ಪುಸ್ತಕ (ಗ್ರಂಥ) ಆಯುರ್ಮೇದದ ಗ್ರಂಥ ಮತ್ತು ಜಿಗಣಿ ಹುಳು ಇರುತ್ತದೆ. ಹೀಗೆ ಹಲವು ಬಗೆಯ ಶಿಲ್ಪಗಳನ್ನು 
ಕಾಣಬಹುದಾಗಿದೆ. ಆದರೆ ಈ ಶಿಲ್ಲವು ವಿಶೇಷವಾಗಿದೆ ಎಂದು ಇಲ್ಲಿ ಗುರುತಿಸಲಾಗಿದೆ. ಹಂಪಿ ಪಂಪರಲ್ಲಿ ದೊರೆತ ಏಕೈಕ 
ಧನ್ಪಂತಿ ಶಿಲವಾಗಿದೆ. 

ಹಂಪಿಯನ್ನು ಕುರಿತ ಹಲವು ವಿದ್ಧಾಂಸರು ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಅವರಲ್ಲಿ ಕೆ.ಎಂ. ಸುರೇಶ ಮತ್ತು 
ಜಾನಪ್ರಿಡ್ರ, ಜಾರ್ಜ್‌ಮಿಷಲ್‌ ಇವರು ಈ ಶಿಲ್ಲವನ್ನು ಗಮನಿಸಿಲ್ಲ. ಆದರೆ ಶಿಲ್ಲವನ್ನು ಆಗಮಗಳ ಹಿನ್ನೆಲೆಯಲ್ಲಿ ಗುರುತಿಸಿಲ್ಲ. 
ಒಟ್ಟಾರೆಯಾಗಿ ಇದು ವಿಶೇಷವಾದ ಪ್ರತಿಮಾ ಲಕ್ಷಣವನ್ನು ಹೊಂದಿದೆ. & 

ಆಕರ ದ್ರಂಥಗಳು ್ಯ 

ಪಿ.ಬಿ. ದೇಸಾಯಿ, ಕರ್ನಾಟಕ ಇತಿಹಾಸ, ಪು. ೧-೫. 

ಓ.ಎ. ಗೋಪಿನಾಥರಾವ್‌, ಹಿಂದೂ ಐಕೋನೋಗಫ್ಲಿ, ಭಾಗ-೧, ಪು. ೨೪೫-೨೪೬. 

ಶ್ರೀನಿವಾಸ ಪಾಡಿಗಾರ, "ವಿಷ್ಣುಕಲ್ಪ ಇನ್‌ ಕರ್ನಾಟಕ”, ಪು. ೨೪೪-೨೪೫. 

ಕೆ.ಎಮ್‌. ಸುರೇಶ, "__ ಆರ್ಟ್‌ ಆಫ್‌ ಹಂಖಿ', ಪು. ೬೦-೬೫%. 

ಎಸ್‌.ಕೆ. ರಾಮಚಂದರಾವ್‌. 

ಡಾ. ಶ್ರೀಮತಿ ಪದ್ಮಜಾ ದೇಸಾಯಿ, "ಹಂಪಿ ಪರಿಸರದ ವೈಷ್ಣವ ಶಿಲಗಳು', (ಅಪ್ರಕಟಿತ ಪಿಎಚ್‌.ಡಿ. ಮಹಾಪ್ರಬಂಧ), ಪು. ೧೦೮, 


"LEP YLD 


೨೨೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಚಿತ್ರದುರ್ಗ ಪಾಆೆಯದಾರರ ಕಾಲದ ರಣಪತಿ ದೇವಾಲಯ 


ಎನ್‌. ಶಕುಂತಲ%* 


Lv AHPC dn hb OE GIN lee Hh RB De ce 


ವೇದಮೂರ್ತಿ, ಅನಾರ್ಯ ದೇವತೆ, ಕೃಷಿಕರ ಆರಾಧ್ಯದೈವ, ಬೇಟೆಗಾರರ ಒಡೆಯ, ಪ್ರವಣಸ್ವರೂಪಿ, ಆಧ್ಯಾತ್ಮಿಕ 
ತತ್ನದ ಪ್ರತೀಕ, ಗಣರಾಜ್ಯ ತಂತ್ರದ ಪ್ರತಿಮೆ, pe ವ್ಯವಸ್ಥೆಯ ಸಂಕೇತ, ವಿಕಟ ಹೀಗೆ ವವಿದ 
ನಾಮಗಳಿಂದ ಕರೆಸಿಕೊಂಡಿರುವ ಗಣಪತಿಗೆ ಪುರಾಣದಲ್ಲಿ ಉಲ್ಲೇಖವಿರುವ ವೈವಿಧ್ಯಮಯ ಕಥೆಗಳಂತೆ ಶಿಲದಲ್ಲೂ 
ವೈವಿಧ್ಯತೆಯನ್ನು ಚಿತ್ರಿಸಿದ್ದಾರೆ. ಅಂದರೆ ಕಥನಕ್ಕೂ- -ಶಿಲ್ಪಚಿತ್ರಣಕ್ಕೂ a ಹ ಹೊಂದಾಣಿಕೆಯನ್ನು 
ನ ಸ್ಥಾರಸ್ಕಕರ ಸಂಗತಿಯಾಗಿದೆ. 

ಗಣಪತಿಯ ಆರಾಧನೆ/ಪೂಜೆ ಮನುವಿನ ಕಾಲಕ್ಕೆ ಶೂದ್ರರಲ್ಲೇ ಮಾತ್ರ ನಡೆಯುತ್ತಿತ್ತು ಎಂಬ ನಂಬಿಕೆಯಿದ್ದರೂ, 
ಕಾಲಾನಂತರದಲ್ಲಿ ಬ್ರಾಹ್ಮಣರಿಗೂ ಪ್ರಸಾರಗೊಂಡಿತು. ಶಂಕರಾಚಾರ್ಯರ ಕಾಲದಲ್ಲಿ "ಗಾಣಪತ್ವ'ರೆಂಬ ಉಗ್ರ ಪಂಥದವರು 
ಮಾತ್ರ ಆರಾಧನೆ ಮಾಡುತ್ತಿದ್ದರೆಂದು ತಿಳಿದುಬಂದರೂ ಪ್ರಸ್ತುತ ದಿನಗಳಲ್ಲಿ ಗಣಪತಿಯ ಗುಡಿಯಿಲ್ಲದ ಊರುಗಳೇ 
ಇಲ್ಲದಂತಾಗಿ ನಾಡಿನವರೆಲ್ಲರೂ ಗಾಣಪತ್ಯರಾಗಿದ್ದಾರೆ. ಹಾಗೆಯೇ ಎಲ್ಲಾ ಜಾತಿ/ಪಂಥದವರಿಗೂ ಬೇಕಾದವನಾಗಿದ್ದಾನೆ. 


ಕಾಲಕ್ರಮೇಣ ಗಣಪತಿಯ ಸ್ವರೂಪ, ಆಕಾರ ನಿರ್ದಿಷ್ಟವಾಗಿ ಮೂಡಿಬಂದಿತು, ಹಚ್ಚಿನವುಗಳು ಆಸೀನ ಅಂದರೆ 
ಕುಳಿತಿರುವ ಭಂಗಿಯ ಶಿಲಗಳೇ ಆಗಿವೆ. ಹಾಗೆಯೇ ಸ್ಥಾನಕ ಅಂದರೆ ನಿಂತಿರುವ ಭಂಗಿಯ (ಸಮಭಂಗ, ದ್ವಿಭಂಗ 
ತ್ರಿಭಂಗ) ಶಿಲ್ಪಗಳೂ ಕಂಡುಬರುತ್ತವೆ. ಸಾಮಾನ್ಯವಾಗಿ ಗಣಪತಿ ಏಕಮೂರ್ತಿಯಾದರೂ ಅಪರೂಪವಾಗಿ ತನ್ನ ಎಡತೊಡೆಯ 
ಮೇಲೆ ಶಕ್ತಿ (ಶ್ಯಾಮಲಾಂಗಿ ಅಥವಾ ಜಯಂತಿ)ಯನ್ನು ಕೂರಿಸಿಕೊಂಡು ಸುಖಾಸೀನ ಭಂಗಿಯಲ್ಲಿರುವ ಮೂರ್ತಿಗಳೂ 
ಹಾಗೂ ಯದ್ದಿ-ಸಿದ್ದಿಯರೆಂಬ ಇಬ್ಬರು ಶಕ್ತಿಯರನ್ನು, ಎಂಟುಮಂದಿ ಮಹಿಷಿಯರನ್ನು (ಅಷ್ಟ ಸಿದ್ದಿಯರು) ಹೊಂದಿರುವ 
ಶಿಲಗಳೂ ಕಂಡುಬರುತ್ತವೆ. ಸಾಮಾನ್ಯವಾಗಿ ನಾಲ್ದು ಕೈಗಳು ವಾಡಿಕೆ. ಆದರೆ ೫ ತಲೆಗಳ ಹೇರಂಬ ಗಣಪತಿಗೆ ೧೦ 
ಕೈಗಳು ಇರುತ್ತವೆ. ಹಾಗೆಯೇ ಶಕ್ತಿಗಣಪತಿಗೆ ೪ ರಿಂದ ೧೦ ಕೈಗಳಿರುತ್ತವೆ. ತಾಂಡವಗಣಪತಿಗೂ ೧೦ ಕೈಗಳು. 
ಕೆಲವೊಮ್ಮೆ ಎರಡೇ ಕೈಗಳಿರುವ ಆಸೀನ ಗಣಪತಿಯೂ ಇರುವುದುಂಟು. ಇಲಿಯನ್ನು ತನ್ನ ವಾಹನವನ್ನಾಗಿ ಹೊಂದಿರುವುದು 
ಸಾಮಾನ್ಯವಾಗಿದ್ದರೂ ಹೇರಂಬ ಗಣಪತಿ ಸಿಂಹವನ್ನು ವಾಹನವನ್ನಾಗಿಸಿಕೊಂಡಿದೆ. ಸೊಂಡಿಲೂ ಎಡಭಾಗಕ್ಕೆ ತಿರುಗಿರುವುದು 
ಸಾಮಾನ್ಯವಾಗಿದ್ದರೆ ಕೆಲವೊಮ್ಮೆ ಬಲಭಾಗಕ್ಕೆ ತಿರುಗಿರುವ, ಮೇಲಕತ್ತಿರುವ, ಕಳಕ್ಕೆ ಇಳಿಬಿಟ್ಟಿರುವ ಉದಾಹರಣೆಗಳಿವೆ. 
ಏಕದಂತ ಇರುವುದು ಹಾಗೂ ಒಂದು ದಂತ ಮುರಿದಂತೆ ತೋರಿಸಿರುವುದು ವೈಶಿಷ್ಟ್ಯ.” | 


ಹೊಳಲೈರೆಯ ತೂಗುದೆಲೆ ಗಣಪತಿ: ಚಿತ್ರದುರ್ಗದಿಂದ ಸುಮಾರು ೩೫ ಕಿ.ಮೀ. ದೂರದಲ್ಲಿರುವ ಹೊಳಲ್ಫರ 
ಚಿತ್ರದುರ್ಗ ಜಿಲ್ಲೆಯ ತಾಲ್ಲೂಕು ಕೇಂದವಾಗಿದೆ. ಇಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿ ಗಣಪತಿ ದೇವಾಲಯವಿದ್ದು, 
ಬಯಲಿನಲ್ಲಿರುವುದರಿಂದ ಇದನ್ನು ಬಯಲು ಗಣಪತಿ ದೇವಾಲಯವೆಂದೂ ಕರೆಯುತ್ತಾರೆ. ಶಿಲ್ಪಕ್ಕೆ ಶ್ರೀಪ್ರಸನ್ನ ಗಣಪತಿ. 
ತೂಗುದೆಲೆ ಅಥವಾ eS ಹಾಗೂ ಮಳೆ ಗಣಪತಿ (ಮಳ ಬಾರದಿದ್ದಾಗ ೧೦೧ ಬಿಂದಿಗೆ ನೀರನ್ನು ಹಾಕಿದರೆ 
ಮಳ ಬರುವುದರಿಂದ) ಎಂತಲೂ ಕರೆಯುತ್ತಾರೆ. ದೇವಾಲಯವನ್ನು ಚಿತ್ರದುರ್ಗದ ಪಾಳೆಯಗಾರ ಮತ್ತಿತಿಮ್ಮಣ್ಣ ನಾಯಕನ” 
ಅಳಿಯ ಗುಲ್ಕಪುನಾಯಕನಿಂದ ಕ್ರಿಶ. ೧೪೭೫ರಲ್ಲಿ ನಿರ್ಮಾಣಗೊಂಡಿದೆ. ಶಿಲವೂ ಸುಮಾರು ೧೫ ಅಡಿ ಎತ್ತರವಾಗಿದ್ದು, 
ರಾಜ್ಯದ ಬೃಹತ್‌ ಏಕಶಿಲಾ ಗಣಪತಿಯಾಗಿದೆ. ಶಿಲವು ಬಹು ಅಲಂಕೃತವಾಗಿದ್ದು, ನಾಲ್ಕು ಕೈಗಳಲ್ಲದಂತ, ಅಂಕುಶ, ಪಾಶ 
ಹಾಗೂ ಬೀಜಪೂರವನ್ನು ಹೊಂದಿದೆ. ಅಂಗಾಂಗಗಳನ್ನು ವಿವರವಾಗಿ, ಸಷ್ಟವಾಗಿ ಬಿಡಿಸಲಾಗಿದ್ದು, ಕರಂಡ ಮಕುಟ, 
ಯಜ್ಞೋಪವೀತ, ಉಪವೀತ, ಕಾಲ್ಕಡಗ, ಪಾದಜಾಲಕ, ತೋಳ್ಳಂದಿ, ತಲೆಯ ಭಾಗದ ಎರಡೂ ಕಡೆ ವಲ್ಲಿಯ ಸುರುಳಿಯನ್ನು 


* ಪಹಾಯಕ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು. ಪರ್ಕಾಲಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣದೆರೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೨೫ 


ಬಿಡಿಸಲಾಗಿದೆ. ಹೊಯ್ದಳ ಶಿಲದ ಛಾಯೆ ಈ ಬಿಂಬದ ಮೇಲೆ ಇರದಿದ್ದರೂ ಅದರ ಅನುಕರಣೆ ಸ್ಪಷ್ಟವಾಗಿ ಈ ಶಿಲ್ಪದಲ್ಲಿ ' 
ಕಂಡುಬರುತ್ತದೆ. 


ಮೇಲಿನ ಎಲ್ಲಾ ಲಕ್ಷಣಗಳು ಸಾಮನ್ಯವಾಗಿ ಕಂಡುಬಂದರೆ, ಈ ಶಿಲ್ಲದ ವಿಶೇಷತೆ ಇರುವುದು ಅದರ ಹಿಂಬದಿಯಲ್ಲಿ. 
ಈ ಶಿಲ್ಪ ಪೂರ್ಣಾಕಾರದ್ದಲ್ಲ. ಮುಂಬದಿ ಉಬ್ಬು ಶಿಲ್ಲದಂತೆ ಬಿಡಿಸಿದ್ದರೆ, ಹಿಂಬದಿಯಲ್ಲಿ ಸಪಾಟಾದ ಜಾಗದಲ್ಲಿ 
ವೃತ್ತಾಕಾರದ್ದೆಂಬಂತೆ ಭಾವಿಸಿಕೊಂಡು ಹಿಂಭಾಗಕ್ಕೂ ಮುಂದುವರಿದಂತೆ ಕೆತ್ತಲಾಗಿದೆ. ತಲೆಯ ಹಿಂಬದಿಯಲ್ಲಿ ವೃತ್ತಾಕಾರದ 
ಪ್ರಭೆಯನ್ನು ಬಿಡಿಸಿದ್ದು, ಇದು ವಿಗ್ರಹದ ಮುಂದಿನ ತಲೆಗೆ ನೇರ ಹಿಂಬದಿಯಲ್ಲಿದೆ. ಈ ಚಕ್ರದಲ್ಲಿ ಕಮಲಗಳನ್ನು ಬಿಡಿಸಿದ್ದು, 
ಕರಂಡ ಮಕುಟವಿರುವ ಜಾಗದಲ್ಲಿ ತ್ರಿಕೋನಾಕರದ ಕಿರೀಟವನ್ನು ಬಿಡಿಸಿದೆ. ಭುಜಾವಳಿಗಳು, ಯಜ್ಞೋಪವೀತಗಳನ್ನು 
ಬಿಡಿಸಲಾಗಿದೆ. ಶಿಲದ ಈ ಎಲ್ಲಾ ಅಂಶಗಳಲ್ಲಿ ಹೆಚ್ಚು ಗಮನ ಸೆಳೆಯುವ ಭಾಗವೆಂದರೆ ಜಡೆ. ಇದು ತಲೆಯ ಹಿಂಬದಿಯಲ್ಲಿರುವ 
ಕಮಲ ವೃತ್ತದಿಂದ ನೇರಕ್ಕೆ ಇಳಿಬಿದ್ದಿದೆ. ನೀಟಾಗಿ, ತುಂಬಾ ಬಿಗಿಯಾಗಿ ನಾಲ್ಕು ಕಾಲುಗಳಿಂದ ಎಣೆದಿರುವ ಈ ಜಡೆಯ 
ಅಂತ್ಯದಲ್ಲಿ ಅರಳಿ ಎಲೆಯಂತೆ ಅಲಂಕರಿಸಿದೆ. ಈ ರೀತಿಯ ಜಡೆ ಸಾಮಾನ್ಯವಾಗಿ ಇತರೆಡೆಯ ಶಿಲ್ಪಗಳಲ್ಲಿ ಕಾಣಸಿಗುವುದಿಲ್ಲ. 
ಎಲ್ಲಾ ಗಣಪತಿಯ ಶಿಲಗಳೂ ಸಹ ಮುಂಬದಿಯಲ್ಲಿ ಮಾತ್ರ ಚೆನ್ನಾಗಿ ಅಲಂಕೃತಗೊಂಡಂತೆ ಬಿಡಿಸಲಾಗಿದ್ದು, ಹಿಂಬದಿಯಲ್ಲಿ 
ಏನನ್ನೂ ಬಿಡಿಸದೆ ಬರಿಯ ಕಲ್ಲನ್ನು ಮಾತ್ರ ತೋರಿಸಲಾಗಿರುವುದು ಸಾಮಾನ್ಯವಾಗಿರುತ್ತದೆ. ವಿಜಯನಗರ ಕಾಲದ 
ಅನೇಕ ಶಿಲ್ಲಗಳಲ್ಲಿ ತುರುಬನ್ನು ಗಂಟು ಹಾಕುವ ಬದಲಿಗೆ ಇಂತಹ ಹೆಣೆದ ಜಡೆಯನ್ನು ಬಿಡಿಸಿರುವುದುಂಟು. ಹಾಗಾಗಿ 
ಈ ಶಿಲ್ಲದ ಕಾಲವನ್ನು ವಿಜಯನಗರ ಕಾಲಕ್ಕೆಂದು ಹೇಳಬಹುದಾಗಿದೆ. 


ಈ ದೇವಾಲಯದ ಎಡಭಾಗದಲ್ಲಿರುವ ಶಿಲಾಶಸನವು ಕ್ರಿಶ. ೧೫೪೬ರ ಕಾಲದ್ದಾಗಿದ್ದು,* ಮಹಾರಾಜಾಧಿರಾಜ 
ರಾಜಪರಮೇಶ್ನರ, ವೀರಪ್ರತಾಪ ಸದಾಶಿವದೇವ ಮಹಾರಾಯನ, ಮಹಾಮಂಡಲೇಶ್ವರ ರಾಮರಾಜಯ್ಯ ಕೆಲಸಿ ಕೊಂಡೋಜಿಗೆ 
ತಾವು ಆಳುವಂತಹ ಸರ್ವದೇಶವನ್ನು ಮಾನ್ಯವಾಗಿ ಗಡಿಯ ತಿಮ್ಮಪ್ಪನಾಯಕರ ಸೇನಬೋವನು ತೆರಿಗೆ ಬಿಟ್ಟಂತೆ. 


ಅಡಿ ಟಪ್ಪಣಿಗಳು 
೧. ಎಸ್‌.ಕೆ. ರಾಮಚಂದ್ರರಾವ್‌, ೧೯೭೫, ಮೂರ್ತಿಶಿಲ್ಲದ ನೆಲೆ-ಹಿನ್ನೆಲೆ, ಪು. ೭೫-೯೨. 
ಪುಟ್ಟಣ್ಣ ಎಂ.ಎಸ್‌. ೧೯೨೪, ಚಿತ್ರದುರ್ಗದ ಪಾಳೆಯಗಾರರು, ಪು. ೫. 


೩. ಇಸಿ ೧೧, ಚಿತ್ರದುರ್ಗ, ಶಾ. ಸಂಖ್ಯೆ ಹೊಳಲ್ಕೆರೆ-೧೧. 


lo 


ಓಂ ಇತಿಹಾಸ ದರ್ಶನ : ಸಂ. ೩೬/೨೦೨೧ | 


ಮುದ್ದೇಣಹಾಳದ ಲಹುಮೇಶ್ವರ ದೇವಾಲಯ 


ಮಹೇಶಕುಮಾರ ಹ. ಪಾಟೀಲ 


ಐಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮುಖ್ಯ ಪಟ್ಟಣವಾಗಿರುವ ಮುದ್ದೇಬಿಹಾಳವು ರೇಖಾಂಶ 
೭೫೦ ಮತ್ತು ೮೦೦ ಹಾಗೂ ಅಕ್ಷಾಂಶ ೧೫೦ ಮತ್ತು ೨೦೦ ಗಳ ಮಧ್ಯದಲ್ಲಿದ್ದು, ಸಮುದ್ರಮಟ್ಟದಿಂದ ೧೬೫೦ ರಿಂದ 
೧೮೦೦ ಅಡಿ ಎತ್ತರದಲ್ಲಿದೆ. ಪಟ್ಟಣದ ಈಶಾನ್ಯ ದಿಕ್ಕಿನಲ್ಲಿರುವ ಕೋಟೆ(ಕಿಲ್ಲಾ)ಯ ಒಳಗಡೆ ಪ್ರಸ್ತುತ ಶಿವದೇವಾಲಯವಿದೆ. 
ಈ ಹಿಂದೆ ಇಲ್ಲಿಯೇ ಶಾಸನವೊಂದು ದೊರಕಿದ್ದು ಅದು ಇತಿಹಾಸ ದರ್ಶನ ಸಂಪುಟ ೩೦ರಲ್ಲಿ ಪ್ರಕಟಗೊಂಡಿದೆ. ಆ 
ಶಾಸನದ ಪ್ರಕಾರ ಯಾದವ ದೊರೆ ರಾಮಚಂದದೇವನು ಈ ದೇವಾಲಯವನ್ನು ಕ್ರಿಶ. ೧೨೩೮ರ ಚಿತ್ರಭಾನು ಸಂವತ್ಸರದ 
ಸಂಕ್ರಾಂತಿಯಂದು ಪ್ರತಿಷ್ಠಾಪಿಸಿದ ವಿಷಯ ಉಲ್ಲೇಖಗೊಂಡಿದೆ. ಶಾಸನವು ದೇವಾಲಯವನ್ನು ಕುರಿತು ಹೇಳುವಾಗ 
 ನಾಲ್ಪತ್ತುಂಬಾಡು ನಾಡೊಳಗಿನ ಸಿರಿವೊಳಲ ಬಳಿಯಲ್ಲಿ ಕೊಳ್ಳದ ಭೈರವನ ನಾಡಿಗೆ ಮೂಲಸ್ತಾನವಾಗಿ ಲಕುಮೇಶ್ವರ 
ದೇವರನ್ನು ಸ್ಥಾಪಿಸಿದ ವಿಷಯ ಹೇಳುತ್ತದೆ. ಅಂದರೆ ಪ್ರಸ್ತುತ ದೇವಾಲಯವು ಮೂಲತಃ ಲಕುಮೇಶ್ವರ ದೇವಾಲಯವಾಗಿತ್ತು. 
ಕಲ್ಯಾಣದ ಚಾಲುಕ್ಕರ ಶೈಲಿಯಲ್ಲಿ ಈ ದೇವಾಲಯವು ನಿರ್ಮಿತವಾಗಿದೆ. 


ತಲವಿನ್ಯಾಸ: ದೇವಾಲಯವು ನಿರಾಂಧಾರ ಮಾದರಿಯದಾಗಿದ್ದು ಪ್ರದಕ್ಷಿಣಾಪಥವು ಕಂಡುಬರುವುದಿಲ್ಲ. ಸರಳ 

ತಲವಿನ್ನಾಸದಲ್ಲಿದ್ದ ಗರ್ಭಗೃಹ, ಸುಕನಾಸಿ, ನವರಂಗ, ಮಧ್ವದಲ್ಲಿ ನಂದಿಮ೦ಟಷ, ಮೂರು ಅರೆತೆರೆದ ಮುಖಮಂಟಪ ಗಳನ್ನು 
ಹೊಂದಿದೆ. ದೇವಾಲಯವನ್ನು ಮೂರು ಕಡೆಯಿಂದ ಈ ಅರೆತೆರೆದ ಮಂಟಪಗಳ ಮೂಲಕ ಪ್ರವೇಶಿಸಬಹುದು. ಮುಖ್ಯ 
ಪುವೇಶದ್ದಾರವು ಪೂರ್ವಾಭಿಮುಖವಾಗಿ, ಉಳಿದೆರಡು ಪ್ರವೇಶದ್ದಾರಗಳು ದಕ್ಷಿಣೋತ್ತರಾಭಿಮುಖವಾಗಿವೆ. ದೇವಾಲಯವನ್ನು, 
ಸ್ಥಳೀಯವಾಗಿ ಲಭ್ಯವಿರುವ ಕಪ್ಪುಬಣ್ಣದ ಬೆಣಚುಕಲ್ಲಿನಿಂದ ನಿರ್ಮಿಸಲಾಗಿದೆ. 


ಅಧಿಷ್ಠಾನ: ದೇವಾಲಯವನ್ನು ಹೊರಗಿನಿಂದ ನೆಲಮಟ್ಟದ ಸಮಪಾತಳಿಯ ಮೇಲೆ ನಿರ್ಮಿಸಲಾಗಿದ್ದು, ಹೊರಭಾಗದ 
ಅಧಿಷ್ಠಾನ ಕಂಡುಬರುವುದಿಲ್ಲ. ಆದರೆ ಮುಖ್ಯ ಪ್ರವೇಶದ್ವಾರದ ಅರೆತೆರೆದ ಮಂಟಪವನ್ನು ಪ್ರವೇಶಿಸುವಾಗ ಮೆಟ್ಟಿಲುಗಳಿದ್ದು. 
ಪಕ್ಕದಲ್ಲಿ ಕಂಡುಬರುವ ಒಳಭಾಗದ ಅಧಿಷ್ಠಾನದಲ್ಲಿ ಜಗತಿ, ಗಳ ಭಾಗವು ಆಳ ಹಾಗು ಎತ್ತರವಾಗಿದ್ದು ಚೌಕಾಕಾರದ 
ಪದ್ಮವನ್ನೊಳಗೊಂಡ ಸಾಲು ಪಟ್ಟಿಕೆಗಳನ್ನು ಕೆತ್ತಲಾಗಿದೆ. ಮೇಲ್ಲಾಗದಲ್ಲಿ ಕಪೋತವಿದೆ. 


ದೇವಾಲಯದ ಗೋಡೆಗಳು ಸರಳವಾಗಿದ್ದರೂ ಸಹ ಹಿಂಬಣೆ ಮುಂಬಣೆಗಳನ್ನು ಕಾಣಬಹುದು. ಅನೇಕ 
ಅರ್ಧಕಂಬಗಳು, ಸಾದಾ ಮತ್ತು ಸರಳವಾದ ಕೋಷ್ಟಗಳು ಕಂಡುಬರುತ್ತವೆ. ಗರ್ಭಗೃಹದ ಹಾಗೂ ಸುಖನಾಸಿಯ 
ಹೊರಗೋಡೆಗಳ ಮೇಲೆ ಪ್ರತಿ "ಗೋಡೆಯಲ್ಲಿ ಒಂದೊಂದು ಕೋಷ್ಠಗಳಿವೆ. ಪ ಪ್ರಸ್ತುತ ಸ ಕೋಷ್ಟಗಳಲ್ಲಿನ ಶಿಲ್ಪಗಳು 
ಕಾಣೆಯಾಗಿವೆ. ಗರ್ಭಗೃಹ ಹಾಗೂ ಸುಖನಾಸಿಯ ದ್ವಾರಗಳ ಪಕ್ಕದಲ್ಲಿನ ಅರ್ದಕಂಬಗಳ ಕೆಳಭಾಗದಲ್ಲಿ ಅಲಂಕೃತ 
ಕುಂಭಗಳನು ಕೆತ್ತಲಾಗಿದೆ. 


ನವರಂಗ: ದೀರ್ಪ ಚತುರಸ್ರಾಕಾರದ ನವರಂಗವಿದ್ದು, ಗೋಡೆಗಳಲ್ಲಿ ಅರ್ಧಕಂಬಗಳು, ಸಾದಾ ಕೋಷ್ಟಗಳು 
ಕಂಡುಬರುತ್ತವೆ. ನವರಂಗದ ಮಧ್ಯದಲ್ಲಿ ನಾಲ್ಕು ಕಂಬಗಳುಳ್ಳ ನಂದಿಮಂಟಪವನ್ನು ಅಳವಡಿಸಲಾಗಿದೆ. ಮಧ್ಯದಲ್ಲಿ 
ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 

ದ್ಹಾರಗಳು: ಗರ್ಭಗೃಹ ಹಾಗೂ ಸುಕನಾಸಿಗಳಿಗೆ ದ್ಹಾರಗಳಿದ್ದು, ಈ ದ್ವಾರಗಳ ಅಕ್ಕಪಕ್ಕದಲ್ಲಿ ಅರ್ಧಕಂಬಗಳನ್ನು 
ಬಿಡಿಸಲಾಗಿದೆ ಹೊರತು ಯಾವುದೇ ದ್ಹಾರಶಾಖೆಗಳಿಲ್ಲ. ದ್ವಾರಗಳ ಮೇಲ್ಲಾಗದಲ್ಲಿ ಚಚ್ಲೌಕ ಲಲಾಟವನ್ನು ಬಿಡಿಸಲಾಗಿದ್ದು. 
ಲಲಾಟಬಿಂಬವನ್ನು ಕೆತ್ತಿರುವುದಿಲ್ಲ. 


*% ಪಹಾಯಹ ಉಪನ್ಯಾಸಕರು, ಇತಿಹಾಪ ವಿಭಾಗ, ಕರ್ನಾಟಕ ಕಲಾ ಮಹಾವಿದ್ಯಾಲಯ, ಧಾರವಾಡ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೨೭ 


ಜಾಲಂದ್ರಗಳು: ದೇವಾಲಯದ ಸುಕನಾಸಿಯ ದ್ಹಾರದ ಎರಡೂ ಬದಿಗೆ ಅಕ್ಕಪಕ್ಕದಲ್ಲಿ ಅರ್ಧಕಂಬ ಹಾಗೂ 
ದ್ಹಾರಪಟ್ಟಕೆಗಳ ನಡುವೆ ದೀರ್ಪ್ಧ ಚತುರಸ್ರಾಕಾರದ ಜಾಲಂದ್ರಗಳನ್ನು ಅಳವಡಿಸಲಾಗಿದೆ. ಜಾಲಂದ್ರಗಳು ಸರಳವಾಗಿದ್ದು 
ಅಗಲವಾಗಿ ಎರಡು ಸಾಲು ಉದ್ದವಾಗಿ ಐದು ಸಾಲುಗಳ ಪದ್ಮವನ್ನೊಳಗೊಂಡ ಚಚ್ಲೌಕಗಳನ್ನು ಹೊಂದಿವೆ. 


ಕಂಬಗಳು: ಈ ದೇವಾಲಯದಲ್ಲಿ ಮೂರು ಪ್ರಕಾರದ ಕಂಬಗಳಿದ್ದು, ನವರಂಗದಲ್ಲಿನ ನಂದಿಮಂಟಪದ ನಾಲ್ಕು 
ಕಂಬಗಳು ಅಕರ್ಷಕವಾಗಿವೆ. ಈ ಕಂಬಗಳು ಕೆಳಭಾಗದಲ್ಲಿ ಚಚ್ಲೌಕಾಕಾರದ ಕತ್ತನೆಯುಳ್ಳ ಪೀಠದ ಮೇಲಿದ್ದು, ಚಚ್ಲೌಕ, 
ವೃತ್ತಾಕಾರದ ಅಷ್ಟಪೈ ಪೈಲು, ವೃತ್ತಗಳಿದ್ದು ಕಾಂಡದ ಮೆಲ್ಲಾಗದಲ್ಲಿ ಜೆಚೌಕವಾದ ಮತ್ತು ಅಗಲವಾದ ಫಲಕವಿದೆ. ಫಲಕದ 
ಖಣಿ ನಾಲ್ಕೂ ಮೂಲೆಗಳಿಗೆ ಕೆತ್ತನೆಯಿಂದ ಅಲಂಕ್ಕತಗೊಂಡ ಜೋದಿಗೆಗಳನ್ನು ಅಳವಡಿಸಲಾಗಿದೆ. ಎರಡನೆಯ 
ಪಕಾರದ ಕರವಗಳು ಮೂರು ಕಡೆಗಿರುವ ಅರೆತೆರೆದ ಪ್ರದೇಶ ಮಂಟಪಗಳಿಗೆ ಅಳವಡಿಸಲಾಗಿದ್ದು, ಅವುಗಳು ಕೆಳಭಾಗದಲ್ಲಿ 
ಚತುರಸ್ರಾಕಾರವಾಗಿದ್ದು ಮಧ್ಯದಲ್ಲಿ ವರ್ತುಲಾಕಾರ, ಅಷ್ಟಪ್ಪ ಪೈಲು, ಮೇಲ್ಲಾಗದಲ್ಲಿ ಚಚೌಕ, ವೃತ್ತವಿದ್ದು ಅದರ ನಾಲ್ಕೂ 
ಬದಿಗೂ ಎಲೆಯಾಕಾರದ ತತ್ರನೆಯೊಂದಿಗೆ ಬೋದಿಗೆಗಳನ್ನೊಳಗೊಂಡಿವೆ. ಮಯ ಪ್ರಕಾರದ ಕಟ 
ಅರ್ಧಕಂಬಗಳಾಗಿದ್ದು, ದೇವಾಲಯದ ಗರ್ಭಗೃಹ, ಸುಕನಾಸಿ ನವರಂಗದ ಗೋಡೆಗಳಲ್ಲಿ ಕಂಡುಬರುತ್ತವೆ. 
ಅವು ಕೇವಲ ಕೆಳಗಡೆ ಪೀಠ, ಕಾಂಡ, ಮಧ್ಯದಲ್ಲಿ ಚಚ್ಚೌಕ, ಕಾಂಡ ಹಾಗೂ ಮೇಲ್ಲಾಗದಲ್ಲಿ ಬೋದಿಗೆಗಳನ್ನೊಳಗೊಂಡಿವೆ. 


ಭುವನೇಶ್ವರಿ: ದೇವಾಲಯದ ಗರ್ಭಗೃಹ ಹಾಗೂ ನವರಂಗದ ಮಧ್ಯದ ನಂದಿಮಂಟಪದ ಅಂಕಣಗಳಲ್ಲಿ 
ಭುವನೇಶ್ವರಿಯನ್ನು ಕೆತ್ತಲಾಗಿದೆ. ಗರ್ಭಗೃಹದ ಭುವನೇಶ್ವರಿಯನ್ನು ಚಚ್ಚೌಕದ ಮಧ್ಯದಲ್ಲಿ ಅರಳಿದ ಕಮಲದ ರೂಪದಲ್ಲಿ 
ಕೆತ್ತಲಾಗಿದೆ. ನವರಂಗದ ಮಧ್ಯದ ನಂದಿಮಂಟಪದ ಭುವನೇಶ್ವರಿ ಇದಕ್ಕಿಂತಲೂ ಭಿನ್ನವಾಗಿದ್ದು, ಮೂರು ಚೌಕುಗಳನ್ನು 
ಜ್ಯಾಮಿತಿಯ ಆಕಾರದಲ್ಲಿಟ್ಟು ಎಂಟು ತ್ರಿಕೋನಗಳನ್ನಾಗಿ ಮಾಡಿ, ಮಧ್ಯದ ಚೌಕದಲ್ಲಿ ಅರಳಿದ ಕಮಲವನ್ನು ಕೆತ್ತಲಾಗಿದೆ. 


ಶಿಖರ: ದೇವಾಲಯದ ಶಿಖರ ಸಂಪೂರ್ಣ ಭಗ್ಗಗೊಂಡಿದ್ದು ಹಿಂಬದಿಯಲ್ಲಿ ಕೇವಲ ಅದರ ತಳಪಾಯ ಮಾತ್ರ 
ಉಳಿದುಕೊಂಡಿದೆ. ಅದನ್ನು ಗಮನಿಸಿದಾಗ ಅದು ನಕ್ಷತ್ರಾಕಾರದ ವೇಸರ ಶೈಲಿಯ ಶಿಖರವಾಗಿದ್ದು, ಭೂಮಿಯಿಂದ 
ಮೇಲಕ್ಕೆ ಮೆಟ್ಟಿಲಾಕಾರವಾಗಿ ಏರುತ್ತಿರುವುದು ಕಂಡುಬರುತ್ತದೆ. 


೨೨೮ | ಇತಿಹಾಸ ದರ್ಶನ : ಸಂ. ಹ೬ಿ/(೨೦೨೧ 


ಮ್‌ pr 


yy 
jiu 
HM. Jui Wy 
(4 


(f 


MU 


i 


ಮೂರ್ತಿಶಿಲ್ಪಗಳು: ಪ್ರಸ್ತುತ ದೇವಾಲಯದಲ್ಲಿ ನಾಲ್ಕು ಶಿಲ್ಲಗಳು ಕಂಡುಬರುತ್ತಿದ್ದು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಿದ 
ಶಿವಲಿಂಗ ಮತ್ತು ನಾಗಶಿಲ್ಲಗಳು. ನವರಂಗದಲ್ಲಿ ಪ್ರತಿಷ್ಠಾಪಿಸಿದ ಕುಳಿತ ನಂದಿ ಹಾಗೂ ಪಕ್ಕದಲ್ಲಿ ಕಟ್ಟೆಯ ಮೇಲೆ ಇಟ್ಟಿರುವ 
ಗಣಪತಿ. 

[ನನಗೆ ಸಹಕರಿಸಿದ ಮಿತ್ರ ಪ್ರೊ. ಅಶೋಕ ಕೆ. ಕಂದಗಲ್‌ ಇವರಿಗೆ ನನ್ನ ಧನ್ಯವಾದಗಳು.] 


ಆಕರ ರ್ರಂಥಗಳು 
೧. ಡಾ.ಆರ್‌. ಮುನಿಸ್ತಾಮಿ(ಸಂ.), ಕರ್ನಾಟಕ ರಾಜ್ಯ ಗ್ಯಾಸಿಟಿಯರ್‌(ವಿಜಾಪುರ ಜಿಲ್ಲೆ), ಬೆಂಗಳೂರು, ೧೯೯೯. : 
೨. ಡಾ.ಸಿಂದಗಿ ರಾಜಶೇಖರ, ಕರ್ನಾಟಕದ ವಾಸ್ತುಶಿಲ್ಲ ಮತ್ತು ಚಿತ್ರಕಲೆ, ಧಾರವಾಡ, ೧೯೮೮. 
೩. ಕೂ.ಸ.ಅಪರ್ಣ, ದೇವಾಲಯಗಳ ವಾಸು ಸ್ತುಶಿಲ್ಲ ಪರಿಚಯ, ಹಂಪಿ, ೧೯೯೯. 
೪. ಎಂ.ಎನ್‌. ಪ್ರಭಾಕರ್‌, ದೇವಾಲಯ ವಾಸ್ತುಚಂದಿಕೆ, ಹಂಪಿ, ೨೦೦೦. 
೫. ಡಾ.ದೇವರಕೊಂಡಾರೆಡ್ಡಿ ಮತ್ತು ಜಿ.ಕೆ. ದೇವರಾಜಸ್ತಾಮಿ(ಸ ೦), ಇತಿಹಾಸ ದರ್ಶನ, ಸಂ.೩೦, ಪು.೭೭. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೨೯ 


XK 


ಹಲಿಹರೇಶ್ವರ ದೇವಾಲಯದ ಎಡ ಪಾರ್ಪದ 
ಕಾಲಭೈರವ ದೇದುಲ-ಒಂದು ಅಧ್ಯಯನ 


ಪಿ. ವೀಣಾ* 


ಪಾರಂಪರಿಕ, ಐತಿಹಾಸಿಕ ಮತ್ತು ಧಾರ್ಮಿಕ ಔನ್ನತ್ಯದ ಕಾರಣವಾಗಿ ದಕ್ಷಿಣ ಕಾಶಿ” ಎಂದೇ ಖ್ಯಾತವಾದ ಪ್ರಸ್ತುತ 
ದಾವಣಗೆರೆ ಜಿಲ್ಲೆಯ ತಾಲ್ಲೂಕು ಪ್ರದೇಶವಾದ “ಹರಿಹರ” ಫಗ ನದಿಯ. ಬಲದಂಡೆಯಲ್ಲಿ ಸಿತವಾಗಿದ್ದು ಅಲ್ಲಿನ 
ಹರಿಹರೇಶ್ವರ ದೇವಾಲಯ ವಿಶಿಷ್ಠ ಪೌರಾಣಿಕತೆ, ಧರ್ಮಶಾಸ್ತ್ರೀಯ ನೆಲೆ ಹಾಗೂ ವಾಸ್ತು ವೈಭೆವದ ದ ದೃಷಿಯಿಂದ 
ವಿಶೇಷವಾಗಿದೆ. ಈ ದೇವಾಲಯವು ಶೈವ ಮತ್ತು ವೈಷ್ಣವ ಪಂಧೇಯ ಭಿನ್ನತೆಗಳನ್ನು ಮೀರಿದ ಸಮನ್ನಯದ ಧಾರ್ಮಿಕ 
ಜಾಗೃತಿಯ ಇತಿಹಾಸಿಕ ಘಟ್ಟವನ್ನು “ ಪ್ರತಿನಿಧಿಸುತದ. Ee ರ ಅಂತ್ಕದ” ಹಿನೆ ಲೆಯನ್ನೂ, 
ಧರ್ಮಶಾಸ್ತೀಯವಾಗಿ ಶಿವ ಮತು ನಿ ವಿಷ್ಣು ಐಕ್ಕತೆಯ ಪ್ರತೀಕವಾಗಿದೆ. ವಿವಿಧ ಕಾಲ ಘಟ್ಟಗಳಲ್ಲಿ ಅಲ್ಲಕೆಯಲ್ಲಿದ್ದ SE 
ಆಶ್ರಯ ಹಾಗೂ ಅಧೀನತೆಯಲ್ಲಿ ಹರಿಷರವು ಚಾರಿತ್ರಿಕ ಏರಿಳಿತಗಳನ್ನು ಕಂಡಿದ್ದು, ಹರಿಹರೇಶ್ವರ ದೇವಾಲಯದ 
ನಿರ್ಮಾಣ, ಪುನರುಜ್ಜೀವನ ಮತ್ತು ಹೋಷಣೆಗೆ ಅನೇಕ ಶಾಸನಾಧಾರಗಳಿರುವುದನ್ನು ಗುರುತಿಸಬಹುದಾಗಿದೆ. ಹ 
ಹಿನ್ನೆಲೆಯಲ್ಲಿ ಹರಿಹರೇಶ್ವರ ದೇವಾಲಯದ ಎಡ-ಪಾರ್ಶ್ವ ವಿಸ್ತರಿತ ನಿರ್ಮಿತಿಯಾದ ಕಾಲಭೈರವ ದೇಗುಲದ ಕುರಿತಾದ 
ಐತಿಹಾಸಿಕ ಹಾಗೂ ವಾಸ್ತುಕಲೆಯ ಅಧ್ಯಯನವನ್ನು ನಿರೂಪಿಸುವುವಾಗಿದೆ. 


ಹರಿಹರೇಶ್ವರ ವಾಸ್ತುಶಿಲ್ಲದ ದೃಷ್ಟಿಯಿಂದ ಗಮನಿಸಿದಾಗ, ಶಾಸನಾಧಾರಗಳನ್ನು ಪರಿಶೀಲಿಸಿದಾಗ ದೇವಾಲಯದ 
ಹಲವು ಭಾಗಗಳು ಬೇರೆ ಬೇರೆ ಕಾಲದಲ್ಲಿ ಅಸ್ತಿತ್ರಕ ಬಂದಿರುವುದು ಸಷ್ಟವಾಗುತ್ತದೆ. ಹರಿಹರದಲ್ಲಿ ದೊರಕುವ ಶಾಸನಗಳಲ್ಲಿ 
ಮೊಟ್ಟಮೊದಲನೆಯದಾದ ಕ್ರಿಶ. ೬೯೪ರ ಬಾದಾಮಿ ಚಾಲುಕ್ಕೆ ದೊರೆ ಇಮ್ಮಡಿ ಪುಲಿಕೇಶಿಯ ಮೊಮ್ಮಗನಾದ ವಿನಯಾದಿತ್ಕನ 
ತಾಮ ಶಾಸನ (ದಾ.೬೬)ವನ್ನಾಧರಿಸಿ ಏಳನೇ ಶತಮಾನದ ಕ ಸಣ್ಣದಾದ ಹರಿಹರ ದೇವಾಲಯವಿದ್ದಿಬಹುದೆಂದು 
ಊಹಿಸಬಹುದಾಗಿದೆ ಮತ್ತು ಸಾ ಗರ್ಭಗೃಹ ದೇವಾಲಯದ ಅತ್ಯಂತ ಪ್ರಾಚೀನ ಭಾಗವಾಗಿದೆ. ಹದಿಮೂರನೆಯ 
ಶತಮಾನದ ಆದಿಭಾಗದಲ್ಲಿ ಹೊಯ್ದಳರು ಉಜ್ಛಾಯ ಸ್ಥಿತಿಯಲ್ಲಿದ್ದ ಅವಧಿಯಲ್ಲಿ ಹೊಯ್ದಳ ಇಮ್ಮಡಿ ನಾರಸಿಂಹನ 
ಪ್ರಧಾನಮಂತ್ರಿ ಹೋಲಾಳ್ತ ದಂಡನಾಥನು ಹರಿಹರೇಶ್ವರ ದೇವಾಲಯವನ್ನು ನಿರ್ಮಿಸಿ, 'ಶಕವರ್ಷ ೧೧೪೫ನೆಯ 
ಸ್ಪಭಾನು ಸಂವತ್ಸರದ ಮಾಘ ಶುದ್ಧ ಏಕಾದಶಿ ಗುರುವಾರದ ದಿನ (ಕಿ.ಶ. ೧೨೨೪ನೆಯ ವರ್ಷ) ಹದಿನೈದು ಚಿನ್ನದ 
ತೆಲಶಗಳಿಂದ ಮೆರೆಯುವಂತೆ ಮಾಡಿಸಿ ಅದನ್ನು ಶ್ರೀ ಹರಿಹರದೇವರಿಗೆ ಅರ್ಪಿಸಿದನು - ಎಂಬ ವಿವರಗಳು ಕ್ರಿಶ. 
೧೨೨೪ರ ಹೋಲಾಳ್ಡ ದಂಡನಾಥನ (ದಾ.೨೫) ಶಾಸನದಲ್ಲಿ ದೊರಕುತ್ತವೆ. ನಂತರ ಕ್ರಿಶ. ೧೨೬೮ರಲ್ಲಿ ಹೊಯಳ 
ರಾಜ ಹಿನೇ ನರಸಿಂಹನ ದಂಡಾಧಿಪತಿಯಾದ ಸೋಮನಾಯಕನು ಈ ದೇವಾಲಯಕ್ಕೆ ಕೆಲವು ಸೇರ್ಪಡೆಗಳನ್ನು 
ಮಾಡಿದನೆಂದು ತಿಳಿದು ಬರುತ್ತದೆ. ಹೀಗೆ ಭಿನ್ನ ಕಾಲಾವಧಿಗಳಲ್ಲಿ ನಿರ್ಮಾಣ ಮತ್ತು ಪುನರುಜ್ಜೀವನ ಕಂಡ ಹರಿಹರೇಶ್ವರ 
ದೇವಾಲಯದ ಎಡ-ಪಾರ್ತ್ರ ವಿಸ್ತರಿತ ಕಾಲಭೈರವ ದೇಗುಲದ ನಿರ್ಮಾಣ ಕಾಲದ ಬಗ್ಗೆ ಭಿನ್ನ ಅಭಿಪ್ರಾಯಗಳಿಗೆ 
ಆಸದವಿದೆ. ಈ ದೇವಾಲಯವು ಹೋಲಾಳ್ನ ಕಾಲದಲ್ಲಿ ನಿರ್ಮಿತ ಹರಿಹರೇಶ್ವರ ಮ ನಿರ್ಮಾಣೋತ್ತರದ 
ರಚನೆ ಎಂಬುದು ಒಂದು ಅಭಿಪ್ರಾಯವಾದರೆ, ಮತ್ತೊಂದು ಅಭಿಪ್ರಾಯದನ್ನಯ, ಪಾಚೀನ ಹರಿಹರೇಶ್ವರ ದೇವಾಲಯವಿದ್ದ 
ಕಾಲದಲ್ಲಿಯೇ ಈ ದೇವಾಲಯವೂ ಅಸ್ತಿತ್ತದಲ್ಲಿದ್ದಿತೆ6ಬುದು ಇನ್ನೊಂದು ಅಭಿಪಾಯ. ವ; ಅಭಿಪಾಯಗಳ ಪರಾಮರ್ಶೆಗೆ 
ಪೂರಕವಾಗಿ ಕಾಲಭೈರವ ದೇಗುಲದ ಸ ಸ್ಥಾನ 'ಮತ್ತು ವಿನ್ಯಾಸ ಸಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. 


ಹರಿಹರೇಶ್ವರ ದೇವಾಲಯದ ಎಡ ಪಾರ ವಿಸ್ತರಿತ ಕಾಲಭೈರವ ದೇಗುಲ: ಕಾಲಭೈರವ ದೇಗುಲವು ಹರಿಹರೇಶ್ವರ 
ದೇವಾಲಯದ ಎಡ ಪಾರದಲ್ಲಿ ವಿಸ್ತರಿತವಾದಂತೆ ನಿರ್ಮಾಣಗೊಂಡಿದ್ದು, ಕಾಲಭೈರವ ದೇಗುಲವನ್ನೊಳಗೊಂಡ 
* ಸಂಶೋಧನಾರ್ಥಿ, ಇತಿಹಾಸ ಮತ್ತು ಪ್ರಾಕ್ಷನಾಶಾಸ್ತ್ರ ವಿಭಾಗ, ಕುವೆಂಪು ವಿವಿ, ಶಂಕರಫಟ್ಟ, ಶಿವಮೊದ್ಗ. ಮೊ. ೯೮೮೬೦ ೨೩೬೧೮ 


೨೩೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಹರಿಹರೇಶ್ವರ ದೇಗುಲದ ತಲ ವಿನ್ಯಾಸದ ಪೂರ್ಣಾವ 
ಲೋಕನವು ಕಾಲಭೈರವ ದೇಗುಲದ ಸ್ಥಾನ ಮತ್ತು ವಿನ್ಯಾಸದ 
ಸಷ್ಟ ಪರಿಕಲ್ಲನೆಯನ್ನೊದಗಿಸಲು ಉಪಯುಕಕಾರಿಯಾಗಿದೆ. 


ಹರಿಹರೇಶ್ವರ ದೇವಾಲಯದ ತಲವಿನ್ಯಾಸದ ನಕ್ಷೆಯಲ್ಲಿ 
ಗಮನಿಸಬಹುದಾದಂತೆ, ಹರಿಹರೇಶ್ವರ ದೇವಾಲಯವು 
ಗರ್ಭಗೃಹ, ಸುಕನಾಸಿ, ನವರಂಗ ಮಂಟಪ, ಸಭಾ ಮಂಟಪ 
ಹಾಗೂ ಪ್ರವೇಶವನ್ನು ಅನುಕ್ರಮವಾಗಿ ಹೊಂದಿರುವುದನ್ನು 
ಕಾಣುತ್ತೇವೆ. ಹರಿಹರೇಶ್ವರ ದೇವಾಲಯದೊಳಗೆ ಪ್ರವೇಶಕ್ಕೆ 
ಮುಖ್ಯ ಪ್ರವೇಶವನ್ನೂ ಸೇರಿ ಒಟ್ಟು ಏಳು ಮಾರ್ಗಗಳಿಂದ 
ಪ್ರವೇಶವಿದೆ. ಕಾಲಭ್ಯರವ ದೇಗುಲದ ಸ್ಥಿತ ಸ್ಥಾನಕ್ಕೆ ಜ್ಞಾಲಭೈರವ ದೇಗುಲವನ್ನೊಳಗೊಂಡ ಹರಿಹರೇಶ್ವರ ದೇಗುಲದ 
ಸಂಬಂಧಿಸಿದಂತೆ, ಹರಿಹರೇಶ್ವರ ದೇಗುಲದ ನವರಂಗದ ತಲ ವಿನ್ಯಾಸ 
ಎರಡೂ ಪಕ್ಕಗಳಲ್ಲಿ - ಉತ್ತರ, ದಕ್ಷಿಣ ದಿಕ್ಕುಗಳಲ್ಲಿ - 
ಎರಡು ದ್ದ್ಹಾರಗಳಿವೆ. ಈ ಎರಡೂ ದ್ಹಾರಗಳಿಗೆ ಮುಂದೆ ಒಂದು ಅಂಕಣದಷ್ಟು ವಿಸ್ತಾರವಾಗಿರುವ ಒಂದೊಂದು ಕೈಸಾಲೆ 
(Porch)ಗಳಿದ್ದು, ಉದ್ದವಾದ ತೊಲೆಗಳನ್ನೂ, ಮುಂಚಾಚಿದ ಅಗಲವಾದ ಏಣುಗಳನ್ನೂ ಹೊಂದಿವೆ. ಎರಡೂ ಬದಿಗಳಲ್ಲಿ 
ಕಕ್ಷಾಸನವಿದೆ. ಹ ಕೈಸಾಲೆಯ ಅಂಕಣಗಳನ್ನು ಆಧರಿಸಿ ನಾಲ್ಕು ಕಂಬಗಳಿವೆ. ನವರಂಗದ ಪೂರ್ವದ 
ಬಾಗಿಲುವಾಡದಲ್ಲಿರುವಂತಹ ಅಲಂಕರಣ ಈ ಬಾಗಿಲುವಾಡದ ಮೇಲೂ ಇದೆ. ಆದರೆ ಅದರಷ್ಟು ಸೂಕ್ಷ್ಮ ನವಿರು ಇಲ್ಲಿ 
ಕಾಣಿಸಿಕೊಂಡಿಲ್ಲ. ದ್ಹಾರಬಂಧದ ಮೇಲೆ ನಡುವಣ ಭಾಗದಲ್ಲಿ ಗಜಲಕ್ಷ್ಮೀ, ಎರಡೂ ಕಡೆಗಳಲ್ಲಿ ಕೆಳಮುಖ ಮಾಡಿದ 
ಕಮಲದ ಮೊಗ್ಗುಗಳು, ಚೌಕಟ್ಟನ ಎರಡೂ ಬದಿಗಳಲ್ಲಿ ಬಾಗಿಲುವಾಡದ ಭಾಗವಾಗಿ ಎರಡೆರಡು ಕಂಬಗಳು ಇವೆ. 
ಉತ್ತರದ ಬಾಗಿಲವಾಡದ ಕಂಬದಲ್ಲಿ ಎರಡೂ ಕಡೆಗಳಲ್ಲಿ ಸುಮಾರು ಹದಿಮೂರನೆಯ ಶತಮಾನದ ಶಾಸನಗಳಿದ್ದು 
(ದಾ. ೫೨ ಮತ್ತು ೫೪) ಅದರಲ್ಲಿ ಹರಿಹರದೇವರ ನಂದಾದೀಪ ಹಾಗೂ ವನಮಾಲೆಗಳನ್ನು ಒದಗಿಸಲು ಮಾಡಿದ 
ವ್ಯವಸ್ಥೆಯ ಪ್ರಸ್ತಾಪವಿದೆ. ದಕ್ಷಿಣದ ದ್ಹಾರ ಪ್ರವೇಶಕ್ಕೆ ಮುಕ್ತವಾಗಿದ್ದು, ಉತ್ತರದ ದ್ವಾರದ ಭಾಗದಲ್ಲಿ ಕೈಸಾಲಗೆ ಹೊಂದಿಕೊಂಡು 
ಜೋಡಿಸಲ್ಪಟ್ಟಂತೆ ಸ್ಪಲ್ಪ ವಿಸ್ತರಿಸಿದ ಉತ್ತರದ ತುದಿಯಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಿತವಾಗಿರುವಂತೆ ಕಾಲಭೈರವನ ಸಣ್ಣ 
ದೇಗುಲವನ್ನು ನಿರ್ಮಿಸಲಾಗಿದೆ. ಹೀಗೆ ಕಾಲಭೈರವ ದೇಗುಲವು ಉತ್ತರ ದಿಕ್ಕಿನ ದ್ವಾರದ ಕೈಸಾಲಿಯ ಹೊರ ಭಾಗದ 
ಪ್ರವೇಶಕ್ಕೆ ಹೊಂದಿಕೊಂಡು ರಚಿತವಾದ ಕಾರಣ, ಕಾಲಭೈರವ ದೇಗುಲಕ್ಕ ಪ್ರವೇಶಿಸಲು ಹಾಗೆಯೇ ಹರಿಹರೇಶ್ವರ 
ದೇಗುಲದ ನವರಂಗ ಮಂಟಪಕ್ಕೆ ಉತ್ತರದ ಕಡೆಯಿಂದ ಪ್ರವೇಶಿಸಲು ಸಾಧ್ಯವಾಗುವಂತೆ ಪೂರ್ವ ಮತ್ತು ಪಶ್ಚಿಮದ 
ಎರಡೂ ಪಕ್ಕಗಳ ಭಾಗದಲ್ಲಿ ಕೈಸಾಲೆಯ ಭಾಗವನ್ನು 
ತುಂಡರಿಸಿ ಕಿರು ಪ್ರವೇಶ ಮಾರ್ಗವನ್ನು ಏರ್ಪಡಿಸಲಾಗಿದೆ. 


ಕಾಲಭೈರವ ದೇಗುಲದ ವಿನ್ಯಾಸ 


ಕಾಲಭೈರವ ದೇಗುಲವು ಚಿಕ್ಕದಾದ ಗಾತ್ರ ಹಾಗೂ * 
ಅತ್ಯಂತ ಸರಳವಾದ ವಿನ್ಮಾಸದಿಂದ ಕೂಡಿದ ರಚನೆಯಾಗಿದೆ. 
ಈ ದೇಗುಲದ ಪೂರ್ಣ ವಿನ್ಮಾಸದ ಸಷ್ಟ ಅರಿವಿಗೆ ದೇಗುಲದ 
ನಾಲ್ಕೂ ಬದಿಗಳ ಸಂಪೂರ್ಣ ನೋಟದ ಚಿತ್ರಣವು 
ಸಹಾಯಕವಾಗುತ್ತದೆ. 


ದೇವಾಲಯದ ಹೊರ ಪಾರ್ತ್ರ ಹಾಗೂ ಹಿಂಬದಿಯ 
ನೋಟಗಳನ್ನು ಪರಿಶೀಲಿಸಿದಾಗ ದೇಗುಲವು ಪೀಠ, ಅಧಿಷ್ಠಾನ, 
ಭಿತ್ತಿ ಮತ್ತು ಪ್ರಸ್ತರ - ಭಾಗಗಳನ್ನು ಮಾತ್ರ ಹೊಂದಿರುವುದು 


ಕಂಡು ಬರುತ್ತದೆ. ಯಾವುದೇ ಕಲಾತ್ಮಕ ರಚನೆಗಳಿಲ್ಲದ 
ಸರಳವಾದ ಭಿತ್ತಿಯಿದ್ದು, ಪ್ರಸ್ತರದ ಮೇಲ್ಲಾಗದಲ್ಲಿ ಗಾರೆಯಿಂದ 


ಗದಗ ಮೊಟ 


TTT 


ಕಾಲಭೈರವ ದೇವಾಲಯದ ಪ್ರವೇಶ ಭಾಗಗಳು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೩೧ 


ಕಾಲಭೈರವ ದೇಗುಲದ ಎಡ-ಪಾರ್ತ ಕಾಲಭೈರವ ದೇಗುಲದ ಹಿಂಭಾಗ 


ನಿರ್ಮಿತ ಭಾಗವೇ ಅಂತಿಮವಾಗಿದೆ. ದೇಗುಲದ ಒಳ ಭಾಗ ಚೌಕಾಕಾರವಾಗಿದ್ದು, ಅರ್ಧಗಂಬಕ್ಕೆ ಹೊಂದಿಕೊಂಡು 
ರಚಿತವಾದ ಸರಳ ಭಿತ್ತಿಯಿಂದಾಗಿದೆ. ಮಧ್ಯ ಭಾಗದಲ್ಲಿ ಕಾಲಭ್ಯರವ ಶಿಲವಿದೆ. ಗರ್ಭಗ್ಯೃ ಮೇಲ್ಫಾ ವಣಿಯಲ್ಲಿ ಚೌಕಾಕೃತಿಯ 
ದಿಂಡಿನೊಳಗೆ ಅರಳಿದ ಕದಳೀಕರಣದ ತೆತನೆ ಇದೆ. 

ಈ ಸಂಪೂರ್ಣ ದೇವಾಲಯದಲ್ಲಿ ಅತ್ಯಂತ ಆಕರ್ಷಕ ವಾಗಿರುವ, ಕಲಾತ್ಮಕವಾದ ಬಾಗವೆಂದರೆ, ದೇಗುಲದ 
ಬಾಗಿಲುವಾಡ. ಬಾಗಿಲುವಾಡದ ಅಲಂಕರಣಕ್ಕ ಸಂಬಂಧಿಸಿದ ಬಾಗಿಲುವಾಡದಲ್ಲಿ ಐದು ಶಾಖೆಗಳಿರುವುದನ್ನು 
ಗಮನಿಸಬಹುದಾಗಿದೆ. ಆ ಶಾಖೆಗಳಂದರೆ: 

(೧) ವಜ ಶಾಖೆ, (೨) ಮಿಥುನ ಶಿಲ್ಪ ಶಾಖೆ, (೩ಿ) 
ಅರ್ಧಗಂಬ ಶಾಖೆ, (೪) ಸಿಂಹ ಶಾಖೆ, (೫) ವಲ್ಲಿ ಶಾಖೆ 


ಕಾಲಭೈರವ ದೇಗುಲದ ಬಾಗಿಲುವಾಡದಲ್ಲಿರುವ 
ಗಜಲಕ್ಷ್ಮೀ ಶಿಲ್ಪ ಮತ್ತು ಕುಕನೂರ ನಾಗೆಯ (ನಾಗಯ್ಯ)ನ 
ಮಗ ಗೋಪಯನಾಯ್ಸನ ಧರ್ಮ(ದಾನ) ಶಾಸನ 
ಬಾಗಿಲುವಾಡದ ದ್ಹಾರಬಂಧದ ನಡುವಿನ ಲಲಾಟ 
ಬಿಂಬದಲ್ಲಿ ಗಜಲಕ್ಷ್ಮಿಯ ಆಕರ್ಷಕ ಕೆತ್ತನೆಯಿದೆ. ಗಜಲಕ್ಷ್ಮೀ & ANN P 
ಶಿಲದ ಮೇಲ್ಲಾಗದಲ್ಲಿ ಕೀರ್ತಿಮುಖ ಹಾಗೂ ಅದರ ಎರಡೂ ಕಾಲ ಭೈರವ ದೇಗುಲದ ಗರ್ಭಗೃಹದ ಮೇಲ್ಲಾವಣಿ 


AS ಇತಿಹಾಸ ದರ್ಶನ : ಸಂ. ೩೬ ಲಿಂ ೨೧ 


ಬದಿಗಳಲ್ಲಿ ಕಳಮುಖವಾಗಿರುವಂತೆ ವಿನ್ಮಾಸಗೊಂಡಿರುವ ಕಮಲದ ಮೊಗ್ಗುಗಳ ಕೆತ್ತನೆಯಿದೆ. 
ಲಲಾಟಬಿಂಬದ ಉತ್ತರಾಂಗದಲ್ಲಿ ಯಾವುದೇ ಅಲಂಕರಣಗಳ ಕೆತ್ತನೆಗಳು ಕಂಡುಬರುವುದಿಲ್ಲ. 
ಗಜಲಕ್ಷ್ಮೀ ಶಿಲದ ಕೆಳಭಾಗದ ಲಲಾಟ ಬಿಂಬದ ಆಧಾರ ಪಟ್ಟಿಕೆಯಲ್ಲಿ ಕುಕನೂರ 
ನಾಗೆಯ (ನಾಗಯ ))ನ ಮಗ ಗೋಪಯನಾಯ್ತನ ಧರ್ಮ(ದಾನ) ಶಾಸ ಸನವೊಂದಿದೆ. 
ಈ ಶಾಸನವು ಹರಿಹರ ಶಾಸನ-೭೬, ಹಾಗೂ ಎಪಿಗ್ರಾಫಿಯಾ ಕರ್ನಾಟಕದ ಸಂಪುಟ- 
X1 "ಚಿತ್ರದುರ್ಗ ಡಿಸ್ಪಿಕ್ಸ್‌ನಲ್ಲರುವ ಶಾಸನಗಳು”ನಲ್ಲಿ ಬಿ. ಲೆವಿಸ್‌ ರೃಫ್ವಲಿಂದ 
ಉಲ್ಲೇಖಿಸಲಟಿರುವಂತೆ, "ಹರಿಹರೇಶ್ವರ ದೇವಾಲಯದ ಉತ್ತರಕ್ಕೆ ಕಾಲಭೈರವನ 
ದೇವಾಲಯದ ಬಾಗಿಲ ಮೇಲೆ ರಚಿತ ದಾವಣಗೆರೆ ತಾಲ್ಲೂಕು ೫೦ನೇ ಸಂಖ್ಯೆಯ 
ಶಾಸನವಾಗಿದೆ. ಇದು ಶಾಲಿವಾಹನ ಶಕೆಯ ವಿಳಂಬಿ ಸಂವತ್ಸರದ ಉಲ್ಲೇಖವನ್ನು ಮಾತ 
ಹೂಂದಿದ್ದು, ಖಚಿತವಾದ ವರ್ಷದ ಉಲ್ಲೇಖವನ್ನು ಹೊಂದಿಲ್ಲ. ಆದರೆ ಉಲ್ಲೇಖಿತ 
ಸಂವತ್ಸರದ ಆಧಾರದ ಮೇಲೆ ಶಾಸನದ ಕಾಲಗತಿಯನ್ನು ಸುಮಾರು ಕ್ರಿಶ. ೧೨೯೮ರ 
ಕಾಲದ್ದೆಂದು ಊಹಿಸಲಾಗಿದೆ. ಈ ಶಾಸನಾಧಾರವು ದೇವಾಲಯದ ಕಾಲದ ನಿರ್ಧರಣೆಗೆ 
ಪೂರಕವಾದ ಆಧಾರವಾಗಿದ್ದು, ಸುಮಾರು ಕ್ರಿಶ. ೧೨೯೮ರ ಪೂರ್ವದಲ್ಲಿಯೇ ಈ 
ದೇವಾಲಯವಿದ್ದಿತೆಂಬುದು ಖಚಿತವಾಗುತ್ತದೆ. 


ಬಾಗಿಲುವಾಡದ ಅಲಂಕರಣ 
ಖಿ | ಶಾಸನದ ಪೂರ್ಣ ಪಾಠ 


“ಸ್ಪಸ್ತಿ ಶೀಮತು ವಿಳಂಬಿ ಸಂವತ್ಸರದ ಭಾದ್ರಪದ 
ಶು. ೧೦ (ದಶಮಿ) ಸೋಮವಾರದಂ 


ದು ಶೀಮನ್ನಹಾಮಂಡಳೇಶ್ವರಂ ಯಾಚರಸ ಪಂಡಿತರ 
ಯಳಿಯ ಮೊಂಮ 


ರಸರ ಮನೆಯ ತಡಿಯನಾಯಕ ಕುಕನೂರ ನಾಗೆಯ 
ನಾಯ್ದನ ಮಗ ಮಂ 


ದೆಯರ ಗಂಡ ಗೋಪಯ ನಾಯ್ದನು ಶೀ ಸ್ಹಾಮಿ 
ಹರದೇವರ ತೆಂಕಣಬಾಗಿಲ ಕಂಚಿನ ವಾ 


ರಣಕ್ಷಿ(ಸಿ?)ಲ ಪಾಳನ ಬಾಗಿಲ ಕಂಚಿನ ತೋ[ರ]ಣ 
ಬಾಗಿಲುವಾಡದಲ್ಲಿರುವ ಗಜಲಕ್ಷ್ಮೀ ಶಿಲ್ಪ ಮತ್ತು ಕುಕನೂರ ನಾಗೆಯನ ಯೀ ಯೆರಡನಾ ಮಾಡಿದ 


ಮಗ ಗೋಪಯನಾಯ್ಸನ ಧರ್ಮ ಶಾಸನ ದರ್ಮಯಾಚಂದಾರ್ಕ ಮಂಗಳ 
ಮಹಾಶ್ರೀಶ್ರೀ ಶ್ರೀಶ್ರೀ” 


ಶಾಸನದ ವಿವರಗಳು 


ಸುಮಾರು ಕ್ರಿಶ. ೧೨೯೮ನೇ ಕಾಲಕ್ಕೆ ಸೇರಿದ, ವಿಳಂಬಿನಾಮ ಸಂವತ್ಸರ, ಭಾದಪದ ಮಾಸ, ದಶಮಿ ತಿಥಿ, 
 ಸೋಮವಾರವೆಂದು ಉಲ್ಲೇಖಿತ ಈ ಶಾಸನವು ಆ ದಿನದಂದು ಕುಕನೂರ ನಾಗೆಯ ನಾಯ್ಕನ ಮಗ ಗೋಪಯನಾಯ್ದನು 
ಶ್ರೀ ಸ್ವಾಮಿ ಹರ ದೇವರ ದಕ್ಷಿಣ ಬಾಗಿಲಿಗೆ ಮತ್ತು ಕಾಲಭೈರವ ದೇವರ ಬಾಗಿಲಿಗೆ ಕಂಚಿನ ತೋರಣವನ್ನು ಮಾಡಿಸಿದ 
ವಿಷಯವನ್ನು ಪ್ರಸಾಪಿಸುತ್ತದೆ. ಕುಕನೂರಿನ Se ಮಹಾಮಂಡಲೇಶ್ವರ ಏಚರಸ ಪಂಡಿತರ ಅಳಿಯ 
ಒಮ್ಮರಸರ ಮನೆಯ ತಡಿಯ ನಾಯಕ (ಅಶ್ನಾಧಿಕಾರಿ)ಯಾಗಿದ್ದಿರಬೇಕೆಂದು ತರ್ಕಿಸಲಾಗಿದೆ. ತಮ್ಮ ಧರ್ಮ (ದಾನ) 
ಶಾಶ್ವತವಾಗಿರಬೇಕಿತ್ತೆಂಬ ಉದ್ದೇಶದಿಂದ ರಚಿತ ಈ ಶಾಸನವು ಗರ್ಭಗೃಹದ ದೇವರ ಶಿಲವನ್ನು ಗುರುತಿಗೆ ಆಧಾರವನ್ನೂ 
ಒದಗಿಸುತ್ತದೆ. ಶಾಸನದಲ್ಲಿ ಉಲ್ಲೇಖಿತ "ವಾರಣಾಕ್ಷಿ(ಸಿ?)ಪಾಳ' ಎಂದರೆ "ಕಾಶಿ (ವಾರಣಾಸಿ)ಯ ಪಾಲಕ' ಅರ್ಥಾತ್‌ 
"ಶಿವ' ಅರ್ಥಾತ್‌ 'ಕಾಲಭೈರವ' ಎಂದು ಅರ್ಥೈಸುವುದು ಔಚಿತ್ಯಪೂರ್ಣವಾಗಿದೆ. ಈ ವೇಳೆಗೆ ಹರಿಹರ ಹೊಯ್ತಳರ 
ಕೈಬಿಟ್ಟು ಯಾದವರ ಕೈಗೆ ಬಂದಿದ್ದಿರಬೇಕು. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨ನ್ಗಿಸು 


ಬಾಗಿಲುವಾಡದ ಶೈವ ದ್ವಾರಪಾಲಕ ಶಿಲ್ಪಗಳು: ನಂದಿ ಮತ್ತು ಭೃಂಗಿ. ಸೇವಕಿಯರು ಪಕ ದಳರ್‌ ಸ್ಪೀಯರೊಂದಿಗೆ 
ಬಾಗಿಲುವಾಡದಲ್ಲಿ ಸೇವಕಿಯರು ಮತ್ತು ಚಾಮರಧಾರಿ ಸ್ತೀಯರೊಂದಿಗೆ ಇರುವ ನಂದಿ ಮತ್ತು ಭೃಂಗಿ ಎಂಬ 
ಕೈಯಲ್ಲಿ ಡಮರುಗ ಮತ್ತು ತ್ರಿಶೂಲವನ್ನು ಹೊಂದಿರುವ ಶೈ ವ ದ್ಹಾರಪಾಲಕ ಶಿಲಗಳು ದೇವಾಲಯದೊಳಗಿನ ಶಿಲ್ಪ ಶಿವ 
ಬಲವೇ ಶಿವಾವತಾರಿಯಾಗಿದಿತೆಂಬುದಕೆ ಸಾಕ್ಷಿಯಾಗಿವೆ. 


ಹರಿಹರದಲ್ಲಿ ಕಾಲ(ಳ) ಭೈರವ ಶಿಲ್ಪ: ಪ್ರತಿಷ್ಠಾಪನೆಯ ಹಿನ್ನೆಲೆ 


ಹರಿಹರದಲ್ಲಿ ಕಾಲ(ಳ) ಭೈರವ ಶಿಲ್ಪ ರಚನೆ/ಪ್ರತಿಷ್ಣಾ ಪನೆಯ ಕುರಿತಾಗಿ ಸ್ಪ ಸ್ಥಳೀಯ ಪ ಪೌರಾಣಿಕ ಹಿನ್ನೆಲೆಯನ್ನು 
ಹೇಳಲಾಗುತ್ತದೆ. “ದಕ್ಷಿಣ ಕಾಶಿ” ಖ್ಯಾತ ಹರಿಹರೇಶ್ವರ ದೇವಾಲಯದ ಶ್ರೇಷ್ಟತೆಯನ್ನು ನಿರ ರ 
ಭೈರವನು ಹರಿಹರ ಕ್ಷೇತ್ರವನ್ನೂ ಕಾಶಿಯನ್ನೂ ಒಂದು ತಕ್ಕಡಿಯಲ್ಲಿಟ್ಟು ತೂಗುತ್ತ ಹರಿಹರ ಕ್ಷೇತ್ರ ಕಾಶಿಗಿಂತ ಒಂದು 
ರ ತೂಕದಷ್ಟು ಹೆಚ್ಚೆಂದು ನಿರ್ದೇಶಿಸುತ್ತಿರುವಂತೆ ಈ ಶಿಲ್ಪ ರಚನೆಯಿದೆ ಎಂದು ಹೇಳಲಾಗುತ್ತದೆ. ಆದರೆ ತಕ್ಕಡಿ 
ಹಿಡಿದಿದ್ದಾನೆಂದು ಹೇಳಲಾಗುವ ಕಾಳಭೈರವ ಶಿಲದ ಕೈ ಬಾಗ ಭಗ್ಗಗೊಂಡಿದ್ದು ಕೈಯಲ್ಲಿರುವುದು ತಕ್ಕಡಿಯೋ? ಅಥವಾ 
ಕತ್ತಿಯೋ? - ಎಂಬುದು ತಿಳಿಯದಾಗಿದೆ. ಊಹೆಗೆ ಮಾತ್ರ ಇಲ್ಲಿ ಅವಕಾಶವಿರುವುದನ್ನು ಉಲ್ಲೇಖಿಸಬಹುದಾಗಿದೆ. 
ಕಾಲ(೪) ಭೈರವನನ್ನು ಕ್ಷೇತ್ರ ಪಾಲಕನೆಂಬುದಾಗಿಯೂ ಪ್ರತಿಷ್ಠಾಪಿಸಲಾಗಿದೆಯೆಂದೂ ಹೇಳಲಾಗುತ್ತದೆ. 


ಎ ರವ ಶಿಲ್ಲವು ಸಾಮಾನ್ಯವಾಗಿ ವಸ್ತಧಾರಿಯಾಗಿಲ್ಲ ಹ ಲಕ್ಷಣದಂತೆಯೇ ನಿರ್ಮಿಸಲ್ಲಟ್ಟಿರುವ ಈ ಶಿಲ್ಪವು 
ಬಳಪದ ಕಲ್ಲಿನಿಂದ ನಿರ್ಮಿತವಾಗಿದ್ದು, ಗಾತ್ರದೆಲ್ಲ ಚಿಕ್ಕದಾಗಿದೆ. ಲೀಲಾಂಜನಾಸನಾರೂಡವಾಗಿ ರಚಿತ pS ಶಿಲವು ಸರಳ 
ಮುಕುಟಧಾರಿಯಾಗಿದೆ. ಚತುರ್ಭುಜಧಾರಿಯಾಗಿದ್ದು. ಹಿಂದಿನ ಎಡಗೈಯಲ್ಲಿ ತ್ರಿಶೂಲ ಹಾಗೂ ಬಲಗೆ ೈಯಲ್ಲಿ 
ಡಮರುಗವಿರುವಂತೆಯೂ, ಮುಂದಿನ ಎಡಗೈ ಭಾಗದಲ್ಲಿ ಕಪಾಲಧಾರಿಯಾಗಿರುವಂತೆಯೂ, ಬಲಗೈಯಲ್ಲಿ ಕತ್ತಿ ಅಥವಾ 
ತಕ್ಕಡಿಯನ್ನು (ಸ್ಥಳ ಪುರಾಣದಲ್ಲಿ ಉಲ್ಲೇಖಿತವಾದಂತೆ) ಹಿಡಿದಿರುವಂತೆಯೂ ರಚಿತವಾಗಿದೆಯೆಂದು ತೋರುತ್ತದೆ. 
ವಿವಸ ಸವಾಗಿರುವಂತೆ ರಚಿತ ಈ ಶಿಲದಲ್ಲಿ ಕಂಠಹಾರ, ಕಂಠೀ ಹಾರ, ಕೈಗಡಗ, ಕಾಲ್ಲಡಗ, ಕರ್ಣಕುಂಡಲ, ಉದರಬಂಧದ 
ಅಲರಿಕರಣಗಳಿವೆ. ಕಾಲಬ್ದೆ )ರವನ ಾ ಶ್ಲಾನವೂ ಪಾದ ಭಾಗದಲ್ಲಿ ಕೂಡಾ ಸಷ್ಟವಾಗಿ ಕೆತ್ತಲಟ್ಟದೆ. 


ಮೂಲ ಹರಿಹರೇಶ್ರರ ದೇವಾಲಯದ ವಿಸ್ತತ ಭಾಗವೆಂದು ಸ್ಪಷ್ಟವಾಗಿ ನಿರೂಪಿಸಲು ಸಾಧ್ಯವಾಗುವ ಕಾಲಭೈರವ 
ದೇವಾಲಯ ಕಲಾವಂತಿಕೆ, ಸೌಂದರ್ಯದ ದೃಷ್ಟಿಯಿಂದ ಬಾಗಿಲುವಾಡದ ಅಲಂಕರಣವನ್ನು ಹೊರತುಪಡಿಸಿ ಯಾವುದೇ 
ವಿಶೇಷತೆಯನ್ನು ಹೊಂದಿಲ್ಲದಿರುವುದು ಗಮನಾರ್ಹ. ಈ ದೇಗುಲ ಹೊಯಳ ಪೂರ್ವದಲ್ಲಿಯೇ ಕಲ್ಯಾಣದ ಚಾಲುಕ್ಕರ 
ಕಾಲದಲ್ಲಿ ನಿರ್ಮಿತವಾಗಿದಿರಬಹುದೇ - ಎಂಬ ಚರ್ಚೆಯಿದೆ. ಆದಾಗ್ಯೂ, ದೇವಾಲಯದ ಪೂರ್ಣ "ಇಂ ನಕಾಶ 
ಸೂಕ್ಷ , ಅಧ್ಯಯನವು ಹರಿಹರೇಶ್ವರ ದೇವಾಲಯದ ನವರಂಗದ ಉತ್ತರ, ದಕಣ ದಿಕ್ಕುಗಳಲ್ಲನ ಎರಡೂ ಪ ಪಾರ್ತಗಳಲ್ಲರುವ 
ದಾರಕ್ಕೆ ಹೊಂದಿಕೊಂಡಂತಿರುವ ಕೈಸಾಲೆಗಳ ಅಂಕಣಗಳ ವಿನ್ಯಾಸ ಕಾಲಭೈರವ ದೇಗುಲ ನಿರ್ಮಾಣಕ್ಕೆ ಪೂರ್ವದಲ್ಲಿ 
ಸಮಾನ ಸ್ತರೂಪದಲ್ಲಿದ್ದವೆಂದು ಖಚಿತವಾಗಿ ಊಹಿಸಲು ಸಾಧ್ಯವಾಗುವಂತಿವೆ. ಈ ಸಮಾನ ಸ್ವರೂಪದಲ್ಲಿದ್ದ ಕೈಸಾಲೆಯ 


೨೩೪ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಅಂಕಣಗಳಲ್ಲ ಉತ್ತರದ ದ್ಹಾರದ ಭಾಗದಲ್ಲಿ ಕೈಸಾಲೆಗೆ ಹೊಂದಿಕೊಂಡು ಜೋಡಿಸಲ್ಲಟಬ್ಟಂತೆ ಸ್ವಲ್ಪ ವಿಸ್ತರಿಸಿದ ಉತ್ತರದ 
ತುದಿಯಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಿತವಾಗಿರುವಂತೆ ಕಾಲಭೈರವನ ದೇಗುಲದ ನಿರ್ಮಾಣವಾದ ಕಾರಣದಿಂದಾಗಿ 
ಕಾಲಭೈರವ ದೇಗುಲಕ್ಕೆ ಪ್ರವೇಶಿಸಲು ಹಾಗೆಯೇ ಹರಿಹರೇಶ್ವರ ಯ ನವರಂಗ ಮಂಟಪಕ್ಕೆ ಉತ್ತರದ ಕಡೆಯಿಂದ 


ಪ್ರವೇಶಿಸಲು ಸಾಧ ವಾಗುವಂತೆ ಪೂರ್ವ ಮತ್ತು ಪಶ್ಚಿಮದ 
ಎರಡೂ ಪಕ್ಸಗಳ ಭಾಗದಲ್ಲಿ ಕೈಸಾಲೆಯ 'ಭಾಗವನ್ನು 
ತುಂಡರಿಸಿ ಕಿರು ಪ್ರವೇಶ ಮಾರ್ಗವನ್ನು ಏರ್ಪಡಿಸಲಾಗಿರು 
ವುದು ಹರಿಹರೇಶ್ವರ ದೇವಾಲಯದ ನಿರ್ಮಾಣಾ ನಂತರವೇ 
ಈ ದೇವಾಲಯ ನಿರ್ಮಾಣಗೊಂಡಿರುವು ದೆಂಬುದನ್ನು 
ನಿರೂಪಿಸಲು ಆಧಾರವಾಗಿದೆ. ಇನ್ನು ದೇಗುಲ ದಲ್ಲಿ ಪ್ರಸ್ತುತ 
ಪ್ರಶಿಷ್ಠಾಪಿತ ಕಾಲಭೈರವ ಶಿಲ್ಪ ಮೊದಲಿನಿಂದಲೂ ಆ 
ದೇವಾಲಯದಲ್ಲಿ ಪ್ರತಿಷ್ಠಾಪಿತ ಶಿಲ್ಲವಾಗಿದ್ದಿರಲಾರದು - 
ಎ೦ಬ ಸಂದೇಹಕ್ಕೆ ಪೀಠದ ಮೇಲೆ ಪ್ರತಿಷ್ಠಾಪಿತ ಕಾಲಭೈರವ 
ದೇವರ ಶಿಲ್ಲಕ್ಕೂ, ಬಾಗಿಲುವಾಡಕ್ಕೂ ಸೂಕ್ತ ಪ್ರಮಾಣಾನು 
ಗತಿಗಳು ಕಂಡುಬರದಿರುವುದು, ಬಾಗಿಲುವಾಡದ ಎತ್ತರಕ್ಕೆ 
ಅನುಗುಣವಾಗಿ ಶಿಲ್ಲದ ಗಾತ್ರವಿರದೇ ಚಿಕ್ಕದಾದ ಶಿಲ್ಪವಿರು 
ವಕೆಯ ಅಂಶಗಳು ಆಸದ ಮಾಡಿಕೊಡುತ್ತವೆ. ಹಾಗಾಗಿ 
ಬಹುಶಃ ಮೂಲ ಅನ್ಯ ಶಿಲವಿದ್ದಿದ್ದು, ನಂತರದ ಕಾಲಘಟ್ಟದಲ್ಲಿ 
ಪ್ರಸ್ತುತವಿರುವ ಕಾಲಭೈರವ ಶಿಲ್ಲವನ್ನು ಪ್ರತಿಷ್ಠಾಪಿಸಿರ 
ಬೇಕೆಂದೆನಿಸುತ್ತದೆ. ಶಿಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 
ಅದು ಅಷ್ಟೇನೂ ಪ್ರಾಚೀನವಾದದ್ದಲ್ಲವೆಂದು ತೋರುತ್ತದೆ. 
ಅಲ್ಲದೇ ಈ ಶಿಲವು ಭಗ್ನ ಸ್ಥಿತಿಯಲ್ಲಿರುವಿಕೆಯು ಹೊಯಲಳೋ 
ಹ ಸ ¥ ತ್ರರ ಮುಸ್ಲಿಂ ಧಾಳಿಯ ಪ್ರಭಾವವನ್ನು ಸೂಕ್ಷ್ಮಗಾಹಿಯಾಗಿ 
ಹರಿಹರದ ಕಾಲ(೪) ಭೈರವ ಶಿಲ್ಪ ಗುರುತಿಸಲು ಅನುವಾಗುತ್ತದೆ. ವಿಜಯನಗರದ ಪತನದ 
ಬಳಿಕ ಹರಿಹರವನ್ನು ತರೀಕೆರೆಯ ಪಾಳೆಯಗಾರರು ಆಕ್ರಮಿಸಿಕೊಂಡು ಕೋಟೆಯನ್ನು ಕಟ್ಟಿದುದು; ನಂತರ ಅವರಿಂದ 
ಸವಣೂರು ನವಾಬರು ಪಡೆದು ಷೇರ್‌ ಖಾನ್‌ನಿಗೆ ಜಹಗೀರಾಗಿ ನೀಡಿದ ವೇಳೆಯಲ್ಲಿ ಹರಿಹರೇಶ್ವರ ದೇವಾಲಯವನ್ನು 
ಮಸೀದಿಯನ್ನಾಗಿ ಬಳಸುತ್ತಿದ್ದ ಐತಿಹಾಸಿಕತೆಯು ಕಾಲಭೈರವನ ಶಿಲ್ಪದ ಭಗ್ಗ ತೆಗೆ ಕಾರಣವನ್ನು ತರ್ಕಿಸಲು ಮಾರ್ಗವನ್ನು 
ತೆರೆಯುತ್ತದೆ. ಒಟ್ಟಾರೆ ಅತ್ವೆ ೦ತ ಸರಳವಾದ ಈ ಕಾಲಭ್ಯೈ ಬ ದೇಗುಲ ರಲ ತ ವಿಕಕೂಟವಾಗಿದೆ 


| ಹರಿಹರೇಶ್ವರ ದೇವಾಲಯಕ್ಕೆ ಮುಲು ಗರ್ಭಗ ಹವು ಜೋಡಣೆಯಾಗಿ ದ್ವಿಕೂಟ ಸ್ವರೂಪವನ್ನು ಪಡೆದಿರುವುದನ್ನು 


ಗಮನಿಸಬಹುದಾಗಿದೆ. 


ಆಕರ ರದ್ರಂಥಗಳು 

೧. B. Lewis Rice, 1894: “Epigraphia Carnatica Vol-XI”, “Inscriptions in the Chitradurga District”, Bangalore: Mysore 
Govt. Central Press, Page No.100. 

೨. ಡಾ॥ ನಾ. ಕೊಟ್ರೇಶ್‌ ಉತ್ತಂಗಿ, ೨೦೧೩: “ಹರಿಹರದೆಳೆಗಳು” - ಹರಿಹರ ತಾಲ್ಲೂಕು ಸಮಗ ಅಧ್ಯಯನ, ಹೊನ್ನಾಳಿ: ಸಹನಾದ್ರಿ ಪಕಾಶನ, 
ಪುಟ ಸಂಖ್ಯೆ ೩೮ಲಿ೬. 

೩. ಎಚ್‌.ಎಂ. ಶಂಕರನಾರಾಯಣರಾವ್‌, ೧೯೮೨: “ಶ್ರೀ ಹರಿಹರ ದೇವಾಲಯ”, ಮೈಸೂರು, ಮೈಸೂರು ಪಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ 
ಹೌಸ್‌, ಪುಟ ಸಂಖ್ಯೆ ೩೨೦-೩೨೧. 

೪. ಟಿ.ಗಿರಿಜಾ, ೨೦೦೧, “ದಾವಣಗೆರೆ ಇದು ನಮ್ಮ ಜಿಲ್ಲೆ”, ನಿಹಾರಿಕಾ ಪ್ರಕಾಶನ, ದಾವಣಗೆರೆ. 


೫. ಸಂತೇಬೆನ್ನೂರು ಸುಮತೀಂದ್ರ ನಾಡಿಗ್‌, ೨೦೧೦: “ದಾವಣಗೆರೆ ಜಿಲ್ಲೆ: ಇತಿಹಾಸದ ಕೆಲವು ಹೆಜ್ಜೆಗಳು”, ಸಂತೇಬೆನ್ನೂರು: ವಿಜಯ ಯುವಕ 
' ಸಂಘ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ | ೨೩೫ 


x೮ 
ಶಾಪಮೋಕ್ತ ದೋಪೀವಾಥ ದೇವರು: ಆರಾಧನೆ-ವೈರಶಿಷ್ನ § 


ವಸುಧ ವಿದ್ಯಾಧೀಶ* 


ಐಷ್ಲುಪಾರಮ್ಮವನ್ನು ಸಾರುವುದು ವೈಷ್ಣವಧರ್ಮ, ವಿಷ್ಣುವೇ ಸರ್ವೋತ್ತಮ, ಸರ್ವಶ್ರೇಷ್ಟ ಎಂಬುದು ಇದರ ಸಿದ್ಧಾಂತ, 
ಈ ಮತದ ಮೂಲ ನಾಲ್ಕು ವೇದಗಳು, ಹಾಗೂ ಅನೇಕ ಧಾರ್ಮಿಕ ಗಂಥಗಳು ಈ ಮತದ ಪ್ರಾಚೀನತೆಯನ್ನು 
ತಿಳಿಸಿಕೊಡುತ್ತಿದೆ. 


ಐತಿಹಾಸಿಕವಾಗಿ ವಿಷ್ಣುವಿನ ಆರಾಧನೆಯು ಕ್ರಿಪೂರ್ವ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಎಂದು ತಿಳಿಯುತ್ತದೆ. 
ವೈಷ್ಣವಮತವು ಬೆಳೆದಂತೆ ಜೀವಿಯ ಹೃದಯಸ್ಸ ನಾದ ನಾರಾಯಣನ ಕಲ್ಪನೆ ಬೆಳೆಯುತ್ತಾ ಬಂದಿತು. ಇದರೊಡನೆ” ಪ 
ಪರಮೋಚ್ಚಸತ್ತೆಯ TE ಸೇರುತ್ತಾ ಹೋಯಿತು. ಅದರಲ್ಲೂ ಪೂರ್ಣಾವತಾರವೆಂದು ಹೇಳಲಾಗುವ 
ರಾಮ ಹಾಗೂ ಕೃಷ್ಣನ ಆರಾಧನೆಯು ವೆ ೈ ಷ್ಠವಧರ್ಮೀಯಲಲ್ಲಿ ಹಾಸು ಹೊಕ್ಕಾಯಿತು. ದ್ಹಾಪರ ಯುಗದ ವಾಸುದೇವನ 
ಅವತಾರವನ್ನು ಸಾಕ್ಷಾತ್‌ ನಾರಾಯಣ ಭಗವಂತನೆಂದೇ ಪರಿಗಣಿಸಲಾಗಿ, ಕ ಭಾಗವತಮತ ಬೆಳೆಯಿತು. 


ಶ್ರೀಯುತ ಆರ್‌.ಜೆ. ಭಂಡಾರ್‌ಕರ್‌ ಅವರು ತಿಳಿಸುವಂತೆ “ಸಾತ್ವತರು ಎಂಬ ಬುಡಕಟ್ಟು ಜನಾಂಗದಿಂದ ಭಾಗವತಮತವು 
ಪ್ರಚಾರವಾದರೂ, ಇಲ್ಲಿ ಮೂರು ಬಗೆಯ ಧಾರ್ಮಿಕ ವಿಚಾರಧಾರೆಗಳು ಒಟ್ಟಾಗಿ ಪ್ರವಹಿಸಿತು.” 


೧) ವೇದ ದೇವತೆಯಾದ ವಿಷ್ಣುವಿನಿಂದಲೂ 
೨) ವಿಶ್ಲಾತ್ಮಕ ಮತ್ತು ತಾತ್ತಿಕ ದೇವತೆಯಾದ ನಾರಾಯಣನಿಂದಲೂ 
೩) ಐತಿಹಾಸಿಕ ದೇವತೆಯಾದ ವಾಸುದೇವನಿಂದಲು ಬಂದಿದ್ದು. 


ಇದರೊಟ್ಟಿಗೆ ದ್ಹಾಪರಾಂತ್ಮದಲ್ಲಿ ವಾಸುದೇವ, ಕೃಷ್ಣ, ಗೋಪಾಲಕೃಷ್ಣ ಅಭಿನ್ನವೆಂದು ಭಾವಿಸುವ ಮತ್ತೊಂದು 
ವಿಚಾರಧಾರೆ ಬೆಳೆಯಿತು ಎಂದಿದ್ದಾರೆ. 

ಇದೆಲ್ಲದರ ಆಧಾರದಲ್ಲಿ ಗೋಪಾಲಕೃಷ್ಣನ ಆರಾಧನೆಯು ದ್ವಾಪರದಲ್ಲಿಯೇ ಹೆಚ್ಚು ಪುಸಿದ್ದಿಗೆ ಬಂದಿತ್ತು ಎನ್ನಬಹುದು. 
ಗೋ ಎಂದರೆ ಸಂಸ್ಕೃತ ವಾಜ್ಞಾಯದಲ್ಲಿ ಅನೇಕಾರ್ಥಗಳು ಇವೆ. ಗೋ-ಎಂದರೆ -ಗೋವುಗಳು, ತುರುಗಳು ಎಂದು, 
ಗೋ-ಎಂದರೆ ಶೃತಿವಾಕ್ಕಗಳು ಅಥವಾ ವೇದದಲ್ಲಿ ಹೇಳಿದ ಮಾತುಗಳು ಎಂದೂ, ಗೋ -ಎಂದರೆ ಬೆಳಕಿನ ಕಿರಣಗಳು, 
ಗೋ-ಭೂಮಿ ವಣ ರ ಇವೆ. ಪಾ - ಎಂದರೆ ಪಾಲಿಸುವವ, ರಕ್ಷಕ, ಒಡೆಯ ಎಂದು ಗೋಪ -ಅಂದರೆ 
ತುರುಗಳನ್ನೂ, ಭೂಮಿಯನ್ನೂ ತನ್ನ ಪ್ರಖರವಾದ ತೇಜಸ್ಸಿನಿಂದ ಅಂದರೆ ಜ್ಞಾನಧಾರೆಯನ್ನು ಇತ್ತು ರಕ್ಷಿಸುವವನು 
ಎಂದು ಅರ್ಥೈಸಲಾಗಿದೆ. Rs p “ಗೋ ಬ್ರಾಹ್ಮಣಿಸ್ಯ ಪಾಲಕಃ” ಎಂದು ವಿವರಿಸಲಾಗಿದೆ. ಸೋಪಾಲಕ ೈಷ್ಟನ 
ಆರಾಧನೆಯೊಟ್ಟಿಗೆ ಗೋಪ, ಗೋಪಿ, ಗೋಪಾಲ, ಗೋಪೀನಾಥ ಎಂಬ ಹೆಸರುಗಳು ಹೆಚ್ಚು ಬಳಕೆಯಲ್ಲಿದ್ದದ್ದು 
ಕಂಡುಬರುತ್ತದೆ. ವಸುದೇವನ ಸುತನಾದ ವಾಸುದೇವನೇ ಗೋಪಾಲಕ ಷ್ಟ, ವೇಣುಗೋಪಾಲ, ಗೋಪೀನಾಥ ಎಂಬ 
ಅನೇಕ ಹೆಸ ರುಗಳಿಂದ ಪ ಪಸಿದ್ದನಾದವನು. ವಾಸುದೇವ ಕೃಷ್ಣನೇ ಈ ಹೆಸರುಗಳಿಂದ ಹೆಚ್ಚಾಗಿ ಆರಾಧನೆಗೊಂಡಿರುವುದನ್ನು 
ಅನೇಕ ಗಂಥಗಳು, ಶಾಸನಗಳೂ ನಮಗೆ ತಿಳಿಸುತ್ತಿವೆ. ಕ್ರಿಪೂರ್ವ ೫ನೇ ಶತಮಾನದಲ್ಲಿದ್ದ ಪಾಣಿನಿ, ಕ್ರಿಪೂ. ೪ನೇ 
ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಮೆಗಾಸ್ಪನೀಸನೂ ಕೃಷ್ಣನ ಆರಾಧನೆಯ ವಿಷಯ ತಿಳಿಸಿದ್ದಾನೆ. 

ಐತಿಹಾಸಿಕವಾಗಿ ವೈಷ್ಣವಮತ ದಕ್ಷಿಣಭಾರತದಲ್ಲಿ ಎಂದಿನಿಂದ ಪ್ರಚಾರವಾಗಿರಬಹುದೆಂದು ನಿಖರವಾಗಿ 
ಹೇಳಲಾಗದಿದ್ದರೂ, ಕ್ರಿಸ್ತಶಕೆಯ ಆರಂಭದಿಂದಲೇ ವೈಷ್ಣವ/ವೈದಿಕ ಮತವು ಆಚರಣೆಯಲ್ಲಿತ್ತು ಎಂಬುದಕ್ಕೆ ಸಾಕಷ್ಟು 
ಆಧಾರಗಳು ದೊರೆಯುತ್ತಿವೆ. ಕ್ರಿಪೂ. ೧೨೧ರಿಂದ ಕ್ರಿಶ. ೧೭೪ರವರೆಗೆ ದಕ್ಷಿಣಭಾರತವನ್ನು ಆಳಿದ ಶಾತವಾಹನರು, 
* ೬ ಆಲ, ೧೨ನೇ ಅಡ್ಡರಸ್ತೆ, ಈಸ್ಟ್‌-ವೆಸ್ಟ್‌ ಕಾಲೇಜು ರಸ್ತೆ, ವಿಶ್ವನೀಡಂ ಅಂಚೆ, ಬೆಂಗಳೂರು. 


೨೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ವೈದಿಕ ಧರ್ಮಾವಲಂಬಿಗಳಾಗಿದ್ದು, ವೈದಿಕ ಪರವಾದ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ದನ್ನು ಶಾಸನಗಳು 
ತಿಳಿಸುತ್ತಿವೆ. ಶಾತವಾಹನರ ಎರಡನೇ ಶಾತಕರ್ಣೀಯ ರಾಣಿ ನಾಗಣಿಕೆಯ ನಾನಾಘಡ ಶಾಸನದಲ್ಲಿ (ಕ್ರಿ ಪೂರ್ವ. ೧೮೪- 
೧೨೫) ರಾಜನು ಸುಮಾರು ಇಪ್ಪತ್ತರಷ್ಟು ಯಾಗಗಳನ್ನು ಮಾಡಿದನೆಂದು ತಿಳಿಸುತ್ತಿದೆ. ಇವರ ನಂತರ ಬಂದ ಕನ್ನಡದ 
ಮೊಟ್ಟಮೊದಲ ಮನೆತನವಾದ ಕದಂಬರೂ ವೈದಿಕಧರ್ಮವನ್ನು ಆಚರಿಸುತ್ತಿದ್ದರೆಂಬುದಕ್ಕೆ ಶಾಶನಾಧಾರಗಳು ಇವೆ. 


ಕ್ರಿ.ಶ. ನಾಲ್ಕನೇ ಶತಮಾನದ ವೇಳೆಗಾಗಲೇ ವೈಷ್ಣವಮತ ದಕ್ಷಿಣಭಾರತದಲ್ಲಿ (ಹೆಚ್ಚಾಗಿಯೇ) ಪ್ರಜಾರವಾಗಿದ್ದಿತು. 

ಬಾದಾಮಿ ಚಾಲುಕ್ಕರ ಅನೇಕ ಶಾಸನಗಳು, ತಾಮ್ರ ಪಟಗಳಲ್ಲಿ ಕಂಡುಬರುವ ಶ್ಲೋಕಗಳು ಇದಕ್ಕೆ ಸಾಕ್ಷಿಯಾಗಿವೆ.* 
ಜಯತಿ ಅವಿಷ್ಠತಂ ವಿಷ್ಣೋಃ ವಾರಾಹಂ ಕೋಭಿತಾರ್ಣವಂ। 
ದಕ್ಷಿಣೋನ್ನತ ದಂಷ್ಟಾಗೇ ವಿಶ್ರಾಂತ ಭುವನಂ ವಪುಃ 

ವಿಷ್ಣುವಿನ ಒಂದು ಅವತಾರವಾದ ಈ ವರಾಹದ ಲಾಂಛನವನ್ನು ತಮ್ಮ ಮುದೆಗಳ ಮೇಲೆ ಹಾಕಿಸಿದ್ದು ಕಂಡುಬರುತ್ತಿದೆ. 
ನಂತರದ ಗಂಗರು, ನೊಳಂಬರು, ಹೊಯ್ದಳರು, ವಿಜಯನಗರದ ಅರಸರುಗಳು ಪರಮತ-ಸಹಿಷ್ಟುಗಳಾಗಿದ್ದು ವೈಷ್ಣವ 
ಮತಕ್ಕೂ ಪ್ರಾಶಸ್ತ್ಯ ನೀಡಿದ್ದರೆಂಬುದನ್ನು ಅನೇಕ ಶಾಸನಗಳು ತಿಳಿಸುತ್ತವೆ. ಅವರ ನಾಮಧೇಯಗಳು, ಅವರು ಹೊತ್ತಿದ್ದ 
ಬಿರುದುಬಾವಲಿಗಳು, ಹಾಗೇ ನಿರ್ಮಾಣ ಮಾಡಿಸಿರುವ ಅನೇಕ ದೇವಾಲಯಗಳು, ಈ ವಿಷಯವನ್ನು ಹಚ್ಚು ಸ್ಪಷ್ಟಗೊಳಿಸುತ್ತದೆ. 
ಭಾಗವತದಲ್ಲಿ ತಿಳಿಸಿರುವಂತೆ ನಾರಾಯಣನ ೨೨ ಅವತಾರಗಳಲ್ಲಿ ಕೆಲವು ಅದರಲ್ಲೂ, ನರಸಿಂಹ, ರಾಮ ಹಾಗೂ ಕೃಷ್ಣನ 
ಅವತಾರಗಳ ಆರಾಧನೆಯು ಪ್ರಮುಖವಾಗಿದ್ದು, ಇಂದಿಗೂ ದಕ್ಷಿಣ ಭಾರತದಾಧ್ಯಂತ ಈ ಅವತಾರಗಳಿಗೆ ಮೀಸಲಾಗಿರುವ 
ಅನೇಕ ದೇವಾಲಯಗಳನ್ನು ಕಾಣುತ್ತೇವೆ. ಅದರಲ್ಲೂ ಹೆಚ್ಚಾಗಿ ಕೃಷ್ಣನ ಆಲಯಗಳು ಕಂಡುಬರುತ್ತಿದ್ದು, ಅವನ ವಿವಿಧ 
ಹೆಸರುಗಳಿಂದ ಆಲಯಗಳು ನಿರ್ಮಾಣವಾಗಿ ಇಂದಿಗೂ ಪೂಜೆಗೊಳ್ಳುತ್ತಿರುವುದನ್ನು ನೋಡಬಹುದಾಗಿದೆ. ಚತುರ್ಭುಜಗಳಿಂದ 
ಅಲಂಕೃತನಾಗಿ ಎರಡು ಕೈಯಲ್ಲಿ ವೇಣುವನ್ನು ನುಡಿಸುತ್ತಾ ಶಂಕಚಕ್ರಧಾರಿಯಾಗಿ ತುರುಗಳನ್ನು ಕಾಯುತ್ತಾ ಸುತ್ತಲೂ 
ಗೋಪಬಾಲಕರು, ಗೋಪಿಕೆಯರಿಂದ ಕೂಡಿದ ಕೃಷ್ಣನ ಆರಾಧನೆ ಹೊಯ್ದಳರ ಕಾಲದಿಂದ ಪ್ರವರ್ಧಮಾನಕ್ಕೆ ಬಂದಿತು 
ಎನ್ನಬಹುದು ಗೋಪಾಲಕೃಷ್ಣ, ವೇಣುಗೋಪಾಲಸ್ವಾಮಿ ಎ೦ಬ ಹೆಸರಿನಿಂದ ಪೂಜೆಗೊಳ್ಳುತ್ತಿದ್ದರೂ, ಕೆಲವು ಸ್ಥಳಗಳಲ್ಲಿ 
ಇದೇ ಕೃಷ್ಣನನ್ನು “ಗೋಪಿನಾಥ” ಎಂಬ ವಿಶಿಷ್ಟವಾದ. ಅಪ್ಯಾಯಮಾನವಾದ ಹೆಸ ರಿನಿಂದ "ಕರೆದು ಪೂಜಿಸುತಿದ್ದು, 
ಅವನಿಗಾಗೇ ಅನೇಕ ದೇವಾಲಯಗಳನ್ನು, ಅವನ ಹೆಸರಲ್ಲೇ ಕೊಟ ಅನೇಕ ದಾನಶಾಸನಗಳನ್ನು ಕಾಣುತ್ತೇವೆ. ಹಿಂದೆಯೇ 
ತಿಳಿಸಿದಂತೆ “ಗೋಪಿನಾಥ” ಎಂದರೆ ಗೋಕುಲದ ಸ ಸಮಸರಿಗೂ' ಒಡೆಯನಾದವನು, ಪ್ರಭುವಾದವನು. ಅಲ್ಲಿನ ಸಕಲ 
ಚರಾಚರ ಸಂಪತ್ತಿನ ರಕ್ಷಕನೂ, ಎಂದು. ಇಂತಹ ಗೋಪಿನಾಥನ ಆರಾಧನೆಯನ್ನು ಅದಕ್ಕೆ ಸಂದಿರುವ ವಿಶೇಷದಾನಗಳ 
ವಿವರಗಳನ್ನು ಹಲವಾರು ಶಾಸನಗಳು ತಿಳಿಸುತ್ತಿದ್ದು, ಇಲ್ಲಿ ಕೆಲವನ್ನು ಸಂಗಹಿಸಿಕೊಡಲಾಗಿದೆ. 


SET see TTS Ts 


Sr. ಠಾ ತನದ] ಕ್ರೈಶ. ೧೧೯೧ ಹೊಯ್ಲಳ ದೊರೆ, ವೀರಬಲ್ಲಾಳ ದೇವರಸರ ಕಾಲ 
ಶ್ರೀರಂಗಪಟ್ಟಣ ದಾಗಿದ್ದು, ವಿರೋಧಿ ಕೃತ್‌ ಸಂವತ್ತರದ ಆಶ್ವಯುಜ 
EC-IIl, B.L. Rice, ಬಹುಳ ೨. ಶ್ರೀ ಗೋಪೀನಾಥ ದೇವರಿಗೆ ಎಂಬಷ್ನೇ 
New Vol-6, Pg No. 158 ವಿವರಗಳು ಇವೆ. 

Gu 58, ಕಣ್ಷಗಾಲ/ ಕ್ರೈಶ. ೧೩೧೫ ಪೆರುಮಾಳ ದಂಣ್ಣಾಯಿಕರ ಮಗ ಮಾಧವ 
(ಗುಂಡ್ಲುಪೇಟೆ), EC-1l, | ಏಪ್ರಿಲ್‌ ನಾಲ್ಕು ದಂಣಾಯಕರು ಗೋವರ್ಧನ ಗಿರಿಯಲಿ 

ಶಾಸನ ಸಂಖ್ಯೆ-೨೨೩, | ಶುಕ್ರವಾರ ಪ್ರತಿಷ್ಠಾಪಿಸಿದ ಗೋಪೀನಾಥ ದೇವರ ಆರಾಧನೆಗೆ 


B.L. Rice, New Vol-3, ಕಣ್ಣಗಾಲ ಗ್ರಾಮವನ್ನು ದಾನ ನೀಡಿದ ವಿವರಗಳಿವೆ. 
Pg No. 163. 

Ch 193, ಕಿಲಗೆರೆ, ಕ್ರಿಶ. ೧೩೧೮ ಹೊಯ್ದಳರ ೩ನೇ ವೀರಬಲ್ಲಾಳರಾಯನ ಕಾಲವಾಗಿದ್ದು 
(ಚಾಮರಾಜನಗರ) ಏಪಿಲ್‌ ೬ ತೆರಕಣಾಂಬಿಯಿಲಿ ಆಳುತ್ತಿದ್ದ ಅಲ್ಲಪ್ಪ ದಂಣಾಯಿಕರ ಪತ್ನಿ 
EC-IV, New Vol. 04, ಚಾಮವ್ವೆ ದಂಣಾಯಕಿಯು ಕಿಲಗೆರೆ ಹಾಗೂ ಉಪಗ್ರಾಮ 
ಶಾಸನ ಸಂಖ್ಯೆ-೩೦೬ ವಾದ ಬೆಳಕುಪ್ರೆ ಗ್ರಾಮಗಳನ್ನು ಗೋಪೀನಾಥ ದೇವರ 
Pg No. 198. ಆರಾಧನೆಗೆ ದಾನಕೊಟ್ಟ ವಿವರವಿದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ kW 


ಶೊತ್ತೆ ಶಿವರ, ಮಡಕಶಿರ'1ಕ್ರಿ.ಶ. ೧೩೬೫ 
ತಾಲ್ಲೂಕು, ಆಂಧ 
ಪ್ರದೇಶದ ಶಾಸನಗಳು, 
ಸಂ. ಕೆ.ಆರ್‌. ಗಣೇಶ್‌, 
ಶೇಷಶಾಸಿ, ಶಾಸನ 
ಸಂಖ್ಯೆ ೮೯, ಪುಟ 
ಸಂಖ್ಯೆ ೭೨ 
MI20, ಅರುಹನಹಳ್ಳಿ ಕ್ರಿಶ. ೧೩೮೮ ಊರಿನ ಕಲ್ಲಮ್ಮ ದೇವಸ್ಥಾನದ ಉತ್ತರದಲ್ಲರುವ ಒಂದು 
(ಮಳವಳ್ಳಿ) EC-I॥l, ಕಲ್ಲಿನ ಮೇಲೆ ಕಠಾರಿ ತ್ರಿನೇತ್ರನ ಶಾಸನವಿದ್ದು, ಇದರಲ್ಲಿ 
New Vol-07, ಶಾಸನ ಗೋಪೀನಾಥ ದೇವರ ಸಾಕ್ಷಿಯನ್ನು ಮಾಡಲಾಗಿದೆ. 
ಸಂಖ್ಯೆ-ರ೯, Pg No. 306 


ವೀರ ಬುಕೃಣ್ಣರಾಯರ ಕಾಲವಾಗಿದ್ದು ಇಲ್ಲನ 
ಗೋಪೀನಾಥ ದೇವರಿಗೆ ಆರಾಧನೆಗೆ ದಾನ ಕೊಟ್ರ 
ವಿವರಗಳಿಗೆ 


47, ಹಾಗಲಹಳ್ಳಿ/ ಕ್ರಿಶ. ೧೩೯೨ ಊರ ಗೋಪೀನಾಥ ದೇವರಿಗೆ ದಾನ ಕೊಟ್ಟ 
(ಮಳವಳ್ಳಿ), EC-IIl, ವಿವರಗಳು ಹಚ್ಚಿನ ಮಾಹಿತಿಗಳು ಅಲಭ್ಯ 
New Vol-07, 

ಶಾಸನ ಸಂಖ್ಯೆ-೪೭ 

Pg No. 317 


ಊಲವಾಡಿ 
(ಚೆಂತಾಮಣಕಿ) 
EC-X, B.L. Rice 
ಶಾಸನ ಸಂಖ್ಯ-೪೫ 


ವಿಜಯನಗರ ಸಾಮ್ರಾಜ್ಯವನ್ನು ಪ್ರತಾಪ ದೇವರಾಯ 
ಆಳುತ್ತಿದ್ದಾಗ ಈ ಊರ ಗೋಪೀನಾಥ ದೇವರಿಗೆ 
ಮುಳವಾಯಿ ಚಾವಡಿಯ ಮಹಾನಾಯಕರ ಮಕ್ಕಳು 
ಸಿದ್ದಯ್ಯ ಮತ್ತು ಓಬಯ್ಯ ನಾಯಕರು ಕೊಟ್ಟ ದಾನದ 
ವಿವರಗಳಿವೆ 
ವಿಜಯ ಭೂಪತಿಯು ತನ್ನ ಗುರುಗಳಾದ ಕ್ರಿಯಾಶಕ್ತಿ 
ದೇಶಿಕರಿಗಾಗಿ ಸ್ಥಾಪಿಸಿದ ಕ್ರಿಯಾಶಕ್ತಿಪುರ ಹಾಗೂ ಅಲ್ಲಿನ 
ಗೋಪೀನಾಥ ಹಾಗೂ ರಾಮೇಶ್ವರ ದೇವಾಲಯಗಳಿಗೆ 
ವಿಜಯ ಸಮುದವೆಂಬ ಕೆರೆಯನ್ನು ಕಟ್ಟಿಸಿ ೮೨ ವೃತ್ತಿ 
ಮಾಡಿ ದಾನ ಕೊಟನೆಂಬ ವಿವರವಿದೆ 
ಗೃಹ ಸಮಾರಾಧನೆಯು ಗೋಪೀನಾಥ ದೇವರಿಗೆ 
ಕೊಟ್ಟ ದಾನದ ವಿವರವಿದೆ 


ಕ್ರಿಶ. ೧೪೦೭ 


ದಂಡಪಲ್ಲಿ, (ಚಿತ್ತೂರು ಕ್ರೈಶ. ೧೪೧೦ 

ಜಿಲ್ಲೆ, ತಾಮ್ರ ಶಾಸನ |ಸೆಪುಂಬರ್‌ ೧೦ 
EC-XIV, by G Venkoba | ಸೋಮವಾರ 
rao , Madras 


IV Mg81, ದೇವಲಾಪುರ।|ಕ್ರಿಶ. ೧೪೭೨ 
(ನಾಗಮಂಗಲ), EC-IV 
New Vol-07, ಶಾಸನ 

ಸಂಖ್ಯ-೭ಲಿ, Pg No. 153 


HS 07 ಮರದೂರ 

(ಹುಣಸೂರು), EC-IV 

New Vol-04, ಶಾಸನ ‘ 

ಸಂ. ೧೪, Pg No.488 

MG 62 ಕಳಸ ಕ್ರೈಶ. ೧೫೧೨ 


(ಮೂಡಿಗೆರೆ), EC-V 
೨೩೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಶ್ರೀ ಗೋಪೀನಾಥ ದೇವರು ಗಂಧದ ಕೋಡಿ 


ಕೃಷ್ಣದೇವರಾಯನ ಶಾಸನಲ್ಲಿ ಉಲ್ಲೇಖವಾದದು 
ಶ್ರೀ ಗೋಪೀನಾಥ ದೇವರ ಎಂಬಷ್ನೇ ವಿವರವಿದೆ 


B.L. Rice 


ತಡಮಾಲಂಗಿ 
T.Narasipura -37 
EC-UIL, New Vol-05, 
ಶಾಸನ ಸಂಖ್ಯೆ-೨೪೫ 
Pg No. 626 


TRS ಕೈದಾಳ ಕ್ರೈಶ. ೧೫೨೨ 
(ತಿಪಟೂರು) 

EC-XIl, B.L. Rice 

KP 57 ನಾರನೆ ಕ್ರೈಶ. ೧೫೮೮ 
(ಕೊಪ್ಪ 
EC-IV, B.L. Rice 


ಎ೦ಬಳ್ಳಿ ಕ್ರೈಶ. ೧೭೦೮ 
(ಚಿಕ್ಕಬಳ್ಳಾಪುರ) 

ತಾಮ ಶಾಸನ 

MAR -1924 | 

ಶಾಸನ ಸಂಪುಟ ೫೯ 


ದಿಂಡಿಗಲ್ಲು ಪ್ರಾಂತ್ಯ ಕ್ರೈಶ. ೧೭೫೫ 

ದವರು ಮಾಧ್ವ ಮಠದ [ಡಿಸೆಂಬರ್‌ ೧೩ 
ಶಾಸನಗಳು ಸಂಪುಟ ೧ 
ಶ್ರೀರಾಘವೇಂದ್ರ ಸ್ಹಾಮಿ 


ಶ್ರೀರಂಗಪುರ ಅಲಿಯಾಸ್‌ ತಡಮಾಲಂಗಿಯಲ್ಲಿ 
ವಶ್ರಮೂರ್ತಿ ಗುರು ರಾಯರು ವಶ್ರೇಶ್ವರ ಲಿಂಗವನ್ನು 
ಪ್ರತಿಷ್ಠ ಮಾಡಿದ ಸಂದರ್ಭದಲ್ಲಿ ನೀಡಿದ ದಾನಗಳಿಗೆ 
ಗೋಪೀನಾಥ ದೇವರ ಸಾಕ್ಷಿ / ಒಪ್ಪಿಸಿ ಹಾಕಿಸಿದ್ದಾರೆ 


ನೊಣವಿನಕೆರೆಯ ಗೋಪೀನಾಥ ದೇವರಿಗೆ ಶ್ರೀ ಕೃಷ್ಣದೇವ 
ರಾಯರ ನಿಜಸೇವಕರಾದ ಮಾರಪ್ಪ ನಾಯಕರಿಗೆ 
ಧರ್ಮವಾಗಬೇಕೆಂದು ಗಣಪನಾಯಕರು ಕೈದಾಳ 
ಗ್ರಾಮವನ್ನು ದಾನ ಕೊಟ್ರ ವಿವರವಿದೆ 
ಗೋಪೀನಾಥ ದೇವರ ಆರಾಧನೆಗೆ ಕೊಟ್ಟ ದಾನ 
ವಿವರಗಳಲ್ಲಿ 


ಶ್ರೀ ಪಾದರಾಜ ಮಠದ ಗೋಪೀನಾಥ ದೇವರ 
ದೀಪಾರಾಧನೆಗೆ ಶೀ ಲಕ್ಷೀಮನೋಹರ ತೀರ್ಥ 
ಶ್ರೀಪಾದಂಗಳವರ ಕಾಲಕೆ, ಬೈಚಪ್ಪಗೌಡನು ತನ್ನ 
ಮಾತಪಿತೃಗಳ ಒಳತಿಗಾಗಿ ಗ್ರಾಮವನ್ನು ದಾನ ಕೊಟ್ಟ 
ವಿವರವಿದೆ. 
ಶ್ರೀಪಾದರಾಯ ಮಠದ ಗೋಪೀನಾಥ 
ದೇವರ ಆರಾಧನೆಗೆ ಶ್ರೀನಿವಾಸರಾಯ ಎಂಬುವರು 
ಕೆಲವು ವಿರಹಗಳನ್ನು ದಾನ ಕೊಟ್ಟ ವಿವರಗಳಿವೆ 


ಶ್ರೀಪಾದರಾಜ ಮಠದ ಶ್ರೀ ಲಕ್ಷ್ಮೀನಿಧಿ ತೀರ್ಥರಿಗೆ 


ಮಠದ ಶಾಸನಗಳು ನಾರಾಯಣ ಸಮುದದ ಮಹಾ ಜನರು ಭೂ ದಾನ 
ಡಾ॥ ಎಂ.ಜಿ. ಮಂಜು ಪತ್ರ ಹಾಗೂ ಗೋಪೀನಾಥ ದೇವರಿಗೆ ದಾನ ಕೊಟ್ರ 
ನಾಥ್‌, ಡಾ ಕೆ.ಜಿ. ವಿವರವಿದೆ. 


ಗೋಪಾಲಕೃಷ್ಣ, ಸಂ೦:೧ 


ಇದುವರೆವಿಗೂ ಸುಮಾರು ಹದಿನಾರು - ಹದಿನೇಳು ಶಿಲಾಶಾಸನಗಳು ಹಾಗೂ ಕೆಲವು ಮಠಗಳಿಗೆ ಸಂಬಂಧಿಸಿದಂತೆ 
ಗೋಪೀನಾಥ ದೇವರ ಆರಾಧನೆಗೆ ದಾನ ಕೊಟ್ಟ ತಾಮ್ರ ಪಟಗಳು ದೊರೆತಿವೆ. 


| ಗೋಪಿನಾಥದೇವರ ಹೆಸರಿನಲ್ಲಿ ದೊರೆತಿರುವ ಮೊಟ್ಟಮೊದಲ ಶಾಸನವು ಕ್ರಿಶ. ೧೧೯೧ರ ಕಾಲಕ್ತ ಸೇರಿದ್ದು. 

ಇದು ಇಂದಿನ ಶ್ರೀರಂಗಪಟ್ಟಣದ ತೊಣ್ಣೂರು ಗ್ರಾಮದಲ್ಲಿ ಹಾಕಿದ ಶಾಸನವಾಗಿದೆ. ಹೊಯ್ದಳರ ಎರಡನೇ ಬಲ್ಲಾಳನ 
ಕಾಲಕ್ಕೆ ಸೇರಿದ್ದು” ಈ ತೊಣ್ಣೂರು ಗ್ರಾಮದಲ್ಲಿಯೇ ತಮಿಳುನಾಡಿನಿಂದ ಬಂದ ಶೀರಾಮಾನುಜಾಚಾರ್ಯರು ಮೊದಲಬಾರಿಗೆ 
ಕ್ರಿಶ. ೧೧೧೬ರಲ್ಲಿ ಬಿಟ್ಟದೇವನನ್ನು (ವಿಷ್ಣುವರ್ಧನನನ್ನು) ಸಂಧಿಸಿ, ಅವನ ಮನವೊಲಿಸಿ, ಜೈನಧರ್ಮೀಯನಾಗಿದ್ದ 
 ಬಿಟ್ಟಿಗನನ್ನು ವಿಷ್ಣುವರ್ಧನನಾಗಿ ಪರಿವರ್ತಿಸಿದ್ದು ಎಂಬ ಐತಿಹ್ಯಗಳಿವೆ. ಹೊಯ್ದಳರ ಕಾಲದಲ್ಲಿ ಅದೂ ರಾಮಾನುಜರು 
ಬಂದ ನಂತರದಲ್ಲಿ ಇಲ್ಲಿ ವಿಷ್ಣುವಿನ ಆರಾಧನೆಯು ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದಿತು. ಇದನ್ನು ನೇ ಬಲ್ಲಾಳನ ಕಾಲಕ್ಕೆ 
ಸೇರಿದ ಎರಡು ಗೋಪೀನಾಥದೇವರಿಗೆ ದಾನನೀಡಿದ ಶಾಸನಗಳು ಪುಷ್ಟೀಕರಿಸುತ್ತದೆ. ತೆರಕಣಾಂಬಿಯನ್ನು ಪದಿನಾಲ್ದು 
ನಾಡುಗಳ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದ ಮಾಧವ ದಂಣಾಯಕನು ಕಣ್ಣಗಾಲ ಗ್ರಾಮವನ್ನು ಅವನ 
ತಂದೆ ಪೆರುಮಾಳೆ ದಂಣಾಯಕನು ಗೋವರ್ಧನ ಗಿರಿ ಅಂದರೆ ಈಗಿನ ಗೋಪಾಲಸ್ತಾಮಿ ಬೆಟ್ಟದಲ್ಲಿರುವ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೩೯ 


ಗೋಪೀನಾಥದೇವರಿಗೆ ದಾನಕೊಟ್ಟ ವಿಷಯವನ್ನು ಕ್ರಿ.ಶ. ೧೩೧೫ಕ್ಕೆ ಸೇರಿದ ಶಿಲಾಶಾಸನವೊಂದು ತಿಳಿಸುತ್ತಿದೆ. ಹಾಗೆಯೇ 
ಇದಕ್ಕೆ ಕ್ರಿಶ. ೧೩೧೮ರಲ್ಲಿ ಚಾಮವ್ವೆ ದಂಣಾಯಕಿಯೂ ಚಾಮರಾಜನಗರದ ಕಿಲಗೆರೆ ಹಾಗೂ ಅದರ ಉಪಗ್ರಾಮ 
ಬೆಳಕುಪೆಯನ್ನು ದಾನನೀಡಿದ ವಿವರದ ಶಾಸನವೂ ಇದೆ. 


ಹೊಯ್ದಳರ ಪತನಾನಂತರ ದಕ್ಷಿಣಭಾರತದಲ್ಲಿ ತಲೆಯೆತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆಗಳು, 
ಗೋಪೀನಾಥದೇವರ ಆರಾಧನೆಗೆ ಹೆಚ್ಚು ಪ್ರಾಶಸ್ತ್ಯವಿತ್ತಿರುವುದನ್ನು ಅನೇಕ ಶಾಸನಗಳು ತಿಳಿಸುತ್ತಿವೆ. ಮೊತ್ತಮೊದಲ 
ಶಾಸನವು ವೀರಬುಕ್ಕಣ್ಣರಾಯರ ಕಾಲದಾಗಿದ್ದು, ಇಂದಿನ ಆಂಧ್ರದ ಮಡಕಶಿರ ತಾಲ್ಲೂಕಿನ ಕೊತ್ತ ಶಿವರಂ ಗ್ರಾಮದಲ್ಲಿ 
ಇದೆ. ಇಲ್ಲಿ ಈಗ ಸಣ್ಣಿ ಶಿವಾಲಯವಿದೆ. ಶಾಸನದ ವಿವರ ನೋಡಿದಾಗ ಮೊದಲು ಗೋಪಿನಾಥದೇವರದೇ ಆಲಯವಿತ್ತೆಂದು 
ಊಹಿಸಬಹುದಾಗಿದೆ. ಬೆನಕೆಯ ಬೂಚಯ್ಮನಾಯಕನು ಗೋಪಸಮುದವೆಂಬ ಗ್ರಾಮವನ್ನೇ ಸಿವಾರದ ರಾಮಕೃಷ್ಣದಾಸ, 
ಕೇಶವದಾಸರಿಗೆ ದಾನ ನೀಡಿದ ವಿಷಯ ತಿಳಿದುಬರುತ್ತಿದೆ. ಮುಂದೆ ಪ್ರತಾಪದೇವರಾಯನ ಕಾಲದಲ್ಲಿ ಮುಳವಾಯಿ 
ರಾಜ್ಯದ ಚಿಂತಾಮಣಿಯ ಬಳಿಯ ಊಲವಾಡಿ ಗ್ರಾಮದ ಗೋಪೀನಾಥ ದೇವರಿಗೆ ದಾನಕೊಟ್ಟ ವಿವರಗಳು, ನಂತರ 
ವಿಜಯಭೂಪತಿಯ ಆಳ್ಗಿಕೆಯಲ್ಲಿ, ಕೃಷ್ಣದೇವರಾಯರ ಆಳ್ಗಿಕೆಯ ಕಾಲದಲ್ಲಿ ದಂಡಪಲ್ಲಿ, ಮೂಡಿಗೆರೆ ಬಳಿಯ ಕಳಸ, 
ತಿಪಟೂರಿನ ಕೈದಾಳುವಿನ ಶಾಸನಗಳು ಗೋಪೀನಾಥದೇವರ ಆರಾಧನೆಗೆ ನೀಡಿದ ದಾನ ವಿವರಗಳನ್ನು ತಿಳಿಸುತ್ತಿದೆ. 


ಮಳವಳ್ಳಿಯ ಅರುಹನಹಳ್ಳಿ (ಕ್ರಿಶ. 1388- M120) ಹಾಗೂ ಟಿ. ನರಸೀಪುರದ ತಡಮಾಲಂಗಿಯ ಶಾಸನಗಳು 
(EC IV-245) ವಿಶೇಷವಾಗಿ ಗೋಪೀನಾಥದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಒಪ್ಪಹಾಕಿಸಿರುವ ವಿಷಯವನ್ನು ತಿಳಿಸುತ್ತಿದೆ. 
ಅಂದರೆ ಗೋಪೀನಾಥದೇವರಲ್ಲಿ ಜನರಿಗೆ ಇದ್ದ ಶದ್ದೆ ಭಕ್ತಿಯನ್ನೂ ನಂಬಿಕೆಯನ್ನೂ ಇದು ತಿಳಿಸಿಕೊಡುತ್ತದೆ. 


೧೩ನೇ ಶತಮಾನದಲ್ಲಿ ಪಾಜಕದಲ್ಲಿ ಜನಿಸಿ, ದ್ರೈತವೇದಾಂತ ತತ್ವಗಳನ್ನು (ಪ್ರತಿಷ್ಠಾಪಿ) ತಿಳಿಸಿ, ಉಡುಪಿಯಲ್ಲಿ 
ಸುಂದರವಾದ ಕಡಗೋಲ ಕೃಷ್ಣನನ್ನು ಪ್ರತಿಷ್ಠಾಪಿಸಿ, ಅಷ್ಟಮಠಗಳನ್ನೂ, ತಮ್ಮ ಸಿದ್ದಾಂತದ ಪ್ರಚಾರಕ್ಕಾಗಿ ನಾಲ್ಕು ಜನರ 
ಶಿಷ್ಠರನ್ನು ನಿಯಮಿಸಿದ ಆಚಾರ್ಯ ಮಧ್ದರ ಪೀಠದ ಪೀಳಿಗೆಯಲ್ಲಿ ಬಂದ ಕೆಲವು ಮಠಗಳಲ್ಲಿ ಇಂದಿಗೂ ಗೋಪಾಲಕೃಷ್ಣನನ್ನು 
ಗೋಪೀನಾಥ ಎಂಬ ಅಭಿದಾನದಿಂದಲೇ ಆರಾಧಿಸುತ್ತಿರುವುದನ್ನು ಕಾಣಬಹುದಾಗಿದೆ. ಶೀಪಾದರಾಜಮಠವೆಂದೇ ಪ್ರಖ್ಯಾತವಾದ 
ಮುಳಬಾಗಿಲಿನ ಪದ್ಮನಾಭತೀರ್ಥರ ಮಠದ ಪರಂಪರೆಯಲ್ಲೂ, ಉಡುಪಿಯ ಕಡೇಕಾರು ಮಠದಲ್ಲೂ ಗೋಪೀನಾಥ 
ದೇವರ ಆರಾಧನೆಯು ಇಂದಿಗೂ ವಿಜೃಂಭಣೆಯಿಂದ ನಡೆಯುತ್ತಿದ್ದ, ಕ್ರಿಶ. ೧೪೨೫ಕ್ಕೆ ಸೇರುವ ಕಡೇಕಾರುಮಠದ 
ಆವರಣದಲ್ಲಿ ಇರುವ ಶಾಸನವು, ನರಸಿಂಹದೇವನ ಆಳ್ಲಿಕೆಯ ಕಾಲದಲ್ಲಿ ಬಾರಕೂರಿನ ಸುತ್ತಲ, ವೈಷ್ಣವ ವಿದ್ಯಾತ್ಮ ತೀರ್ಥ 
ಶ್ರೀಪಾದಂಗಳು ಪೂಜಿಸುವ ಶ್ರೀ ಗೋಪಿನಾಥ ದೇವರಿಗೆ ಕಡೆಕಾರಿನಲ್ಲಿ ಮಠವನ್ನು ಕಟ್ಟಲು ಭೂದಾನ ಕೊಟ್ಟ ವಿವರಗಳು 
ಇದೆ. ಇನ್ನು ಶ್ರೀಪಾದರಾಜ ಮಠದ ಗೋಪೀನಾಥ ದೇವರಿಗೆ ವಿಫುಲವಾದ ದಾನಗಳು ಹರಿದು ಬಂದಿದ್ದು, ಶ್ರೀ 
ಲಕ್ಷ್ಮೀನಿಧಿ ತೀರ್ಥರ ಕಾಲದಲ್ಲೂ ಮೈಸೂರಿನ ಒಡೆಯರು ಅನೇಕರೀತಿಯ ದಾನ ನೀಡಿರುವುದನ್ನು ತಾಮ್ರ ಪಟಗಳ 
ಮೂಲಕ ತಿಳಿಯಬಹುದಾಗಿದೆ. 


ಒಟ್ಟಿನಲ್ಲಿ ಹಿಂದಿನಿಂದಲೂ (ಗೋಪಿನಾಥನ) ಕೃಷ್ಣನ ಆರಾಧನೆಯು ಪ್ರಚಲಿತವಾಗಿದ್ದು, ಇದು ಜನರಿಗೆ 
ಆಪ್ಕಾಯಮಾನವೂ, ಪ್ರೀತಿಕರವೂ ಆಗಿದ್ದು, ಗೋಪೀನಾಥ ಹೆಸರಿನಲ್ಲಿ ಪಸಿದ್ದಿಗೆ ಬಂದಿತು ಎನ್ನಬಹುದು. ಗೋ ಎಂದರೆ 
ಭೂಮಿ ಎಂಬ ಅರ್ಥವೂ ಇರುವುದರಿಂದ ಭೂಪಾಲಕನಾದ, ಗೋಪೀನಾಥನ ಹೆಸರು ಇಂದಿಗೂ ಅಚ್ಚಳಿಯದೆ ನಿಂದಿದೆ 
ಎನ್ನಬಹುದಾಗಿದೆ. 

ಮತ್ತಷ್ಟು ಕ್ಷೇತಕಾರ್ಯಗಳು ನಡೆದರೆ ಈ ದೇವರಿಗೆ "ದೊರೆತಿರುವ ಮನ್ನಣೆ, ಆಧರಗಳ ಬಗ್ಗೆ ತಿಳಿಸುವ ಇನ್ನಷ್ಟು 
ಶಾಸನಗಳು ದೊರೆಯಬಹುದು ಎಂಬ ನಂಬಿಕೆ ಇದೆ. ಇದರಿಂದ ವೈಷ್ಣವ ಧರ್ಮ, ಆಲಯಗಳು, ವಿಷ್ಣುವಿನ ಅವತಾರ 
ರೂಪದ, ನೂತನ ನಾಮಗಳ ಆರಾಧನೆಯ ಬಗ್ಗೆ ಅರಿವು ಪಡೆಯಲು ಸಾಧ್ಯವಿದೆ. 


[ಮಾರ್ಗದರ್ಶನ ನೀಡಿದ ಪ್ರೊ. ಕೆ.ಆರ್‌. ನರಸಿಂಹನ್‌ ಅವರಿಗೆ ಕೃತಜ್ಞತೆಗಳು.] | P 
ಆಕರ ದ್ರಂಥದಳು ಸ್‌ 
೧. ಕರ್ಣಾಟಕ ಪರಂಪರೆ, ಪುಟ ಸಂಖ್ಯೆ ೧೮೯, ಸಂಪುಟ ೧, ಮೈಸೂರು ರಾಜ್ಯ ಸರಕಾರ-೧೯೭೦. 
೨. ಅದೇ ಪುಟ ಸಂಖ್ಯೆ ೧೨೫. 
೩. ಅದೇ ಪುಟ ಸಂಖ್ಯೆ ೨೫೮, 
೪, ಅದೇ ಪುಟ ಸಂಖ್ಯೆ ೪೭೦. 


೨೪೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


RK 


ಪುಅದೆರೆಯ ಶಂಖ ಜನಾಲಯ ಮಚ್ಚು 
ಅನಂತವಾಥ ಜವಾಲಯ 


ಶಿವಯೋಗಿ ಕೋರಿಶೆಟ್ಟರ* 


'ಅಹಿಂಸೆಯೇ ಪರಮೋಧರ್ಮ' ಎಂದು ಸಾರಿದ ಜೈನ ಧರ್ಮವು, ಕರ್ನಾಟಕದಲ್ಲಿ ಪ್ರಾಚೇನ ಕಾಲದಿಂದಲೂ 
ಪ್ರಭಾವಶಾಲಿಯಾದ ಧರ್ಮವಾಗಿತ್ತು. ಕರ್ನಾಟಕವನ್ನಾಳಿದ ಪ್ರಖ್ಯಾತ ಅರಸು ಮನೆತನಗಳಾದ ಗಂಗರು ಹಾಗೂ ಹೂಯ್ದಳರು 
ಜೈನ ಧರ್ಮವನ್ನು ತಮ್ಮ ರಾಜ್ಯಧರ್ಮವೆಂಬಂತೆ ಬೆಳೆಸಿದರು. ಇನ್ನಿತರ ಅರಸು ಮನೆತನಗಳ ಅರಸರೂ ಕೂಡಾ ಜೈನ 
ಧರ್ಮವನ್ನು ಪ್ರೋತ್ಸಾಹಿಸಿದರು. ಜೈನರ ಪೂಜಾ ಕೇಂದಗಳಾದ ಬಸದಿಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮೂರ್ತಿಶಿಲಗಳು 
ನಿರ್ಮಾಣಗೊಂಡವು. ಶ್ರವಣಬೆಳ್ಳೊಳ, ದೋರಸಮುದ್ರ, ಐಹೊಳೆ, ಪುಲಿಗೆರೆ, ಹಲಸಿ, ದೇವಗಿರಿ, ಲಕ್ಕುಂಡಿ. 
ಮೂಡಬಿದರೆಯಂತಹ ಜೈನ ಕೇಂದ್ರಗಳು ಬೆಳೆದು ಬಂದವು. ದಾನಚಿಂತಾಮಣಿ ಅತ್ತಿಮಬ್ಬೆ ಹಾಗೂ ಚಾವುಂಡರಾಯ 
ಜೈನಧರ್ಮದ ಉದಾತ್ತತೆಯ ಪ್ರತಿನಿಧಿಗಳು. ಅಂತೆಯೇ ಜೈನ ವಿದ್ವಾಂಸರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ. 
ಕಿ.ಶ.೩ಿನೇ ಶತಮಾನದಿಂದ ಕ್ರಿಶ. ೧೧ನೇ ಶತಮಾನದವರೆಗೂ ಕರ್ನಾಟಕದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ 
ಜೈನಧರ್ಮವು ಮುಂದೆ ಕಮೇಣವಾಗಿ ಅವಸಾನಗೊಳ್ಳಲಾರಂಭಿಸಿತು. ಜೈನಧರ್ಮದ ಉತ್ಕರ್ಷದ ಕಾಲದಲ್ಲಿ ನಿರ್ಮಾಣಗೊಂಡ 
ಬಸದಿಗಳು, ವಿಗ್ರಹಗಳು, ಇತರೆ ಕಲಾಕೃತಿಗಳು ಜನರ ಅನಾದರಕ್ಕೆ ಒಳಗಾದವು. 


ಗದಗ ಜಿಲ್ಲೆಯ ಪ್ರಮುಖ ಪಟ್ಟಣವಾಗಿರುವ ಇಂದಿನ ಲಕ್ಷ್ಮೇಶ್ವರವು ಪ್ರಾಚೀನ ಕಾಲದಲ್ಲಿ ಪುಲಿಗೆರೆ, ಹುಲಿಗೆರೆ, 
ಪುರಿಗೆರೆ ಎಂಬ ಹೆಸರುಗಳಿಂದ ಪ್ರಖ್ಯಾತಿ ಪಡೆದಿದೆ. ಇದು ಪುಲಿಗೆರೆ-೩೦೦ ಆಡಳಿತ ಕಂಪಣದ ರಾಜಧಾನಿ ಪಟ್ಟಣವಾಗಿದ್ದು, 
೧೨೦ ಮಹಾಜನರನ್ನೊಳಗೊಂಡ ಬ್ರಹ್ಮೇಶ್ವರಗಿರಿ ಘಟಿಕಸ್ಥಾನವಾಗಿಯೂ ಪ್ರಖ್ಯಾತಿ ಹೂಂದಿತು. ಪುಲಿಗೆರೆ ಶೈವ 
ಹಾಗೂ ವೈಷ್ಣವರ ಕೇಂದವಾಗಿದ್ದಂತೆ ಜೈನರ ಪ್ರಮುಖ ಕೇಂದವೂ ಆಗಿದ್ದಿತು. ಇಲ್ಲಿನ ಶಾಸನಗಳಲ್ಲಿ ಅನೇಕ ಜೈನಬಸದಿಗಳ 
ಉಲ್ಲೇಖವಿದೆ. ಅವುಗಳಲ್ಲಿ ತೀರ್ಥಬಸದಿ, ರಾಚಮಲ್ಲಬಸದಿ, ಗಂಗಕಂದರ್ಪಬಸದಿ, ಶ್ರೀವಿಜಯಬಸದಿ, ಮರುದೇವಿಬಸದಿ, 
ಗೊಗ್ಗಿಯ ಬಸದಿ, ಶಾಂತಿನಾಥ ಬಸದಿ, ಧವಲ ಜಿನಾಲಯ, ಜಿನಮಂದಿರ, ಗಂಗಪೆರ್ಮಾಡಿ ಚೈತ್ಯಾಲಯಗಳ ಉಲ್ಲೇಖವಿದೆ. 
ಆದರೆ ಉಲ್ಲೇಖಿತ ಜಿನಾಲಯಗಳಲ್ಲವೂ ಇಂದು ಅಸಿತ್ತದಲ್ಲಿಲ್ಲ. ಇಲ್ಲಿನ ಕೆಲ ಶೈವ ದೇವಾಲಯಗಳ ಲಲಾಟಬಿಂಬಗಳಲ್ಲಿ 
ಜಿನಬಿಂಬಗಳನ್ನು ಕಾಣಬಹುದು. ಈ ಹಿನ್ನಲೆಯಲ್ಲಿ ಪುಲಿಗೆರ ಪ್ರಖ್ಯಾತ ಜೈನ ಕೇಂದವಾಗಿತ್ತೆಂಬ ಅಂಶ ಇದರಿಂದ 
ಸಷ್ಟವಾಗುತ್ತದೆ. ಪ್ರಸ್ತುತ ಲೇಖನವು ಪುಲಿಗೆರೆಯಲ್ಲಿ (ಇಂದಿನ ಲಕ್ಷ್ಮೇಶ್ವರ) ಅಸ್ತಿತ್ತದಲ್ಲಿರುವ ಎರಡು ಪ್ರಮುಖ ಜಿನಾಲಯಗಳ 
ವಾಸ್ತುಶಿಲವನ್ನು ಪರಿಚಯಿಸುವ ಉದ್ದೇಶ ಹೊಂದಿದೆ. ಅವುಗಳೇ ಶಂಖ ಜಿನಾಲಯ ಹಾಗೂ ಅನಂತನಾಥ ಜಿನಾಲಯ. 


ಶಂಖ ಜಿನಾಲಯ 


ಪುಲಿಗೆರೆಯ ಜಿನಾಲಯಗಳಲ್ಲಿ ಅತೀ ಪ್ರಾಚೀನವಾದ ಜಿನಾಲಯವೆಂದರೆ ಶಂಖ ಜಿನಾಲಯ. ಬಾದಾಮಿ ಚಾಲುಕ್ಕರ 
ಕಾಲದಲ್ಲಿಯೇ ಇದು ನಿರ್ಮಾಣಗೊಂಡಂತೆ ಕಾಣುತ್ತದೆ. ಈ ಜಿನಾಲಯದ ಗೋಡೆಯ ಮೇಲಿರುವ ಬಾದಾಮಿ ಚಾಲುಕ್ಕ 
ದೊರೆ ೨ನೇ ಪುಲಕೇಶಿಯ ಕಾಲದ ಶಾಸನವು ಸೇಂದಕ ವಂಶದ ದುರ್ಗಶಕ್ತಿಯಿಂದ ಶಂಖ ಜಿನಾಲಯಕ್ಕೆ ಭೂಮಿದಾನ 
ನೀಡಿರುವ ಉಲ್ಲೇಖವನ್ನು ಹೊಂದಿದೆ. ಇದೇ ಮನೆತನದ ವಿನಯಾದಿತ್ಯನ ಕಾಲದ ಶಾಸನವು ಈ ಜಿನಾಲಯಕ್ಕೆ ಬೆಳ್ಳಲ- 
೩೦೦ರ ಹಡಗಲಿ ಗ್ರಾಮವನ್ನು ದಾನವಾಗಿ ನೀಡಿದ್ದನ್ನು ದಾಖಲಿಸಿದೆ. ಮತ್ತೊಂದು ಶಾಸನವು ಇದೇ ಜಿನಾಲಯದ 
ನಿರವದ್ಯ ಪಂಡಿತರಿಗೆ ಕದ್ದಮವೆಂಬ ಗ್ರಾಮವನ್ನು ದಾನ ನೀಡಿದ ವಿವರಗಳನ್ನು ಹೊಂದಿದೆ. ವಿಜಯನಗರದ ಅರಸು 
೧ನೇ ದೇವರಾಯನ ಕಾಲದ ಶಾಸನವೊಂದು ಶಂಖಬಸದಿಯ ಜೈನರಿಗೂ, ಸೋಮನಾಥ ದೇವಾಲಯದ ಶೈವರಿಗೂ 


* ಪಹ ಪ್ರಾಧ್ಯಾಪಕರು, ಇತಿಹಾಪ ವಿಭಾಗ, ಕೆಎಲ್‌ಇ ಸಂಸ್ಥೆ, ದುದ್ದೆಪ್ಪ ಹಳ್ಳಿಕೇಲಿ ಪದವಿ ಮಹಾವಿದ್ಯಾಲಯ, ಹಾವೇಲಿ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೪೧ 


ತಲೆದೋರಿದ ವ್ಯಾಜ್ಯವನ್ನು ನಿರ್ಣಯಿಸಿದ ಉಲ್ಲೇಖ ಹೊಂದಿದೆ. ಹೀಗೆ ಬಾದಾಮಿ ಚಾಲುಕ್ಕರಿಂದ ಮೊದಲ್ಲೊಂಡು 
ವಿಜಯನಗರದ ಕಾಲದವರೆಗೂ ಈ ಜಿನಾಲಯಕ್ಕೆ ಸಂಬಂಧಿಸಿದಂತೆ ಶಾಸನಾಧಾರಗಳನ್ನು ಕಾಣಬಹುದು. 


ಶಂಖ ಜಿನಾಲಯವು ಕಾಲಕಾಲಕ್ಕೆ ಅನೇಕ ಮಾರ್ಪಾಡುಗಳಿಗೆ ಒಳಗಾಗಿದೆ. ಪ್ರಸ್ತುತದಲ್ಲಿ ಗರ್ಭಗೃಹ, ನವರಂಗ 
ಹಾಗೂ ವಿಶಾಲವಾದ ಮಂಟಪವನ್ನು ಹೊಂದಿದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು, ಜೈನ ಪಾಣಿಪೀಠದ ಮೇಲೆ 
ಧ್ಯಾನಮುದೆಯಲ್ಲಿ ಕುಳಿತ ನೇಮಿನಾಥನ ವಿಗ್ರಹವನ್ನು ಇತ್ತೀಚೆಗೆ ಪ್ರತಿಷ್ಠಾಪಿಸಲಾಗಿದೆ. ಮೂಲ ವಿಗ್ರಹವು ಈಗ ಇರುವುದಿಲ್ಲ. 
ಗರ್ಭಗೃಹ ಬಾಗಿಲವಾಡದ ಎರಡೂ ಬದಿಗಳಲ್ಲಿ ಜ್ಞಾಲಾಮಾಲಿನಿ ಮತ್ತಿತರ ಯಕ್ಷ ಯಕ್ಷಿಯರು ಹಾಗೂ ವೃಕ್ಷಗಳ 
ವಿಗಹಗಳನ್ನು ಕಾಣಬಹುದು. ಜೈನಧರ್ಮದ ೨೨ನೇ ತೀರ್ಥಂಕರ ನೇಮಿನಾಥನ ಲಾಂಛನ ಶಂಖದಿಂದಾಗಿ ಈ 
ಬಸದಿಗೆ ಶಂಖಜಿನಾಲಯ ಎಂಬುದಾಗಿ ಕರೆದಿರಬಹುದಾಗಿದೆ. ನವರಂಗವು ಆಕರ್ಷಕವಾದ ಕಲ್ಯಾಣ ಚಾಲುಕ್ಕರ ಕಾಲದ 
ಕಂಭಗಳನ್ನು ಹೊಂದಿದೆ. ನವರಂಗ ಭಾಗದಲ್ಲಿ ಎರಡು ಕೂಠಡಿಗಳಿದ್ದು, ಇದರ ಒಂದು ಕೊಠಡಿಯಲ್ಲಿ ಧರಣೇಂದ 
ಹಾಗೂ ಪದ್ಗ್ಧಾವತಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದ್ದರೆ, ಮತ್ತೊಂದು ಕೊಠಡಿಯಲ್ಲಿ ಮೊದಲ ತೀರ್ಥಂಕರ 


ಆದಿನಾಥನ ಸ್ಥಾನಕ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದ ಬಾಗಿಲುವಾಡದ ಇಕ್ಕೆಲಗಳು ಜಾಲಂಧ್ರಗಳಿಂದ 
ಅಲಂಕೃತವಾಗಿವೆ. 


ನವರಂಗದ ಮುಂಭಾಗದಲ್ಲಿ ವಿಶಾಲವಾದ ಮುಖಮಂಟಪವಿದ್ದು, ಕಲ್ಯಾಣ ಚಾಲುಕ್ಕರ ಕಾಲದ ಶೈಲಿಗೆ ಸರಿಹೊಂದುವ 
ಹದಿನಾರು ಕಂಭಗಳನ್ನು ಹೊಂದಿದೆ. ಐದು ವಿಭಿನ್ನ ಪ್ರಕಾರದ ಚಾಲುಕ್ಕ ಶೈಲಿಯ ಕಂಭಗಳು ಅತ್ಯಂತ ನುಣುಪಾಗಿಯೂ 
ಆಕರ್ಷಕವಾಗಿಯೂ ಇವೆ. ಮುಖಮಂಟಪದ ಒಂದು ಬದಿಯಲ್ಲಿ ಎತ್ತರದ ಚೌಕಪೀಠದ ಮೇಲೆ ಮಂಟಪವಿದ್ದು, 
ಇದರಲ್ಲಿ ಕಪ್ಪು ಶಿಲೆಯ ಸಹಸ್ತ ಜಿನಬಿಂಬಗಳಿರುವ ಕಿರು ಸ್ವಂಭದಂತಹ ರಚನೆಗಳಲ್ಲಿ ಸ್ವಲ್ಪ ಎತ್ತರದ ತೀರ್ಥಂಕರರ 
ಶಿಲ್ಲಗಳನ್ನು ನಾಲ್ಕು ಮುಖಗಳಲ್ಲಿ ಅಳವಡಿಸಲಾಗಿದೆ. ಇದು ಚಾಲುಕ್ಕ ಕಲಾ ಪ್ರಾವಿಣ್ಯತೆಯ ಉತ್ತಮ ಪ್ರತೀಕವಾಗಿದೆ. 
ಮುಖಮಂಟಪದ ಮೂಲೆಯಲ್ಲಿ ಚೈತ್ಯಾಲಯದ ಮಾದರಿಯನ್ನು ಹೋಲುವ ಶಾಸನ ಶಿಲೆಯನ್ನು ಕಾಣಬಹುದು. 
ಜಿನಾಲಯದ ಹೊರ ಭಾಗದ ಅಧಿಷ್ಠಾನದಲ್ಲಿ ಸುತ್ತುವರಿದಿರುವ ಪಟ್ಟಿಕೆಯಲ್ಲಿ ಹಲವು ಮಿಥುನ ಶಿಲ್ಪಗಳಿವೆ. ಜಿನಾಲಯದ 
ಮಹಾದ್ವಾರದಲ್ಲಿ ಚಾಲುಕ್ಕ ಶೈಲಿಯ ಅಲಂಕರಣವಿದ್ದು, ಎರಡೂ ಬದಿಗಳಲ್ಲಿ ಜಾಲಂಧ್ರಗಳಿವೆ. ದ್ವಾರದ ಲಲಾಟದಲ್ಲಿ 
ಮುಕ್ಕೂಡೆಯಿರುವ ಜಿನ ಬಿಂಬವಿದೆ. ಗರ್ಭಗೃಹದ ಶಿಖರವನ್ನು ಆಧುನಿಕ ಶೈಲಿಯಲ್ಲಿ ನವೀಕರಿಸಲಾಗಿದೆ. 


ಅನಂತನಾಥ ಜಿನಾಲಯ 


ಪುಲಿಗೆರೆಯ ಮತ್ತೊಂದು ಪ್ರಮುಖ ಜಿನಾಲಯವೆಂದರೆ ಊರಿನ ಮಧ್ಯಭಾಗದಲ್ಲಿರುವ ಅನಂತನಾಥ ಜಿನಾಲಯ. 
ತಿಕೂಟವಾಗಿರುವ ಈ ಜಿನಾಲಯ ಉತ್ತರಾಭಿಮುಖವಾಗಿದ್ದು, ಚಾಲುಕ್ಕ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಮೂರು 
ಗರ್ಭಗೃಹಗಳು, ಮೂರು ಅಂತರಾಳಗಳು, ವಿಶಾಲವಾದ ನವರಂಗ ಹಾಗೂ ವಿಜಯನಗರದ ಕಾಲದಲ್ಲಿ ನಿರ್ಮಿಸಲಟ್ರಿರುವ 
ಮುಖಮಂಟಪಗಳನ್ನು ಒಳಗೊಂಡಿದೆ. ಮುಖ್ಯ ಗರ್ಭಗೃಹವು ಉತ್ತರಕ್ಕೆ ಮುಖಮಾಡಿದ್ದು, ಗರ್ಭಗೃಹದ ಪಾಣಿಪೀಠದ 
ಮೇಲೆ ಸಮಭಂಗಿಯಲ್ಲಿ ನಿಂತಿರುವ ಜೈನಧರ್ಮದ ೧೪ನೇ ತೀರ್ಥಂಕರ ಅನಂತನಾಥನ ವಿಗಹವನ್ನು ಪ್ರತಿಷ್ಠಾಪಿಸಲಾಗಿದೆ. 
ಹಿಂಭಾಗದಲ್ಲಿ ಸರಳ ಪ್ರಭಾವಳಿಯನ್ನು ಹೊಂದಿದ್ದು, ಬದಿಗಳಲ್ಲಿ ಚೌರಿಬೀಸುತ್ತಿರುವವರನ್ನು, ಪ್ರಭಾವಳಿಯ ಮೇಲಾಗದಲ್ಲಿ 
ಮುಕ್ಕೊಡೆಯನ್ನು ಕೆತ್ತಲಾಗಿದೆ. ಈ ಗರ್ಭಗೃಹದ ಅಂತರಾಳವು ಪಂಚಶಾಖಾಲಂಕೃತವಾದ ಸುಂದರ ಬಾಗಿಲವಾಡವನ್ನು 
ಹೊಂದಿದೆ. ಇದರ ಲಲಾಟದಲ್ಲಿ ಯಾವುದೇ ಬಿಂಬಗಳಿಲ್ಲ. ಬಾಗಿಲವಾಡದ ಎರಡೂ ಬದಿಗಳಲ್ಲಿ ಸುಂದರವಾದ ಜಾಲಂಧ್ರಗಳನ್ನು 
ಅಳವಡಿಸಲಾಗಿದೆ. ಎರಡನೇ ಗರ್ಭಗೃಹವು ದಕ್ಷಿಣಾಭಿಮುಖವಾಗಿದ್ದು, ಗರ್ಭಗೃಹದ ಪಾಣಿಪೀಠದ ಮೇಲೆ ಜೈನ 
ಧರ್ಮದ ೮ನೇ ತೀರ್ಥಂಕರ ಚಂದ್ರಪ್ರಭನ ವಿಗಹವಿದೆ. ಬದಿಗಳಲ್ಲಿ ಯಕ್ಷ ಯಕ್ಷಿಯರನ್ನು ಕಾಣಬಹುದಾದರೂ ಅವು 
ಸ್ಪಷ್ಟವಾಗಿರುವುದಿಲ್ಲ. ಇದರ ಹಿಂಭಾಗದ ಪ್ರಭಾವಳಿಯಲ್ಲಿ ಅಲಂಕೃವಾದ ಮಕರತೋರಣವಿದೆ. ಈ ಗರ್ಭಗೃಹದ ಅಂತರಾಳವು 
ಸುಂದರ ಬಾಗಿಲವಾಡವನ್ನು ಹೊಂದಿದೆ. ಮೂರನೇ ಗರ್ಭಗೃಹದಲ್ಲಿ ಪಾಣಿಪೀಠದ ಮೇಲೆ ಜೈನಧರ್ಮದ ೨೩ನೇ 
ತೀರ್ಥಂಕರ ಪಾರ್ಶ್ರನಾಥನ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ. ವಿಗ್ರಹದ ಹಿಂಭಾಗದಲ್ಲಿ ಅಲಂಕೃತಗೊಡಿರುವ ನಾಗಶಿಲದ 
ಪ್ರಭಾವಳಿಯನ್ನು ಹೊಂದಿದೆ. ಈ ಗರ್ಭಗೃಹದ ಅಂತರಾಳವು ಸುಂದರ ಬಾಗಿಲವಾಡವನ್ನು ಹೊಂದಿದ್ದು, ಈ ಬಾಗಿಲವಾಡದ 
ಎರಡೂ ಬದಿಗಳಲ್ಲಿಯೂ ಆಕರ್ಷಕ ಜಾಲಂಧ್ರಗಳನ್ನು ಕಾಣಬಹುದು. ಈ ಜಿನಾಲಯದ ಗರ್ಭಗೃಹದ ಮುಂಭಾಗದಲ್ಲಿ 
ವಿವಿಧ ಲೋಹ ಹಾಗೂ ಅಮೃತ ಶಿಲೆಗಳಲ್ಲಿ ನಿರ್ಮಾಣಗೊಂಡ ವಿವಿಧ ತೀರ್ಥಂಕರರ ಬಿಡಿ ವಿಗ್ರಹಗಳನ್ನು 


2೨ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಕಾಣಬಹುದಾದರೂ, ಸಂಗಮರಿಶಿಲೆಯಲ್ಲಿ ನಿರ್ಮಾಣವಾದ ಮಹಾವೀರ ಹಾಗೂ ಪಾರ್ಶನಾಥ ತೀರ್ಥಂಕರರ ಶಿಲಗಳು 
ಆಕರ್ಷಕವಾಗಿವೆ. 


ದೇವಾಲಯದ ಮೂರೂ ಗರ್ಭಗೃಹಗಳನ್ನು ಜೋಡಿಸುವ ನವರಂಗವು ಚಾಲುಕ್ಕ ಶೈಲಿಯ ಸುಂದರವಾದ ನಾಲ್ಕು 
ಕಂಭಗಳನ್ನು ಒಳಗೊಂಡಿದ್ದು, ಮಧ್ಯ ಭಾಗದಲ್ಲಿ ಸಲ ಎತ್ತರದ ಚೌಕಾಕಾರದ ಪೀಠವನ್ನು ಹೊಂದಿದೆ. ನವರಂಗದ 
ಎಡಭಾಗದಲ್ಲಿ ಬಹ್ನೇಂದ ಬಲಭಾಗದಲ್ಲಿ ಪದ್ಗಾವತಿ ಯುಕ್ತಿಯ. ಶಿಲಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ನಪ ಬಾಗಿಲವಾಡವು 
ವಿವಿಧ ಶಾಖೆಗಳಿಂದ ಅಲಂಕೃತವಾಗಿದೆ. ಮುಖಮಂಟಪವು ನಾಲ್ಕು ಕಂಭಗಳ ನಾಲ್ಕು ಸಾಲುಗಳನ್ನು ಹೊಂದಿ ಒಟ್ಟು 
ಹದಿನಾರು ವಿಭಿನ್ನ ರೀತಿಯ ಕಂಭಗಳಿಂದ ನಿರ್ಮಿತವಾಗಿದೆ. ಮಂಟಪದ ಪಶ್ಚಿಮ ಗೋಡೆಗೆ ಹೊಂದಿಕೊಂಡಂತೆ 
ಗರ್ಭಗೃಹವೊಂದನ್ನು ನಿರ್ಮಿಸಲಾಗಿದ್ದು, ಇಲ್ಲ ಪಾರ್ಶ್ರನಾಥನ ವಿಗಹವನ್ನು ಪ್ರತಿಷ್ಸಾಪಿಸಲಾಗಿದೆ. ಏಳು ಹೆಡೆಗಳ ಸರ್ಪವು 
ಈತನಿಗೆ ನೆರಳಾಗಿದೆ. ಈ ವಿಗ್ರದ ಎದುರಿನಲ್ಲಿ ಮತ್ತೊಂದು ತೀರ್ಥಂಕರ ವಿಗಹವಿದೆ. ಈ ವಿಗಹವು ಯಕ್ಷ ಹಾಗೂ 
ಯಕ್ಷೀಕಿಯನ್ನು ಹೊಂದಿದ್ದು , ಪಭಾವಳಿಯಲ್ಲಿ ಹದಿನಾರು ತೀರ್ಥಂ೦ಕರರನ್ನು ಕೆತ್ತಲಾಗಿದೆ. ಈ ಗರ್ಭಗೃಹದ ದ್ಹಾರಭಂಧವು 
ಏಳು ಅಲಂಕೃತ ಶಾಖೆಗಳಿಂದ ಕೂಡಿದೆ. ಕೆಳಭಾಗದಲ್ಲಿ ಪೂರ್ಣಕುಂಭ ಹಾಗೂ ದ್ಹಾರಪಾಲಕ ಶಿಲ್ಪಗಳನ್ನು ಒಳಗೊಂಡಿದೆ. 
ಗರ್ಭಗೃಹದ ವಿತಾನವು ಪದ್ಮದಿಂದ ಅಲಂಕೃವಾಗಿದೆ. ಮುಖಮಂಟಪವೂ ಕೂಡಾ ಪಂಚಶಾಖಾಲಂಕೃತ ಪ್ರವೇಶದ್ವಾರ 
ಹೊಂದಿದೆ. ಕೆಳಭಾಗದಲ್ಲಿ ದ್ವಾರಪಾಲಕ ಶಿಲ್ಪಗಳನ್ನು ಹೊಂದಿದ್ದರೆ, ಲಲಾಟದಲ್ಲಿ ಜಿನನಶಿಲ್ಲವನ್ನು ಕೆತ್ತಲಾಗಿದೆ. 


ಈ ಜಿನಾಲಯದ ಮೂರೂ ಗರ್ಭಗೃಹಗಳು ಕದಂಬನಾಗರ ಶೈಲಿಯ ಶಿಖರಗಳನ್ನು ಹೊಂದಿವೆ. ಪ್ರತಿ ಗರ್ಭಗೃಹದ 
ಹೊರಗೋಡೆಯ ಮಧ್ಯಭಾಗದಲ್ಲಿ ಒಂದೊಂದು ದೇವಕೋಷ್ಪಗಳಿದ್ದು, ಇವು ಸರಳ ದ್ವಾರಬಂಧ ಹಾಗೂ ಶಿಖರಗಳ 
ರಚನೆಯನ್ನು ಹೊಂದಿವೆ. ಕೋಷ್ನದ ದ್ಹಾರಬಂಧದ ಲಲಾಟಗಳಲ್ಲಿ ರೇಖಾನಾಗರ ಶೈಲಿಯಶಿಖರ ರಚನೆಯನ್ನು ಕಾಣಬಹುದು. 
ದೇವಕೋಷ್ಟಗಳ ಕೆಳಭಾಗದಲ್ಲಿ ನಿಂತ ಆನೆಗಳನ್ನು ಕಂಡರಿಸಲಾಗಿದೆ. ಉಳಿದಂತೆ ಜಿನಾಲಯದ ಭಿತ್ತಿಗಳು ಸರಳವಾಗಿ 
ನಿರ್ಮಿತವಾಗಿವೆ. ಈ ಜಿನಾಲಯವು ೯-೧೦ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರಬಹುದಾದರೂ, ನಂತರದಲ್ಲಿ ಇವೇ 
ಪ್ರಾಚ್ಯಾವಶೇಷಗಳನ್ನು ಬಳಸಿಕೊಂಡು ಪುನರುಜ್ಜೀವನಗೊಳಿಸಲಾಗಿದೆ. ಈ ಜಿನಾಲಯಕ್ಕೆ ಸಂಬಂಧಿಸಿದಂತೆ 
ಶಾಸನವಿದೆಯಾದರೂ, ಇದರ ನಿರ್ಮಾಣದ ವಿವರಗಳನ್ನು ಹೊಂದಿರದೇ, ಜಿನಾಲಯಕ್ಕೆ ನೀಡಲಾದ ದಾನದ ವಿವರಗಳನ್ನು 
ಒಳಗೊಂಡಿದೆ. 

ಕನ್ನಡದ ಜನತೆಗೆ ಶಾಸ್ತ್ರದ ಬೆಳಕನ್ನು ಕಾವ್ಯದ ತಂಪನ್ನು ಕರುಣಿಸಿದ ಜೈನಧರ್ಮವು, ತಾನು ಅಳವಡಿಸಿಕೊಂಡಿದ್ದ 
ಧಿಂಸ ps ಸಲ್ಲೇಖನದೆರಿತಹ ಕಠಿಣ po ಅವನತಿಯತ್ತ ಸಾಗಿತು. ಈ ಧರ್ಮವು ಪ್ರತಿಯೊಬ್ಬನೂ 

ಸ್ಪಪ್ರಯತ್ನದಿಂದಲೇ ತನ ಗ ಕರ್ಮಕ್ಷಯ ಮಾಡಿಕೊಳ್ಳಲು, ಆ ಮೂಲಕವೇ ಮುಕಿಹೊಂದಲು ಪೆ ಪ್ರೇರೇಪಿಸಿತು. ಕ್ರಿ.ಶ. ೧೨ನೇ 
ಸಮಾನ ಸುಮಾರಿಗೆ ಹೆಚ್ಚ ಪ್ರಬಲಗೊಂಡ ವೀರಶೈವ ಹಾಗೂ ಶೀವೈಷ್ಠವ ಧರ್ಮಗಳ ಪ್ರಾಬಲ್ಯವು ಈ ಧರ್ಮದೊಂದಿಗೆ 
ಸಂಘರ್ಷಕ್ಕೆ ಮತ್ತು ಜೈನಧರ್ಮದ ಅವಸಾನಕ್ಕೆ ಕಾರಣವಾದವು. ಈ ನಿಟ್ಟಿನಲ್ಲಿ ನಡೆದ ಘರ್ಷಣೆಯನ್ನೆ ಹರ್ಮಾಡಿಯರಸ, 
ಗೊಗ್ಗಿದೇವ, ಏಕಾಂತದ ರಾಮಯ್ಯ ಮುಂತಾದವರ ಶಾಸನಗಳು ಪ್ರತಿನಿಧಿಸುತ್ತವೆ. ಪ್ರಸ್ತುತ ಪುಲಿಗೆರೆಯಲ್ಲಿಯೂ ಜೈನಧರ್ಮವು 
ತನ್ನ ಅಸ್ಥಿತ್ವಕ್ಟಾಗಿ ಸೆಣಸಿದಂತೆ ಕಾಣುತ್ತದೆ. ಕಾರಣ ಇಂದು ಶೈವ ದೇವಾಲಯಗಳೆಂದು ಕರೆಯಿಸಿಕೊಳ್ಳುವ ಅನೇಕವುಗಳಲ್ಲಿ 
ಮೂಲ ಜೈನ ವಾಸ್ತುವಿನ ರಚನೆಗಳು ಹಾಗೂ ಅವುಗಳ ಪರಿವರ್ತನೆಯಾಗಿರುವುದು ಧಾರ್ಮಿಕ ಸಂಘರ್ಷದ ಪ್ರತೀಕಗಳಾಗಿವೆ. 


ಆಕರ ದ್ರಂಥಗಳು 
ದೇಸಾಯಿ ಪಿ.ಬಿ., ಜೈನಿಸಮ್‌ ಇನ್‌ ಸೌಥ ಇಂಡಿಯಾ ಆ್ಯಂಡ ಸಮ್‌ ಜೈನಾ ಎಪಿಗ್ರಾಫ್ಸ್‌, ಕೊಲ್ಲಾಪೂರ, ೧೯೫೭. 
ಚಿದಾನಂದಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಮೈಸೂರು, ೧೯೭೯. 
ಸೂರ್ಯನಾಥ ಕಾಮತ,., (ಸಂ) ಧಾರವಾಡ ಜಿಲ್ಲಾ ಗ್ಯಾಸೆಟಿಯರ್‌, ಬೆಂಗಳೂರು, ೧೯೯೫. 
ಹಸಬಿ ಸಿ.ಎಸ್‌. ಪುಲಿಗೆರೆನಾಡು ಥ್ರೋ ದಿ ಏಜಿಸ್‌, ದೀಪಾ ಪಬ್ಲೀಶರ್ಸ್‌, ಹುಬ್ಬಳ್ಳಿ ೨೦೦೯. 
| ದೇವರಕೊಂಡಾರೆಡ್ಡಿ ಮತ್ತು ಕೆ.ಆರ್‌. ಗಣೇಶ್‌, ಲಕ್ಷ್ಮೇಶ್ವರದ ಶಾಸನಗಳು. 


ಜ.೮೫ ಟರ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೪೩ 


೫K 
ಬಾರಲಕಹೂೋವೆ ಜಲ್ಲೆಯಲ್ಲ ವಾರಾರಾಧನೆ ಪರಂಪರೆ 


ವಿ.ಎಂ. ಕಲ್ಕಠ% 


ನಾಗಾರಾಧನೆ ವಿಶ್ವವ್ಯಾಪಿ. ಪ್ರಾಚೀನ ಕಾಲದಿಂದಲೂ ಮಾನವ-ಪ್ರಕೃತಿ ನಡುವಿನ ಅನ್ಯೋನ್ಯ ಸಂಬಂಧಕ್ಕೆ ಧಾರ್ಮಿಕ 
ರೂಪ ಪಡೆದದ್ದು ಕಾಲಾಂತರದ ಬದಲಾವಣೆಗಳಿಂದ. ಅಗ್ನಿ, ವಾಯು, ಜಲ ಮುಂತಾದವುಗಳನ್ನು ಕೃತಜ್ಞಶಾ ಮನೋಭಾವದಿಂದ 
ಪೂಜಿಸುವ ಉಪಕ್ರಮ ಆರಂಭವಾಗಿರುವುದು ಮಾನವನ ಆರಾಧನೆಯ ಹಲವು ಉಪಕ್ರಮಗಳಲ್ಲಿ ನಾಗಾರಾಧನೆ” 
ಪ್ರಮುಖವಾದುದು. 

ಜಾಗತಿಕವಾಗಿ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಗಮನಸಿದಾಗ ಸಿಂಧೂ ಸಂಸ್ಥತಿಯ ಅವಶೇಷಗಳಲ್ಲಿ ನಾಗಮಿಧಾನವಿದೆ. 
ಈಜಿಪ್ಟ್‌, ಗೀಕ್‌, ಅಸೀರಿಯಾ ಮುಂತಾದ ಪುರಾತನ ಸಂಸ್ಥೃತಿಗಳಲ್ಲಿ "ನಾಗ' ಆದಿ ದೈವವಾಗಿದೆ. ಈಜಿಪ್ಪಿನ ಆದಿದೇವ 
ಮಿಡಿನಾಗ ಆಗಿದೆ. ಯಗ್ಗೇದದ ಪ್ರಧಾನ ದೈವ ಸರ್ಪವಾದರೆ, ಅಥರ್ವವೇದದಲ್ಲಿ "ಅಶ್ವತ್ನೋ ದೇವಸದನಃ' ಎಂಬ 
ಮಾತುಗಳನ್ನು ಗಮನಿಸಿದಾಗ ಅಶ್ವತ್ನವೃಕ್ಷದ ಕೆಳಗೆ ನಾಗನ ಕಲ್ಲುಗಳನ್ನು ನೆಟ್ಟಿರುವುದನ್ನು ನಾವು ಇಂದಿಗೂ ಸಾಮಾನ್ಯವಾಗಿ 
ಕಾಣಬಹುದಾಗಿದೆ. | 

ಭಾರತದಲ್ಲಿ ನಾಗಾರಾಧನೆಯ ಇತಿಹಾಸ ಆರಂಭಕಾಲದಿಂದಲೂ ಕಂಡುಬರುತ್ತದೆ. ಶೈವ, ಶಾಕ್ವ, ವೈಷ್ಣವ, ಬೌದ್ದ, 
ಜೈನ ಮುಂತಾದ ಎಲ್ಲ ಧಾರ್ಮಿಕ ಮತ ಸಂಪ್ರದಾಯಗಳಲ್ಲಿ ನಾಗಪ್ರತಿಮೆ ಪೂಜೆ ಪ್ರಚಲಿತದಲ್ಲಿದೆ. ಭಾರತದ ಪಡುವಣ 
ಸೀಮೆಯಾಗಿರುವ ಗೋಕರ್ಣದಿಂದ ಕನ್ಯಾಕುಮಾರಿವರೆಗಿನ ಪರಶುರಾಮ ಕ್ಷೇತ್ರಕ್ಕೆ ಪ್ರಾಚೀನ ಕಾಲದಲ್ಲಿ ನಾಗ ಖಂಡ 
ಎಂಬ ಹೆಸರಿತ್ತು (ಶಿಕಾರಿಪುರ-ಶಾಸನವನ್ನಾಧರಿಸಿ) ಎಂಬ ವಿವರ ನಾಗ ಪರಂಪರೆಯನ್ನು ಸೂಚಿಸುತ್ತದೆ. 

ಪುರಾಣಗಳಲ್ಲಿ "ನಾಗ'ನ ಪಾತ್ರ ಪ್ರಾತಿನಿಧಿಕವಾಗಿದೆ. ಸಮುದ್ರ ಮಂಥನದಲ್ಲಿ "ನಾಗ'ನಿದ್ದಾನೆ. ಈ ಭುಮಿ ಸರ್ಪರಾಜನ 
ಹೆಡೆಯ ಮೇಲೆ ನಿಂತಿದೆ ಎಂಬ ನಂಬಿಕೆ ಇದೆ. 

ಮಹಾಭಾರತದ ಪ್ರಕಾರ ದಕ್ಷ ರಾಜನು ತನ್ನ ೧೩ ಜನ ಪುತ್ರಿಯರನ್ನು ಕಶ್ಯಪ ಯಷಿಗೆ ವಿವಾಹ ಮಾಡಿ (ಕದಿ 
ವನುತೆ) ಕೊಡುತ್ತಾನೆ. ಅವರಲ್ಲಿ "ಕದ್ರಿ' ಎಂಬುವವಳಿಂದ ಜನಿಸಿದ ಸಂತಾನವನ್ನು ನಾಗಸಂತಾನವೆಂದು ಕರೆಯಲಾಗಿದೆ. 
ಇವರೇ ಮುಂದೆ ಕಶ್ಯಪ ಗೋತ್ರದ ಮೂಲದವರೆಂದು ಹೇಳಿಕೊಳ್ಳುವುದು ವಾಡಿಕೆ ಇದೆ. 

'ನಾಗರಾಧನೆ' ಎಂಬುದು ಮಾನವ ಕುಲದ ಸಮೃದ್ದಿಯ ಸಂಕೇತವಾಗಿದೆ. ಕನ್ನಡ ನಾಡಿನಲ್ಲಿ ಇಂದಿಗೂ ನಾಗಾರಾಧನೆಯ 
ವಿಶೇಷವಾಗಿ ದಕ್ಷಿಣದಲ್ಲಿದೆ. ಕರ್ನಾಟಕ ಅರಸುಮನೆತನಗಳ ಸಂಸ್ಕೃತಿಯಲ್ಲಿ ನಾಗನಿದ್ದಾನೆ. 

ಕರ್ನಾಟಕದಲ್ಲಿಯೂ ನಾಗಾರಾಧನೆ ತುಂಬಾ ಪ್ರಾಚೀನವಾದದು. ನಾಗನನ್ನು ಸಂತಾನ ಮತ್ತು ಸಮೃದ್ದಿಯ ಸಂಕೇತವಾಗಿ 
ಆರಾಧಿಸುತ್ತಾರೆ. ಕರ್ನಾಟಕದ ಹಾನಗಲ್‌, ಹಿರೇಕೆರೂರ, ಶಿಕಾರಿಪುರ, ಸೊರಬ ತಾಲೂಕು ಪ್ರದೇಶಗಳು ನಾಗರಖಂಡ 
ಎಂದು ಕರೆಯಲ್ಲಟ್ಟಿವೆ. 

ದಕ್ಷಿಣದಲ್ಲಿ ಕದಂಬರು, ಶಾತವಾಹನರು ಚುಟುಗಳು, ಸೇಂದ್ರಕರು, ಚಾಲುಕ್ಕರು, ರಾಷ್ಟ್ರಕೂಟರು ನಾಗರಖಂಡ 
ಪ್ರದೇಶದ ಆಡಳಿತದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರತಿಯೊಂದು ಅರಸುಮನೆತನದವರು ನಾಗಾರಾಧಕರಾಗಿದ್ದು, ಸಮೃದ್ದಿಯ 
ಸಂಕೇತವಾಗಿ ಪೂಜಿಸುತ್ತಿದ್ದರು. ಇಂದಿಗೂ ಅವರ ಕಲೆ, ವಾಸ್ತುಶಿಲದಲ್ಲಿ ನಾಗ ಶಿಲಗಳು ಕಂಡುಬರುತ್ತವೆ. 

ಕರ್ನಾಟಕದ ದೇವಾಲಯಗಳಲ್ಲಿ ಕಾಣುತ್ತಿದ್ದ ನಾಗಾರಾಧನೆ ಮನೆಯ ದೇವರ ಜಗುಲಿಯ ಮೇಲೆ ನಾಗನ 
ವಿಗ್ರವನ್ನಿಟ್ಟು ನಿತ್ಯ ಪೂಜಿಸುವುದು ಕಾಣುತ್ತೇವೆ. ಕರ್ನಾಟಕದ ಕುಕ್ಕೆಸುಬ್ರಮಣ್ಯ ಇಂದಿಗೂ ನಾಗಾರಾಧನೆ ಪ್ರಮುಖ 
ತಾಣವಾಗಿದೆ. ಕರ್ನಾಟಕ ಅರಸುಮನೆತನ ಬಾದಾಮಿ ಚಾಲುಕ್ಕರ ಕಾಲದಲ್ಲಿ ನಾಗಾರಾಧಣೆ ಪರಂಪರೆ ಇದ್ದು, ಅವರ 
ಸಾಮಂತರಸರಾದ ಬಾಗಡಿಗೆ ಸಿಂಧರು ತಮ್ಮನ್ನು ನಾಗವಂಶಸ್ಥರೆಂದು ಶಾಸನಗಳಲ್ಲಿ ಹೇಳಿಕೊಂಡಿದ್ದಾರೆ. 


¥ ಪ್ರಾಧ್ಯಾಪಕರು, ಕನ್ನಡ ಸ್ಥಾತಹೋತ್ತರ ವಿಭಾಗ, ಬಸವೇಶ್ವರ ಕಲಾ ಮಹಾವಿದ್ಯಾಲಯ, ಬಾಗಲಕೋಟೆ, ಮೊ. ೯೦೦೮೯ ೦೧೨೬೪ 


೨೪೪ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಬಾಗಿಲುಕೋಟೆಯ ಪರಿಸರದಲ್ಲಿ ಐತಿಹಾಸಿಕ ಹಿನ್ನೆ ಲೆಯನ್ನು ಗಮನಿಸಿದಾಗ ಬಾದಾಮಿ ಚಾಲುಕ್ಕರ ಕಾಲದಿಂದಲೂ 
ನಾಗಾರಾಧನೆ ಅಸಿತ್ಸದಲ್ಲಿದ್ದ ಬಗ್ಗೆ ವಿವರಗಳು ದೊರೆಯುತ್ತದೆ. ಇಲ್ಲ ನಾಗಾರಾಧಣೆಯ ಚಾರಿತ್ರಿಕ ಮಹತ್ತನ್ನು ಶಾಸನಗಳಲ್ಲಿ 
ಮತ್ತು ನಾಗಸ ಬಂದಿ ಪ೦ಪರೆಯ ಐತಿಹ್ಯದೊಂದಿಗೆ ಮುಳಿತವಗಿರುವ ಸ್ಥಳನಾಮಗಳು ಕುರಿತು ಅಧ್ಯಯನ ಮಾಡಲಾಗಿದೆ. 
ಚಾರಿತ್ರಿಕ ಹಿನ್ನೆಲೆಯಾಗಿ ಹದಿನಾಲು ಶಾಸನಗಳನ್ನು ಹಾಗೂ ಸ್ಫಳನಾಮಗಳ ಹಿನ್ನೆಲೆಯಲ್ಲಿ ಬಾಗಲಕೋಟ ಜಿಲ್ಲೆಯಲ್ಲಿ 
ಹತ್ತು ಗ್ರಾಮನಾಮಗಳನ್ನು ಆಕರವಾಗಿಟ್ಟುಕೊಂಡು ನಾಗಾರಾಧನೆ ಪಂಪರೆಯ ಪ್ರಾಚೀನತೆ ಕುರಿತು ಚರ್ಚಿಸಲಾಗಿದೆ. 
ಬಾಗಲಕೋಟೆಯ ಚರಿತ್ರೆ ಗಮನಿಸಿದಾಗ ಶಿಲಾಯುಗದ ಅಡಿಪಾಯದ ಮೇಲೆ ಬೆಳೆದು ಬಂದ ನಾಗರಿಕತೆಯು 
ವಿಶಿಷ್ಠವಾದ ಸಾಂಸ್ಕೃತಿ ಪರಂಪರೆಯನ್ನು ರೂಢಿಸಿಕೊಂಡು ಬಂದಿದೆ. ಬಾದಾಮಿಯ ಚಾಲುಕ್ಕರು, ಬಾಗಡಿಗೆ ಸಿಂಧರು 
ನಾಗ ಕುಲದೇವರೆಂಬುದು ವಿಶೇಷ. ಸಿ.ವಿ. ವೈದ್ಯ ಅವರ ಪ್ರಕಾರ ನಾಗವಂಶದ ಅರಸರು ತಮ್ಮ ಹೆಸರಿನ 
ಜೊತೆಗೆ "ದಿತ್ಯ' "ಸೇನ' ಎಂದು ಸೇರಿಸಿಕೊಳ್ಳುತ್ತಿದ್ದರು. "ಚಾಲಕರಲ್ಲಿ ಅರಸರುಗಳಲ್ಲಿ ವಿನಯಾದಿತ್ಯ, ವಿಕ್ರಮಾದಿತ್ಯ 
ನಾಮಗಳನ್ನು ಮಾಮಾ ಅಲ್ಲದೇ ಬಾದಾಮಿ ಚಾಲುಕ್ಕರು, ರಾಷ್ಟಕೂಟ ಅರಸು, ಶಿವಮೊಗ್ಗದ ಸೇಂದಕರು 
ಹಾಗೂ ಉತರ ಪ್ರದೇಶದ ಚೇದಿ ಅರಸು ಮನೆತದೊಂದಿಗೆ ವಿವಾಹ ಸಂಬಂಧ ಹೊಂದಿದ್ದರೆಂದು ತಿಳಿದುಬರುತದೆ. 
ಚಾಲುಕ್ಕರು ಹಾಗೂ ರಾಷ್ಟಕೂಟರು ನಾಗವಂಶೀಯರೆಂದು ಸಿ.ವ್ಪ.ವೈದ್ಯ ಅವರು (History of medieval India 
vol-II) ಅಭಿಪ್ರಾಯಪಟಿದ್ದಾರೆ. ಚಾಲುಕ್ಕರ ಕಾಲದ ಸಾಮಂತ ಹ ರ ಸಿಂಧರು ಬಾಗಿಲುಕೋಟೆಯ 
ಪರಿಸರದಲ್ಲಿ ಪ ಪ್ರಮುಖರಾಗಿದ್ದು, ಶಾಸನಗಳ ಇವರನ್ನು ನಾಗಕುಲದವರೆಂದು ಉಲ್ಲೇಖಿಸಿದ್ದಾರೆ. ಇವರು ತಮ್ಮ ಶಾಸನಗಲಲ್ಲಿ 
ಭೋಗಾವತಿಪುರವರಾಧೀಶ್ವರರೆಂದು ಕರೆದುಕೊಂಡಿದ್ದು ಫಣಿಪತಾಕ ಧ್ವಜ ಎಂಬ ಉಲ್ಲೇಖಗಳಿವೆ. ಸಿಂಧರು ಪ್ರಸ್ತಾಪಿಸಿದ 
ಭೋಗಾವತಿ ಎಂಬುದು ನಾಗಲೋಕದ ರಾಜಧಾನಿ ವಿಂಬುದು ಸ ಸಷ್ಟ 
ಮೇಲಿನ ವಿವರಗಳಿಗೆ ಪೂರಕವಾಗಿ ಶಾಸನಗಳನ್ನು ಅಧ್ಯಯನಕ್ಕೊಳಪಡಿಸಿದಾಗ ಚಾಲುಕ್ಕರ ಕಾಲದಲ್ಲಿ ನಾಗಾರಾಧನೆ 
ಇತ್ತೆಂದು ಸಿಂಧರು ಅದನ್ನು ಮುಂದುವರೆಸಿಕೊಂಡು ಬಂದಿರುವ ಕುರಿತು ವಿವರಗಳು ಲಭ್ಯವಾಗುತ್ತವೆ. 
೧) ಬಾದಾಮಿ ಸಮೀಪದ ಶಿಬಾರದೋಣೆಯ ಸಮೀಪದಲ್ಲಿ ಚಾಲುಕ್ಕರ ಕಾಲದ ಶಾಸನಗಳಲ್ಲಿದ್ದು, ೨ನೇ ಶತಮಾನದಲ್ಲಿ 
ಧರ್ಮಣ್ಣ ಎಂಬುವವನು ಎತ್ತರವಾದ ಬೆಟ್ಟಗಳಿಂದ ಕೂಡಿದ ಸ್ಥಳದಲ್ಲಿ ವಿನಾಯಕ ಮತ್ತು ಫಣೀಂದ್ರ ಶಿಲ್ಪ 
ಸ್ಥಾಪಿಸಿದನು (ಶಾಸನ ಸಂಖ್ಯೆ: a 
೨) ತ್ರೈಲೋಕೃಮಲ್ಲ ಮತ್ತು ಸಸಿನ ಮೈಳಲದೇವಿ ಇವರ ಕಾಲದಲ್ಲಿ ನಂದವಾಡಗಿಯಲ್ಲಿ ಕ್ರಿಶ. ೧೦೪೪ರಲ್ಲಿ 
ನಾಗಲೇಶ್ವರ ದೇವಾಲಯ ಕಟ್ಟಿಸಿದನು Ree ಸಂಖ್ಯೆ: 19) 
೩) ಮಹಾಕೂಟ ದೇವಾಲಯದ ಪ್ರವೇಶ ಕಂಬದ ಮೇಲೆ ವೀರನಾದ ಮಣಿನಾಗಕಂಭನ ವಿವರವಿದೆ 
೪) ಹಳ್ಳೂರಿನ ಮೇಲ್‌ ಗುಡಿ ದೇವಾಲಯದ ಮುಂದಿರುವ ಕಲ್ಲಿನ ಮೇಲಿನ ಶಾಸನದಲ್ಲಿ ಮಹಾಪ್ರಧಾನ ದಂಡನಾಯಕ 
ಸೋಮರಸನ ಸಲಹೆಯಂತೆ ದೇವರಸನು ಪಡುವಣ ನಾಗೇಶ್ವರ ದೇವರಿಗೆ ದಾನ ಮಾಡಿದನೆಂದು ವಿವರವಿದೆ. 
ಕಾಲದ ಕುರಿತಂತೆ ಮೂರನೇ ಸೋಮೇಶ್ವರ ಕಾಲಕ್ಕೆ ಸೇರಿದೆ ಎಂದು ವಿವರವಿದೆ. 


* ಕ್ರಿಶ.೮ನೇ ಶತಮಾಕ್ಕೆ ಸೇರಿದ ನಾಗರಾಳ್‌ ಗ್ರಾಮದ ಗಾನನಾಥನ ಗುಡಿಯ ಗೋಡೆಯ ಮೇಲೆ ಶಾಸನವಿದೆ. 
೫) ಬೇವೂರ ಗ್ರಾಮದ ಪರ್ವತಪ್ಪ ದೇವಾಲಯದ ಗಗೂಡೆಯಿಲ್ಲ ವೀರಗಲ್ಲಿನ ಮೇಲೆ ನಾಗಣ್ಣ ಎಂಬುವನು ಹೋರಾಡಿ 

| ಮಡಿದ ಬಗ್ಗೆ ವಿವರವಿದೆ (ಕ್ರಿಶ. ೧೪) 

೬) ಕ್ರಿಶ. ೧೦೩೩-೩೪ರ ಕಾಲಕ್ಕೆ ಸೇರಿದ ಶಾಸನದಲ್ಲಿ ಮಹಾಸಾಮಂತ ನಾಗತಿಯರಸ ಎಂಬ ಉಲ್ಲೇಖವಿದೆ. 


po ನ ೯೯0೦-೯೧ರ ಭ್ರರನಮಟ್ಟ ಶಾಸನದಲ್ಲಿ ಸಿಂಧ ವಂಶದ ವಂಶಾವಳಿಯ ವಿವರವಿದ್ದು, ತೈಲಪನ ಸ ಸಾಮಂತರಾದ 
ಸಿಂಧ ಸರ್ಪರಾಜನ ಕೃಪೆಯಿಂದ ರಕ್ಷಣ ಪಡೆದರೆಂದು. ನಾಗಾದಿತ್ಯ ಎಂಬ ಹೆಸರಿನ ನ ಇರುವ ವಿವರವಿದೆ. 


೮) ಕ್ರಿಶ ೯೯೦-೯೧ರ ಶಾಸನದಲ್ಲಿ ಇಮ್ಮಡಿ ತೈಲಪನ ಕಾಲದ ಸಾಮಂತನಾದ ಸಿಂಧವಂಶದ ವ್ಯಕ್ತಿಯ ಕುರಿತು 
ಹೇಳುತ್ತ, ನಾಗದ್ದಜ ಪ್ರತಾಪ, ಭಬೋಗಾವತಿ ಪುರೇಶ್ವ್ಷರ ಎಂದು ಕರೆದಿದ್ದಾರೆ. 
೯) ಬಾದಾಮಿಯ ಎರಡು ಶಾಸನಗಳಲ್ಲಿ "ಶ್ರೀ Ses ಮತ್ತು ನಾಗೇಶಸ್ಯ, ನಾಗವರ್ಮ ಯ್ಯ ಎಂಬ ಹೆಸರು 
' ನಾಗಾರಾಧನೆಯ ಪ್ರಭಾವವನ್ನು ಸೂಚಿಸುತ್ತದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೪೫ 


ವಾಸ್ತುಶಿಲ್ಪವನ್ನು ಗಮನಿಸಿದಾಗ- 

* ನಾನಿ ನಾಗನಾಥನ ದೇವಸ್ಥಾನ ೬-೭ನೇ ಶತಮಾನದಲ್ಲಿ ಚಾಲುಕ್ಕರ ವಿಜಯಾದಿತ್ಮನ ಕಾಲದಲ್ಲಿ 
ನಿರ್ಮಾಣಗೊಂಡಿದ್ದ ಗರ್ಭಗೃಹ, ನವರಂಗ ಮತ್ತು ಸಬಂಧಗಳ ಮುಖಮಂಟಪ ಹನರದತೆ. ನವರಂಗದ ದಕ್ಷಿಣ 
ತೊಲೆಯ ಮೇಲೆ ಹಾವಾಡಿಗನ 'ಶಿಲವಿದೆ. ಕಂಬಗಳಲ್ಲಿ 'ಸ್ತೀಯರು ಮತ್ತಪಾನರಾಗಿ ಜೋಲಿ ಹೊಡೆಯುತ್ತಿರುವ ಸನ್ನಿ ವೇಶವಿದೆ. 
ಮುಖಮಂಟಪದ ಛಾವಣಿಯಲ್ಲಿ "ಐದು ಹೆಡೆಗಳ ನಗಿರಾಜನ ಶಿಲವಿದೆ. 

* ಬಾದಾಮಿ ಚಾಲುಕ್ಕರ ಒಂದನೇ ಪುಲಕೇಶಿ ಕಾಲದಲ್ಲಿ ಬಾದಾಮಿ ಗುಹೆಗಳು ನಿರ್ಮಾಣ ವಾಗಿರಬಹುದೆಂದು 
ಇವರ ರಚನೆ ಕಾಲವನ್ನು ಕ್ರಿಶ. ೫೦೦-೫೫೦ ಎಂದು ಡಾ. ಎಸ್‌.ವ್ಫ.ಪಾಡಿಗಾರ ಅವರು ಅಭಿಪ್ರಾಯಪಟ್ಟಿದ್ದಾರೆ. 

* ಮೊದಲ ಗುಹೆಯಲ್ಲಿ ಶಿವಲಿಂಗವಿದ್ದು, ಗುಹೆಯ ಸಿಗದೆ ನಡುವೆ ಛಾವಣಿಯ ಮಧ್ಯದಲ್ಲಿ ೯ ಹೆಡೆಗಳ 
ನಾಗರಶಿಲವಿದ್ದು, ಮೇಲ್ಲಾಗ ಮನುಪ್ಯಾಕೃತಿ ಕಿಳಬಾಗ ಹಾವಿನ ರೂಪವನ್ನು ಹೊಂದಿದೆ. ಛಾವಣಿ ಅಂಚುಗಳೆಲ್ಲ ಗಂಧರ್ವ 
ದಂಪತಿ ಶಿಲಗಳಿವೆ. 

x ಬಾದಾಮಿ ಪಂಚಲಿಂಗ ಫಡಿಯ ಮೇಲೆ ಶಿವ, ವಿಷ್ಣು, ದುರ್ಗೆ ಮುಂತಾದ ಶಿಲ್ಲಗಳ ಜೊತೆಗೆ ನಾಗಶಿಲ್ಲಗಳಿರುವುದು 
ಕಂಡು ಬರುತ್ತದೆ. 
ಸ್ಥಳನಾಮ ಗಮನಿಸಿದಾಗ 

ಬಾಗಿಲುಕೋಟೆ ಜಿಲ್ಲೆಯ ಸ್ಥಳನಾಮಗಳನ್ನು ಗಮನಿಸಿದಾಗ, ಒಟ್ಟು ಹತ್ತು ಹಳ್ಳಿಗಳು ನಾಗನ ಹೆಸರಿನಲ್ಲಿರುವುದು 
ಕಾಣಬಹುದು. 

* ನಾಗಸಂಪಿಗೆ, ನಾಗೂರು, ನಾಗನಾಪುರ, ನಾಗನೂರ ಇದ್ದು ನಾಗರಳಾ ಎಂಬ ಹೆಸರಿನ ಐದು ಹಳ್ಳಿಗಳು 
ದೊರೆಯುತ್ತವೆ. 

* ಎಲ್ಲ ಸ್ಥಳ ನಾಮಗಳ ವಿಶ್ಲೇಷಣೆ ಗಮನಿಸಿದಾಗ ನಾಗಗಳ ಆವಾಸ ಸ್ಥಾನ ಎಂಬರ್ಥದಲ್ಲಿವೆ. 

* ನಾಗರಾಳ ಎಂಬುದು ನಾಗರು ಎಂಬ ಜನಾಂಗದವರು ವಾಸಿಸುತ್ತಿದ್ದರೆಂಬದು ತಿಳಿದುಬರುತ್ತದೆ. 

* ನಾಗನಾಪುರ, ನಾಗನೂರ (೨ ಹಳ್ಳಿಗಳು) ವ್ಯಕ್ತಿ ಹೆಸರಿನ ನಾಗಣ್ಣನವರು ಆಗಿದ್ದು ವ್ಯಕ್ತಿವಾಚಿ ಪ್ರದೇಶಗಳಾಗಿವೆ. 

ಈವರೆಗಿನ ಶಾಸನ ಮತ್ತು ವಾಸ್ತುಶಿಲದ ವಿವರಗಳನ್ನು ಮತ್ತು ಪ್ರಸ್ತುತ ಸ್ಥಳನಾಮಗಳನ್ನು ಅಧ್ಯಯನಕ್ಕೊಳಡಿಸುವಲ್ಲಿ 
ಕಾಲವನ್ನು ಮುಖ್ಯವಾಗಿ ಗಮನಿಸಲಾಗಿದೆ. ರಾಜಕೀಯ ಮತ್ತು ಧಾರ್ಮಿಕ ಅಂಶಗಳ ಆಧಾರದ ಮೇಲೆ ಅವಲೋಕಿಸಿದಾಗ 
ಬಾಗಲಕೋಟೆ ಪ್ರದೇಶವನ್ನಾಳಿದ ಚಾಲುಕ್ಕ ಮತ್ತು ಸಿಂಧರ ಕಾಲದಲ್ಲಿ ನಾಗಾರಾಧನೆ ಪರಂಪರೆ ಇತ್ತೆಂದು ಸಷ್ಟವಾಗುತ್ತದೆ. 

* ಕ್ರಿಶ. ೫೦೦ರಲ್ಲಿ ನಾಗಾರಾಧನೆಯ ಪರಿಚಯವಿತ್ತೆಂದು ಗೊತ್ತಾಗುತ್ತದೆ. | 

* ವ್ಯಕ್ತಿನಾಮಗಳಲ್ಲಿ ನಾಗಾದಿತ್ಯ, ನಾಗವರ್ಮ, ನಾಗೇಶಸ್ಯ ಕೌಟುಂಬಿಕವಾಗಿ ನಾಗನನ್ನು ಆರಾಧಿಸುತ್ತಿದ್ದರೆಂದು 
ತಿಳಿದು ಬರುತ್ತದೆ. 

* ಸಿಂಧ ಅರಸರು ತಮ್ಮ ನಾಗವಂಶಜರೆಂದು ಕರೆದುಕೊಂಡಿರುವುದು ನಾಗದೇವನ ಬಗ್ಗೆ ಆರಾಧನಾ ಮನೋಭಾವವನ್ನು 
ಸೂಚಿಸುತ್ತದೆ. 

* ಸಿಂಧರಲ್ಲಿ ಭೋಗಾವತಿಪುರವರಾಧೀಶ್ವರ ಎ೦ಬುದು ಬಿರುದಾಗಿದ್ದು, ಭೋಗವತಿ ಎಂಬ ನಾಗಲೋಕದ ರಾಜಧಾನಿ 
ಆಗಿತ್ತೆಂದು ಗಮನಿಸಿದಾಗ ನಾಗದೇವರ ಬಗ್ಗೆ ಅವರ ನಂಬಿಕೆ ಎಷ್ಟು ಗಟ್ಟಿಯಾಗಿತ್ತೆಂಬುದು ಸ ಸಷ್ಟ 

* ಸ್ಥಳ ನಾಮಗಳಲ್ಲಿಯೂ ನಾಗನ ಮಹರ್‌ ನಾಗಗಳು ಸ್ಥಳಗಳೆಂದು ಗುರುತಿಸಲಾಗಿದೆ. 

ಬಾಗಿಲುಕೋಟೆ ಪರಿಸರದ ರಾಜಕೀಯ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ನಾಗನಿಗೆ ಹಾಗೂ ನಾಗಾರಾಧನೆ 
ಪ್ರಾಧಾನ್ಯ ಪಡೆದಿರುವುದಲ್ಲದೇ, ಇಂದಿಗೂ ಮನೆ-ಮನೆಗಳಲ್ಲಿ ನಾಗಾರಾಧನೆ ಮಾಡುವ ಪರಂಪರೆ ರೂಢಿಯಲ್ಲಿದೆ. 
ಅರಳಿಕಟ್ಟೆ ಎಂಬುದು ನಾಗದೇವರ ಆವಾಸಸ್ಥಾನವಾಗಿದ್ದು. ಮನೆಯ ಜಗುಲಿಯ ಮೇಲೆ ನಾಗನನ್ನಿಟು ಪೂಜಿಸುವ 
ಸಂಪ್ರದಾಯವಿದೆ. ವರ್ಷಕ್ಕೊಮ್ಮೆ "ನಾಗರಪಂಚಮಿ'ಎಂಬ ಹಬ್ದವನ್ನು ಆಚರಿಸುವ ರೂಢಿಯಿದೆ. ಒಟ್ಟಾರೆ ಮಾನವ 
ಕುಲವನ್ನು ರಕ್ಷಿಸುವ ಮಾನವ ಸಂತಾನವನ್ನು ವೃದ್ಧಿಸುವ ದೇವನೆಂದು ಪೂಜಿಸುವ ಪರಂಪರೆ ಪ್ರಾಚೀನದಲ್ಲಿಯೂ ಇದ್ದು, 


ಈಗಲೂ ಇದೆ. ಹಾಗೆಯೇ ಮಾನವಕುಲ ಇರುವವರೆಗೆ ನಿರಂತರವಾಗಿ ನಡೆದುಕೊಂಡು ಹೋಗುತ್ತದೆ. ಷಿ 


೨೪೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೫೭ 


ದಾವಣಗೆರೆ ಜಲ್ಲೆಯ ಪರ್ಪದೋಷದಿಂದ 
ಮಡಿದ ವೀರರ ಸ್ಕಾರಕ ಶಿಲಗಳು 


ಹೆಚ್‌. ಹೊನ್ನೂರಸ್ಥಾಮಿ% 


ಗುಹೆಗಳಲ್ಲಿ ಬದುಕುತ್ತಿದ್ದ ಆದಿಮಾನವನಿಗೆ ಪ್ರಾಣಿಗಳನ್ನು ಬೇಟೆಯಾಡುವುದು ಮುಖ್ಯ ವೃತ್ತಿಯಾಗಿತ್ತು. ಆತ್ಮರಕ್ಷಣೆ, 
ಬೆಳರಕ್ಷಣೆ, ಸಾಕುಪ್ರಾಣಿಗಳ ರಕ್ಷಣೆ ಮತ್ತು ಊರಿನ ರಕ್ಷಣೆಗಾಗಿಯೂ ಕಾಡುಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು. ಕಾಲಾಂತರದಲ್ಲಿ 
ಬೇಟೆಯು ಮೋಜಿಗಾಗಿ, ಮನರಂಜನೆಗಾಗಿ ಹಾಗೂ ಕಾಲಯಾಪನೆಗಾಗಿ ನಡೆಯುತಿತ್ತು. ಈ ಕುರಿತಾಗಿ ಕರ್ನಾಟಕದ 
ಶಾಸನ ಮತ್ತು ಸಾಹಿತ್ಯ ಆಧಾರಗಳಲ್ಲಿ ಉಲ್ಲೇಖಗಳು ದೊರೆಯುತ್ತವೆ. ಈವರೆಗೆ ದೊರೆತಿರುವ ಬೇಟೆ ಸ್ಮಾರಕಗಳನ್ನು 
ಅಲೋಕಿಸಿದರೆ ಹುಲಿ, ಹಂದಿ, ಆನೆ ಪ್ರಾಣಿಗಳನ್ನು ಬೇಟೆಯಾಡಿದ ಹಾಗೂ ಹುಲಿ, ಆನೆ, ಹಂದಿ, ಜಿಂಕೆ, ಗೂಳಿ 
ಮೊದಲಾದ ಪ್ರಾಣಿಗಳೂಂದಿಗೆ ಹೋರಾಡಿದ ನಿದರ್ಶನಗಳಿವೆ. ಅದೇ ರೀತಿ ಹಾವುಗಳನ್ನು ಕೊಲ್ಲಲು ಹೋಗಿ ಅಥವಾ 
ಅವುಗಳಿಂದ ಆಕಸ್ಥಿಕ ಕಚ್ಚಿಸಿಕೊಂಡು ಮಡಿದ ವೀರರ ಸ್ಥಾರಕಶಿಲಗಳೂ ಕಂಡುಬಂದಿವೆ. ಆ ಸ್ನಾರಕಗಳನ್ನು ಕುರಿತು 
ಪರಾಮರ್ಶಿಸುವ ಪ್ರಯತ್ನವನ್ನು ಪ್ರಸ್ತುತ ಲೇಖನದಲ್ಲಿ ಮಾಡಲಾಗಿದೆ. 

ಹಾವನ್ನು ಬೇಟಿಯಾಡಲು ಹೋದ ಅಥವಾ ಅದರಿಂದ ಕಚ್ಚಿಸಿಕೊಂಡು ಮಡಿದ ವಿಷಯವನ್ನು ತಿಳಿಸುವ ಸ್ಥಾರಕಶಿಲ್ಲಗಳು 
ಕಂಡುಬರುವುದು ಅತಿ ವಿರಳ. ಈ ಹಾವಿನ ಬೇಟಿ ಶಿಲ್ಲಗಳ ಬಗ್ಗೆ ಈಗಾಗಲೇ ವಿದ್ವಾಂಸರು ತಮ್ಮದೇ ಆದ ನೆಲೆಯಲ್ಲಿ 
ಚರ್ಚಿಸಿದ್ದಾರೆ. ಸಂಶೋಧಕರಾದ ಡಿ.ವಿ. ಪರಮಶಿವಮೂರ್ತಿ ಅವರು ವೀರನು "ಸರ್ಪವನ್ನು ಕೊಲ್ಲಲು ಹೋಗಿ 
ಅದರಿಂದ ಕಚ್ಚಿಸಿಕೊಂಡು ಮೃತನಾಗಿರಬೇಕು ಇಲ್ಲವೇ ವೀರನು ಅನ್ಯಕಾರ್ಯದಲ್ಲಿ ಮಗ್ಗನಾಗಿದ್ದಾಗ ಹಾವು ಕಚ್ಚಿ 
ಮಡಿದಿರಬೇಕೆಂದು' ಅಭಿಪ್ರಾಯಿಸಿದ್ದಾರೆ.” ಮತ್ತೊಬ್ಬ ಸಂಶೋಧಕರಾದ ಜಿ.ಕೆ. ದೇವರಾಜಸ್ತಾಮಿ ಅವರು ಈ ರೀತಿಯ 
ಸ್ಮಾರಕ ಶಿಲ್ಲಗಳು ಒಂದು ಸಮುದಾಯದ ಕುಟುಂಬ ಅಥವಾ ಗೋತ್ರವನ್ನು ಮಾತ್ರ ಸೂಚಿಸುತ್ತವೆ ಎಂದಿದ್ದಾರೆ. 
ವಿದ್ವಾಂಸರು ಇದಕ್ಕೆ ನೀಡುವ ಸಮರ್ಥನೆ ಹೀಗಿದೆ. "ಹೊಸಕೋಟೆ ತಾಲೂಕು ದೊಡ್ಡ ಹುಲ್ಲೂರಿನ ವೀರರ ಗುಡಿಯಲ್ಲಿ 
ನೂರಕ್ಕೂ ಹೆಚ್ಚು ವೀರಗಲ್ಲುಗಳಿವೆ. ಅವುಗಳನ್ನು ಮೂವತ್ತಾರು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಆ ಗುಂಪುಗಳು 
ಸ್ಥಳೀಯ ಕುರುಬ ಜನಾಂಗದ ಸುಮಾರು ಆರುನೂರು ಕುಟುಂಬಗಳಿಗೆ ಸಂಬಂಧಿಸಿವೆ. ಪ್ರತಿಯೊಂದು ಕುಟುಂಬದವರು 
ಒಂದೊಂದು ಗುಂಪಿನ ವೀರಗಲ್ಲುಗಳನ್ನು ಪ್ರತ್ಯೇಕವಾಗಿ ಪೂಜಿಸುತ್ತಿದ್ದಾರೆ. ಆ ಮೂವತ್ತಾರು ಗುಂಪುಗಳಲ್ಲಿ ಸರ್ಪ 
 ಚಿತ್ರಣಗಳಿರುವ ವೀರಗಲ್ಲುಗಳ ಒಂದು ಗುಂಪನ್ನು ಕುದುರು ಸಮುದಾಯದ ಸರ್ಪಗೋತ್ರದವರು : ಮಾತ್ರ ಪೂಜಿಸುತ್ತಿರುವುದು 
ಕಂಡುಬರುತದ. ಖು ಹಿನ್ನೆ ಲೆಯಲ್ಲಿ ಹಾವಿನ ಶಿಲವಿರುವುದು ಅವರ ಕುಟುಂಬವನ್ನು ಅಥವಾ ಗೋತ್ರವನ್ನು ಮಾತ್ರ 
ಸೂಚಿಸುತ್ತದೆ. ಅದರ ಪಾಣಿನಾ ಸ ಸ್ಮಾರಕ ಶಿಲ್ಪಗಳಲ್ಲಿ ಹಾವಿನ ಚಿತ್ರವನ್ನು ಚಿತ್ರಿಸಿ ತ್ರಿಸಿರುತಾರೆ. ಇದರಿಂದಾಗಿ ವೀರ ಅಥವಾ 
ವೀರನ ಕುಟುಂಬ ಸರ್ಪಗೋತ್ರದವರೆ೦ದು ತಿಳಿಯುತ್ತದೆ. ಈ ಹಿನ್ನೆ ಲೆಯಲ್ಲಿ ಆ ಶಿಲಗಳು ಕುಟುಂಬ ಮೂಲವನ್ನು 
ಸೂಚಿಸುತ್ತವೆಯೇ ಹೊರತು ಹಾವಿನ ಬೇಟಿ ಶಿಲಗಳಲ್ಲ' ಎಂದು ತರ್ಕಿಸಿದ್ದಾರೆ." ಇರ್ನ್ಫೋವ ಆಕ 
ಬಸವರಾಜ ಕಲ್ಲಡಿ ಅವರು 'ಚಳ್ಳಕೆರೆ ತಾಲೂಕು 'ಯರಬಳ್ಳಿಯ ಸ ಸರ್ಪವಿರುವ' ವೀರಮಾಸಿಗಲ್ಲೊಂದನ್ನು ಗೊಲ್ಲರು” 
ಪೂಜಿಸುತ್ತಾರೆಂದು ಉಲ್ಲೇಖಿಸುವ ಮೂಲಕ ಸಾಮಾಜಿಕ ಹಿನ್ನೆಲೆಯನ್ನು ಗಹಿಸುವ ಪ್ರಯತ್ನ ಮಾಡಿದ್ದಾರೆ." 

ಉಲ್ಲೇಖಿತ ವಿದ್ವಾಂಸರ ಅಭಿಪ್ರಾಯಗಳನ್ನು ಮತ್ತೊಮ್ಮೆ ಇಲ್ಲಿ ಚರ್ಚಿಸುವ ಅಗತ್ಯವಿದೆ. ಸರ್ಪ ಗೋತ್ರದವರು 
ಅಥವಾ ಮತ್ತಾವುದೋ ಸಮುದಾಯದವರು ಪೂಜಿಸುತ್ತಾರೆ ಎಂದಮಾತ್ರಕ್ಕೆ, ಸರ್ಪವಿರುವ ಸ್ಮಾರಕ ಶಿಲ್ಲಗಳು ಕುಟುಂಬದ 
ಮೂಲವನ್ನು ಸೂಚಿಸುತ್ತವೆಂಬ ತೀರ್ಮಾನಕ್ಕೆ ಬರುವುದು ಸಮಂಜಸವಲ್ಲವೆಂದು ತೋರುತ್ತದೆ. ದಾವಣಗೆರೆ ಜಿಲ್ಲಯ 


ESL EES EEE oe PETE NE ES ES. 
* ಪಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ದಾವಣದೆರೆ ವಿಶ್ವವಿದ್ಯಾಲಯ, ಶಿವರಂಗೋತ್ರಿ, ದಾವಣದೆರೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೪೭ 


ಹರಪನಹಳ್ಳಿ ತಾ. ಮಾದಿಹಳ್ಳಿ ' ' ಜಗಲೂರು ತಾ. ನಿಬಗೂರು ಹರಪನಹಳ್ಳಿ ತಾ. ಯಡಿಹಳ್ಳಿ 


ಮಾದಿಹಳ್ಳಿ, ಯಡಿಹಳ್ಳಿ, ನಿಬಗೂರು ಮತ್ತು ನೀರ್ಥಡಿ ಗ್ರಾಮಗಳಲ್ಲಿ ಹಾವು ಬೇಟಿ ಸ್ಥಾರಕಶಿಲ್ಲಗಳು ಕಂಡುಬಂದಿವೆ. ಈ 
ನಾಲ್ಕು ಗ್ರಾಮಗಳಲ್ಲಿ ಕುರುಬ ಸಮುದಾಯದವರು ಇದ್ದಾಗಿಯೂ ಸರ್ಪ ಗೋತ್ರದವರು ಇಲ್ಲದಿರುವುದು ವಿಶೇಷವಾಗಿದೆ. 
ಅಲ್ಲದೇ ಉಳಿದ ಗೋತ್ರದ ಕುರುಬರು ಸಹ ಆ ಶಿಲಗಳನ್ನು ಪೂಜಿಸುವುದು ಕಂಡುಬರುವುದಿಲ್ಲ. ಮಾದಿಹಳ್ಳಿ, ನಿಬಗೂರು, 
ನೀರ್ಥಡಿಯಲ್ಲಿರುವ ಸ್ಮಾರಕಗಳು ಅನಾಥವಾಗಿ ಬಿದ್ದಿದ್ದರೆ, ಯಡಿಹಳ್ಳಿ ಗ್ರಾಮದಲ್ಲಿ ಮಾತ್ರ ನಾಯಕ ಸಮುದಾಯದವರು 
ಪೂಜಿಸುವುದು ಕಂಡುಬರುತ್ತದೆ. ಸೊರಬ ತಾಲೂಕು ದೂಗೂರು ಗ್ರಾಮದ ಕ್ರಿಶ. ೧೩೮೮ರ ಮಾಸಿಗಲ್ಲೊಂದು 
೧೩೧೦ ವಿಭವ ಸಂವತ್ಸ್ತರದಂದು ಮುಟ್ಟುಗುಪೆಯ ಚಿಕ್ಕಗೊಂಡನ ಮಗ ದೇವಯನಯ್ಯ ಸರ್ಪದುಷ್ನವಾದಲ್ಲಿ ಆತನ ಸತಿ 
ಮುದ್ದೊನಕೆತಿ ಮಹಾಸತಿಯಾಗಿ ವಯಕುಂಟ ಪ್ರಾಪ್ತಿಯಾದಳಂದು ಉಲ್ಲೇಖಿಸುತ್ತದೆ. ಇಲ್ಲಿ ಹಾವು ಕಚ್ಚಿ ಮಡಿದ ವೀರನ 
ಪತ್ನಿ ಸತಿ ಹೋಗಿರುವುದು ತಿಳಿಯುತ್ತದೆ.” ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸರ್ಪವಿರುವ ಸ್ಥಾರಕಶಿಲ್ಲಗಳು ಕುಟುಂಬದ 
ಮೂಲ ಅಥವಾ ಗೋತ್ರವನ್ನು ಸೂಚಿಸುವುದಿಲ್ಲವೆಂದು ತೋರುತ್ತದೆ. ಬದಲಾಗಿ ರಾಜ ಮನೆತನಗಳಲ್ಲಿ ಮೋಜಿಗಾಗಿ, 
ಕಾಲಾಯಾಪನೆಗಾಗಿ ಅಥವಾ ತಮ್ಮ ಶೌರ್ಯ ಪ್ರದರ್ಶನಕ್ಕಾಗಿ ಬೇಟಿಯಾಡುತ್ತಿದ್ದ ವಿಷಯ ನಮಗೆ ತಿಳಿದೇ ಇದೆ. 
ಹಾಗಾಗಿ ಅರಸುಮನೆತನಗಳಿಗೆ ಸೇರಿದ ವ್ಯಕ್ತಿಗಳು ಬೇಟಿಯಾಡಲು ತೆರಳಿ ಅದರಲ್ಲಿ ಮಗ್ನರಾಗಿದ್ದಾಗ, ಆಕಸ್ಸಿಕವಾಗಿ 
ಹಾವು ಕಚ್ಚಿ ಮಡಿದಿರಬಹುದು. ಅವನ ವೀರತ್ವ ಕಾರ್ಯಗಳಿಂದ ಉಪಕೃತರಾಗಿದ್ದ ಆಡಳಿತವರ್ಗ ಅಥವಾ ಜನರು 
ಅವನಿಗಾಗಿ ಸ್ಮಾರಕಶಿಲ್ಲಗಳನ್ನು ನೆಟ್ಟಿರುವ ಸಾಧ್ಯತೆಯಿದೆ. ದಾವಣಗೆರೆ ಪ್ರದೇಶದಲ್ಲಿ ಕಂಡುಬಂದಿರುವ ಸ್ಥ್ಮಾರಕಶಿಲ್ಲಗಳಲ್ಲಿನ 
ಉಡುಪು, ಆಭರಣ ಮತ್ತು ಆಯುಧಗಳು ಆ ವೀರರ ವೀರತ್ವವನ್ನು ಅರ್ಥೈಸುತ್ತಿವೆ. ವೀರನು ಹಾವು ಕಚ್ಚಿ ಮಡಿದನೆಂದು 
ತೋರಿಸಲು ಶಿಲ್ಪಿ ಸ್ಮಾರಕದ ಯಾವುದಾದರೂ ಒಂದು ಮೂಲೆಯಲ್ಲಿ ಅದನ್ನು ಸಾಂಕೇತಿಕವಾಗಿ ತೋರಿಸಿರುವುದು 
ತಿಳಿಯುತ್ತದೆ. ಪ್ರಸ್ತುತ ದಿನಮಾನಗಳಲ್ಲೂ ಸಹ ಹಾವು ಕಚ್ಚಿ ಮಡಿದವರ ವಿಷಯಗಳನ್ನು ನಾವು ಆಗಾಗ ಕೇಳುತ್ತೇವೆ. 
ಆಧುನಿಕ ಕಾಲಘಟ್ಟದಲ್ಲೇ ಹೀಗಾದರೆ ಇನ್ನು ಹಿಂದಿನ ದಿನಗಳಲ್ಲಿ ಅದಕ್ಕೆ ತಕ್ಷಣ ಚಿಕಿತ್ಸೆ ದೊರತಿತೇ? ಹಾಗಾಗಿ ಇಂತಹ 
ಸ್ಮಾರಕಶಿಲ್ಲಗಳು ಹಾವು ಕಚ್ಚಿ ಮಡಿದಿರುವ ವೀರರನ್ನು ನೆನಪಿಸುತ್ತಿರಬಹುದು. 


ಹರಪನಹಳ್ಳಿ ತಾಲೂಕು ಯಡಿಹಳ್ಳಿ ಗ್ರಾಮದ ಗುಡಿಯಲ್ಲಿರುವ ಒಂದು ಸ್ಥಾರಕಶಿಲ್ಲದಲ್ಲಿ ವೀರನೊಬ್ಬನು ಬಲಗೈಯಲ್ಲಿ 
ಕತ್ತಿ, ಮತ್ತೊಂದು ಕೈಯಲ್ಲಿ ಬಂದೂಕು ಹಿಡಿದು ನಿಂತಿದ್ದಾನೆ. ಅವನ ಎಡಭಾಗದಲ್ಲಿ ಸ್ಮಾರಕದಿಂದ ಹೊರಬಂದಿರುವ 
ಪಟ್ಟಿಯಲ್ಲಿ ಹಾವೊಂದು ಹೆಡೆಯನ್ನು ಬಿಚ್ಚಿರುವಂತೆ ಕೆತ್ತಲಾಗಿದೆ. ಇದೇ ತಾಲೂಕಿನ ಮಾದಿಹಳ್ಳಿಯ ವೀರಮಾಸ್ತಿ ಸ್ನಾರಕವೊಂದಲರಲ್ಲಿ 
ವೀರನು ಎಡಗೈಯಲ್ಲಿ ಬಾಕುವೊಂದನ್ನು ಹಿಡಿದು, ಬಲಗೈಯನ್ನು ಸತಿಯ ಕಡೆ ಚಾಚಿದ್ದಾನೆ. ಅವನ ಪಕ್ಕದಲ್ಲಿರುವ ಸತಿ 
ಎಡಗೈಯಲ್ಲಿ ನಿಂಬೆಹಣ್ಣು ಹಿಡಿದು, ಬಲಗೈಯನ್ನು ವೀರನ ಕಡೆ ಚಾಚಿ ನಿಂತಿರುವಂತೆ ಕೆತ್ತಲಾಗಿದೆ. ಸ್ನಾರಕದ ಎಡಭಾಗ 
್‌ ಪಟ್ಟಿಯಲ್ಲಿ ಹೆಡೆ ಬಿಚ್ಚಿರುವ ಹಾವನ್ನು "ತಸ ತ್ರಿಸಲಾಗಿದೆ. ವೀರನ ಬಲಭಾಗದಲ್ಲಿ ಕುದುರೆಯೊಂದು ನಿಂತಿದೆ. 
]ಜಗಲೂರು ತಾಲೂಕು ನಿಗ ಗಾಮದ ವೀರಮಾಸಿಕಲ್ಲಿನಲ್ಲಿ' ಅಶ್ನಾರೂಢನಾಗಿರುವ ವೀರನ 
ಯಲ್ಲಿ ಕಿರುಗತ್ತಿಯಿದೆ. ಅವನ ಬೆನ್ನ ಹಿಂದೆ ದೊಡ್ಡದಾದ ಹಾವೊಂದು ಹಡೆಯನ್ನು ಬಿಚ್ಚಿ 
ನಂತಿದೆ ಕುದುರೆ ಮುಂದೆ ನಿಂತಿರುವ ಸತಿಯು ಎರಡು ಕೈಯಲ್ಲಿ ನಿಂಬೆಹಣ್ಣು ಬಡಿದು 
ಬಲಗೈಯನ್ನು ಮೇಲಕ್ಕೆತ್ತಿ ಹಿಡಿದಿರುವಳು. ದಾವಣಗೆರೆ ತಾಲೂಕು ನೀರ್ಥಡಿ ಗ್ರಾಮದ 
ವೀರಮಾಸ್ತಿಕಲ್ಲಿನಲ್ಲಿ ವೀರನು ಬಿಲ್ಲಿಗೆ ಬಾಣವನ್ನು ಹೂಡಿ ನಿಂತಿದ್ದಾನೆ. ಅವನ ಬದಿಯಲ್ಲಿರುವ 
ಸತಿಯು ಬಲಗೈಯನ್ನು ಮೇಲಕ್ಕೆತ್ತಿ ನಿಂಬೆಹಣ್ಣು ಹಿಡಿದಿರುವಳು. ಇವರಿಬ್ಬರ ಶಿರಭಾಗದ ಮಧ್ಯದಲ್ಲಿ 
3 ಹೆಡೆ ಬಿಚ್ಛಿಕೊಂಡಿರುವ ಹಾವೊ೦ದನ್ನು ಚಿತ್ತಿಸ ಸಲಾಗಿದೆ. ಒಟ್ಟಾರೆ ಉಲ್ಲೇಖಿತ ಸ್ಥಾರಕಶಿಲ್ಲಗಳಲ್ಲಿರುವ 
ದಾವಣಗೆರೆ ತಾ. ನೀರ್ಥಡಿ ಹಾವಿನ ಚಿತ್ರಣಗಳು ಆ ವೀರರ ಸಾವಿನ ಹಿನ್ನಲೆಯನು ಸೂಚಿಸುತ್ತಿವೆ. ಇದರೊಂದಿಗೆ ವೀರರ 


೨೪೮ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮರಣದ ನಂತರ ಅವರ ಸತಿಯರೂ ಸಹಗಮನಗೊಂಡಿರುವುದು ತಿಳಿಯುತ್ತದೆ. ಈ ಹೇಳಿಕೆಯನ್ನು ಸೊರಬ ತಾಲೂಕು 
ದೂಗೂರಿನ ಸತಿಗಲ್ಲು ಪುಷ್ಠೀಕರಿಸುತ್ತದೆ. ವಿವರಿಸಿದ ಸ್ಮಾರಕಶಿಲ್ಲಗಳಲ್ಲಿ ಕಂಡುಬರುವ ಹಾವೆಂದರೆ ನಾಗರಹಾವು. ಅದು 
ನಾಗರಹಾವೇ ಎಂದು ಹೇಳಲು ಆ ಶಿಲ್ಲಗಳಲ್ಲಿರುವ ಹಾವು ಹೆಡೆಯನ್ನು ಅಗಲಿಸಿದಂತೆ ಚಿತ್ರಿತವಾಗಿರುವುದೇ ಸಾಕ್ಷಿಯಾಗಿದೆ. 


iy 


ಅಡಿ ಅಪ್ಪಣಿಗಳು 


೧.  ಪರಮಶಿವಮೂರ್ತಿ ಡಿ.ವಿ. ೧೯೯೯, ಕನ್ನಡ ಶಾಸನಶಿಲ್ಲ, ಪು. ೧೦೩. 

೨.  ದೇವರಾಜಸ್ವಾಮಿ ಜಿ.ಕೆ, ೨೦೧೭, ಶಾಸನಗಳಲ್ಲಿ ಬೇಟಿ ಹಾಗೂ ಸ್ಮಾರಕಗಳು, ಡಾ. ಆರ್‌. ಶೇಷಶಾಸ್ತ್ರಿ ಅಭಿನಂದನಾ ಗಂಥ "ವಿಶೇಷ", ಪು. 
೩೨೩. 

೩. ಬಸವರಾಜ ಕಲ್ಲಡಿ, ೧೯೮೫, ಮಹಾಸತಿ ಆಚರಣೆ: ಒಂದು ಅಧ್ಯಯನ, ಪು. ೧೯೦-೧೯೧. 

೪.  ಎಪಿಗಾಫಿಯಾ ಕರ್ನಾಟಿಕ, ಸಂ-೮, ಸೊರಬ ತಾಲೂಕು, ಶಾ. ಸಂ. ೪೮೩, ದೂಗೂರು. 


[ವ್‌ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೪೯ 


ಈ) 


ಹುಂದಗದೋಳಆ ಶಂಬಮಲಂದಗವ ದೇವಸ್ಥಾನದ 
ಕಥಾನಿರೂಪಕ ಶಿಲ್ಪಗಳು 


ದತ್ತಪ್ರಸನ್ನ ಪಾಟೀಲ 


ಪ್ರತಿಯೊಂದು ದೇವಾಲಯವು ಒಂದು ವಿಶಿಷ್ಟ ಉದ್ದೇಶಕ್ತಾಗಿ ನಿರ್ಮಿಸಿಲ್ಲಟ್ಟಿರುತ್ತದೆ. ಅದರಲ್ಲಿಯೂ ಕಲ್ಯಾಣಚಾಲುಕ್ಕರ 
ಕಾಲದಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯಗಳು ವಾಸ್ತುಶಿಲ್ಪ ಕಲೆಯ ವಿಶೇಷತೆಗಳೂಂದಿಗೆ ವಿಶಿಷ್ಠ ರೀತಿಯ ಮೂರ್ತಿ 
ಶಿಲ್ಲಗಳನ್ನು ಹೊಂದಿದ್ದವು. ಅಂತಹ ದೇವಾಲಯಗಳಲ್ಲಿ ಧಾರವಾಡಜಿಲ್ಲೆಯ ಕುಂದಗೋಳ ನಗರದ ಶಂಭುಲಿಂಗನ 
ದೇವಾಲಯವು ಉಬ್ಬು ಶಿಲ್ಲಗಳು ಮತ್ತು ಪುರಾಣಕ್ಕೆ ಸಂಬಂಧಿಸಿದ ಕಥಾನಿರೂಪಕ ಶಿಲ್ಪಗಳಿಂದ ಅಲಂಕೃತವಾಗಿದೆ. 


ಕುಂದಗೋಳದ ಕಿಲ್ಲಾ ಪ್ರದೇಶದಲ್ಲಿ ಕಲ್ಯಾಣಚಾಲುಕ್ಕರ ಕಾಲಕ್ಕೆ ಸಂಬಂಧಿಸಿದ ಶಂಭುಲಿಂಗನ ದೇವಾಲಯವಿದೆ. 
“ಈ ದೇವಾಲಯವು ಗರ್ಭಗೃಹ ಅಂತರಾಳ ಮತ್ತು ತೆರೆದ ವಿಶಾಲವಾದ ನಕ್ಷತ್ರಾಕಾರದ ಸಭಾ ಮಂಟಪಗಳಿಂದ ಕೂಡಿದ 
ದೇವಾಲಯವಾಗಿದೆ. ಈ ಎ ಸುತ್ತಲೂ ಕಕ್ಷಾಸನ ಹೊಂದಿದ್ದು ಹೊರಮೈ ಯಲ್ಲಿ ಮೇಲಿನ ಸಾಲಿನಲ್ಲಿ ಉಬ್ಬು 
ಹಾಗೂ ಕಥಾನಿರೂಪಕ ಶಿಲ್ಪಗಳು ಹಾಗೂ ಕೆಳಗಿನ ಸಾಲಿನಲ್ಲಿ ನಾಗರಶ್ಯೈ ಲಿಯ ಶಿಖರಗಳನ್ನು ಬಿಡಿಸ ಅಲಂಕರಿಸಲಾಗಿದೆ” 


ಈ ನಗರದ ಮೂರು ಶಾಸನಗಳಿಂದ ಈ ದೇವಾಲಯದ ಕುರಿತು ಮಾಹಿತಿ ತಿಳಿದುಬರುತ್ತದೆ. “ಗಂಗಾಧರೇಶ್ವರ 
ಗುಡಿಯಗೋಡೆಯ ಮೇಲಿರುವ ಕಲ್ಯಾಣಚಲುಕ್ಕರ ದೊರೆ ವಿಕ್ರಮಾದಿತ್ಯನ ಕಾಲದ ೧೧೦೦ರ ಶಾಸನ ಸ್ವಯಂಭೂ 
ದೇವರ ಸೂತ್ರಧಾರಿ ಬರ್ಮೋಜನ KE ನನೋಜೇನಿಗೆ ಕೊಟ್ರದಾನದ ಬಗೆಗೆ ತಿಳಿಸುತ್ತದೆ. ಇದರಿಂದ ಸ್ವಯಂಭೂ 
ಶಂಭುಲಿಂಗ ದೇವಾಲಯವು ಕಲ್ಯಾಣಚಾಲುಕ್ಕರ ಕಾಲದಲ್ಲಿ ಅಂದರೆ "೧೧ನೇ ಶತಮಾನದಲ್ಲಿ ನಿರ್ಮಾಣವಾಗಿರ ಬಹುದೆಂದು 
ಹೇಳಬಹುದಾಗಿದೆ”. “ಈ ದೇವಾಲಯದ ಸಭಾಮಂಟಪದಲ್ಲಿರುವ ಮತ್ತೊಂದು ಶಾಸನವು ಕಳಚೂರಿಯ ದೊರೆ 
ಸೋವಿದೇವನ ಕಾಲದ್ದಾಗಿದ್ದು, ಮಹಾಪ್ರಧಾನ ಲಕ್ಷ್ಮೀಧರ ದಂಡನಾಯಕಾದಿಗಳಿಂದ ಸ್ವಯಂಭೂ ದೇವರಿಗೆ ದಾನ 
ನೀಡಿದ್ದನ್ನು ಉಲ್ಲೇಖಿಸುತ್ತದೆ.* ಇದೇ ದೇವಾಲಯದ ಪ್ರಾಕಾರದ ಬಾಗಿಲವಾಡದ ಬುಡದಲ್ಲಿರುವ ಮರಾಠಿ ಶಾಸನವು 
ಈ ಗುಡಿಯು ೧೮೬೭ರಲ್ಲಿ ಜೀರ್ಣೋದ್ದಾರಗೊಂಡಿತೆಂಬ ವಿಷಯವನ್ನು ತಿಳಿಸುತ್ತದೆ.” 


ಈ ದೇವಾಲಯವು ನಕ್ಷತ್ರಾಕಾರದ ತೆರೆದ ವಿಶಾಲವಾದ ಸಭಾಮಂಟಪವನ್ನು ಹೊಂದಿದ್ದು, ಇದರ ಸುತ್ತಲೂ 
ಅಂಚಿನುದ್ದಕ್ಕೂ ನಯನಮನೋಹರವಾದ ಕಕ್ಷಾಸನವಿದೆ. ಈ ಕಕ್ಷಾಸನದ ಹೊರಭಾಗದಲ್ಲಿ ಹಿ೨ಕ್ಕೂ ಹೆಚ್ಚು ವಿವಿಧ 
ದೇವತೆಗಳು ಹಾಗೂ ಉಪದೇವತೆಗಳಾದ ಬಹ್ಮ ಗಣಪತಿ, ಶಿವ, ರತಿಮನ್ಮಥ, ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳು, 
ದಶಾವತಾರ ಮುಂತಾದ ಉಬ್ಬು ಶಿಲ್ಪಗಳ ಕೆತ್ತನೆಯಿದೆ. ಈ ಉಬ್ಬು ಶಿಲ್ಲಗಳ ಸಾಲಿನಲ್ಲಿರುವ ಮಹಿಷಾಸುರಮರ್ಥ್ಧಿನಿಯ 
ಕಥಾನಿರೂಪಕ ಶಿಲಗಳು ಕಲಾಸಂಶೋಧಕರ ಗಮನ ಸೆಳೆಯುತ್ತವೆ. 


ಮಹಿಷಾಸುರಮರ್ದಿನಿ 


ಮಹಿಷಾಸುರಮರ್ದಿನಿಯು ಮಹಿಷನೆಂಬ ಅಸುರನನ್ನು ಸಂಹರಿಸುವ ಕಥೆ "ದೇವಿಭಾಗವತ ಪುರಾಣ'ದಲ್ಲಿ ಹೀಗೆ 
ವರ್ಣಿಸಲ್ಪಟ್ಟಿದೆ: "ಮಹಿಷ ಎಂಬ ಅಸುರನುಎಲ್ಲ ದೇವತೆಗಳನ್ನು ಸೋಲಿಸಿದಾಗ ಬ್ರಹ್ಮ ಮತ್ತು ಶಿವ ವಿಷ್ಣುವಿನ ಬಳಿ ತೆರಳಿ 
ಶಕ್ತಿರೂಪೀಕಿ ದೇವತೆಯಿಂದ ಮಾತ್ರ ಮಹಿಷನು ಸಂಹಾರವಾಗುತ್ತಾನೆ ಎಂದು ಹೇಳಿದರು. ಆಗ ತ್ರಿಮೂರ್ತಿಗಳು 
ಮಹಿಷಾಸುರಮರ್ಥಿನಿಯ ಅರ್ವಿಭಾವಕ್ಕೆ ನಿರ್ಧರಿಸಿದರು. ಅಷ್ಟಾದಶ ಹಸ್ತಗಳುಳ್ಳ ಮಹಾನ್‌ ಶಕ್ತಿವಂತಳಾದ ದೇವಿಯ 
ಉದಯವಾಯಿತು. ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಆಯುಧಗಳ ರೂಪದಲ್ಲಿ ಅವಳಿಗೆ ನೀಡಿದರು. ವಿಷ್ಣು ಚಕ್ರವನ್ನು 
ಶಿವನು ತ್ರಿಶೂಲವನ್ನು, ವರುಣನು ಪಾಶವನ್ನು, ಅಗ್ನಿ ಶಕ್ತಿಯನ್ನು, ಮರುತರು ಬಿಲ್ಲು ಮತ್ತು ಬಾಣಗಳನ್ನು ಇಂದನು ವಜ್ರ 
್ಥಸಾಕಾವನಾ ನವ್ಯಾಧಿನ ಪಾನಾನ ಇತನಾನ ಇ ಪುರಾತತ್ವ ವಿಭಾದ ನನ್ನಡ ನನ ನಖ ಮಾ ಲಾರಾ 


೨೫೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮತ್ತು ಘಂಟಾವನ್ನು, ಕಾಲನು ಖಡ್ಗ ಮತ್ತು ಖೇತಕವನ್ನು, ಬ್ರಹ್ಮನು ಕಮಂಡಲ, ವಶ್ರ್ಷಕರ್ಮನು ಪರಶುವನ್ನು, ಕುಬೇರನು 
ಸುವರ್ಣ ಪಾತೆಯನ್ನು ಮತ್ತು ಸೂರ್ಯನು ಪ್ರಖರ ಕಿರಣಗಳನ್ನು ದೇವಿಗೆ ನೀಡಿದರು. ಹೀಗೆ ಸರ್ವ ಆಯುಧಗಳನ್ನು 
ಧರಿಸಿದ ದೇವಿಯು ರಾಕ್ಷಸನ "ಮೇಲೆ ಆಕಮಣ ಮಾಡಿದಳು. ಎದ ಮಹಿಷನು ಮೊದಲು ಸಿಂಹ, ಆನೆ, ಶರಭ, ಕ 
ಕೋಣನ ರೂಪದಲ್ಲಿ ದೇವಿಯೊಂದಿಗೆ ಹೋರಾಡಿದನು. ಕೊನೆಗೆ ದೇವಿಯು ಮಹಿಷಾಸುರನ ತಲೆಯನ್ನು ಚಕ್ರದಿಂದ 
ಕತ್ತರಿಸಿ, ಖಡ್ಗವನ್ನು ಕೊರಳಿಗೆ ಚುಚ್ಚಿ ಅವನನ್ನು ಸಂಹರಿಸಿದಳು” 

ಶಿವಪುರಾಣದಲ್ಲಿ “ಮಹಿಷಾಸುರನು ಎಲ್ಲ ದೇವಿ ದೇವತೆಗಳನ್ನು ಸೋಲಿಸಿ ಅವರನ್ನು ಸ್ಪರಗಲೋಕದಿಂದ 
ಹೊರಗಟ್ಟಿದನು. ಎಲ್ಲ ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ಶಿವ ಮತ್ತು ವಿಷ್ಣುವಿನ ಹತ್ತಿರ ಬಂದರು. ಆಗ ಅವರೆಲ್ಲರೂ 
ಮಹಿಷನ ಸಂಹಾರಗೈ ಯುವ ಸ್ರೀದೇವತೆಯ ಸೃಷಿಗಾಗಿ ತಮ್ಮ ತಮ್ಮ ಶಕ್ತಿಗಳನ್ನು ಆಯುಧಗಳ ರೂಪದಲ್ಲಿ ದೇವತೆಗೆ 
ನೀಡಿದರು. ಕೊನೆಗೆ ರರ ತನ್ನ ಪಾದವನ್ನು ಅಸುರ ಮೇಲಿಟ್ಟು ತ್ರಿಶೂಲದಿಂದ ಅವನ ಕೊರಳಿಗೆ ಚುಚ್ಚಿ ಮಹಿಷನನ್ನು 
ಸಂಹರಿಸಿ ಮಹಿಷಾಸುರ ಮರ್ದಿನಿ" ಎಂದು ಪ ಪಸಿದ್ದಳಾದಳು. ge” 


ವರಾಹಪುರಾಣದಲ್ಲಿ, “ವೈಷ್ಣವಿದೇವಿಯು ದಾರ ಪರ್ವತದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಳು. ನಾರದರಿಂದ ವೈಷ್ಟವಿದೇವಿಯ 
ಸೌಂದರ್ಯದ ವರ್ಣನೆಯನ್ನು ಕೇಳಿದ ಮಹಿಷನು ಅವಳನ್ನು ವಿವಾಹವಾಗಲು ಬಯಸಿದನು. ತನ್ನ ಸೇವಕನೊಂದಿಗೆ 
ತಾನು ವೈಷ್ಣವಿ ದೇವಿಯನ್ನು ವಿವಾಹವಾಗಲು ಇಚ್ಛಿಸುವುದಾಗಿ ಸಂದೇಶ ಕಳುಹಿಸಿದ. ಅದರೆ ದೇವಿಯು ಯುದ್ದದಲ್ಲಿ 
ತನ್ನನ್ನು ಸೋಲಿಸಿದವರನ್ನು ಮಾತ್ರ ತಾನು ವಿವಾಹವಾಗುವುದಾಗಿ ಮರು ಸಂದೇಶ ಕಳುಹಿಸಿದಳು. ನಂತರ ದೇವಿಯ 
ಹತ್ತಿರ ಬಂದ ನಾರದನು ಮಹಿಷನು ಅತ್ಯಂತ ಬಲಶಾಲಿಯಾದ ಅಸುರನಾಗಿದ್ದು ದೇವತೆಗಳನ್ನೆಲ್ಲಾ ಪರಾಭವಗೊಳಿಸಿದ್ದು, 
ಇದೀಗ ವೈಷ್ಣವಿದೇವಿಯನ್ನು ಬಲವಂತದಿಂದ ಹೊತ್ತುಕೊಂಡು ಹೋಗಿ ಮದುವೆಯಾಗಲು ಬರುತ್ತಿದ್ದಾನೆಂದು ದೇವಿಗೆ 
ತಿಳಿಸಿದನು. ಕ್ರೋಧಗೊಂಡ ದೇವಿಯು ತನ್ನ ಮಹಿಳಾ ದೇವತೆಗಳ ಸೈನ್ಯ ಸಮೇತವಾಗಿ ಮಹಿಷನನ್ನು ಸಂಹರಿಸಿದಳು” 


ವಾಮನಪುರಾಣದಲ್ಲಿ, "ರಂಭೆಯ ಮಗನಾದ ಮಹಿಷನು ಅಸುರ ದೊರೆಯಾದ ನಂತರ ದೇವತೆಗಳನ್ನೆಲ್ಲಾ 
ಸೋಲಿಸಿ ಅವರನ್ನು ಸ್ಪರ್ಗದಿಂದ ಓಡಿಸಿದನು. ನಂತರದ ದೇವತೆಗಳು ಬಹ್ಮನಲ್ಲಿಗೆ ತೆರಳಿ ಮಹಿಷನಿಂದಾದ ತಮ್ಮ 
ದುಸ್ಪಿತಿಯನ್ನು ಅರುಹಿದಾಗ; ಬ್ರಹ್ಮನು ದೇವತೆಗಳನ್ನೆಲ್ಲಾ ಕರೆದುಕೊಂಡು ಶಿವ ಹಾಗೂ ವಿಷ್ಣುವಿನಲ್ಲಿಗೆ ತೆರಳಿ ಸರ್ವ 
ದೇವತೆಗಳೊಡನೆ ಸಮಾಲೋಚನೆ ನಡೆಸಿ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಸಮ್ಮಿಳಿತಗೊಳಿಸಿ 'ಕಾತ್ಕಾಯಿನಿ' ಎ೦ಬ 
ಶಕ್ತಿ ದೇವತೆಯನ್ನು )ಿ ಸೃಷ್ಟಿಸಿದರು. ಆಗ ದೇವಿ ಕಾತ್ಕಾಯಿನಿ ಕಾಲಿನಿಂದ ತೋಣನನ್ನು ತುಳಿದು; ತ್ರಿಶೂಲದಿಂದ ಮಹಿಷನ 
ಕೊರಳಿಗೆ ಚುಚ್ಚಿ ಅವನನ್ನು ವಧಿಸಿದಳು” 


ಮಹಿಪಾಸುರಮರ್ಥಿನಿ ಕಥಾ ಶಿಲ್ಪ 

ಕಲ್ಯಾಣ ಚಾಲುಕ್ಕರ ಕಾಲದ ಬಹುತೇಕ ದೇವಾಲಯಗಳ ನವರಂಗ ಹಾಗೂ ಭಿತ್ತಿಗಳಲ್ಲಿ ಮಹಿಷಾಸುರ ಮರ್ಥಿನಿಯ 
ಬಿಡಿ ಶಿಲ್ಲಗಳು ಕಂಡುಬರುತ್ತವೆ. ಆದರೆ ಇವುಗಳಿಗಿಂತ ಭಿನ್ನವಾಗಿ ಶಂಭುಲಿಂಗ ದೇವಸ್ಥಾನದಲ್ಲಿ ಮಹಿಷ ಸಂಹಾರದ 
ದೃಶ್ಯಗಳನ್ನು ಕ್ರಿಯೆಯ ಭಿನ್ನತೆಯಿಂದಾಗಿ, ಇಲ್ಲಿನ ಕಥಾನಕ ಶಿಲ್ಪಗಳನ್ನು ಬಹುದೃಶ್ಯ ನಿರೂಪಣೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ 
ತೋರಿಸಲಾಗಿದೆ. ಈ ದೇವಾಲಯದ ದಕ್ಷಿಣ ಬದಿಯ ಕಕ್ಷಾಸನಗಳ ಪಟ್ಟಿಕೆಯಲ್ಲಿ ಆರು ದೃಶ್ಯಗಳಲ್ಲಿ ಮಹಿಷ ಮತ್ತು 
ದೇವಿಯ ಹೋರಾಟದ ವಿವಿಧ ಹಂತಗಳನ್ನು ದೇವಿಯು ವಿಭಿನ್ನ ಆಯುಧಗಳೊಂದಿಗೆ ಹೋರಾಡುತ್ತಿರುವಂತೆ ಈ 
ಕಥಾನಕ ಪಟ್ಟಿಕೆಯನ್ನು ಆರು ದೃಶ್ಯಗಳಲ್ಲಿ ಕಂಡರಿಸಲಾಗಿದೆ. 

ಪ್ರಥಮ ದೃಶ್ಯದಲ್ಲಿ ಚಂಡಮುಂಡರು ಮಹಿಷಾಸುರನೊಂದಿಗೆ ವಿವಾಹವಾಗಬೇಕೆಂದು ದೇವಿಗೆ ತಿಳಿಸುತ್ತಿದ್ದಾರೆ. 
ಅವರಿಬ್ಬರ ಕಿರು ಶಿಲಗಳನ್ನು ಮಹಿಷಾಸುರ ಮರ್ಧಿನಿಯ ಅಕ್ಸಪ ಕೃದಲ್ಲಿ ಕಂಡರಿಸಲಾಗಿದ್ದು ಎಡಭಾಗದಲ್ಲಿರುವ ಮುಂಡನು 
ಕೈ ಎತ್ತಿ ದೇವಿಗೆ ಎಚ್ಚರಿಕೆ 'ನೀಡುತಿದಾನೆ. ದೇವಿಯು ಕೈಯಲ್ಲಿ" ಖಡ್ಗ ತ್ರಿಶೂಲ, ಡಮರು, ಇನ್ನಿ ತರ. ಆಯುಧಗಳನ್ನು 
ಧರಿಸಿದ್ದಾಳೆ. 


ಎರಡನೆಯ ದೃಶ್ಯದಲ್ಲಿ ಮಹಿಷನು ದೇವಿಯೊಂದಿಗೆ ಯುದ್ದ ಮಾಡಲು ಬರುತ್ತಿದ್ದಾನೆ. ಕೈಯನ್ನು ಖಡ್ಗ ಹಾಗೂ 
ಬಿಲ್ಲನ್ನು ಹಿಡಿದು ಮಹಿಷದ (ಕೋಣದ) ಮೇಲೆ ಕುಳಿತುಕೊಂಡು ಬರುತ್ತಿದ್ದಾನೆ. ದೇವಿಯು ಕ್ರಿಯಲ್ಲಿ ಶ೦ಿಖ, ಚಕ. ಭಲ್ಲೆ, 
ಮತ್ತು ಘಂಟೆಯನ್ನು ಹಿಡಿದು ಕಾಲನ್ನು ಸಿಂಹದ ತಲೆಯ ಮೇಲಿರಿಸಿ ಯುದ್ಧಕ್ಕೆ ಸಿದ್ದಳಾಗಿ ನಿಂತಿದಾಳೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೫೧ 


ಪಕ್ಕದ ಮೂರನೆಯ ದೃಶ್ಯದಲ್ಲಿ ದೇವಿಯು ಭರ್ಚಿಯನ್ನು ಹಿಡಿದು ಮಹಿಷನ ವಾಹನವಾದ ಪಾಣಿರೂಪದ 
ಕೋಣದ ಕುತ್ತಿಗೆಗೆ ಚುಚ್ಚುತ್ತಿದ್ದಾಳೆ. ಪಕ್ಕದಲ್ಲಿ ಮಾನವ ರೂಪದ ಕಿರು ಶಿಲದಲ್ಲಿ ಖಡ್ಗ ಢಾಲನ್ನು ಹಿಡಿದು ಮಹಿಷನು 
ಹೋರಾಡುತ್ತಿದ್ದಾನೆ. 

ನಾಲ್ಕನೆಯ ದೃಶ್ಯದಲ್ಲಿ ದೇವಿಯು ಎಡಗೈಯಿಂದ ಕೋಣನ ತಲೆಗೆ ಈಟಿಯನ್ನು ಚುಚ್ಚಿದ್ದು, ಬಲಗೈಯಿಂದ 
ಕೋಣನ ಮುಖವನ್ನು ಹಿಡಿದಿದ್ದಾಳೆ. ಬಲಗಾಲನ್ನು ಕೋಣದ ಮೇಲಿರಿಸಿದ್ದಾಳ. ಪಕ್ಕದಲ್ಲಿ ಮಾನವ ರೂಪದ ಮಹಿಷನು 
ಬಲಗಾಲನ್ನು ಮುಂದಕ್ಕೆ ಚಾಚಿ ಖಡ್ಗ ಢಾಲುಗಳನ್ನು ಹಿಡಿದು ದೇವಿಯೊಂದಿಗೆ ಹೋರಾಡುತ್ತಿರುವಂತೆ ತೋರಿಸಲಾಗಿದೆ. 


ಐದನೆಯ ದೃಶ್ಯದಲ್ಲಿ ದೇವಿಯು ಬಲಗಾಲನ್ನು ಕೋಣದ ಮೇಲಿರಿಸಿ ಅದರ ಕೊರಳಿಗೆ ಈಟಿಯನ್ನು ಚುಚ್ಚಿ 
ಅದನ್ನು ವಧಿಸುತ್ತಿದ್ದಾಳೆ. ಪಕ್ಕದ ಕಿರುಶಿಲದಲ್ಲಿ ಮಾನವರೂಪದ ಮಹಿಷನು ಅವಳ ಆಕ್ರಮಣವನ್ನು ತಾಳಲಾರದೇ 
ಎರಡೂ ಕೈಗಳನ್ನು ಮೇಲಕ್ಕತ್ತಿ ಬೀಳುತ್ತಿರುವಂತೆ ತೋರಿಸಲಾಗಿದೆ. 


ಆರನೆಯ ದೃಶ್ಯದಲ್ಲಿ ಮಹಿಷನನ್ನು ವಧಿಸಿದ ಮಹಿಷಾಸುರ ಮರ್ಥ್ಧಿನಿಯ ಮುಂದೆ ಇಬ್ಬರು ಗಣಗಳು ಆಸೀನ 
ಭಂಗಿಯಲ್ಲಿದ್ದು, ಭಕ್ತಿಯಿಂದ ಕೈ ಮುಗಿದು ಕುಳಿತಿದ್ದಾರೆ. 
ತಂತ್ರ ಮತ್ತು ಶೈಲಿ 

ಮಹಿಷಾಸುರ ಮರ್ಧಿನಿ ಕಥೆ ವಿಭಿನ್ನ ಪುರಾಣಗಳಲ್ಲಿ ವರ್ಣಿಸಲ್ಲಟ್ಟಿದ್ದು, ಕಥೆಯ ವರ್ಣನೆ ಮತ್ತು ದೇವಿ ಧರಿಸಿರುವ 
ಆಯುಧಗಳ ಕುರಿತಾಗಿ ಭಿನ್ನ ವಿವರಣೆಗಳಿದ್ದರೂ ಮೂಲ ಕಥೆಯ ಆಶಯ ಮತ್ತು ತಿರುಳು ಒಂದೇ ಆಗಿದೆ. ಮಹಿಷಾಸುರ 
ಮರ್ಥಿನಿಯನ್ನು ವರಾಹ ಪುರಾಣದಲ್ಲಿ ವೈಷ್ಣವಿದೇವಿ, ವಾಮನ ಪುರಾಣದಲ್ಲಿ ಕಾತ್ಕಾಯಿನಿ ದೇವಿ ಭಾಗವತ ಹಾಗೂ 
ಶಿವಪುರಾಣಗಳಲ್ಲಿ ಮಹಿಷಾಸುರ ಮರ್ಧಿನಿ ಎಂದು ಹೇಳಲಾಗಿದೆ. ಮೇಲಿನ ಪುರಾಣಗಳ ವರ್ಣನೆಯಲ್ಲಿ ದೇವಿಯ 
ಹೆಸರುಗಳನ್ನು ಮಾತ್ರ ವಿವಿಧ ರೀತಿಯಲ್ಲಿ ಉಲ್ಲೇಖಿಸಲಾಗಿದ್ದರೂ ಅಸುರ ಹೆಸರು ಮಾತ್ರ "ಮಹಿಷಾಸುರ' ಎಂಬ 
ಒಂದೇ ಹೆಸರಿನಿಂದ ಕರೆಯಲ್ಲಟ್ಟಿದ್ದು ಗಮನಾರ್ಹವಾಗಿದೆ. ಪ್ರಸ್ತುತ ಕಥಾನಕ ಶಿಲದಲ್ಲಿ ದೇವಿಯೊಂದಿಗೆ ಹೋರಾಟದಲ್ಲಿ 
ಅಸುರನು ತನ್ನ ವಾಹನವಾದ ಮಹಿಷದೊಂದಿಗೆ (ಕೋಣ) ಹೋರಾಡುತ್ತಿರುವ ವಿವಿಧ ಪ್ರಸಂಗಗಳನ್ನು ಶಿಲ್ಲಿಯು 
ಕಂಡರಿಸಿದ್ದು ವಿಶೇಷವಾಗಿದೆ. 


ಮಹಿಷಾಸುರ ಮರ್ದಿನಿ ಕಥಾನಕ ಶಿಲವನ್ನು ಹೊರತುಪಡಿಸಿ ಬೇರಾವ ಕಥಾನಿರೂಪಕ ಶಿಲಗಳು ಈ ದೇವಾಲಯದಲ್ಲಿ 
ಕಂಡುಬರುವುದಿಲ್ಲ. ಇಲ್ಲಿ ಶಿಲಿಯು ಪುರಾಣ ಕಥೆಯಲ್ಲಿ ಬರುವ ದೇವಿಯ ಮಹಿಷನನ್ನು ಸಂಹರಿಸುವ ವಿವಿಧ 
ಹಂತಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಆರು ದೃಶ್ಯಗಳಲ್ಲಿ ಕಂಡರಿಸಿದ್ದಾನೆ. ಈ ಶಿಲ್ಲಗಳು ಸರಳರೇಖಾ ಪ್ರಧಾನ ತಂತ್ರದಲ್ಲಿ 
ನಿರೂಪಿಸಲ್ಲಟ್ಟಿದ್ದು ಪ್ರತಿಯೊಂದು ದೃಶ್ಯವನ್ನು ಕಂಬಗಳ ಕಿರು ಶಿಲ್ಲಗಳಿಂದ ವಿಭಜಿಸಲಾಗಿದೆ. ಕಥಾನಕ ಪಟ್ಟಿಕೆಯ ಮೇಲ್ಲಾಗದಲ್ಲಿ 
ತರುಲತೆಗಳ ಸುರಳಿ ಅಲಂಕಾರಗಳನ್ನು ಹಾಗೂ ಪಟ್ಟಿಕೆ ಕಳಭಾಗದಲ್ಲಿ ರೇಖಾನಾಗರ ಶೈಲಿಯ ಗೋಪುರಗಳನ್ನು 
ಹಾಗೂ ಅವುಗಳ ಮಧ್ಯೆ ಯಾಳಿ ಶಿಲ್ಪಗಳನ್ನು ಕಂಡರಿಸಲಾಗಿದೆ. ಪ್ರಸ್ತುತ ಮಹಿಷಾಸುರ ಮರ್ಥ್ಧಿನಿಯು ಕಥಾನಕ 
ಶಿಲಪಟ್ಟಿಕೆ ಕಲ್ವಾಣ ಚಾಲುಕ್ಕರ ಕಾಲದ ಕಥಾನಕಗಳಲ್ಲಿಯೇ ಅತ್ಯಂತ ಅಪರೂಪವೆನ್ನಬಹುದಾದ ಶಿಲ್ಲವಾಗಿದೆ. ಕೆಲವು 
ಪುರಾಣಗಳಲ್ಲಿ ಮಹಿಷಾಸುರನು ಮಹಿಷ ರೂಪದಲ್ಲಿ ದೇವಿಯೊಂದಿಗೆ ಹೋರಾಟವನ್ನು ನಡೆಸಿದ ಎಂದು ಹೇಳಲಾಗಿದೆ. 
ಇನ್ನಿತರ ಪುರಾಣಗಳಲ್ಲಿ ಮಹಿಷ (ಕೋಣ) ಮಹಿಷಾಸುರ ಎಂಬ ರಾಕ್ಷಸನ ವಾಹನವಾಗಿರುತ್ತದೆ. ಪ್ರಸ್ತುತ ಕಥಾನಕದಲ್ಲಿ 
ಶಿಲಿಯು ಒಂದೇ ಪಟ್ಟಿಕೆಯಲ್ಲಿ ದೇವಿಯು ಮಾನವ ರೂಪದ ಮಹಿಷ ಅಸುರ ಮತ್ತು ವಾಹನ ರೂಪದ ಕೋಣ 
ಇಬ್ಬರೊಂದಿಗೆ ಹೋರಾಡುತ್ತಿರುವ ದೃಶ್ಯಗಳನ್ನು ಏಕಕಾಲದಲ್ಲಿಯೇ ಕಂಡರಿಸಿ ತೋರಿಸಿದ್ದಾನೆ. 


ಈ ಕಥಾನಕಗಳಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ವಿವಿಧ ಪುರಾಣಗಳಲ್ಲಿ ವರ್ಣಿತಗೊಂಡಿರುವಂತೆ 
ಭರ್ಚಿ, ಶಂಖ, ಚಕ್ರ ಘಂಟಾ, ತ್ರಿಶೂಲ, ಬಿಲ್ಲು, ಖೇತಕ, ಡಮರು, ಖಟ್ಟಾಂಗ ಮುಂತಾದ ವಿವಿಧ ದೇವರುಗಳು ತಮ್ಮ 
ಶಕ್ತಿಯ ಸ್ವರೂಪವಾಗಿ ನೀಡಿದ ಆಯುಧಗಳನ್ನು ಧರಿಸಿ ದೇವಿಯು ಅಸುರನ ಸಂಹಾರದಲ್ಲಿ ತೊಡಗುತ್ತಾಳೆ ಎಂಬ 
ಅಂಶವನ್ನು ಶಿಲ್ಲಿಯು ವಿವಿಧ ದೃಶ್ಯಗಳಲ್ಲಿ ಅಭಿವ್ಯಕ್ತಿಸುತ್ತಾ ಹೋಗುತ್ತಾನೆ. ಈ ರೀತಿಯ ಕಂಡರಿಸುವಿಕೆ ಈ ಕಾಲದ 
ಕಥಾನಕಗಳಲ್ಲಿ ಅಪರೂಪವೆನಿಸಿದೆ. ಇಲ್ಲಿ ವಿವಿಧ ಪುರಾಣಗಳಲ್ಲಿ ವರ್ಣಿತಗೊಂಡಿರುವ ಆಯುಧಗಳನ್ನು ಸಹ ನಿಖರವಾಗಿ 
ಗುರುತಿಸಬಹುದಾಗಿದೆ. ಇಡೀ ದೇವಾಲಯದ ಉಬ್ಬು ಶಿಲ್ಲಗಳಲ್ಲಿ ಕಂಡುಬರುವ ಆಯುಧಗಳ ಕಂಡರಿಸುವಿಕೆ ಕಲಾಸಕ್ತರ 
ಗಮನಸೆಳೆದು ಇದರ ಕುರಿತಾದ ಇನ್ನೂ ಹೆಚ್ಚಿನ ಅಧ್ಯಯನದ ಸಾಧ್ಯತೆಗಳು ಹೊರಹೊಮ್ಮುತ್ತವೆ. ಈ ಕಥಾನಕಗಳಲ್ಲಿ 


೨೫೨ ಇತಿಹಾಸ ದರ್ಶನ : ಸಂ. ಹಿ೬ಿ/(೨೦೨೧ 


| ಅವಧಾನ 


nti 
// 


oy Mv / 


jk 


ii“ 


ಚಂಡಮುಂಡರೊಂದಿಗೆ ದೇವಿಯ ಮಹಿಷಾಸುರ ಮರ್ಧಿನಿಯೊಂದಿಗೆ 
ಸಂವಾದ ಹೋರಾಟಕ್ಕೆ ಮಹಿಷನು ಹೋರಾಟ 
ಆಗಮಿಸುತ್ತಿರುವುದು 


yy 


ಮಹಿಷಾಸುರ ಮರ್ಥಿನಿ ಕೋಣನನ್ನು ಸಂಹರಿಸುತ್ತಿರುವುದು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೫೩ 


CCE PO gD 


೨೫೪ 


ಗಣಗಳು ಮಹಿಷಾಸುರ ಮರ್ಧಿನಿಗೆ ನಮಿಸುತ್ತಿರುವುದು 


ದೇವಿ ದೇವತೆಗಳು ಧರಿಸಿರುವ ಆಭರಣಗಳನ್ನು ಸಹ 
ಸಷ್ಟವಾಗಿ ತೋರಿಸಲಾಗಿದೆ. ಆದರೆ ಮಹಿಷಾಸುರ 
ಮರ್ಥಿನಿಯ ಶಿಲಗಳ ಮುಖಭಾಗವು ತೃಟಿತಗೊಂಡಿದ್ದು 
ಬೇಸರದ ಸಂಗತಿಯಾಗಿದೆ. 

ಐತಿಹಾಸಿಕ ಪ್ರವಾಸೋದ್ಯಮವು ಪ್ರಾಮುಖ್ಯತೆ 
ಪಡೆಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ಕಥಾ ನಿರೂಪಕ 
ಶಿಲಗಳು ಪ್ರವಾಸಿಗರನ್ನು, ಕಥೆಗಳ ಮೂಲಕ ಹಚ್ಚು 
ಆಕರ್ಷಿಸುವುದರಿಂದ ಅವುಗಳ ಅಧ್ಯಯನ ಹಚ್ಚು ಮಹತ್ವ 
ಪಡೆದುಕೊಳ್ಳುತ್ತವೆ. ಒಟ್ಟಿನಲ್ಲಿ ಶಂಭುಲಿಂಗ ದೇವಾಲಯದ 
ಮಹಿಷಾಸುರ ಮರ್ದಿನಿ ಕಥಾನಿರೂಪಕ ಶಿಲ್ಪಗಳು ಈ 
ಕಾಲದ ಇತರ ಮಹಿಷಾಸುರ ಮರ್ದಿನಿಯ ಬಿಡಿ ಶಿಲಗಳಿಗಿಂತ 
ವಿಭಿನ್ನವಾಗಿ ಕಂಡರಿಸಲಟ್ಟಿದೆ. 

[ಈ ಲೇಖನವನ್ನು ರಚಿಸಲು ಮಾರ್ಗದರ್ಶನ ನೀಡಿದ 
ಮಾರ್ಗದರ್ಶಕರಾದ ಡಾ. ಸಿ.ಎಸ್‌. ವಾಸುದೇವನ್‌ ಇವರಿಗೆ ಧನ್ಸವಾದಗಳು). 


ಅಢಿ ಅಪ್ಪಣಿಗಳು 


ಸೂರ್ಯನಾಥ ಕಾಮತ್‌., (ಪ್ರಸಂ.), ಕರ್ನಾಟಕ ರಾಜ್ಯ ಗೆಜಿಟೀಯರ್‌, “ಧಾರವಾಡ ಜಿಲ್ಲೆ”, ಬೆಂಗಳೂರು, ಕರ್ನಾಟಕ ಸರಕಾರ, ೧೯೯೫. 
ಮಹದೇವ. ಸಿ, ೨೦೦೬ : “ಕರ್ನಾಟಕ ದೇವಾಲಯ ಕೋಶ”, ಧಾರವಾಡ ಜಿಲ್ಲೆ, ಹಂಪಿ, ಪ್ರಸಾರಂಗ, ಕನ್ನಡ ವಿಶ್ವವಿದ್ಯಾಲಯ. 


SII-XX-163. 
ಸೂರ್ಯನಾಥ ಕಾಮತ್‌, “ಪೂರ್ವೋಕ್ತ. 
Devi Bhagavata Purana, Vol. 5, Chpt. 8, pp. 62-74. 


Shastri. J.1. (Ed.), 1991, “Shiva MahaPurana” Vol. 9, chpt 46, New Delhi, Motilal Banarasidas, 515-557. 
ವರದಾಚಾರ್‌.ಎಂ.ಆರ್‌., (ಅಸು.), “ಶ್ರೀ ವರಾಹ ಪುರಾಣಂ”, ಭಾಗ-೧ ಅಧ್ಯಾಯ ೨೮, ಮೈಸೂರು, ಶ್ರೀ ಹನುಮಾನ್‌ ಪ್ರೆಸ್‌, ೧೯೪೬. 
ಶಕ್ತಿಘಟ್ಟಂ ವೆಂಕಟಾಚಾರ್ಯ., (ಅನು.), ೧೯೪೬: “ಶ್ರೀ ವಾಮನಪುರಾಣಂ”: ಭಾಗ-ಷಿ, ಅಧ್ಯಾಯ ೫೦, ೧೯೪೬. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


| 4 
ಕಥಾನಕ ಉಬ್ಬು ಪಶಿಲ್ಪಗಳಲ್ಲ ವ್ಯಾಸ, ವಾಲ್ಕಂ&ಿ 
ಆರ್‌. ರಘು%* 


ಭರತ ಖಂಡದ ಬೋಗ ಭೂಮಿಯಲ್ಲಿ ಜನಿಸಿದ ವಾಲ್ಗೀಕಿ ಮತ್ತು ವ್ಯಾಸಮುನಿಗಳು ಸನಾತನ ಧರ್ಮದ ವೈದಿಕ 
ಸಂಸ್ಕೃತಿಯಲ್ಲಿ ಸಂಸ್ಥೃತ ಭಾಷೆಯನ್ನು ಬಳಸಿಕೊಂಡು ಸಂಪೂರ್ಣ ರಾಮಾಯಣವನ್ನು ವಾಲ್ಡೀಕಿ ಮತ್ತು ವ್ಯಾಸ ಮುನಿಗಳು 
ವ್ಯಾಸ ಭಾರತವೆಂಬ ಎರಡು ಮಹಾಕಾವ್ಯವನ್ನು ಬರೆದಿದ್ದಾರೆ. ಈ ಕಾರಣದಿಂದ ಜಗತ್ತಿನಲ್ಲಿ ಭಗವಾನ್‌ ವಾಲ್ಮೀಕಿಯನ್ನು 
ರಾಮಾಯಣದಿಂದ ಮತ್ತು ಭಗವಾನ್‌ ವ್ಯಾಸರವರನ್ನು ಸೂತ ಭಾರತದಿಂದ ಭರತ ಖಂಡದ ಎಲ್ಲಾ ಭಾಷೆಗಳಲ್ಲಿ 
ಮಹರ್ಷಿ ಹಾಗೂ ಕವಿ ಎಂದು ಸಾಹಿತ್ಯದಲ್ಲಿ ವರ್ಣಿಸಿ ಗುಣಗಾನ ಮಾಡಿ ನಮೂದಿಸಿದ್ದಾರೆ ಹಾಗೂ ಮಹಾಕಾವ್ಯವನ್ನು 
ಕೇಳಿದವರ ಜನಮಾನಸದಲ್ಲಿ ವಾಲ್ಗೀಕಿ ಮತ್ತು ವ್ಯಾಸಮುನಿ ನೆಲೆಸಿದ್ದಾರೆ. 
ರೂಢಿಗತವಾಗಿ ವ್ಯಾಸಮುನಿ ಮತ್ತು ವಾಲ್ಲೀಕಿಯವರು ಜನ್ನಿಸಿದ ಸ್ಥಳ ಬೆಳೆದ ಸಂಸ್ಕೃತಿಯು ಆದಿ ವೈದಿಕ, 
ಸಾಮಾಜಿಕ, ದ್ರಾವಿಡ ಸಂಸ್ಥೃತಿಯಾಗಿದೆ. ಇವರುಗಳಿಗೆ ಆದ ಸಂಸ್ವಾರ, ಜೀವನ ಕ್ರಮ, ಬದುಕಿನ ಸಾಕ್ತಾತ್ಸಾರದಿಂದ 
ಬ್ರಾಹ್ಮಣ್ಯವನ್ನು ಪಡೆದು ಭಗವಾನ್‌ ವಾಲ್ಡೀಕಿ ಹಾಗೂ ಭಗವಾನ್‌ ವ್ಯಾಸರು ಕೀರ್ತಿವಂತರಾಗಿ ಮಾನವ ಜೀವನದ 
ಭಾವದಲ್ಲಿ ಶಾಶ್ವತವಾಗಿ, ನೆಲೆಯಾಗಿ, ಚಿರಂಜೀವಿಯಾಗಿದ್ದಾರೆಂದು ಸ್ಮರಿಸಿಕೊಳ್ಳುತ್ತಾರೆ. 
ವಾಲ್ಡೀಕಿ ಮತ್ತು ವ್ಯಾಸರ ಸ್ಪರೂಪ ವರ್ಣನೆಯನ್ನು ಶಿಲ್ಲಕಲೆಯಲ್ಲಿ ಶೋಧಿಸಿದಾಗ ಬಿಡಿಶಿಲ್ಲಗಳು ಮತ್ತು ಕಂಬಗಳಲ್ಲಿ 
ದೇವಾಲಯದ ಹೊರ ಬಿತ್ತಿಯಲ್ಲಿ ತನ್ನ ಭಾವನೆಯಂತೆ ಶಿಲ್ಪಿ ಉಬ್ಬು ಶಿಲ್ಲವನ್ನು ಸುಂದರವಾಗಿ ಚಿತ್ರಿಸಿದ್ದಾನೆ. 
ಸಂಪೂರ್ಣ ರಾಮಾಯಣ ಮಹಾಕಾವ್ಯದಲ್ಲಿ ವಾಲ್ಗೀಕಿಯು ತನ್ನ ಸ್ಪರೂಪ ವರ್ಣನೆಯನ್ನು ಬರೆದುಕೊಂಡಿಲ್ಲ. 
ಆದರೂ ವಾಲ್ಲೀಕಿ ರಾಮಾಯಣ ದೃಶ್ಯವನ್ನು ಕಥಾ ಸಾಂದರ್ಭಿಕವಾಗಿ ಶಿಲ್ಲಿ ಚಿತ್ರವನ್ನು ಚಿತ್ರಿಸಿದ್ದಾನೆ. ಶಿಲಿಯೂ ಕಥಾ 
ಸಂದರ್ಭಗಳನ್ನು ಸೌಂದರ್ಯ ಪ್ರಜ್ಞೆಯಿಂದ ನೋಡಲು ಸುಂದರವಾಗಿ ಕಾಣುವಂತೆ ಸುಂದರ ಶಿಲ್ಪಗಳನ್ನು ಚಿತ್ರಿಸಿದ್ದಾನೆ. 
ಶಿಲ್ಲಕಲೆಯನ್ನು ಮಾಧ್ಯಮವನ್ನಾಗಿ ಬಳಸಿಕೊಂಡರೆ ಕಲ್ಲಿನ ರಚನೆ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಶಿಲ್ಲಿ ಆಯ್ಕೆ 
ಮಾಡಿಕೊಂಡಿದ್ದಾನೆ. 
ಮೈಸೂರು ಜಿಲ್ಲೆ, ಟಿ.ನರಸೀಪುರ ತಾಲ್ಲೂಕು, ಸೋಮನಾಥಪುರದ ದೇವಾಲಯದಲ್ಲಿ ದೇವಿ ರಾಮಾಯಣದ 
ದೃಶ್ಯಗಳನ್ನು ಪಟ್ಟಿಕೆಗಳಲ್ಲಿ ಸುಂದರವಾಗಿ ಶಿಲ್ಪಿ ಚಿತ್ರಿಸಿದ್ದಾನೆ ಮತ್ತು ವರುಣ ಗ್ರಾಮದ ದೇವಮ್ಮನ ದೇವಾಲಯದ ಹೊರ 
ಬಿತ್ತಿಯಲ್ಲಿ ರಾಮಾಯಣ ದೃಶ್ಯ ನೋಡಬಹುದಾಗಿದೆ. ಆದರೆ ಲವಕುಶ ರಾಮಾಯಣ ಉತ್ತರಖಂಡದ ಭಾವ ಶಿಲ್ಲಗಳನ್ನು 
ಚಿತ್ರಿಸಿರುವುದಿಲ್ಲ. - 
ಹಂಪಿ ಹಜಾರ ರಾಮಸ್ವಾಮಿ ದೇವಾಲಯದ ಹೊರ ಬಿತ್ತಿಯಲ್ಲಿ ಮತ್ತು ಕೋಟೆಯ ಕಲ್ಲಿನ ಗೋಡೆಯಲ್ಲಿ ಹಾಗೂ 
ಕೋಟೆಯ ಮೇಲ್ಭಾಗದಲ್ಲಿ ರಾಮಾಯಣ ದೃಶ್ಯವನ್ನು ಶಿಲ್ಲಿ ಮನೋಹರವಾಗಿ ಚಿತ್ರಿಸಿದ್ದಾನೆ. ಹಯಗೀವ ರಾಮಾಯಣದ 
ಯಷ್ಠಶೃಂಗನಿಂದ ಪ್ರಾರಂಭವಾಗಿ ಶ್ರೀರಾಮನ ಪಟ್ಟಾಭಿಷೇಕದವರೆಗೆ ದೃಶ್ಯಗಳು ಮುಕ್ತಾಯವಾಗಿರುತ್ತದೆ. ಶ್ರವಣನ ಪಿತೃಭಕ್ತಿಯ 
ದೃಶ್ಯ ತೊರೆವೆ ರಾಮಾಯಣ, ಸಂಪೂರ್ಣ ರಾಮಾಯಣದ ದೃಶ್ಯ ಶಿಲ್ಪಗಳನ್ನು ಶಿಲ್ಪದಲ್ಲಿ ನಾಜೂಕಾಗಿ ಚಿತ್ರಿಸಿದ್ದಾನೆ. 
ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ (ಯಗ್ಬೇದ, ಯರ್ಜುವೇದ, ಸಾಮವೇದ, ಅಥರ್‌ವರ್ಣವೇದಗಳು) ೪ 
ವೇದಗಳ ಯಷಿಗಳ ಸ್ವರೂಪವನ್ನು, ಮತ್ತು ಸಪ್ತಯಷಿಗಳು ಹಾಗೂ ಮನು, ಮಯ, ಶಿಲ್ಪಿ, ತ್ವಷ್ಟ ವಿಶ್ವಜ್ಞಾ ಪಂಚ 
ವಿಶ್ಷಕರ್ಮ ಮಹರ್ಷಿಗಳು ಶ್ರೀರಾಮನ ಪಟ್ಟಾಭಿಷೇಕದಲ್ಲಿ ಸೀತಾರಾಮರಿಗೆ ಆಶೀರ್ವದಿಸುವ ಸಂದರ್ಭದ ಶಿಲ್ಪದಲ್ಲಿ 
ಖಯಷಿಗಳ ಭಿನ್ನತೆಯನ್ನು ತೋರಿಸಲು ಶಿಲ್ಪಿ ಚಿತ್ರಿಸಿದ್ದಾರೆ. ವಾಲ್ಗೀಕಿ ರಾಮಾಯಣದ ಮಹಾಕಾವ್ಯದಲ್ಲಿ ನೂರಾರು 
ಯಷಿಯ ಕಥಾಸಂದರ್ಭಗಳ ವರ್ಣನೆಯಿದೆ. ಆದರೆ ವಾಲ್ಲೀಕಿಯ ಜೀವನ ಕಥೆಯ ದೃಶ್ಯಗಳನ್ನು ಶಿಲ್ರಿ ಚಿತ್ರಿಸಿರುವುದಿಲ್ಲ. 


¥ ಚೈತ್ರ ಚಾವಡಿ ರಪ್ತೆ, ವಂ. ೨೧೯/೫, ಹೊಳ್ಳೇಗಾಲ ಬೌನವ್‌, ಚಾಮರಾಜನಗರ ಜಿಲ್ಲೆ, ಮೊ. ೩೩೩೬೧೩ ೧೬೮.೨೨ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೫೫ 


ವಾಲ್ಗೀಕಿರವರಿಂದ ಲವಕುಶರಿಗೆ ಉಪದೇಶ ವಾಲ್ಗೀಕಿರವರಿಂದ ಲವಕುಶರಿಗೆ ವಿದ್ಯಾರ್ಜನೆ 


ವಾಲ್ಲೀಕಿಯನ್ನು ಒಬ್ಬ ಕವಿ ಎಂಬ ಭಾವನೆಯಾದ ಅವನ ಸ್ವರೂಪವನ್ನು ಓಲೆಗಿರಿ ಗಂಥದಲ್ಲಿ ಚಿತ್ರಿಸಿರುವುದಿಲ್ಲ. ಶಿಲಗಳಲ್ಲಿ 
ಕಥಾ ಸಂದರ್ಭಗಳಲ್ಲಿ ವಾಲ್ಲೀಕಿಯ ರೂಪ ಕಂಡು ಬರುವುದಿಲ್ಲ. ಅನೇಕ ಯಷಿಗಳ ಚಿತ್ರ ಕೆತ್ತಲಟ್ಟಿದ್ದರೂ ಅವರ ಹೆಸರನ್ನು 
ಕೆತ್ತಿರುವುದಿಲ್ಲ. ಕಥಾ ಸಂದರ್ಭವನ್ನು ನೋಡಿ ಗಮನಿಸಿ, ಯಷಿಗಳನ್ನು ಗುರ್ತಿಸಿಕೂಳ್ಳಬೇಕು. ಹೀಗೆ ವಾಲ್ಲೀಕಿಯನ್ನು 
ಕಥಾ ಸಂದರ್ಭಕ್ಕೆ ಕವಿಯ ಸ್ವರೂಪವಾಗಿ ಬರೆಯುವಂತೆ ಕುಳಿತಿರುವ ದೃಶ್ಯವಾಗಿದೆ. 


೨೫೬ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಶಿಲ್ಲಕಲಾ ಸಾಮ್ರಾಜ್ಯ ಬಳದ ಸಂಸ್ಕೃತಿಯ ಇತಿಹಾಸದಲ್ಲಿ ಹಂಪಿ ವಿಜಯನಗರ ಸೇರಿದೆ. ಹಜಾರ ರಾಮಸ್ವಾಮಿ 
ದೇವಾಲಯದ ಪಕ್ಕದಲ್ಲಿನ ಸೀತಾಮಾತೆಯ ಸುಂದರವಾದ ದೇವಸ್ಥಾನವಿದೆ. ದೇವಾಲಯದ ಹೊರಬಿತ್ತಿಯಲ್ಲಿ ಉತ್ತರಾಖಂಡ 
ಲವಕುಶ ರಾಮಾಯಣದ ಕಥಾ ಸಂದರ್ಭದ ಘಟನೆಯ ದೃಶ್ಯದ ಶಿಲ್ಲಗಳನ್ನು ನೋಡಬಹುದಾಗಿದೆ. 


ಶ್ರೀರಾಮಚಂದನು ಸೀತೆಯ ತಾಯ್ತನದ / ಗರ್ಭಿಣಿಯ ಬಯಕೆಯನ್ನು ಕೇಳಿ, ವಾಲ್ಮೀಕಿ ಆಶ್ರಮದಲ್ಲಿ ನನ್ನ ಪುತ್ರರ 
ಜನನವಾಗಬೇಕೆಂಬ ಸೀತೆಯ ಆಶಯವನ್ನು ಪೂರೈಸಲು ಲಕ್ಷ್ಮಣನಿಗೆ ತಿಳಿಸುತ್ತಾನೆ. ಹೀಗೆ ಕಥಾ ಸಂದರ್ಭದ ೧೦ 
ದೃಶ್ಯಗಳನ್ನು ಶಿಲ್ಲಿ ಆಯ್ಕೆ ಮಾಡಿಕೊಂಡು ನಯನ ಮನೋಹರವಾಗಿ ವಾಲ್ಮೀಕಿಯ ವೃತಾಂತವನ್ನು ಶಿಲ್ರಿ ಉಬ್ಬು ಶಿಲದಲ್ಲಿ 
ಮೂಡಿಸಿದ್ದಾನೆ. 

ವಾಲ್ಡೀಕಿ ಶಿಲ್ಪ ಲಕ್ಷ ಣ: ವಾಲ್ಡೀಕಿಯು ವಯೋವೃದ್ಧರಾಗಿ ಉದ್ದನೆಯ ಜಡೆಮುಡಿ ಕಟ್ಟಿಕೊಂಡಿದ್ದ, ಗಡ್ಡ ಮೀಸೆ 
ಬಿಟ್ಟು ಕವಿಯ ಮುಖ ಭಾವನೆ ತೋರಿಸಿದ್ದಾನೆ, ಪದ್ಗಾಸನದಲ್ಲಿ ಕಾಲಮೇಲೆ ಕಾಲು ಹಾಕಿ ಕುಳಿತಿದ್ದ ರುದ್ರಾಕ್ಷಿಯನ್ನು ಕಿವಿ, 
ಕತ್ತಿನ ಹಾರ, ತೋಳಬಂದಿ, ಕೈಕಂಕಣ, 'ಕಾಲಕಂಕಣ, ಎದೆ ಪಟ್ಟ, ವಸ್ತವನ್ನು ಎಡಬಾಗದಿಂದ ಬಲಭಾಗಕ್ಕೆ ಕಟ್ಟಿ 
ಅಲಂಕರಿಸಿ, ನಡುವಸ್ತವನ್ನು ಎಜು ಮತ್ತು ಪೀಠದ ಮೇಲೆ ಕುಳಿತಂತೆ ಮತ್ತು ನಿಂತಂತೆ ಶಿಲ್ಲ ಚಿತ್ರ ತಿಸಿರುತಾರೆ, 
ಪಾರ ನೋಟದಲ್ಲಿ ಕಥಾ ಸಂದರ್ಭಕ್ಕೆ ತಕ್ಕಂತೆ ವಾಲ್ಮೀಕಿಯ ಭಾವನೆಯ ನಿಲುವನ್ನು 'ಚಿತಿಸಿದ್ದಾರೆ. 


ಶ್ರೀರಾಮ ಮತ್ತು ಲಕ್ಷಣ ಇವರು AF ಅಲಂಕರಿಸಿಕೊಂಡಿದ್ದಾರೆ. ಯೋಧರಂತೆ ಶಸ್ತದಾರಿಗಳಾಗಿದ್ದಾರೆ. 
ಸೀತೆಯ ಸ್ವರೂಪವು `ರಾಜಕುಮಾರಿಯಂತೆ ಅಲಂಕರಿಸಿಕೊಂಡಿದ್ದು, ಶ್ರೀರಾಮನ 'ಧರ್ಮಪತ್ವಿ ಯಂತೆ ಮತ್ತು ಲವಕುಶರಿಗೆ 
ಪ್ರೀತಿ ಪಾತಳಾಗಿ ಮಮತೆಯನ್ನು ತೋರಿಸುವಂತಿದೆ. 

ಲವಕುಶರು ಕೀರೀಟ ಧರಿಸಿ, ಅಲಂಕರಿಸಿಕೊಂಡಿದ್ದಾರೆ. ವಾಲ್ಮೀಕಿಯ ಗುರುಗಳಿಗೆ ನಮತೆಯಿಂದ ನಡೆದುಕೂಂಡು 
ಸಕಲ ವಿದ್ಯಾಪಾರಂಗತರಾಗಿ ಆರ್ಶೀವಾದ ಪಡೆದು, ಕ್ಷಾತ್ರ ತೇಜಸಿನಿಂದ ರಾಮ, ಲಕ್ಷ್ಮಣರ ಮೇಲ ಯುದ್ದ ಮಾಡಿ, 
ಪರಾಕ್ರಮವನ್ನು ತೋರಿಸಿ ರಾಮ ಲಕ್ಷ್ಮಣರನ್ನು ಮೂರ್ಛೆಗೊಳಿಸಿದ್ದಾರೆ. ಶ್ರೀರಾಮನಿಗೆ ತಕ್ಕ ಮಕ್ಕಳಾಗಿ ಕ್ಷತ್ರಿಯ ಕುಲ 
ಸಂಜಾತರಾಗಿ ತೋರಿಸುವಂತೆ ಶಿಲ್ಪಿ ಈ ಶಿಲ್ಪಗಳನ್ನು ನಯನ ಮನೋಹರವಾಗಿ ಚಿತ್ರಿಸಿದ್ದಾನೆ. ಶಿಲ್ಲಿಯು ಹತ್ತು ದೃಶ್ಯಗಳನ್ನು 
ಅಲಂಕರಿಸಿದ್ದು ಅವುಗಳಲ್ಲಿ ಸುಂದರ ಮರಗಳು, ಕಂಬಗಳಲ್ಲಿ ಸಿಂಹಮುಖದ ರೂಪಾಂತರಗಳು, ರಥ, ರಾಹುತನನ್ನು, 

ಬಲಿಷ್ಠಕಾಯದ ಕುದುರೆ ಅಲಂಕಾರದ ಸನ್ನಿವೇಶದ ಶಿಲ್ಪಿ ಚಿತ್ರ ಕಥಾ ಸನ್ನಿವೇಶಗಳನ್ನು ಶಿಲ್ಪ ಮೂಡಿಸಿದ್ದಾನೆ. 


ಮಹಾಭಾರತದ ಕರ್ತೃ ವ್ಯಾಸ ಭಗವಾನ್‌ 

ವಜ ಗ ಕರ್ತ ವ್ಯಾಸರನ್ನು ಸೂತಮುನಿ ಎಂದು ಕರೆಯಲಾಗಿದೆ. ವ್ಯಾಸನು ತನ್ನ ಸ್ವರೂಪವನ್ನು ತಾನೇ 
ಕಥಾ ಸಂದರ್ಭದಲ್ಲಿ ಅಂಬಿಕೆ, ಅಂಬಾಲಿಕೆಗೆ, ದಾಸಿಗೆ ನಿಯೋಗ ಪದ್ಧತಿಯಲ್ಲಿ ಗರ್ಭವನ್ನು ಸ್ಥಾಪಿಸಲು ಅನುಸರಿಸುವಾಗ 
ಸೂತ ಮುನಿಯ ಸ್ವರೂಪವು ನೋಟದಿಂದ ಆದ ಬೇಸರದ ಪರಿಣಾಮವನ್ನು ವಿವರಿಸುವ ಸಂದರ್ಭ ವ್ಯಾಸಮುನಿಯ 
ಸ್ಪರೂಪ ವರ್ಣನೆ ತಿಳಿದುಬರುತ್ತದೆ. ಈ ಸಂದರ್ಭವನ್ನು ಶಿಲ್ಲಿ ಚಿತ್ತಿಸುವುದಕ್ಕೆ ಒಪ್ಪದೆ ತನ್ನದೆ ಆದ ಭಾವನೆಯಲ್ಲಿ ಕಥಾ 
ಸಂದರ್ಭವನ್ನು ತಿಳಿದು, ದಾಸರಾಜನ ಮಗಳು ಮತ್ತ್ಯಗಂಧಿಯನ್ನು ಮೀನಿನ ಸಂಕೇತವಾಗಿ ಭಾವಿಸಿ, ಮೀನಿನ ಮೇಲ 
ಕುಳಿತಿರುವಂತೆ ವ್ಯಾಸಮುನಿ ತಪಸ್ವಿ ಮತ್ತು ಜ್ಞಾನಿಯಾದುದಕ್ಕೆ ಪದ್ಗಾಶನ ಭಂಗಿಯಲ್ಲಿ ಮಂಡಿಯಿಂದ ಸೊಂಟದವರೆಗೆ 
ಯೋಗಪಟ್ಟ ಧರಿಸಿರುವಂತೆ ಚಿತ್ರಿಸ ತಿಸಲಾಗಿದೆ. ಸನ್ಯಾಸಿ ಎನ್ನಲು ಮುಡಿಯನ್ನು ಗಂಟು ಹಾಕಿಕೊಂಡು, ತೋಳಬಂದಿ, 
ಕಂಕಣಬಂದಿ. ಕತ್ತಿನ ಹಾರ, ಕಾಲಬಂಧಿ, ಕಬ್ಬೆ- ವಸ ದರಿಸಿ ಕಮಂಡಲವನ್ನು ಅಲಂಕರಿಸಿಕೊಂಡಂತಿದೆ. ನಾನಾ 
ಭಂಗಿಯಲ್ಲಿ ಕುಳಿತಿರುವ ಚಿಂತಾಕಾಂತನಾಗಿ ಆರ್ಶೀವಾದ ಮಾಡುವಂತೆ, ತಪ ಯಂತೆ ಮೀನಿನ ಮೇಲೆ ಕುಳಿತಿರುವಂತೆ 
(ವ್ಯಾಸನ ತಾಯಿ ಸಂಕೇತ ಮೀನಿನ ಚಿತ್ರವಾಗಿದೆ) ಸುಂದರವಾಗಿ ನಾನಾ ವಥದಲ್ಲಿ ವ್ಯಾಸನ ರೂಪವನ್ನು ಶಿಲ್ಲಿ ತನ್ನ 
ಇಚ್ಛೆಯಂತೆ ಬೇರೆ ಬೇರೆ ಶಿಲ್ಪ ಕಲಾವಿದರೂ ಚಿತ್ರಿಸಿದ್ದಾರೆ. ಉದಾ: ಜ್ಞಾನಿ ಎಂಬುದಕ್ಕೆ ರ: ಪುಸ್ಟಾಮಿ. 
ದಕ್ಷಿಣಾಮೂರ್ತಿ ಹೀಗೆ ಯಷಿಗಳಿಗೆ ಯೋಗಪ ಟ್ರಿಯನ್ನು ತೋರಿಸಲಾಗಿದೆ. ವಾಸನ ಶ್ರೀಕೃಷ್ಣಪರಮಾತ್ನನ ಕಥೆಯನ್ನು 
ಮತ್ತು ವಿಶ್ವರೂಪ ಅವತಾರವನ್ನು ಸಾಂದರ್ಬಿಕವಾಗಿ ಭೀಷನಿಗೆ ದಶನನಮಾಗುವರತೆ ಮಾಡಿದ ಮುಹಾಪುರುಪನಾಗಿದಾನೆ. 


sa 
; ey 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೫೭ 


80 
ಪೊರಬ ತಾಲ್ಲೂಕು ಚಂದ್ರಗುತ್ತಿಯ ಕಲ್ತನ ಬಾವಿಗಳು 


ಮಹಾದೇವಪ್ಪ ರಂಗಣ್ಣನವರ 


ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಿನ ಚಂದ್ರಗುತ್ತಿಯ ಪ್ರದೇಶದಲ್ಲಿ ಆಳಿಕೆ ಮಾಡಿದ ಅರಸರೆಂದರೆ ಗುತ್ತಿಯ 
ಅರಸರು. ಗುತ್ತಿ ೧೮ ಎಂಬ ಆಡಳಿತ ವಿಭಾಗವು ಇತಿಹಾಸದಲ್ಲಿ ಕಂಡುಬರುತ್ತದೆ. ಆ ಆಡಳಿತ ವಿಭಾಗವೇ ಈ 
ಚಂದಗುತ್ತಿಯಾಗಿದ್ದಿತ್ತು ಎಂಬುದಕ್ಕೆ ಅನೇಕ ಆಧಾರಗಳು ಪುಷ್ಟಿ ನೀಡುತ್ತವೆ. ಆದರೆ ಇತಿಹಾಸಕಾರರಲ್ಲಿ ಈ ವಿಚಾರದಲ್ಲಿ 
ಒಮ್ಮತವಾದ ಅಭಿಪಾಯವಿರುವುದಿಲ್ಲ. ಏಕೆಂದರೆ ಗುತ್ತಿ ೧೮ ಎಂಬುದು 'ಮಹಾರಾಷ್ಟದಲ್ಲಿ ಕಂಡುಬರುವುದೆಂಬ ವಾದವೂ 
ಕೂಡಾ ಇದೆ. ಈ ಪ್ರದೇಶದಲ್ಲಿ ಪ್ರಾಚೀನ ಮೌರ್ಯ ಅರಸರ ಚಂದಗುಪ್ತ ಮೌರ್ಯ ಆಳ್ಗಿಕೆ ಮಾಡಿದ್ದು. ಇವರಿಂದಲೇ ಈ 
ಪ್ರದೇಶಕ್ಕೆ ಚಂದಗುತ್ತಿಯೆಂಬ ಹೆಸರು ಬಂದಿರುವುದೆಂದು ತಿಳಿದು ಬರುತ್ತದೆ. ಗುಪರ ನಂತರ ಕರ್ನಾಟಕದ ಗುತ್ತರು 
ಎ೦ಬ ಹೆಸರಿನಿಂದ ಹಾವೇರಿ ಜಿಲ್ಲೆಯ ಗುತ್ತಲದ ಅರಸರು, ಹೊನ್ನಾಳಿ ತಾಲ್ಲೂಕಿನ ಬೆಳಗುತ್ತಿಯ ಗುತ್ತರು ಮತ್ತು 
ಚಂದ್ರಗುತ್ತಿಯ ಗುತ್ತರು ಎಂಬ ಹೆಸರಿನಿಂದ ಗುಪ್ತರ ನಂತರ ಆಳಿಕೆ ಮಾಡಿರಬಹುದೆಂದು ತಿಳಿದುಬರುತ್ತದೆ. ಗುಪ್ತರು 
ಚಂದಗುತ್ತಿಯ ಗುಡ್ಡದಲ್ಲಿರುವ ಕೋಟಿ ದುರ್ಗಾ ದೇವಿಯನ್ನು ಆರಾಧಿಸುತ್ತಿದ್ದರು. ಈ ದುರ್ಗಾದೇವಿಯೇ ಗುಪ್ತರ 
ಕಾಲದಲ್ಲಿ ಮೂಕಾಂಬಿಕೆ ಎಂಬ ಹೆಸರಿನಿಂದ ಕುಲದೈವವಾಗಿ ಪೂಜಿಸಿರುವುರೆಂದು ತಿಳಿದುಬರುವುದು. ಅಪಾರ ಪ್ರಮಾಣದ 
ಪ್ರಾಚೀನ ಅವಶೇಷಗಳು ತುಂಬಿ ತುಳುಕುತ್ತವೆ ಮನೆದಳಗಳು. ಬೃಹತ್‌ ಏಳು ಸುತ್ತಿನ ಕೋಟೆ, ಈ ಪ್ರದೇಶವೂ 
ಶಾಶ್ನತವಾದ ರಾಜಧಾನಿ ಅಥವಾ ಆಳ್ಗಿಕೆ ಪ್ರದೇಶವಾಗಿರಲಿಲ್ಲ. ಇದೊಂದು ಬೇಸಿಗೆಯ ಅರಮನೆಯಂತೆ ಉಪಯೋಗಿಸಿರುವುದು 
ಕಂಡುಬರುತ್ತದೆ. ಪಕ್ಕದಲ್ಲಿಯೇ ಇರುವ ವೈಜಯಂತಿಪುರ ಅಥವಾ ಬನವಾಸಿ ಕದಂಬರ ಮತ್ತು ಗುಪ್ತರ ಕಾಲದಲ್ಲಿ 
ರಾಜಧಾನಿಯಾಗಿರುವುದರಿಂದ. ಈ ಪ್ರದೇಶಕ್ಕೆ ಹಚ್ಚಿನ ಮಹತ್ತ್ವ ಕೊಟ್ಟಂತೆ ಕಾಣುವುದಿಲ್ಲ. ವಿಶಾಲವಾದ ಕಲ್ಲಿನಿಂದ ಕಟ್ಟದ 
ಕಟ್ಟಡಗಳು ಈ ಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಟ್ಟದ ಮೇಲ್ಲಾಗದಲ್ಲಿ ಸುಮಾರು ೧೦ಕ್ಕೂ ಹೆಚ್ಚು ಬಾವಿಗಳು 
ಇರುವುದು ನನಗೆ ಬಹಳ ಆಶ್ಚರ್ಯ ಮತ್ತು ಕುತೂಹಲವನ್ನುಂಟು ಮಾಡಿದೆ. 


ಈ ಬಾವಿಗಳಲ್ಲಿ ಒಂದು ಬಾವಿ ಮತ್ತೊಂದು ಬಾವಿಯ ಮಧ್ಯದಲ್ಲಿ ಬಹಳ ವ್ಯತ್ಕಾಸ ಕಂಡುಬರುತ್ತದೆ. ಇಲ್ಲಿರುವ 
ಸುಮಾರು ೧೦ ಬಾವಿಗಳಲ್ಲಿ ಒಂದೇ ತೆರೆನಾದ ೫ ಬಾವಿಗಳಿವೆ ಇನ್ನು ಕೆಲವು ಹದವಾದ ಆಕೃತಿ ಮತ್ತು ಕೆತ್ತನೆಗಳಿಂದ 
ಭಿನ್ನವಾಗಿರುವುದು ಕಂಡುಬರುತ್ತದೆ. ಬಾವಿಗಳಲ್ಲಿ ಅನೇಕ ಪ್ರಕಾರಗಳಿರುವುದು ಕಂಡು ಬರುತ್ತದೆ. ಅದರಲ್ಲೂ ವಿಶೇಷವಾಗಿ 
ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಾವಿಗಳನ್ನು ಕುಡಿಯುವ ನೀರಿಗಾಗಿ ಉಪಯೋಗಿಸುವುದು ಕಂಡುಬರುತ್ತದೆ. 
ಇನ್ನು ಕೆಲವು ಬಾವಿಗಳು ನೀರಾವರಿಗಾಗಿ ನಿರ್ಮಾಣ ಮಾಡಿರುವುದು ಮತ್ತೆ ಕೆಲವು ದೇವಸ್ಥಾನ ಪೂಜೆಗಾಗಿಯೇ 
ನಿರ್ಮಾಣ ಮಾಡಿರುವುದು ಸಂಶೋಧನೆಗಳಿಂದ ತಿಳಿದುಬರುತ್ತದೆ. ಅನೇಕ ಶಾಸನಗಳಲ್ಲಿ ರಾಜರು ಬಾವಿ ನಿರ್ಮಾಣ 
ಮಾಡಿರುವ ಉಲ್ಲೇಖಗಳು ಕಂಡುಬರುತ್ತವೆ. ಕೆಲವು ಶಾಸನಗಳು ಕೊಳ, ಸರೋವರಗಳನ್ನು ಹೆಸರಿಸಿವೆ. ಮುಖ್ಯವಾಗಿ 
ಗಮನಿಸಬೇಕಾದುದೆಂದರೆ ಇಂತಹ ಕೊಳ ಕಲ್ಯಾಣಿಗಳು ನೀರಾವರಿಗೂ ಬಳಕೆಯಾಗಿರುವುದು ಕಂಡುಬರುತ್ತದೆ. ೧೨ನೇ 
ಶತಮಾನದ ಕೆಲವು ಶಾಸನಗಳು ಬಾವಿಗಳು ಮತ್ತು ಕೊಳಗಳನ್ನು ನೇರವಾಗಿ ಉಲ್ಲೇಖಿಸದೆ ಇದ್ದರೂ ಪರೋಕ್ಷವಾಗಿ 
ಉಲ್ಲೇಖ ಮಾಡುತ್ತವೆ. ಉದಾಹರಣೆಗೆ ರೈತರ ತೆರಿಗೆ ಸಂಗ್ರಹದ ಸಂದರ್ಭದಲ್ಲಿ ನೀರ್ದೆರಗೆ ಎಂದು ಉಲ್ಲೇಖದೊಂದಿಗೆ 
ಬಾವಿದೆರೆಗೆ, ಕೆಳಗಣ ಬಾವಿದೆರೆ, ಇನ್ನು ಕೆಲ ಶಾಸನಗಳಲ್ಲಿ ರಾಜರು ನಿರ್ಮಾಣ ಮಾಡಿದ ಉದ್ದೇಶ ತಿಳಿಸುವಾಗ 
ಬಾವಿಗಳ ಉಲ್ಲೇಖ ಕಂಡುಬರುತ್ತದೆ. ಕ್ರಿಶ. ೧೧೧೮ರ ಬಳ್ಳಿಗಾವಿಯ ಶಾಸನವೊಂದರಲ್ಲಿ ಪಟ ಸರೋವರ, ಬೆಂಡೆಯ 
ಸರೋವರದ ಉಲ್ಲೇಖಗಳು ಕಂಡುಬರುತ್ತವೆ. ೧೧೩೯ರ ಒಂದು ಶಾಸನದಲ್ಲಿ ಬೆನಕನ ಬಗ್ಗೆ ಮಾಹಿತಿ ನೀಡಿರುವುದು 


* ಸಹಾಯಕ ಪ್ರಾಧ್ಯಾಪಕರು, ಇಂದಿರಾಗಾಂಧಿ ಸ.ಪ್ರ.ದ.ಮ.ಕಾ., ಪಾದರ, ಶಿವಮೊದ್ದ, ಮೊ. ೯೯೦೧೯ ೩೩೧೮೦ 


೨೫೮ ಇತಿಹಾಸ ದರ್ಶನ : ಸಂ. &೬ಿ/(೨೦೨೧ 


ಕಂಡುಬರುತ್ತದೆ. ಕೆಳದಿ ಅರಸರ ಕಾಲದಲ್ಲಿ ಹೆಚ್ಚು ಕೊಳ ಪುಷ್ಠರಣಿ ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡಿರುವುದು 
ಕಂಡುಬರುತ್ತದೆ. ಚಂದ್ರಗುತ್ತಿಯ ಬಾವಿಗಳಲ್ಲಿ ಹೆಚ್ಚಿನವೂ ಇವರ ಕಾಲದ ಬಾವಿಗಳಂತೆಯೇ ಕಂಡುಬರುತ್ತವೆ. 


ಕ್ರಿಶ. ೧೫೫೯ರ ಸೂರಬ ತಾಲ್ಲೂಕಿನ ಒಂದು ಶಾಸನದಲ್ಲಿ ಕೆರೆಯನ್ನು ಪರೀಕ್ಷಿಸಿದರ ಬಗ್ಗೆ ತಿಳಿಸುತ್ತದೆ. ಕೆರೆಗಳನ್ನು 
ಕಟ್ಟಸುವುದು ಅಷ್ಟ ಅಲ್ಲದೆ ಅವುಗಳ ನಿರ್ವಹಣೆ ಕೂಡಾ ಅಷ್ಟ ಮುಖ್ಯವಾಗಿತ್ತು. ಸೂರಬ ತಾಲ್ಲೂಕಿನ ಒಂದು ಶಾಸನದಲ್ಲಿ 
ನೀರ್ಗ೦ಟಿಯರನ್ನು ಉಲ್ಲೇಖಿಸಿದೆ ಈ ನೀರ್ಗ೦ಟೆಯರು ನೀರಿನ ನಿರ್ವಹಣೆಗಾಗಿ ಗ್ರಾಮಗಳಲ್ಲಿ ನೇಮಕಗೊಂಡಿರುತ್ತಿದ್ದರು. 
ಕ್ರಿಶ. ೧೦೧೨ ಸೂರಬ ತಾಲ್ಲೂಕು ನೆಲ್ಲೂರಿನ ಒಂದು ಶಾಸನದಲ್ಲಿ ಮಲೆಯ ಕೆರೆಯಮ್ಮನ ಮಗ ಅಮ್ಮಣ ಗಾವುಂಡನ 
ಬಾವ ಮುದ್ದಯ್ಯ ಬಾವಿ ತೋಡಿಸಿದ ಉಲ್ಲೇಖ ಕಂಡುಬರುತ್ತದೆ. ಕ್ರಿಶ. ೧೦೭೭ ಹುಂಚದ ಶಾಸನವೊಂದರಲ್ಲಿ ಚಟ್ಟಲದೇವಿ 
ಕೆರೆ ಬಾವಿಗಳನ್ನು ಕಟ್ಟಿದರ ಬಗ್ಗೆ ತಿಳಿಸುವುದು. ಹೀಗೆ ಬಾವಿಗಳು ಇತಿಹಾಸದ ಪುಟಗಳಲ್ಲಿ ಒಂದಿಲ್ಲೊಂದು ಉದ್ದೇಶದಿಂದ 
ಅದರ ಉಲ್ಲಖಗಳು ಕಂಡುಬರುತ್ತವೆ. ಒಟ್ಟಾರೆ ಈ ಬಾವಿಗಳು ಪ್ರಾಚೀನ ಕಾಲದಿಂದಲೂ ಮಾನವನ ನೀರಿನ ಸೆಲೆಯನ್ನು 
ನಿವಾರಿಸಿಕೊಂಡು ಬಂದಿರುವುದು ಇದರಿಂದ ಸಷ್ಟವಾಗುತ್ತದೆ. ಆದರೆ ಚಂದಗುತ್ತಿಯ ಗುಡ್ಡ ಭಾಗದಲ್ಲಿರುವ ಈ ಬಾವಿಗಳು 
' ಆಧುನಿಕರಿಗೆ ಒಂದು ರೀತಿಯ ಆಶ್ಚರ್ಯ ಮತ್ತು ಸೋಜಿಗವನ್ನು ಮಾಡುತ್ತಿರುವುದು ಸಹಜ. ಏಕೆಂದರೆ ಈ ಬಾವಿಗಳು 
ಬೃಹತ್‌ ಕಲ್ಲಿನ ಗುಡ್ಡದ ಮೇಲೆ ಕಲ್ಲನ್ನೇ ಆಳವಾಗಿ ಅಗೆದು ತೆಗೆದು ಬಾವಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಸುಮಾರು 
ಲ೪೫ ಅಡಿ ಎತ್ತರದ ಬೆಟ್ಟದ ಮೇಲ್ಲಾಗದಲ್ಲಿ ಈ ಬಾವಿಗಳಿರುವುದು ವಿಶೇಷ. ಈ ಪ್ರದೇಶವೂ ಮಲನಾಡಾಗಿದ್ದು ವರ್ಷದ 
೪ರಿಂದ ೬ ತಿಂಗಳುಗಳ ಕಾಲ ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಸೊರಬ ತಾಲ್ಲೂಕಿನಲ್ಲಿ ೨೦೦೦ ದಿಂದ ೫೦೦೦ ಮೀ 
ಲಿ ಮಳಯಾಗುತ್ತದೆ. ಹಾಗೂ ಮಳೆ ಆಶ್ರಿತ ವ್ಯವಸಾಯವನ್ನು ಅವಲಂಬಿಸಿದ ಪ್ರದೇಶ ಹೀಗಾಗಿ ಇಲ್ಲಿ ಬೀಳುವ 
ಮಳೆಯಿಂದ ಸಮೃದ್ದ ನೀರು ಈ ಬಾವಿಗಳಲ್ಲಿ ಸಂಗಹವಾಗಿರುತ್ತಿತ್ತು ಅದೇ ನೀರನ್ನು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ 
ಬಳಸುವುದಕ್ಕಾಗಿ ಈ ಬಾವಿಗಳ ನಿರ್ಮಾಣ ಮಾಡಿರುವುದು ಕಂಡುಬರುತ್ತದೆ. 


ಆಯತಕಾರದ ಬಾವಿ: ಈ ಬಾವಿ ಚಂದಗುತ್ತಿ ಗುಡ್ಡದ ಮಧ್ಯಭಾಗದಲ್ಲಿರುವುದು ಅಂದರೆ ಗುತ್ತಿಗುಡ್ಡದ ಕೋಟೆಯ 
ಒಳಗೆ ಕಂಡುಬರುತ್ತದೆ. ಇದರ ವಿಸೀರ್ಣ ಸುಮಾರು ೧೦ ಅಡಿ ಅಗಲ, ೨೦ ಅಡಿ ಉದ್ದವಾಗಿದೆ. ಆಳ ಸುಮಾರು ೨೫ 
ರಿಂದ ೩೦ ಅಡಿ ಇರುವುದು ನೋಡುವುದಕ್ಕೆ ಒಂದು ತೊಟ್ಟಿಯಂತೆ ಕಂಡುಬಂದರು ಇದೊಂದು ಬಾವಿಯಾಗಿರುವುದು 
ವಿಶೇಷ. ಇದನ್ನು ಆ ಪ್ರದೇಶದಲ್ಲಿ ಪ ಪ್ರಸಿದ್ಧವಾದ ಕಪ್ಪು ಕಲ್ಲನ್ನು ಆಳವಾಗಿ ತೆಗೆದಿದ್ದಾರೆ. ಅದೇ ಕಲ್ಲನ್ನು ಉಪಯೋಗಿಸಿ ಅದರ 
ಮೇಲ್ಮೈಯಲ್ಲಿ ಗೋಡೆ ಕಟ್ಟಿರುತ್ತಾರೆ. ಈ ಬಾವಿಗೆ ಪಶ್ಚಿಮ 'ದಿಕ್ಷನಲ್ಲಿ ಇಳಿಯಲಿಿಕ್ಕೆ ಿ ಮೆಟ್ಟಲನ್ನು ನಿರ್ಮಿಸಿರುವುದು ಕಂಡುಬರುತ್ತದೆ. 
ಈ ಬಾವಿಯನ್ನು ನೋಡಿದರೆ ಕೋಟೆಯ ಒಳಭಾಗದಲ್ಲಿ ವಾಸವಾಗಿದ್ದ ಜನರಿಗೆ ದಿನ ನಿತ್ಯದ ನೀರಿನ ಉಪಯೋಗಕ್ಕಾಗಿ 
ನಿರ್ಮಿಸಿರುವುದು ಸಷ್ಟವಾಗುತ್ತದೆ. ಈ ಬಾವಿಯ ಒಳಗೆ ವರ್ಷವಿಡಿ ನೀರು ತುಂಬಿರುವುದೆಂದು ಸ್ಥಳೀಯರು ಹೇಳವರು. 


ಚೌಕಾಕಾರದ ರಾಜ ರಾಣಿಯರ ಬಾವಿ: ಇದು ಆಯತಕಾರದ ಬಾವಿಯಿಂದ ಸುಮಾರು ೮೦೦ ಮೀಟರ್‌ 
ದೂರದಲ್ಲಿರುವುದು. ಇದಕ್ಕೆ ಹೊಂದಿಕೊಂಡಂತೆ ರಾಜ ರಾಣಿಯ ವಾಸದ ಮನೆ ಇರುವುದು ಹೀಗಾಗಿ ಇದಕ್ಕೆ ರಾಜ 
ರಾಣಿಯರ ಬಾವಿ ಎಂದು ುಗಯುದರ ಇದರ ಆಕಾರ ಮತ್ತು ರಚನೆಯಿಂದ ಬಹಳ ಸುಂರವಾಗಿದೆ. ನಿದ ಆಳ 
ಸರಿಸುಮಾರು ೮೦ರಿಂದ ೯೦ ಅಡಿ ಇರಬಹುದು. ಇದಕ್ಕೆ ಮೂರು ದಿಕ್ಕಿನಿಂದ ಕಲ್ಲಿನಿಂದ ಗೋಡೆ ಕಟ್ಟಿದ್ದಾರೆ. ಮತ್ತೊಂದು 
ದಿಕ್ಕಿನಲ್ಲಿ ಇಳಿಯಲು ಹತ್ತಲು ಮೆಟ್ಟಲಿರುವುದು ವಿಶೇಷ, ಈ ಮೆಟ್ಟಲುಗಳು ಉತ್ತರ ದಿಕ್ಕಿನಲ್ಲಿದೆ. ಈ ಮೆಟ್ಟಲನ್ನು ಅದೇ 
ಶಿಲೆಯನ್ನು ಒಡೆದು ನಿರ್ಮಿಸಿರುವರು. ಇಲ್ಲಿ ೨೫ ಮೆಟ್ಟಿಲುಗಳಿವೆ. ಮೂರು ಭಾಗದಲ್ಲಿ ನಿರ್ಮಾಣ ಮಾಡಿರುವ ಕಲ್ಲಿನ 
ಗೋಡೆ ದೊಡ್ಡ ಗಾತ್ರದ ಕಲ್ಲನ್ನು ಉಪಯೋಗಿಸಿ ಕಟ್ಟಿರುವರು. ಈ ಬಾವಿಗೆ ಹೊರಚಾಚಿದ ಪೆಟ್ಟಿಗೆಗಳಿರುವುದು ವಿಶೇಷ. 
ಈ ಪಟ್ಟಿಗೆಗಳು ೧೦ ಅಡಿಗೊಂದರಂತೆ ಕಂಡುಬರುತ್ತವೆ. ಈ ಬಾವಿಯನ್ನು ರಾಜ ರಾಣಿಯರ ಉಪಯೋಗಕ್ಕೆ ಕಟ್ಟಿ 
ಬಳಸಿರುವಂತೆ ಕಂಡುಬರುವುದು. ಬಾವಿ ಕಟ್ಟಲು ಬಳಸಿದ ಕಲ್ಲು ಒಂದೇ ಸಮಾನವಾದ ಗಾತ್ರ ಮತ್ತು ನೈಜತೆಯಿಂದಾಗಿ 
ಬಾವಿ ನೋಡುಗರಿಗೆ ಸುಂದರವಾಗಿ ಕಾಣುತ್ತದೆ. ಇದರ ಒಂದು ಭಾಗ ಅರಮನೆಯ ದ್ಹಾರಬಾಗಿಲಿನ ಅನುಭವವನ್ನುಂಟು 
ಮಾಡುತ್ತದೆ. ಹೀಗಾಗಿ ಇದು ಮನೆಯೊಳಗಣ ಬಾವಿಯಂತೆ ತೋರುತ್ತದೆ. ಮೆಟ್ಟಿಲು ಹತ್ತುವಾಗ ಎಡ ಮತ್ತು ಬಲಬದಿಗೆ 
ಒಂದೊಂದು ಚಿಕ್ಕ ಕೋಣೆಗಳಿವೆ. ಇವು ರಾಜ ರಾಣಿಯರು ತಮ್ಮ ಸ್ಥಾನದ ಸಮಯದಲ್ಲಿ ಬಟ್ಟೆ ಬದಲಾಯಿಸಲು 
ನಿರ್ಮಿಸಿದ ಡೆಸಿಂಗ್‌ ರೂಮ್‌ಗಳಂತೆ ಕಂಡುಬರುತ್ತವೆ. ಅಂದರೆ ಈ ಬಾವಿಯು ರಾಜ ರಾಣಿಯರು ಸ್ನಾನಕ್ಕಾಗಿ 
ಉಪಯೋಗಿಸಿರಬೇಕೆಂದೆನಿಸುತ್ತದೆ. ಆದರೆ ಬಹಳ ನೋವಿನ ಸಂಗತಿಯೆಂದರೆ ಈ ಬಾವಿಯ ಸುತ್ತಲೂ ಗಿಡ ಕರಗದು 
ಬೆಳೆದಿದ್ದು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಿದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೫೯ 


ಗುಡ್ಡದ ಮೇಲ್ಲಾಗದಲ್ಲಿರುವ ವೃತ್ತಾಕಾರದ ಬಾವಿಗಳು 


ಗುಡ್ಡದ ಮೇಲ್ಬಾಗದಲ್ಲಿ ಹೋದರೆ ೬ ಬಾವಿಗಳು ಕಂಡುಬರುತ್ತವೆ. ಈ ಬಾವಿಗಳು ವೃತ್ತಾಕಾರದಲ್ಲಿ ಕಂಡುಬರುತ್ತವೆ. 
ಇದರಲ್ಲಿ ಮೊದಲನೆ ಬಾವಿಯು ಸುಮಾರು ೨೫ ಅಡಿ ಆಳವಾಗಿದ್ದು ಹತ್ತು ಅಡಿ ಅಗಲವಾಗಿದೆ. ಇದು ಕೂಡಾ ಸಾಮಾನ್ಯ 
ಜನರು ತಮ್ಮ ದೈನಂದಿನ ಉಪಯೋಗಕ್ಕಾಗಿ ನಿರ್ಮಿಸಿದಂತಿದೆ ಈ ಬಾವಿಯು ಗುತ್ತಿಗುಡ್ಡದ ತುತ್ತತುದಿಯ ಭಾಗದಲ್ಲಿರುವುದು 
ಆದರೂ ಕೂಡಾ ಈ ಭಾಗದಲ್ಲಿ ನೀರು ಸದಾ ತುಂಬಿರುವುದು. ಎರಡನೇ ಬಾವಿಯು ಕೂಡಾ ಸುಮಾರು ೨೫ರಿಂದ ೩೦ 
ಅಡಿ ಆಳವಾಗಿದೆ. ೧೦ ಅಡಿ ಅಗಲವಾಗಿದೆ. ಆದರೆ ಇದು ಸ್ವಲ್ಲ ಮೊಟ್ಟೆಯಾಕಾರದಲ್ಲಿದೆ. ಇದನ್ನು ಕೂಡಾ ಸಾಮಾನ್ಯ 
ಜನರ ದೈನಂದಿನ ಕಾರ್ಯಗಳಿಗೆ ಬೇಕಾಗುವ ನೀರನ್ನು ಇದರಿಂದಲೇ ಉಪಯೋಗಿಸಿದಂತಿದೆ. ಮತ್ತೆರಡು ಬಾವಿಗಳು 
ವೃತ್ತಾಕಾರದಲ್ಲಿದ್ದರೆ ಇನ್ನೆರಡು ಬಾವಿಗಳು ಮೊಟ್ಟೆಯಾಕಾರದಲ್ಲಿ ಕಂಡುಬರುತ್ತವೆ. ಈ ವೃತ್ತಾಕಾರದ ಬಾವಿಗಳು ಸುಮಾರು 
೧೫ ರಿಂದ ೨೦ ಅಡಿ ಆಳವಾಗಿಯು ಮತ್ತು ೧೦ ಅಡಿ ಅಗಲವಾಗಿವೆ ಇವು ಕೂಡಾ ಸಾಮಾನ್ಯ ಜನರಿಗಾಗಿ 
ನಿರ್ಮಿಸಿದ್ದಾರೆ. ಮೊಟ್ಟೆಯಾಕಾರದ ಬಾವಿಗಳು ಕೂಡಾ ಸುಮಾರು ೧೫ರಿಂದ ೨೦ ಅಡಿ ಆಳವಾಗಿವೆ ಮತ್ತು ೧೫ ಅಡಿ 
ಅಗಲವಾಗಿವೆ. ಈ ಬಾವಿಗಳು ಕೂಡಾ ಸಾಮಾನ್ಯರ ಬಾವಿಗಳೇ. ಒಂದು ವಿಶೇಷವೆಂದರೆ ಈ ಎಲ್ಲಾ ಬಾವಿಗಳು 
ಮಳಗಾದಲ್ಲಿ ತುಂಬಿ ತುಳುಕುತ್ತಿದ್ದರೆ ಬೇಸಿಗೆಯಲ್ಲಿ ಕೆಳಭಾಗದಲ್ಲಿ ಸುಮಾರು ೪ರಿಂದ ೫ ಅಡಿ ನೀರನ್ನು ಉಳಿಸಿಕೊಂಡಿರುತ್ತವೆ. 


ಈ ಎಲ್ಲ ಬಾವಿಗಳನ್ನು ನೋಡಿದರೆ ನಮ್ಮ ಪ್ರಾಚೀನರು ಬಹಳ ಬುದ್ದಿವಂತಿಕೆಯಿಂದ ಈ ಬಾವಿಗಳನ್ನು ನಿರ್ಮಿಸಿದ್ದಾರೆ. 
ಏಕೆಂದರೆ ಈ ಬಾವಿಗಳಲ್ಲಿ ಬೇಸಿಗೆಯ ಸಂದರ್ಭದಲ್ಲಿಯೂ ಕೂಡಾ ನೀರಿರುವಂತೆ ನೋಡಿಕೊಂಡಿದ್ದಾರೆ. ಸುಮಾರು 
೯೦೦ ಅಡಿ ಎತ್ತರದ ಬೆಟ್ಟಗಳ ಮೇಲೆ ಈ ತರನಾದ ತಂತ್ರಜ್ಞಾನ ಮತ್ತು ಬುದ್ದಿಮತ್ತೆ ಆಧುನಿಕ ಮಾನವನಿಗೆ ಸವಾಲಿನಂತೆ 
ಕಂಡುಬರುವುದು. ಒಂದಂತು ಸತ್ಯ. ಈ ಬಾವಿಗಳು ಅಂದಿನ ಕಾಲದ ಜನರ ನೀರಿನ ದಾಹ ತುಂಬಿಸಿತ್ತೋ ಇಲ್ಲವೋ 
ಗೊತ್ತಿಲ್ಲ. ಆದರೆ ಇಂದಿನ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ವರ್ಷವಿಡಿ ದಾಹ ಇಂಗಿಸುತ್ತಿರುವುದಂತು ಸತ್ಯವಾಗಿದೆ. ಏಕೆಂದರೆ 
ಇಂದು ಈ ಗುಡ್ಡಪ್ರದೇಶವೂ ಚಂದಗುತ್ತಿ ಗ್ರಮ ಭಾಗದಿಂದ ಸುಮಾರು ೫ರಿಂದ ೬ ಕಿ.ಮೀ. ದೂರದಲ್ಲಿದೆ. ಈ 
ಭಾಗದವರೆಗೆ ಯಾರಿಂದಲೂ ನೀರನ್ನು ತಂದು ಈ ಪ್ರಾಣಿಗಳ ದಾಹ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪಕ್ಷಿ ಸಂಕುಲ 
ಪ್ರಾಣಿ ಸಂಕುಲ ವರ್ಷವಿಡಿ ನೀರನ್ನು ನುಡಿದು ಬದುಕಲಿಕ್ಕೆ ಈ ಬಾವಿಗಳೇ ಕಾರಣ. ಈ ಕಾರಣದಿಂದಾಗಿ ಚಂದಗುತ್ತಿಯ 
ಗುಡ್ಡದ ಮೇಲಿನ ಬಾವಿಗಳು ಬಹಳ ಮಹತ್ವ ಪಡೆದುಕೊಂಡಿವೆ. 


ಈ 
ಆಕರ ದ್ರಂಥಗಳು 
೧. ಗೋಪಾಲ ಆರ್‌., ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ೨೦೦೮, ಪ್ರಾಚ್ಯವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, 


ಮೈಸೂರು. 

ಡಾ. ಸಿ.ಯು. ಮಂಜುನಾಥ ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ೨೦೧೨, ಚಿತ್ತಕಲಾ ಪ್ರಕಾಶನ, ಕುಪ್ಪಂ. 

ಮೂರ್ತಿ ಕೆ.ಎಲ್‌.ಎನ್‌., ಕರ್ನಾಟಕದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಲ, ೧೯೯೮, ರಂಪಲಾ ಪ್ರಕಾಶನ, ತುಮಕೂರು. 

ತಿಪ್ಪೇರುದ್ರಸ್ವಾಮಿ ಎಚ್‌., ಕರ್ನಾಟಕ ಸಂಸ್ಕ ತಿ ಸಮೀಕ್ಷೆ, ೨೦೦೩, ಡಿವಿಕೆ ಮೂರ್ತಿ ಪ್ರಕಾಶಕರು, ಬೆಂಗಳೂರು. 
ಚಿದಾನಂದಮೂರ್ತಿ ಎಂ., ಕನ್ನಡ ಚೆ ಸಾಂಸ್ಕ ತಿಕ ಅಧ್ಯಯನ, ೨೦೦೨, ಸ್ಪಪ್ನ ಬುಕ್‌ ಹೌಸ್‌, ಬೆಂಗಳೂರು. 

ಜಿ.ಎಸ್‌. ಸಾಮಕ, ಕವಲೆ ದುರ್ಗದ ಕೋಟೆ, Lt ಕುವೆಂಪು ವಿವಿ, ಶಿವಮೊಗ್ಗ. 

ನಾ. ಡಿಸೋಜಾ, ಸೊರಬ ತಾಲ್ಲೂಕು ದರ್ಶನ, ೧೯೮೫, ಜಿ.ಕೆ. ಅನಂತರಾವ್‌, ಐದನೇ ಮುಖ್ಯರಸ್ತೆ, ಗಾಂಧಿನಗರ, ಬೆಂಗಳೂರು. 
ಎಫಿಗ್ರಾಫಿಯ ಕರ್ನಾಟಕ, ಸಂಪುಟ ೫, ೬, ರೈಸ್‌ ಆವೃತ್ತಿಗಳು. 

ಕಲ್ಬುರ್ಗಿ ಎಂ.ಎಂ., ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಕನ್ನಡ ವಿವಿ, ಹಂಪಿ. 

೧೦. ಅನುರಾಧ ಪಟೇಲ ಆರ್‌. ಬಿಚ್ಚುಗತ್ತಿ ಶ್ರೀಪಾದರ ಸಂಶೋಧನೆಗಳು, ೨೦೦೭, ಮಲೆನಾಡು ರಿಸರ್ಚ್‌ ಅಕಾಡೆಮಿ (ರಿ), ಶಿವಮೊಗ್ಗ. 
೧೧. ಚಂದಗುತ್ತಿ ಮೋಹನ್‌ ಎಚ್‌.ಎಸ್‌. ಚಂದಗುತ್ತಿ ರೇಣುಕಾಂಬಾದೇವಿ ಜಾತ್ರೆ, ಬೇಡ್ತಿ ಪಕಾಶನ, ಎಡಜಿಗಳಿ ಮನೆ, ಸಾಗರ, ಶಿವಮೊಗ್ಗ ಜಿಲ್ಲೆ. 


SN 


೨೬೦ i ಇತಿಹಾಸ ದರ್ಶನ : ಸಂ. ೩೬/೨೦೨೧ 


€() 


ಬೆನಕಟ್ಷಿಯ ಆಅಬಿಲ್‌ಶಾಹಿ ಕಾಲದ ದಂಡಿನಬಾವಿ 
ಒಂದು ವಿಶ್ಲೇಷಣೆ 


ಸ್ಕಿತಾ ಸುರೇಖಾನಕರ% 


ವಜಯಪುರ ಅಥವಾ ಬಿಜಾಪುರವನ್ನು ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು ಆಡಳಿತ ನಡೆಸಿದ ಆದಿಲ್‌ಶಾಹಿ ದೊರೆಗಳು 
ಬೆಳಗಾವಿಯ ಮೇಲೆ ತಮ್ಮ ಸ್ವಾಮಿತ್ತವನ್ನು ಹೊಂದಿದ್ದರು. ಬೆಳೆಗಾವಿ ನಗರ, ಹುಕ್ಕೇರಿ ಮತ್ತು ರಾಯಬಾಗ ಪ್ರದೇಶಗಳಲ್ಲಿ 
ವಿಶೇಷವಾಗಿ ಆದಿಲ್‌ಶಾಹಿ ಆಡಳಿತದ ಹೆಗ್ಗುರುತುಗಳಾದ ಕೋಟೆ, ದರ್ಗಾ, ಮಸೀದಿ, ಗುಂಬಜಗಳು ಮತ್ತು ಕೆರೆ, ಕಟ್ಟೆ, 
ಬಾವಿಗಳನ್ನು ಇಂದಿಗೂ ಕಾಣಬಹುದು. ಅಂತಹ ಒಂದು ವಿಶಿಷ್ಟ ಸ್ಮಾರಕವೇ ಆದಿಲ್‌ಶಾಹಿ ಜಲವಾಸ್ತುಶಿಲ್ಲದ ವಿಶಿಷ್ಟ 
ರಚನೆಯಾದ ಬೆನಕಟ್ಟಿ ಗ್ರಾಮದ ವಿಶಾಲವಾದ ಮೆಟ್ಟಿಲಬಾವಿ 

ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಪುಟ್ಟ ಗ್ರಾಮ ಬೆನಕಟ್ಟಿ. 
ಇದು ಧಾರವಾಡ - ಸವದತ್ತಿಯ ರಾಜ್ಯ ಹೆದ್ದಾರಿಯ ಮೇಲಿರುವ ಯರಗಟ್ಟಿಯಿಂದ ನಾಲ್ಕು ಕಿ.ಮಿ. ಅಂತರದಲ್ಲಿದೆ. 
ನೀರಾವರಿ ಜಮೀನಿಂದ ಕೂಡಿದ ಹಚ್ಚ ಹಸಿರು ಭತ್ತ ಮತ್ತು ಕಬ್ಬಿನ ಬೆಳಗಳಿಂದ ಆವೃತವಾಗಿದ್ದರೂ ಸುಮಾರು ೨೦ 
ಮೀಟರ x ೧೦ ಮೀಟರ್‌ ಮತ್ತು ಹೊರಭಾಗದ ೩ ಅಡಿ ಎತ್ತರದ ಗೋಡೆಯಿಂದ ಕೂಡಿದ ಒಣಭೂಮಿಯ 
ಮೇಲಿರುವುದೇ ಅರಗದ-ಬಾವಿ. ಇದನ್ನು ಮೌಖಿಕ ಪರಂಪರೆಯ ಭಾಗವಾಗಿ ಸ್ಥಳೀಯರು ದಂಡಿನ ಬಾವಿ ಎಂದು 
ಕರೆಯುತ್ತಾರೆ. ಈ ಭಾವಿ ಇರುವ ಪ್ರದೇಶ ಆದಿಲ್‌ಶಾಹಿ ಕಾಲದಲ್ಲಿ ದಂಡಿನ ದಾರಿ ಎಂದು ಗುರುತಿಸಲಾದ ಮಾರ್ಗದಲ್ಲಿದೆ. 
ಆದಿಲ್‌ಶಾಹಿ ಜಲತಂತ್ರಜ್ಞಾನದ ಪ್ರತೀಕದಂತಿರುವ ಈ ಬಾವಿ ಈಗಲೂ ದುರಸ್ತಿಗೊಳಿಸಿದರೆ ಉಪಯೋಗಾರ್ಹವಾಗಿದ್ದದ್ದು 
ಇದರ ವಿಶೇಷ. ಈ ಬಾವಿ ಒಣಪದೇಶಲ್ಲಿದ್ದು ಇಲ್ಲಿ ಮಳೆಯ ಪ್ರಮಾಣ ವಿರಳವಿರುತ್ತದೆ ಇಂಥ ಒಣಭೂಮಿ ಹೊಂದಿರುವ 
ಅರೆ ಬಂಜರುಭೂಮಿ ಇರುವ ಪ್ರದೇಶದಲ್ಲಿ ಅಂತರ್ಜಲದ ಮೂಲ ಗುರುತಿಸಿದ್ದು ಅದೂ ಐದು ಶತಮಾನಗಳಷ್ಟು ಹಿಂದೆ 
- ಇದು ಆದಿಲ್‌ಶಾಹಿಗಳ ವೆ ೈಜ್ಞಾನಿಕ, ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ನಿಪುಣತೆಗೆ ಸಾಕ್ಷಿ ಎಂಬಂತಿದೆ. ಬರ 
ಪ್ರದೇಶವಿರುವುದರಿಂದ ಇದಕ್ಕೆ ಅರೆಕಾಡು-ಅರೆಗಾಡು- ಅರೆಗಡ ಎ೦ದೂ ಕರೆಯಲಾಗುತ್ತದೆ. 


ಪ್ರಸ್ತುತ ಬಾವಿ ಇರುವ ದಾರಿ ಆದಿಲ್‌ಶಾಹಿಗಳ ಸೈನ್ಯ ನಿರ್ಗಮನದ ದಾರಿಯಲ್ಲಿ ಇದ್ದುದರಿಂದ ಈ ಮಾರ್ಗ 
ದಂಡಿನ ದಾರಿ ಎಂದು ಪ ಪಸಿದ್ದಿ ಪಡೆದಿದೆ. ಈ ಮಾರ್ಗದಲ್ಲಿ ವಿಜಯಪುರ-ಮುಧೋಳ- ಯಾದವಾಡ- ಯರಗಟ್ಟಿ ಸಮೀಪದ 
ಸೋಪಡ್ಡ - ಗ ಹೂಲಿ - ಸವದತ್ತಿ - ಧಾರವಾಡ (ನುಗ್ನಿಕೇರಿಯ ಸಮೀಪ) ದಕ್ಷಿಣಕ್ಕೆ ಮುಂದುವರೆದು 
ತುಂಗಭದ್ರ ಮತ್ತು ಇದು 'ಟಿಸಿಲು ಒಡೆದು ಗೋವಾದ ಪೊಂಡಾ - ಇದೆಲ್ಲ ಸೇರಿ ದಂಡಿನ ದಾರಿ. ಕೆಲ ಸಂಶೋಧನೆಗಳಿಂದ 
ಹೊಂಡಾ, ಮೀರ್‌ಜಾನ ಕೋಟೆ ಮತ್ತು ತುಂಗಭದದ ಕೆಲಪ್ರದೇಶಗಳಲ್ಲಿ ಈ ತರಹದ ಜಲಮೂಲಗಳಿದ್ದದ್ದು ತಿಳಿದು 
ಬರುತ್ತದೆ. ನರ ದಶಕದಲ್ಲಿ ನಾನು `ಈ ಬಾವಿಯನ್ನು ಗುರುತಿಸಿದೆನಾದರೂ ಅದಕ್ಕೂ ಮೊದಲು ನಿವೃತ್ತ ಲೆಪ್ಪನೆಂಟ್‌ 
ಜನರಲ್‌ ಎಸ್‌.ಸಿ. ಸರದೇಶಪಾಂಡೆಯವರು ಸ್ಯ ಬಾವಿಯನ್ನು ಗುರುತಿಸಿದ್ದಷ್ಟೇ ಅಲ್ಲದೇ ಇದರ ಪಾಮುಖ್ಯತೆಯನ್ನು 
ಮನಗಂಡು ಈ ಅರಗದ ಬಾವಿ ರಾಜ್ಯಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿ ತಾಂತಿಕವಾಗಿ, 
ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷ ಮಹತ್ವವುಳ್ಳ ಈ ಸ್ಮಾರಕವನ್ನು ಸಂರಕ್ಷಿಸಿ ಪುನರುಜ್ಜೀವನಗೋಳಿಸಬೇಕೆಂಬ 
ಕಳಕಳಿಯ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. 


ಆಯತಾಕರದ ಕಟ್ಟಡ ಸುಸಜ್ಜಿತವಾದ ಸುಮಾರು ೧೨೬ ಮೆಟ್ಟಿಲುಗಳು, ತಿಜ್ಜಿನಿಂದ ಕೊರೆದಷ್ಟು ಶಾರ್ಪ ಫಿನಿಶಿಂಗ್‌ 
ಅರುವ ಕಮಾನು, ಐದು ನೂರು ವರುಷಗಳ ನಂತರವೂ ನಿಖರವಾದ ಪ್ರತಿಬಿಂಬ ಕಾಣುವ ಆಳದ ನೀರು - ಈ 
ಬಾವಿಯನ್ನು ಇನ್ನೂ ಜೀವಂತವಾಗಿಸಿವೆ. ನಾಲ್ಕು ಕಡೆಗಳಲ್ಲಿ ಗಟ್ಟಿಮುಟ್ಟಾದ ಗೋಡೆ, ಒಂದು ಕಡೆ ಮಾತ್ರ ಮೆಟ್ಟಲುಗಳನ್ನು 


¥ ಸ್ಕಿತಾ ಪುರೇಬಾನಕಹರ, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೬೧ 


ಮಾಡಲಾಗಿದೆ. ನಿರ್ವಹಣೆಯ ಕೊರತೆಯಿಂದ ಈ ಬಾವಿ ಇಂದು ನಿಷಿಯವಾಗಿದೆ. ಈ ಬಾವಿಯ ವಾಸುಶಿಲ್ಲ, ನಿರ್ಮಾಣ 
ತಂತ್ರಜ್ಞಾನ, ಅಭಿಯಾಂತಿಕ ಕೌಶಲ್ಯ, ಜಲತಂತ್ರ ಜ್ಞಾನ, ಉಪಯುಕ್ತತೆ 'ಮೈನವಿರೇಳಿಸುವಂತಿದೆ. ಆದರೆ ಕಾಲನ ಹೊಡೆತಕ್ಕೆ 
ಸಿಕ್ಕು ಬಾವಿಯ ಹೊರಗೋಡೆ ಶಿಧಿಲಗೊಂಡಿದೆ. ಗಿಡಮರಗಳ ಬೇರು ಾಗಕು ಬಾವಿಯನ್ನು ಆವರಿಸಿವೆ ಮತ್ತು 
ಇಡೀ ಬಾವಿ ಹಕ್ಕಿಗೂಡುಗಳಿಂದ ಕೂಡಿದೆ. 


ನಂ ೫೦ ಮೀಟರ್‌ ೫X ೨೦ ಮೀಟರ್‌ ಮತ್ತು ೨೦೦ ಅಡಿ ಆಳವಿದ್ದು ಆಯತಾಕಾರದ ಈ ಅರಗದಬಾವಿ 
ಕಟ್ಟಡ ಸಂಪೂರ್ಣ ಕೆಂಪುಕಲ್ಲುಗಳಿಂದ ಕಟ್ಟಲಾಗಿದೆ. ಮೆಟ್ಟಿಲುಗಳಿರುವ ಕಾರಿಡಾರನ್ನು ಮೂರು ಪಟ್ಟಿಕೆಗಳಾಗಿ ವಿಂಗಡಿಸಲಾಗಿದ್ದು 
ಮಧ್ವದ ಪಟ್ಟಿಕೆಯಲ್ಲಿ ಇಳಿಜಾರಾದ ಮೆಟ್ಟಲುಗಳಿವೆ. ಮೆಟ್ಟಿಲುಗಳ ಕೊನೆಗೆ ಪ್ರವೇಶದ್ದಾರದ ರೀತಿ ಸುಂದರವಾಗಿ ವಿನ್ಮಾಸಗೊಂಡ 
ಕಮಾನು ಇದೆ. ಈ ಕಮಾನು ಆದಿಲ್‌ಶಾಹಿ ಕಾಲದ ಇಂತಹ ನಿರ್ಮಿತಿಗಳಾದ ಬಾವಡಿ/ಬಾವಿಗಳಲ್ಲಿರುವ ಆದಿಲಶಾಹಿ 
ಶೈಲಿಯ ಕಮಾನನ್ನೆ ಹೋಲುತ್ತದೆ. ಕಡಿದಾಗಿ ಕಟೆದ ಕೆಂಪುಕಲ್ಲುಗಳಿಂದ ನಿರ್ಮಿತವಾದ, ಆಳದಿಂದ ಮೇಲಿನವರೆಗೂ 
ಒಂದೇ ರೀತಿಯಿರುವ ಅಚ್ಚುಕಟ್ಟಾದ ಗೋಡೆಯಿಂದ ಆವೃತವಾಗಿದೆ. ೧೬ನೇಯ ಶತಮಾನದ ನಿರ್ಮಿತಿಯಾದ ಅರಗದಬಾವಿ 
ಆದಿಲ್‌ಶಾಹಿ, ಮರಾಠಾ, ಪೇಶ್ವೆ ಮತ್ತು ಬ್ರಿಟೀಷ ಸೈನಿಕರು ಉಪಯೋಗಿಸಿರಬಹುದಾದ ಈ ಬಾವಿಯ ವೈಶಿಷ್ಟ್ಯತೆ ಎಂದರೆ 
ಇದರ ಸರಳತೆ. ಇದು ಮೂಲತಃ ಚ॥ಿitarian ಸ್ವರೂಪದ್ದು. 


ಹೊರಗೋಡೆ ಭಾಗಶಃ ಶಿಧಿಲಗೊಂಡಿದ್ದರೂ ಒಳಭಾಗ ಸುಸ್ಥಿತಿಯಲ್ಲಿದೆ. ಇದರ ಉಲ್ಲೇಖ ಸಮಕಾಲೀನ ಯಾವುದೇ 
ದಾಖಲೆಗಳಲ್ಲಿ ಇರದೇ ಇರುವುದು ವಿಪರ್ಯಾಸ. ಬೆಳಗಾವಿ ಜಿಲ್ಲಾ ಗೆರುಟಿಯರ್‌ನಲ್ಲೂ ಇದರ ಉಲ್ಲೇಖವಿಲ್ಲ. 


ಸಮೀಪದಲ್ಲೇ ಮಲಪ್ರಭ ನದಿಗೆ ಅಡಲಾಗಿ ಕಟ್ಟಲಾಗಿರುವ ನವಿಲುತೀರ್ಥ ಆಣೆಕಟ್ಟನಿಂದಾಗಿ ಅಂತರಜಲದ 
ನೀರಿನಮಟ್ರ್ಟ ಹೆಚ್ಚಿದ್ದು ಕೆಳಭಾಗದ ಕಮಾನುಗಳು ಜಲಾವೃತವಾಗಿವೆ. 


ಬರದ ಊರಲ್ಲಿ ಬಂಗಾರದಂತಹ ಬಾವಿ ಇದ್ದರೂ ಅದು ನಿರ್ವಹಣೆ ಇಲ್ಲದೆ, ಪುನಶ್ಲೇತನ ಕಾಣದೇ, ನೀರನ್ನು 
ಬಳಸದೇ ಹಾಳು ಬಿದ್ದಿದೆ. ಇದು ಅಕ್ಷರಶ ಕಸದ ತೊಟ್ಟಿಯಾಗಿದೆ. ಕೊಲೆಗಡುಕರು ಮೃತದೇಹಗಳನ್ನು ಎಸೆಯುವುದರಿಂದ ' 
ನೀರು ದುರ್ನಾತದಿಂದ ಕೂಡಿದೆ. ನಮ್ಮ ಸಂಸ್ಕೃತಿಯ ಹೆಗ್ಗುರುತಾದ ಅರಗದ / ದಂಡಿನ ಬಾವಿ ಇಂದು ಬಳಕೆಯಾಗದೇ 
ಹಾಳು ಬಿದ್ದಿದ್ದು ಅವಿನಾಶದ ಅಂಚಿನಲ್ಲಿದೆ. ಕಟ್ಟೆಯಂತಿರುವ ಮೇಲ್ಲೋಡೆಗಳು ಶಿಧಿಲಗೊಂಡಿವೆ. ಶಾಸ್ತ್ರೋಕ್ತವಾಗಿ 
ನಿರ್ಮಿಸಿದ ಈ "ಬಾವಿ ಈಗ ದಯನೀಯ ಸ್ಥಿತಿಯಲ್ಲಿದೆ. ಅಂಧ "ಕೂಪ ff, ತಳ್ಳಲಾದ ಶುದ್ದ ಸಿಹಿಜಲದ ತಾಣವಾದ = 
ಐತಿಹಾಸಿಕ ಕುರುಹು ವ್ಯವಸ್ಥೆಯ ಅಣಕ. ಹನಿ ನೀರಿಗೆ ಪ ಪರದಾಡುತಿರುವ ಈ ದಿನಗಳಲ್ಲಿ ಸಿಹಿನೀರಿನ ಮೂಲಗಳನ್ನು 
ಪುನಶ್ಲೇತನಗೊಳಿಸಿದರೆ ಅಜ್ಞಾತ ಇತಿಹಾಸದ ಅನಾವರಣವಾಗುವುದರಲ್ಲಿ ಸಂದೇಹವಿಲ್ಲ. 


೨೬೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


I, 


ಅಂಣೇಲಿ ಕೋನಪುವವರ ಮನೆಯಲ್ಲನ 
ಅತ್ತಿ ಚಿತ್ರಗಳ ಶೋದ 


ಮಲ್ಲಕಾರ್ಜುನ ಸಿ. ಬಾಗೋಡಿ 


ಪ್ರಸ್ತುತ ಮನೆ ಜಿಲ್ಲಾ ಕೇಂದ್ರ ಯಾದಗಿರಿ ನಗರದಲ್ಲಿದೆ. ನಗರದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಕೋನಪ್ಪನವರ 
ಈ ಮನೆ ನೂರೈವತ್ತು ವರ್ಷಗಳಷ್ಟು ಹಳೆಯದು. ಯಾದಗಿರಿ ಸಮೀಪದ ಲಿಂಗೇರಿ ಗ್ರಾಮ ಕೋನಪ್ಪನವರ ಮೂಲನೆಲೆ. 
ಕೋನಪುನವರ ಪೂರ್ವಿಕರ ಬಗ್ಗೆ ಹೆಚ್ಚಿಗೆ ತಿಳಿದುಬಂದಿಲ್ಲ, ಕೃಷಿ ಇವರ ಮೂಲ ಕಾಯಕ ಎನ್ನಲಾಗಿದೆ. ಕೋನಪ್ಪನವರ 
ಹಂಡತಿ ನೀಲಮ್ಮನವರು ಸರಳ ಮತ್ತು ಸಜ್ಜನಿಕೆಯುಳ್ಳವರಾಗಿದ್ದರು. ಈ ದಂಪತಿಗಳಿಗೆ ಕೋನಪ್ಪ (ಎರಡನೇ) ಮತ್ತು 
ಮಹಾಬಲೇಶ್ವರಪ್ಪ ಎಂಬ ಇಬ್ಬರು ಮಕ್ಕಳು. ಕಾಳುಕಡಿ ವ್ಯಾಪಾರದೊಂದಿಗೆ ಹತ್ತಿ ಉದ್ದಿಮೆ ನಡೆಸುತ್ತಿದ್ದ ಕೋನಪ್ಪನವರ 
ವ್ಯವಹಾರ ದಿನೇ ದಿನೇ ವೃದ್ಧಿಸತೊಡಗುತ್ತದೆ. ಕುದುರೆ ಸವಾರಿ ಮಾಡಿಕೊಂಡೇ ಯಾದಗಿರಿ ನಗರಕ್ಕೆ ಬಂದು ತಮ್ಮ 
ನಿತ್ರದ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಕೋನಪ್ಪನವರಿಗೆ ದುಸ್ತರವಾಗುತ್ತದೆ. ಆ ಕಾರಣಕ್ಟಾಗಿಯೇ ಯಾದಗಿರಿ 
ನಗರದಲ್ಲಿ ಎರಡಂತಸಿನ ಭವ್ಯ ಮನೆಯನ್ನು ಕಟ್ಟಿಕೊಂಡರು. 


ಉತ್ತರಾಭಿಮುಖವಾಗಿ ಕಟ್ಟಿಸಿರುವ ಈ ಮನೆ ಎಕರೆಯಷ್ಟು ಜಾಗೆಯಲ್ಲಿ ಅತ್ಯಂತ ವಿಶಾಲವಾಗಿ ಕಟ್ಟದೆ. ಮುಖ್ಯರಸೆಗೆ 
ಹೊಂದಿಕೊಂಡಿರುವ ಈ ಮನೆಯನ್ನು ಪ್ರವೇಶಿಸಲು ಎತ್ತರದ ಕಮಾನು ರಚನೆಯನ್ನು ಮಾಡಿದೆ. ಒಳಬಂದರೆ ಎಡ 
ಮತ್ತು ಬಲ ಬದಿಗಳಲ್ಲಿ ವಿಸ್ತರಿಸಿ ಕಟ್ಟದ ಕಟ್ಟಡಗಳಿವೆ. ಇವುಗಳನ್ನು ದಾಟಿ ಮುಂದೆಹೋದರೆ ಎದುರಿಗೆ ಕಾಣಿಸುವುದೇ 
ಕೋನಪುನವರ ಎರಡಂತಸಿನ ಭವ್ಯಸೌಧ. ಕೋನಪ್ಪನವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಮನೆಯನ್ನು ಕಟ್ಟಿಸಿದ್ದಾರೆ 
ಎನ್ನಲಾಗಿದೆ. ತಮ್ಮ ವ್ಯಾಪಾರ ವಹಿವಾಟುಗಳಿಂದಾಗಿ ಈಗಿನ ತೆಲಂಗಾಣ ರಾಜ್ಯದಲ್ಲೂ ಹೆಸರು ಮಾಡಿದ್ದ ಕೋನಪ್ಪನವರು 
ಹೈದರಾಬಾದಿನಿಂದ ನುರಿತ ಕುಶಲ ಕರ್ಮಿಗಳನ್ನು ಕರೆಸಿ ಕೆಲಸ ಮಾಡಿಸಿಕೊಂಡಿದ್ದಾರೆನ್ನುವ ಮಾತನ್ನು ಶ್ರೀಮತಿ 
ಇನಾವರಾರಾರದನ ಹೇಳುತ್ತಾರೆ. ಈ ನನ; ಎದುರಿಗೆ ಚಿನ್ನಾಕಾರ ಮಲ್ಲನಗೌಡರ ಮನೆಯಿದ್ದು, ಎರಡೂ 
ಒಟ್ಟೊಟ್ಟಿಗೆ ಕಟ್ಟಲಾಗಿವೆ ಎನ್ನುವ ಮಾತು ಕೇಳಿ ಬರುತ್ತದೆ. 


ಆಧುನಿಕತೆಯ ಎಲ್ಲ ಲಕ್ಷಣಗಳು ಕೋನಪ್ಪುನವರ ಮನೆಯಲ್ಲಿ ಕಾಣಸಿಗುತ್ತದೆ. ಕುಸುರಿ ಕೆತ್ತನೆಯ ಕಮಾನುಗಳು. 
ಕಂಬಗಳು, ಹವಾನಿಯಂತ್ರಿತ ಬಾಲ್ಕನಿಗಳನ್ನು ಈ ಮನೆ ಹೊಂದಿದೆ. ಮನೆಯ ಆರಂಕಣದ ಪಡಸಾಲೆಯು ಅಪೂರ್ವ 
ಕೆತ್ತನೆಯ ಕಾಷ್ಟ ಪಟ್ಟಿಕೆಗಳಿಂದ ಜೋಡಿಸಲ್ಲಟ್ಟಿದೆ. ರಾಜಸ್ತಾನಿ ಅರಮನೆಗಳಲ್ಲಿ ಕಂಡುಬರುವ ಬಾಲ್ಕನಿ ಮಾದರಿಯ ಗಾರೆ 
ರಚನೆಗಳಂತೂ ತುಂಬ ಸೊಗಸಾಗಿವೆ. ಸ್ಥಳೀಯ ಕಪ್ಪು ಮತ್ತು ನೀಲಿ ಛಾಯೆಯ ಶಿಲೆಗಳಿಂದ ನೆಲಹಾಸನ್ನು ನುೇಬಪಾಗಿಸಿದೆ. 
ಒಟ್ಟಿನಲ್ಲಿ ಕಟ್ಟಡದ ಗಾರೆ ಕೆಲಸ ಮತ್ತು ಕುಸುರಿ ಕೆತ್ತನೆಯನ್ನು ನುರಿತ ಕುಶಲ ಕರ್ಮಿಗಳೇ ಮಾಡಿದ್ದಾರೆನ್ನುವಲ್ಲಿ ಎರಡು 
ಮಾತಿಲ್ಲ. 

ಆರಂಕಣದ ಕಮಾನು ರಚನೆಯ ತೆರೆದ ಪಡಸಾಲೆ ಆಕರ್ಷಕವಾಗಿದೆ. ಸ್ಥಳೀಯರು ಇದನ್ನು ರುಳಜಿ, ಜಗತಿ 
ಎಂತೆಲ್ಲ ಕರೆಯುತ್ತಾರೆ. ಎತ್ತರವಾದ ಕಟ್ಟೆಯ ಮೇಲೆ ಆರು ಕಂಬಗಳನ್ನು ಹೊತ್ತು ನಿಂತಿರುವ ರುಳಜಿಯ ಎರಡೂ 
ಬದಿಯಲ್ಲಿ ಕೋಣೆಗಳಿವೆ. ಈ ಆರು ಅಂಕಣವುಳ್ಳ ಕಮಾನು ರಚನೆಯ ಮೇಲಂತಸ್ತು ಆಯತಾಕಾರದ ಹಾಲ್‌ನಂತಿದ್ದು, 
ಇದೂ ಸಹ ಆರು ಕಂಬಗಳನ್ನು ಹೊತ್ತುನಿಂತಿದೆ. ರಕ್ಷಣೆ ಸಹಿತ ಅಲಂಕಾರಕ್ಕೆಂದು ಕಟ್ಟಿಗೆಯ ಚಪ್ಪಟಿ ಪಟ್ಟಿಗಳನ್ನು 
 ಜೋಡಿಸಿದ್ದರಿಂದ ಬಹು ಸುಂದರವಾಗಿ ಕಾಣಿಸುತ್ತದೆ. ಕೆಳಗಿನಂತೆ ಇಲ್ಲೂ ಸಹ ಎರಡೂ ಬದಿಯಲ್ಲಿ ಕೋಣೆಗಳಿವೆ. ಈ 
ಕೋಣೆಗಳ ಜಾಲಂಧ್ರ ನಿರ್ಮಾಣದಲ್ಲಿ ಗಾರೆನಿರ್ಮಿತಿ ಕಂಬಗಳು ಹಾಗೂ ಗಾರೆಯಲ್ಲೇ ಮಾಡಿದ ವಿನ್ಯಾಸಗಳು 
ಆಕರ್ಷಣೀಯವಾಗಿದೆ. ಸುಮಾರು ಮೂರು ದಶಕಗಳಿಂದ ಈ ಮನೆಯಲ್ಲಿ ಯಾರೂ ವಾಸವಿಲ್ಲದ್ದರಿಂದ ಮನೆಯ 


¥ ಅಧ್ಯಾಪಕರು, ದೃಶ್ಯಕಲಾ ಅಧ್ಯಯನ ವಿಭಾಗ, ದುಲಬರ್ಣಾ ವಿವಿ, ಕಲಬುರಳಿ, ಮೊ. ೯ಟಅಲ೩ ೫೨೧೫೭ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೬೩ 


ಒಳಾವರಣದ ವಿನ್ಯಾಸವನ್ನಿಲ್ಲಿ ಕಟ್ಟಿಕೊಡಲಾಗುತ್ತಿಲ್ಲ. ಮನೆಯ ಆವರಣದ ಎಡಬದಿಯಲ್ಲಿ ದನದ ಕೊಟ್ಟಿಗೆಯಿದ್ದು, 
ಒಮ್ಮೆಲೆ ನೂರಾರು ದನಗಳನ್ನು ಕಟ್ಟಬಹುದಾದಷ್ಟು ವಿಶಾಲವಾಗಿದೆ. ಇಲ್ಲೇ ತಾಯಮ್ಮ ನೆಲೆಸಿದ್ದು, ಮನೆಯವರ ಕಷ್ಟ- 
ಸುಖಗಳಿಗೆ ಆಸರೆಯಾಗಿದ್ದಾಳ. 

ತಮ್ಮ ವ್ಯಾಪಾರ ವಹಿವಾಟುಗಳಿಂದಾಗಿ ಕೋನಪುನವರು ತುಂಬ ಎತ್ತರಕ್ಕೆ ಬೆಳದರು. ಆ ಮೂಲಕ ಸಾಕಷ್ಟು ಆಸ್ತಿ- 
ಪಾಸ್ತಿಯನ್ನು SN ಯಾದಗಿರಿ ನಗರದ ರೈಲು ನಿಲ್ದಾಣ ರಸ್ತೆಯಲ್ಲಿ ಹತ್ತಿ 'ಕಾರ್ಬಾನೆಯೊಂದನ್ನು ಪಾ ಪ್ರಾರಂಭಿಸುತ್ತಾರೆ. 
ಇದರಿಂದ ಮತ್ತು ಹೆಸರು ಎರಡನ್ನೂ pi 


೧೯೭೦ರ ದಶಕದವರೆಗೂ ಎಲ್ಲವೂ ಸರಿಯಾಗಿಯೇ ನಡೆದುಕೊಂಡು ಬರುತ್ತದೆ. ಅಲ್ಲಿಯವರೆಗೂ ಎರಡನೇ 
ಕೋನಪ್ರ ಹಾಗೂ ಮಹಾಬಲೇಶ್ವರಪ್ಪನವರ ಕುಟುಂಬಗಳು ಈ ಮನೆಯಲ್ಲೇ ವಾಸ ಮಾಡಿಕೊಂಡಿದ್ದವು. ಎರಡನೇ 
ಕೋನ ಪನವರ ಹೆಂಡತಿ ಗಿರಿಜಮ್ನನವರ ನಿಧನದ ನಂತರ, ಮಹಾಬಲೇಶ್ವರಪ್ಪ ಸನವರ ಪರಿವಾರ ನಗರದ ಹೊರ 
ವಲಯದ ಹತ್ತಿ ಕಾರ್ಬಾನೆ ಆವರಣದಲ್ಲಿ ಮನೆಯೊಂದನ್ನು ಕಟ್ಟಿಕೊಂಡು ನೆಆಿಸಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ 
ಹಳೆಯ ಮನೆ ನಿರ್ಲಕ್ಷಕ್ಕೆ ಒಳಗಾಗಿ ಅವಸಾನದ ದಾರಿ ಒಡಿದಿದೆ. 


ಶೋಧ: ಯಾದಗಿರಿಗೆ ಹೋದಾಗಲೊಮ್ಮೆ ಈ ಮನೆಗೆ ಭೇಟಿ ನೀಡುತ್ತ ಬಂದಿರುವ ನಾನು ಆಯಾ ಸಂದರ್ಭಗಳಲ್ಲಿ 
ಛಾಯಾಚಿತ್ರಗಳನ್ನು ಮಾಡಿಕೊಳ್ಳುತ್ತ ಬಂದಿದ್ದೇನೆ. ೨೦೧೧ ಮೇ ತಿಂಗಳಲ್ಲಿ ಮೊದಲಬಾರಿಗೆ ಈ ಮನೆಗೆ ಭೇಟಿಯಿತ್ತಾಗ 
ಮನೆ ಚೆನ್ನಾಗಿಯೇ ಇತ್ತು ಆರಂಕಣದ ಪಡಸಾಲೆಯಲ್ಲಿ ಜನ ಕುಳಿತುಕೊಳ್ಳುವುದಾಗಲಿ, ಬೇಸಿಗೆ ಬಿಸಿಲಿನಿಂದ ರಕ್ತಿಸಿಕೊಳ್ಳಲೆಂದು 
ನಿದೆಗೆ ಜಾರುವುದಾಗಲಿ ಮಾಡುತ್ತಿದ್ದರು. ಆಗಲೇ ನನಗೆ ಈ ಮನೆಯ ವಾಸ್ತುವಿನ್ಮಾಸ ಬಹು ಆಕರ್ಷಿಸಿತ್ತು. ಮನೆಯ 
ವಾರಸುದಾರನ್ನು ಕಂಡು ಮಾಹಿತಿಯನ್ನು ಕಲೆಹಾಕುತ್ತ ಹೋದೆ. ಎರಡ್ಡೂರು ವರ್ಷಗಳಲ್ಲಿ ಸುಮಾರು ಆರೇಳುಬಾರಿ ಈ 
ಮನೆಗೆ ಕ್ಷೇತ್ರಕಾರ್ಯ ಕೈಗೊಳ್ಳುವ ಮೂಲಕ ಒಂದು ಹಂತದ ಬರವಣಿಗೆಯನ್ನು ಸಿದ್ದಪಡಿಸಿದೆ. 


೨೦೧೫ರಲ್ಲಿ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯಲ್ಲಿ "ದೃಶ್ಯಪದ' ವಿಶೇಷ ಅಂಕಣದ ಮೂಲಕ ನಾಡಿನ ಕಲೆ 
ಮತ್ತು ಸಂಸ್ಥತಿಗಳ ಬಗೆಗೆ ಬರೆಯುವ ಅವಕಾಶ ನನಗೆ ಒದಗಿಬಂತು. ಕಲ್ಯಾಣ ಕರ್ನಾಟಕ ಬಾಗದ ಸುಮಾರು 
ಐವತ್ತಕ್ಕೂ ಹಚ್ಚಿನ ಕಲಾತ್ಮಕ ಮನೆಗಳ ಬಗ್ಗೆ ಈ ಅಂಕಣ ಬರಹದಲ್ಲಿ ಬರೆಯುತ್ತ ಬಂದೆ. ಇಂಥದೇ ಒಂದು ಸಂದರ್ಭದಲ್ಲಿ 
೨೦೧೫ NS ೨೮ರಂದು “ಯಾದಗಿರಿಯ ಲಿಂಗೇರಿ ಕೋನಪ ಸನವರ ವಾಡೆ- ಶತಮಾನ ಕಂಡ ಸುಂದರ ಮನೆ” 
ಲೇಖನ ಪ್ರಕಟವಾಯ್ತು. ಅದಾದ ನಂತರದಲ್ಲೂ ನಾನು ಈ ಮನೆಗೆ ಆಗಾಗ ಬೇಟಿ ನೀಡುತ್ತಲೇ ಬಂದೆ. ಪ್ರತಿಬಾರಿಯೂ 
ಈ ಮನೆ ಒಂದಲ್ಲ ಒಂದು ರೀತಿಯಲ್ಲಿ ಅವಸಾನದತ್ತ ಸಾಗುತ್ತಿರುವುದನ್ನು ಕಂಡು ಮನಸ್ಸು ಮಮ್ಮಲ ಮರುಗುತ್ತಿತ್ತು. 
ಮನೆಯನ್ನು ಸಂರಕ್ಷಿಸಬಹುದಾದ ಮಾರ್ಗೋಪಾಯಗಳ ಕುರಿತು ಮನೆಯ ವಾರಸುದಾರರಿಗೆ ಹೇಳುತ್ತ ಬಂದೆನಾದರೂ 
ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದರೆ, ಮನೆಯ ಕಲಾತ್ನಕತೆ ಮತ್ತು ವಿನ್ಯಾಸ ನನ್ನ ಮನಸಿನಲ್ಲಿ 
ಅಚ್ಚೊತ್ತಿತ್ತು. ಹಾಗಾಗಿ ಪ್ರತಿಬಾರಿ ಹೋದಾಗಲೊಮ್ಮೆ ಮನೆಯ ವಿವಿಧ ಕೋನಗಳನ್ನು ಛಾಯಾಚಿತ್ರಗಳ ಮೂಲಕ 
ದಾಖಲಿಸುತ್ತ ಬಂದೆ. 


೨೦೧೮ ಡಿಸೆಂಬರ್‌ ೧೭ರಂದು ಪುನಃ ಈ ಮನೆಗೆ ಭೇಟಿಯಿತ್ತಾಗ ನನಗೆ ಕೆಲ ಅಚ್ಚರಿಗಳು ಕಾಣಿಸಿದವು. ಈ 
ಹಿಂದೆ ನೋಡಿದ್ದಕ್ಕಿಂತಲೂ ಈ ಮನೆ ಸಾಕಷ್ಟು ಹಾನಿಗೀಡಾಗಿತ್ತು ಆರಂಕಣದ ಪಡಸಾಲೆ ಸಂಪೂರ್ಣ ಶಿಧಿಲಗೊಂಡಿದ್ದು, 
ಮೇಲಂಸ್ತು ಬಿದ್ದುಹೋಗಿತ್ತು. ಒಂದೆಡೆ ಛತ್ತು ಸಂಪೂರ್ಣ ಕುಸಿದಿದ್ದರೆ, ಮತ್ತೊಂದೆಡೆ ಗೋಡೆಗಳ ಮೇಲಿನ ಹಸಿರು 
ವರ್ಣದ ರಾಸಾಯನಿಕ ವರ್ಣಲೇಪನ ಅಲ್ಲಲ್ಲಿ ಕಳಚಿ ಬಿದ್ದಿತ್ತು ಕಳಚಿರುವ ಹಸಿರು ವರ್ಣದ ರಾಸಾಯನಿಕ ವರ್ಣಲೇಪನದ 
ಹಿಂಬದಿಯಲ್ಲಿ ಬಹುವರ್ಣಗಳ ಚಿತ್ತಾರಗಳು ಕಾಣಿಸುತ್ತಿದ್ದವು. ಒಂದಿಬ್ಬರನ್ನು ಕರೆದು ಪಡಸಾಲೆಯಲ್ಲಿ ಬಿದ್ದಿದ್ದ ಕಲ್ಲು, 
ಮಣ್ಣು-ದಿನ್ನೆಗಳನ್ನು ಒಂದೆಡೆ ಸರಿಸಿ ಗೋಡೆಗಳ ಮೇಲೆ ಕಾಣಿಸುತ್ತಿರುವ ಚಿತ್ತಾರಗಳನ್ನು ನನ್ನ ಕ್ಯಾಮೆರಾದಲ್ಲಿ ಕ್ಲಿಕ್ಕಿಸಿಕೊಂಡೆ. 
ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸೆರೆಹಿಡಿದ ಛಾಯಾಚಿತ್ರಗಳ ಮೂಲಕ ಮನೆಯ ಸೊಬಗನ್ನು ಒಂದೆಡೆ ದಾಖಲಿಸಲು 
ಸಾಧ್ಯವಾಯ್ದು. 

ಚಿತ್ರಗಳ ವಿವರಣೆ: ಕೋನಪುನವರ ಮನೆಯ ಹಿಂದೆ ಬೆಟ್ಟವೊಂದಿದ್ದು, ಮನೆ ಕಟ್ಟುವ ಸಂದರ್ಭದಲ್ಲಿ ಬೆಟ್ಟದ 
ಕಲ್ಲುಗಳನ್ನೇ ಬಳಸಿದೆ. ಎರಡರಿಂದ ಮೂರು ಅಡಿ ಅಂಗುಲ ಅಳತೆಯ ಕಲ್ಲಿನ ಗೋಡೆಗಳ ಮೇಲೆ ಒಂದಿಂಚು ದಪ್ರ 
ಗಾರೆಲೇಪನ ಮಾಡಲಾಗಿದೆ. ಕೋನಪುನವರ ವಿಶ್ರಾಂತಿ ಕೋಣೆ ಮತ್ತು ಆರಂಕಣದ ಪಡಸಾಲೆಯಲ್ಲಿ ಮಾತ್ರ ಈ ರೀತಿಯ 


೨೬೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಗಾರೆಲೇಪನ ಮಾಡಲಾಗಿದ್ದರೆ, ಮನೆಯ ಆವರಣದಲ್ಲಿನ ಇತರ ಕಟ್ಟಡಗಳಲ್ಲಿ ಈ ರೀತಿಯ ಗಾರೆಲೇಪನ ಕಾಣಸಿಗುವುದಿಲ್ಲ. 
ಆರಂಕಣದೊಳಗಿನ ಮೂರೂ ಬದಿಯ ಗೋಡೆ ಮೇಲೆ ಬಹು ವರ್ಣಗಳಿಂದ ವಿವಿಧ ಬಗೆಯ ಚಿತ್ತಾರಗಳನ್ನು 
ಬರೆಯಲಾಗಿದೆ. ಕಲೆಯ ಬಗೆಗಿನ ಶಾಸ್ತ್ರೀಯ ತಿಳಿವಳಿಕೆ ಉಳ್ಳವರೇ ಇಲ್ಲಿನ ಚಿತ್ರಗಳನ್ನು ಬರೆದಿರಬೇಕು. 


ಪಡಸಾಲೆಯ ವಿಶಾಲವಾದ ಗೋಡೆಯ ಮೇಲೆ ಕಪ್ಪು ಮತು ನೀಲಿ ವರ್ಣಗಳಿಂದ ಚೌಕಾಕಾರದ ವಿನ್ಮಾಸಗಳನ್ನು 
ಬರೆಯಲಾಗಿದ್ದರೆ, ಬಾಗಿಲು ಮತ್ತು ಕಿಟಕಿಗಳ ಸುತ್ತಲೂ ಸೇರಿದಂತೆ ತೀರ ಮೇಲ್ಲಾಗದಲ್ಲಿನ ಪಟ್ಟಿಕೆಯಲ್ಲಿ ಹೂಬಳ್ಳಿ ಸಹಿತ 
ಸುಳುವಿನ ವಿನ್ಯಾಸಗಳನ್ನು ಬರೆಯಲಾಗಿದೆ. ಬಲಬದಿಯಲ್ಲಿ ಮಾವಿನ ಮರ, ಹೆಂಸಪಕ್ಷಿ ಚಿತ್ರಗಳನ್ನು ಬರೆಯಲಾಗಿದೆ. 
ಹಳದಿ ಮಿಶ್ರಿತ ತಸಿರು ವರ್ಣದಲ್ಲಿ ಮಾವಿನ ಮರವೊಂದನ್ನು ಬಹು ಸುಂದರವಾಗಿ ಚಿತ್ರಿಸಿದ್ದು, ಮಾವಿನ ಎಲೆಗಳಂತೆ 
ತೋರಿಸಲು ಕಪು ವರ್ಣದ ಗೆರೆಯನ್ನು ಎಳೆಯಲಾಗಿದೆ. TRIS ಹೂಗಳನ್ನು "ಮರದಲ್ಲಿ ತೋರಿಸಿದೆ. 
ಮೂರು ಮಂಗಗಳು ಮಾವಿನ ಮರವನ್ನೆ €ರಲು ಪ್ರಯತ್ನಿಸುತ್ತಿದ್ದು, ಮಂಗಗಳನ್ನು ಕಪುವರ್ಣದ ರೇಖೆಗಳಲ್ಲಿ ಚಿತಿಸಿದೆ. 
ಕೆಂಪು, ಹಳದಿ ಮತ್ತು ದಟ್ಟವರ್ಣಗಳಿಂದ ಪಭಾವಳಿಯೊಂದರಲ್ಲಿ ಮಾವಿನ ಮರವೊಂದನ್ನು ಚಿತ್ರಿಸಿದೆ. ಆದರೆ, ಪ್ರಭಾವಳಿಯ 
ವರ್ಣ ಮಸುಕಾಗಿದೆ. ಈ ಚಿತ್ರದ ಪಕ್ಕದಲ್ಲೇ ಹಂಸಪಕ್ಷಿಯೊಂದನ್ನು ಹಳದಿ ವರ್ಣದಲ್ಲಿ ತೋರಿಸಿದ್ದು, ಕಪ್ಪು ವರ್ಣದಿಂದ 
ಹೂರರೇಖೆ ಎಳೆಯಲಾಗಿದೆ. ಈ ಚಿತ್ರಗಳ ಸಾಮಿಪ್ಯದಲ್ಲೇ ಬಾಗಿಲು ಚೌಕಟ್ಟು ವಿನ್ಯಾಸಕ್ಕೆ ಪೂರಕವಾಗಿ ಕೆಂಪುವರ್ಣದ 
ಸುಳುವಿನ ವಿನ್ಯಾಸಗಳನ್ನು ಬರೆಯಲಾಗಿದೆ. 


ಚೌಕಾಕಾರದ ವಿನ್ಯಾಸಗಳು ಸಮಕಾಲೀನ ಅರಮನೆಯಲ್ಲಿ ಕಂಡುಬರುವ ಲಕ್ಷಣಗಳನ್ನು (ಇಂಥದೇ ಹೋಲಲಿಕೆ 
ಇರುವ ಚಿತ್ರಗಳು ಗದವಾಲ ಸಂಸ್ಥಾನಿಕರ ಅರಮನೆಯಲ್ಲಿ ಕಂಡುಬರುತ್ತವೆ) ಹೋಲುವಂತಿದ್ದರೆ, ಮಾವಿನಮರ, ಹಂಸಪಕ್ಷಿ 
ಮತ್ತು ಸುಳುವಿನ ವಿನ್ಯಾಸಗಳು ರಾಯಚೂರಿನ ಖಾಜನಗೌಡರ ಮನೆಯಲ್ಲಿನ ಚಿತ್ರಗಳನ್ನು ಹೋಲುತ್ತವೆ. ಈ ರೀತಿಯ 
ಅನುಮಾನ ಪಡಲು ಒಂದು ಕಾರಣವೂ ಇದೆ. ರಾಯಚೂರಿನ ಖಾಜನಗೌಡರು, ಲಿಂಗೇರಿ ಕೋನಪ್ಪನವರು, ವಾರದ 
ವೀರಬಸಪುನವರು, ಫತ್ತೆಪುರೆ ಶರಣಪುನವರು, ಖೇಣಿ ಮಹಾರುದಪನವರು; ಇವರೆಲ್ಲರೂ ಸಮಕಾಲೀನ ಶ್ರೀಮಂತರು, 
ಮೇಲಾಗಿ ಪರಸ್ಪರ ಆತ್ಮೀಯರು. ಈ ಎಲ್ಲರ ಮನೆಗಳಲ್ಲಿ ಬಹಳ ಹಿಂದೆಯೇ ಬರೆಯಲಾಗಿರುವ ಭಿತ್ತಿ ಚಿತ್ರಗಳಿವೆ. 
ಇನ್ನೊಂದೆಡೆ ಯಾದಗಿರಿ ಮತ್ತು ರಾಯಚೂರು ಅಕ್ಕಪಕ್ಕದ ಜಿಲ್ಲೆಗಳು. ಖಾಜನಗೌಡರ ಮನೆಯಲ್ಲಿನ ಚಿತ್ರಗಳನ್ನು 
ಬರೆದವರು ಹೈದರಾಬಾದ್‌ನಲ್ಲಿ ನೆಲೆಕಂಡ ಕಲಾವಿದರು. ಇತ್ತ ಕೋನಪ್ಪನವರೂ ಸಹ ತಮ್ಮ ಮನೆಯ ಗಾರವಿನ್ಯಾಸ 
ಸೇರಿದಂತೆ ಕಿಟಕಿ ಮುಚ್ಚಿಕೆಗಳ ಕೆಲಸಕ್ಕೆಂದು ಹೈದರಾಬಾದಿನಿಂದಲೇ ಕಲಾವಿದರನ್ನು ಕರೆಸಿದ್ದನ್ನಿಲ್ಲಿ ಅವಲೋಕಿಸಿದರೆ, 
ಕೋನಪುನವರ ಮನೆಯಲ್ಲಿನ ಚಿತ್ರಗಳನ್ನು ಖಾಜನಗೌಡರ ಮನೆಯಲ್ಲಿ ಬರೆದ ಕಲಾವಿದರೇ ಬರೆದಿರಬಹುದಾದ ಸಾಧ್ಯತೆಗಳಿವೆ. 

ಈ ರೀತಿಯ ಚಿತ್ರಗಳು ನಮ್ಮ ಮನೆಯ ಮೇಲಂತಸ್ತಿನ ಒಂದೆರಡು ಕೋಣೆಗಳಲ್ಲೂ ಬರೆಯಲಾಗಿತ್ತು ಎಂದು 
ಶ್ರೀಮತಿ ನಿರ್ಮಲಾದೇವಿಯವರು ಹೇಳುತ್ತಾರಾದರೂ, ಸದ್ಯ ಮನೆಯ ಒಳಹೋಗಿ ನೋಡುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ 


ಪ್ರಸ್ತುತ ಆರಂಕಣದ ಪಡಸಾಲೆಯಲ್ಲಿ ಕಾಣಸಿಗುವ ಚಿತ್ರಗಳನ್ನಿಟ್ಟುಕೊಂಡೇ ಈ ಬರೆಹವನ್ನು ಸಿದ್ದಪಡಿಸಲಾಗಿದೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೬೫ 


ಜ್ಞಾನ-ಅಜ್ಞಾತಗಳ ನಡುವೆ: ಒಂದೆಡೆ ಕೋನಪುನವರ ಪರಿವಾರ ದೊಡ್ಡದಾಗುತ್ತ ಹೋದಂತೆ ಅವರ ಮನೆಯ 
ವಿಸ್ತರಣೆ ಕೆಲಸವೂ ಭರದಿಂದ ಸಾಗುತ್ತದೆ. ಆಗ ಆರಂಕಣದ ಪಡಸಾಲೆಯಲ್ಲಿ ಕೆಲ ಮಾರ್ಪಾಟುಗಳನ್ನೂ ಮಾಡಲಾಗಿ, 
ಚಿತ್ರಿತ ಗೋಡೆಗಳ ಮೇಲೆ ರಾಸಾಯನಿಕ ಹಸಿರು ವರ್ಣದ ಲೇಪನ ಮಾಡಲಾಗುತ್ತದೆ. ಗೋಡೆಯ ಬಾಗಿಲು-ಕಿಟಕಿಗಳ 
ಸುತ್ತಲೂ ಮಾಡಿಕೊಳ್ಳಲಾದ ಉಬ್ಬು ಮಾದರಿಯ ಗಾರೆವಿನ್ಯಾಸದ ಮೇಲೆ ಬೆಳ್ಳಿ ವರ್ಣಲೇಪನ ಮಾಡಲಾಗುತ್ತದೆ (ಈ 
ರೀತಿಯ ವರ್ಣಲೇಪನ ಅಂದಿನ 'ದಿನಗಳಲ್ಲಿ ಒಂದು ರೀತಿಯ ಫ್ಯಾಶನ್‌ ಆಗಿ ರೂಢಿಯಲ್ಲಿರುತ್ತದೆ). ಇದರೊಂದಿಗೆ 
ಶತಮಾನ ಕಂಡ ಈ ಮನೆಯ ಚಿತ್ರಗಳು ರಾಸಾಯನಿಕ ಹಸಿರು ವರ್ಣಲೇಪನದೊಳಗೆ ಮರೆಯಾಗುತ್ತವೆ. ಪುನಃ ಈ 
ಚಿತ್ರಗಳು ಕಲಾಜಗತ್ತಿಗೆ ಕಾಣಿಸಿದ್ದು ನಾಲ್ಕೈದು ವರ್ಷಗಳ ಹಿಂದೆ (೨೦೧೮ ಡಿಸೆಂಬರ್‌ ೧೭ರಂದು ಈ ಮನೆಗೆ ಭೇಟಿ 
ನೀಡಿದ್ದ ವೇಳೆ). ಏಳೆಂಟು ವರ್ಷಗಳ ಅವಧಿಯಲ್ಲೇ ಈ ಮನೆ ಏನೆಲ್ಲ ಸ್ಥಿತ್ಯಂತರಗಳನ್ನು ಕಾಣಬೇಕಾಯ್ತು. ಸದ್ಯ ಏನೂ 
ಮಾಡದ ಸ್ಥಿತಿಯಲ್ಲಿದೆ ಈ ಮನೆ. ಆದರೆ, ಅಲ್ಲಿನ ಚಿತ್ರಗಳನ್ನು ಒಂದೆಡೆ ದಾಖಲಿಸಲಾಯು ಎನ್ನುವ ಸಂತಸ" ಬಿಟ್ಟರೆ, 
ಶತಮಾನ ಕಂಡ ಪಾರಂಪರಿಕ ಕಟ್ಟಡವೊಂದು ನಮ್ಮ ಕಣ್ಮುಂದೆಯೇ ಅವಸಾನ ಹೊಂದುತಿದೆಯಲ್ಲ ಎನ್ನುವ ನೋವು 
ಕಾಡದೇ ಇರದು. 


ಈ 


TC 


ಆಕರ ರದ್ರಂಥಗಳು 
೧. ಯಾದಗಿರಿಯ ಲಿಂಗೇರಿ ಕೋನಪ್ಪನವರ ವಾಡೆ-ಶತಮಾನ ಕಂಡ ಸುಂದರ ಮನೆ, ಡಾ. ಮಲ್ಲಿಕಾಜುನ ಸಿ. ಬಾಗೋಡಿ, ೨೦೧೫ ಜೂನ್‌ 
೨೮ರ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ 'ದೃಶ್ಯಪದ' ಅಂಕಣ. ಪುಟ ೪. 


೨. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿಕೇಶ್ಚಾರ ಗ್ರಾಮದ ವೀರಬಸಂತಪ್ಪ ಬಳಿ ಇವರ ಮನೆಯಲ್ಲಿ ಮೂರು ತಲೆಮಾರುಗಳಿಂದ 
ಬರೆದುಕೊಂಡು ಬರಲಾದ ದಾಖಲೊಂದಿದೆ. ಈ ಹಸ್ತಲಿಖಿತ ದಾಖಲುವಿನಲ್ಲಿ ಈ ಸಮಕಾಲೀನ ಶ್ರೀಮಂತರ ಹೆಸರುಗಳು ಕಾಣಿಸಿಕೊಂಡಿವೆ. 


೨೬೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅಂಗಕಳನಿಯ ಧರ್ಮಾಂತರರಳು: 
ಪ್ರಾಚ್ಛಾವಶೇಷಗಳ ಆಧಾರದಆ೦ದ 
ಹೆಚ್‌. ಚಂದ್ರಶೇಖರ% 


ಅಂಗಳಗಿ ಗ್ರಾಮವು ಚಿತ್ತಾಪುರ (ಕಲಬುರ್ಗಿ ಜಿಲ್ಲೆ) ತಾಲ್ಲೂಕಿನಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಈ ಗ್ರಾಮವು ಕಾಗಿನಾ 
ನದಿಯ ಎಡದಂಡೆಯ ಮೇಲಿದೆ. ಇದು ತಾಲ್ಲೂಕು ಕೇಂದದಿಂದ ನೈರುತ್ಯಕ್ಕೆ ೧೮ ಕಿ.ಮೀ. ಹಾಗೂ ವಾಡಿ ಜಂಕ್ಷನ್‌ನಿಂದ 
ಪಶ್ಚಿಮಕ್ಕೆ ಆರು ಕಿ.ಮೀ. ದೂರದಲ್ಲಿದೆ. ಇದೊಂದು ಪ್ರಾಚೀನ ಗ್ರಾಮ. ಪ್ರಾಚೀನ ಶಾಸನಗಳಲ್ಲಿ ಇಂಗಳಗಿ”, "ಮಿಂಗುಳಿಗೆ' 
ಹಾಗೂ '"ಮಿಂಗಿಲಿಗಿ' ಎಂದು ಉಲ್ಲೇಖಗೊಂಡಿದೆ. ಇಲ್ಲಿರುವ ಪ್ರಾಚ್ಮಾವಶೇಷಗಳನ್ನು ಗಮನಿಸಿದಾಗ ಕ್ರಿಶ. ೧೦-೧೨ 
ಶತಮಾನಗಳಲ್ಲಿ ಒಂದು ನಗರವಾಗಿರಬೇಕೆಂದು ಗೊತ್ತಾಗುತ್ತದೆ. ಈ ಅಧ್ಯಯನದ ಉದ್ದೇಶವೇ ಇಲ್ಲಿರುವ ಪುರಾತನ 
ಬಸದಿಗಳ, ಗುಡಿಗಳ, ದರ್ಗಾ ಮತ್ತು ಶಾಸನಗಳ ಅಧ್ಯಯನವೇ ಆಗಿದೆ. 


ಬಸದಿಗಳು 


ಈ ಗ್ರಾಮದಲ್ಲಿ ಎರಡು ಜೈನರ ದೇಗುಲಗಳು ಅಥವಾ ಬಸದಿಗಳಿವೆ. ಈ ಊರಿನ ಅಗಸಿಯನ್ನು ದಾಟಿ ಎಡಕ್ಕೆ ಸ್ಪಲ್ಪ 
ದೂರ ಸಾಗಿದರೆ ವೃಷಭನಾಥ Ee ಇದೆ. ವೃಷಭನಾಥನೇ ಆದಿತೀರ್ಥಂ೦ಕರ. ಈ ಗ್ರಾಮದಲ್ಲಿ ವೃಷಭನಾಥ ಮತ್ತು 
ಪಾರ್ಶ್ರನಾಥ ಬಸದಿಗಳಿವೆ. ಈ ಗ್ರಾಮದ ಜನರು. ಬಸದಿಗಳನ್ನು ದೇಗುಲಗಳಂದು ಕರೆಯುತ್ತಾರೆ. 

ಆಗಲೇ ಉದಾಹರಿಸಲಾದ ವೃಷಭನಾಥ ಬಸದಿಯನ್ನು ಅಲ್ಲಿಯ ಪ್ರೆ ಮರಿ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಬಳಸಲಾಗುತ್ತದೆ. 
ಗರ್ಭಗುಡಿಗೆ ಬಣ್ಣ ಹೆಚ್ಚಲಾಗಿದೆ. ಆದರೆ ವೃಷಭನಾಥ ಶಿಲ್ಪ ಸಷ್ಟವಾಗಿದೆ. ಗರ್ಭಗುಡಿಯ ಮುಂದಿರುವ ಅಂಕಣದಲ್ಲಿರುವ 
ಕಂಬಗಳಿಗೆ ವಾರ್ನಿಷ್‌ನು ಬಳಿಯಲಾಗಿದೆ. ಆದರೂ ಕಂಬದ ಮೇಲೆ ವೃಷಭನಾಥನ ಉಬ್ಬುಶಿಲವನ್ನು ಗುರ್ತಿಸಬಹುದು. 


ಈ ಗ್ರಾಮದ ಅತ್ಯಂತ ತಗ್ಗಿನ ಪ್ರದೇಶದಲ್ಲಿ ದೇಗುಲವೆಂದು ಕರೆಯಲ್ಲಡುವ ಪಾರ್ಶ್ರನಾಥ ಬಸದಿ: ಇದೆ. ಸಧ 
ಗರ್ಭಗುಡಿಯಲ್ಲಿ Ne ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ. ಮುಂದಿನ ಅಂಕಣದಲ್ಲಿ ಪಾರ್ಶನಾಥ ಉಬ್ಬುಶಿಲ್ಲವನ್ನು 
ಕೆತ್ತಲಾಗಿದೆ. ತ್ರ ದೇಗುಲದೊಳಗೆ ಮುಕ್ಳೊಡೆಯ ಶಿಲವನ್ನು ಹೊಂದಿರುವ ಶಾಸನ ಇಡೆ. ಅಕ್ಷರಗಳನ್ನು Ls 
ಸಾಧ್ಯವಾಗುತ್ತಿಲ್ಲ. 


ಶೈವ ಗುಡಿಗಳು 


ಗ್ರಾಮದ ಅಗಸಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ಒಂದು ಬಯಲು ಪ್ರದೇಶ ಇದೆ. ಒಂದು ಸುಂದರವಾಗಿ ಕೆತ್ತಲಾಗಿರುವ 
ನಂದಿ ಶಿಲ್ಪ ಇದೆ. ಒಂಟಿ ನಂದಿ ಶಿಲ್ಲವನ್ನು ನೋಡಿದರೆ ಅದರ ಎದುರಿಗೆ ಒಂದು ಕಲಾತ್ಮಕವಾಗಿ ನಿರ್ಮಿಸಲ್ಲಟ್ಟಿರುವ 
ಈಶ್ವರ ದೇವಾಲಯವಿದ್ದಿರಬೇಕು, ಈಗ ಇಲ್ಲ. ಅದರ ಬದಲಾಗಿ ಎಡಗಡೆ ಒಂದು ಈಶ್ವರ ದೇವಾಲಯ ಮತ್ತು 
 ವೀರಭದ್ರೇಶ್ಷರ ದೇವಾಲಯಗಳಿಗೆ. 

ಈ ಬಯಲಿನಿಂದ ಬಲಕ್ಕೆ ತಿರುಗಿದರೆ ಪಂಚಮಲಿಂಗೇಶ್ವರ ದೇವಾಲಯ ಸಂಕೀರ್ಣವಿದೆ. ಇದು ವಾಸ್ತವವಾಗಿ 
ಸಪ್ಪಲಿಂಗೇಶ್ವರ ಸಂಕೀರ್ಣ. ಎದುರಿಗೆ ಕಾಣುವುದೇ ಶ್ರೀ ಚಂದಮೌಳೇಶ್ವರ ದೇವಸ್ಥಾನವೆಂದು ಬರೆಯಲಾಗಿರುವ ದೇವಾಲಯ 
ಕಾಣುತ್ತದೆ. ಈ ದ್ವಾರದಲ್ಲಿ ಪ್ರವೇಶಿಸಿದರೆ ಎರಡು ಈಶ್ವರ ದೇವಾಲಯಗಳಿವೆ. ಚಿ. ೧೦ರಲ್ಲಿ ಕಾಣುವ ಗರ್ಭಗುಡಿಯ 
ಚೌಕಟ್ಟಿನ ಮೇಲೆ ಕಲ್ಯಾಣ ಚಾಳುಕ್ಕರ ಲಾಂಛನವನ್ನು ನೋಡಬಹುದು. ಜನರು ಈ ಎರಡು ಗಡಿಗಳ ಬಾಗಿಲ 
ಚೌಕಟ್ಟುಗಳಿಗೆ ಸವರ್ಣ ವರ್ಣದ ಬಣ್ಣವನ್ನು ಪೇಂಟ್‌ ಮಾಡಿದ್ದಾರೆ. ಕಾಣುವ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ. ಈ 


* 'ಪಂಗರಮ', ಎಂಐಜು-೭೭, ಹೆಹೆಚ್‌ಅ ಕಾಲೋವಿ, ಬಪವೇಶ್ವರನದರ, ಬೆಂಗಳೂರು, ಮೊ. ೯ಟರ೯ಬ ೦೩೭೮೬ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೬೭ 


ಗುಡಿಗಳ ಎಡಗಡೆ ಒಂದು ಶಿವಲಿಂಗ ಇದೆ. ಅದಕ್ಕೂ ಪ್ರತಿದಿನ ಪೂಜೆ ಮಾಡುತ್ತಾರೆ. ಈ ಚಿಕ್ಕಗುಡಿಯನ್ನು ಸಿದ್ದರಾಮನ 
ಗದ್ದುಗೆ (ಗುಡಿ) ಎಂದು ಕರೆಯುತ್ತಾರೆ. ಈ ಗುಡಿಯ ಪಕ್ಕದಲ್ಲಿಯೇ ಒಂದು ಪ್ರಮುಖ ಶಾಸನ ಇದೆ. (ನೋಡಿ 
ಅನುಬಂಧ ೧ ೩&೩ ೨). 


ಈ ಶಾಸನದ ಕಾಲ ಕ್ರಿಶ. ೧೨೦೯. ಇದರ ಪಠ್ಯ ಲಭ್ಯವಿದೆ. ಈ ಎರಡು ಗುಡಿಗಳ ಸುತ್ತಲೂ ಐದು ಚಿಕ್ಕ ಚಿಕ್ಕ 
ಗುಡಿಗಳಿವೆ. ಅದಕ್ಕಾಗಿ ಈ ಸಂಕೀರ್ಣವನ್ನು ಪಂಚಲಿಂಗೇಶ್ವರ ಎಂದು ಜನರು ಕರೆಯುತ್ತಾರೆ. ಆದರೆ, ಒಳಗಿರುವ ಎರಡು 
ಗುಡಿಗಳನ್ನು ಪರಿಗಣಿಸಿದರೆ ಸಪ್ಪಲಿಂಗೇಶ್ನರ ಸಂಕೀರ್ಣವೆಂದು ಕರೆದರೆ ಸರಿ. ಇದನ್ನೇ ಕಲಬುರ್ಗಿ ಗೆಜಿಟಿಯರ್‌ನಲ್ಲ ಸಪ್ತ 
ಲಿಂಗೇಶ್ವರ ಸಂಕೀರ್ಣವೆಂದು ಗುರ್ತಿಸಲಾಗಿದೆ (ಪುಟ ೬೮೫). ಈ ಗುಡಿಗಳಲ್ಲದೆ ಈ ಸಂಕೀರ್ಣದ ಆವರಣದಲ್ಲಿ 
ಸಪ್ಪಮಾತೃಕೆಯ ಒಂದು ಶಿಲ್ಪ, ದಕ್ಷಿಣಾಮೂರ್ತಿ ಶಿಲ್ತ ಗಣೇಶ ಶಿಲ್ಪ ಹಾಗೂ ನಾಗಶಿಲ್ಲಗಳು ಇವೆ. ಈ ಗುಡಿಗಳನೂ, 
ಬಸದಿಗಳನ್ನೂ ಗಮನಿಸಿದರೆ ಈ ಗ್ರಾಮ ಹಿಂದೆ ಒಂದು ಪ್ರಮುಖ ನಗರವಾಗಿತ್ತು ಎಂಬುದು ಗೊತ್ತಾಗುತ್ತದೆ. ಈ 
ಗ್ರಾಮದ ಕೊನೆಯಲ್ಲಿ ಕಾಗಿನಾ ನದಿಗೆ ಹೊಂದಿಕೊಂಡೇ ಕೂಡಲಸಂಗಮೇಶ್ವರ ಎಂದು ಕರೆಯಲ್ಲಡುವ ಗುಡಿ/ಮಠ 
ಇದೆ. 


ಮುಸ್ಲಿಂ ದರ್ಗಾ 


ಈ ಊರಿನ ಅಗಸಿ ಬಾಗಿಲನ್ನು ಪ್ರವೇಶಿಸುವುದಕ್ಕೆ ಕೆಲ ಅಡಿಗಳ ಮುಂಚೆ ಬಲಕ್ಕೆ ಒಂದು ದರ್ಗಾ ಇದೆ. ಇದೊಂದು 
ಸೂಫಿ ಸಂತನ ದರ್ಗಾ ಇರಬಹುದು. ಇದರ ಹೆಸರನ್ನು ಹೇಳಲು ನನಗೆ ಯಾರು ಸಿಗಲಿಲ್ಲ. ಬಹುಶಃ ಕಲಬುರ್ಗಿಯ 
ಖಾಜಾ ಬಂದೇ ನವಾಬನ ಸಮಕಾಲೀನ ಸೂಫಿ ಸಂತನ ದರ್ಗಾ ಇರಬಹುದೆಂದು ಊಹಿಸಬಹುದು. ಈ ದರ್ಗಾದ 
ಉಲ್ಲೇಖ ಜಿಲ್ಲಾ ಗೆಜೆಟಿಯರ್‌ನಲ್ಲಿ ಇಲ್ಲ. 


ಶಾಸನಗಳು 


ಇಂಗಳಗಿ ಗ್ರಾಮದಿಂದ ನಾಲ್ಕು ಶಿಲಾಶಾಸನಗಳನ್ನು ಹನುಮಾಕ್ಷಿ ಗೋಗಿಯವರು "ಕಲಬುರ್ಗಿ ಜಿಲ್ಲೆಯ ಶಾಸನಗಳು" 
ಎಂಬ ಹೆಸರಿನ ಗಂಥದಲ್ಲಿ ಸಂಪಾದಿಸಿದ್ದಾರೆ (೧೯೯೬). ಇವುಗಳಲ್ಲಿ ಶಾಸನ ಸಂ. ೨. ಜಿನ ಶಾಸನವಾಗಿದೆ (ಸೋಮವಾರ 
೨೭-೨-೧೦೯೧). ಉಳಿದ ಮೂರು ಶಾಸನಗಳು ಶೈವಧರ್ಮಕ್ಕೆ ಸೇರಿದವುಗಳಾಗಿವೆ. ಶಾಸನ ಸಂ. ೧, ೩, ೪ 
ಇವುಗಳು ಅನುಕ್ರವಮಾಗಿ ೨೪-೦೭-೧೦೭೧, ಭಾನುವಾರ, ೦೧-೦೭-೧೧೪೮ ಭಾನುವಾರ ಮತ್ತು ೧೩-0F- 
೧೨೦೯ ಸೋಮವಾರಕ್ಕೆ ಸರಿಹೊಂದುತ್ತವೆ. 


ಚರ್ಚೆ ಮತ್ತು ಫಲಿತಾಂಶಗಳು 


ಮೇಲ್ವಾಣಿಸಿದ ಹಾಗೂ ವಿವರಿಸಲಾಗಿರುವ ಪ್ರಾಚ್ಯಾವಶೇಷಗಳನ್ನು ಗಮನಿಸಿದರೆ ಇಂಗಳಗಿ ಗ್ರಾಮವು ಹಿಂದೆ 
ಅಂದರೆ (ಕ್ರಿಶ. ೧೦-೧೨ ಶತಮಾನಗಳಲ್ಲಿ) ಒಂದು ಪ್ರಮುಖ ಜೈನಕೇಂದವಾಗಿತ್ತು. ಈ ಮಾತಿಗೆ ಶಾಸನ ಸಂ. ೨. ಕ್ರಿಶ. 
೧೦೯೫ ಸಾಕ್ಷಿ ನೀಡುತ್ತದೆ. ಇದಕ್ಕೂ ಪೂರ್ವದಲ್ಲಿ ಒಂದು ಶೈವಕೇಂದವಾಗಿತ್ತು. ಶಾ.ಸ. ೧ರಲ್ಲಿ ಲೋಕೇಶ್ವರ ದೇವರ ಗುಡಿ 
ಹೆಸರಿನ ಉಲ್ಲೇಖ ಬರುತ್ತದೆ (ಕ್ರಿ.ಶ. ೧೦೭೧). ನಂತರ ಕ್ರಿಶ. ೧೧೪೮ರಿಂದ ಕ್ರಿ.ಶ. ೧೨೦೯ರವರೆಗೆ ಶೈವಕೇಂದ್ರವಾಗಿತ್ತು 
ಈ ನಿರ್ಣಯಕ್ಕೆ ಇಲ್ಲಿರುವ ಶೈವ ಗುಡಿಗಳು ಮತ್ತು ವೀರಭದ್ರೇಶ್ವರ ಗುಡಿಗಳು ಸಾಕ್ಷಿಯಾಗಿವೆ. ವೀರಭದ್ರೇಶ್ವರ ಗುಡಿಯು 
ವೀರಶೈವದ ಸಂಕೇತ. ಇಲ್ಲಿ ಸಿದ್ದರಾಮನ ಗುಡಿ/ಗದ್ದುಗೆಯು ಮತ್ತು ಶಾಸನ (ಕ್ರಿಶ. ೧೨೦೯) ಈ ಊರಿನಲ್ಲಿ ಲಿಂಗಾಯತ 
ಧರ್ಮವು ಸ್ಥಾಪಿತಗೊಂಡಿತ್ತು ಎಂಬ ನಿರ್ಣಯಕ್ಕೆ ಇಂಬುಗೊಡುತ್ತದೆ. 


ನದಿ ದಂಡೆಯ ಮೇಲಿರುವ ಕೂಡಲಸಂಗಮೇಶ್ವರ ಗುಡಿಯು ಖಚಿತವಾಗಿ ಈ ಗ್ರಾಮಕ್ಕೆ ಲಿಂಗಾಯತ ಧರ್ಮ 
ಪ್ರವೇಶ ಪಡೆದು ನೆಲೆಯೂರಿತು. ಈ ಮಾತಿಗೆ ಕ್ರಿಶ. ೧೨೦೯ರ ಶಾಸನ ಮತ್ತು ಸಿದ್ದರಾಮನ ಗದ್ದುಗೆ ಪುಷ್ಟಿ ಕೊಡುತ್ತವೆ. 
ಸಂಕ್ಷೇಪದಲ್ಲಿ ಹೇಳುವುದಾದರೆ ಇಲ್ಲಿ ಮೊದಲು ಶೈವಧರ್ಮ ಇತ್ತು ನಂತರ ಜೈನ ಧರ್ಮ ಇತ್ತು. ನಂತರ ೧೨ನೆಯ 
ಶತಮಾನದಲ್ಲಿ ಲಿಂಗಾಯತ ಧರ್ಮ ನೆಲೆಯೂರಿತು. ಬಹುಶಃ ಆಗ ಜೈನರು ಮತ್ತು ಬಹುಸಂಖ್ಯೆಯಲ್ಲಿ ಹಿಂದು 
ಧರ್ಮದ ಜಾತಿಗಳ ಕುರುಬರು, ಕಬ್ಬಲಿಗರು ಲಿಂಗಾಯತ ಧರ್ಮವನ್ನು ಸ್ನೀಕರಿಸಿದರು. ಈ ಊರಿನಲ್ಲಿ ಜೈನರ ಒಂದು 
ಮನೆತನವೂ ಇಲ್ಲ. ಬಹುಶಃ ೧೫-೧೬ನೇ ಶತಮಾನದಲ್ಲಿ ಮುಸ್ಲಿಂ ಧರ್ಮವು ಪ್ರವೇಶಿಸಿತು. 


೨೬೮ ಇತಿಹಾಸ ದರ್ಶನ : ಸಂ. ಹಷ೬ಿಲಿಂ೨೧ 


ಸೂನ್ನಲಿಗೆ/ಸಿದ್ದ. ರಾಮದೇವರು /ಕಪಿಲಸಿದ್ದ 


MACH SSIs Ha Sp DUN 


we GE UL DOO VFO MNMROPOTIOND 
EA be A MU PE OE GS AEE LT AU ESAS 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


2 
o 


ಕಾಲ ಕ್ರಿಶ. 
೧೧೩೬ 
eler2e 
೧OEO 
೧೧೯೨ 
OEY 
OEY 

4 ಹ 
(A 
ಈ 
೧೨ನೇ ಶತ 
೧೨ನೇ ಶತ 
ಕಾಟ 
ನ 
(D2 
೧೨ನೇ ಶತ 
೧೨೩೪ 
IVA 
೧೩ನೇ ಶತ 
೧೨೫೫ 
೧೩ನೇ ಶತ 
೧೨೫೬ 
೧೩ನೇ ಶತ 
೧೨೫೭ 
೧೨೫೭ 
೧೨೫೭ 
೧೨೬೪ 
೧೨೬೫ 
೧೩ನೇ ಶತ 
೧AOO 


ಸ್ಥಳ/ಪ್ರದೇಶ 
ಬುಧುವಾರಪೇಟೆ 
ಶಿವನಿ 

ಚೂರ್ಗಿ 
ನೀಲೆಗಾಂವ 
ಸಂಖ 
ಜಾಮಗಾಂವ 
ಕೇಶೇಗಾಂವ 
ಕೂಡಿಗಿ 

ಹುಟಗಿ 
ಸೊಲ್ಲಾಪುರ ಕೋಟಿ 
ಸೊಲ್ಲಾಪುರ ಕೋಟೆ 
ಇಟ್ಕಲ್‌ 
ಗುಂಜೆಗಾಂವ 
ಗುಂಜೆಗಾಂವ 
ಗುಂಜೆಗಾಂವ 
ಮಂತ್ರವಾಡಿ 
ಕಪನಿಂಬರಗಿ 
ಗುಂಡಕರ್ಜಗಿ 
ಅಕ್ಕಲಕೋಟೆ 
ಟಾಕಳಿ 
ಕೋಳಿಸಾಲೆ 
ಘಟೇಕನೂರು 
ಜಟ್ಟಗಿ 

ತಡವಳ 
ಬುಡರಸಿಂಗಿ 
ಕೊಟಗಿ 
ಸಂಗೂರು 
ಯಡಹಳ್ಳಿ 
ಚಡಚಣ 


ಅನುಬಂಧ-೧ 
ಮಲ್ಲಿಕಾರ್ಜುನ ದೇವರಿಗೆ ಸಂಬಂಧಿತ ಶಾಸನಗಳು 


ಜಲ್ಲೆ 
ಸೊಲ್ಲಾಪುರ 
ಸೊಲ್ಲಾಪುರ 


CLC, 


UL UUAU EU A 
DPE Sk 


STE 
3 39 39 39 39 39 39 


ಧಾರವಾಡ 


ರಾಜವಂಶ 
ಕಲ್ಲಾಣ ಚಾಳುಕ್ಕ 


ರಿ 


ಕಳಚೂರಿ 


ಸೇವುಣ 
ಸೇವುಣ 
ಸೇವುಣ 
ಅದೇ 

ಅದೇ 

ಅದೇ 

ಅದೇ 

ಅದೇ 

ಅದೇ 

ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 
ಸೇವುಣ 


೨೬ 


೩೦ ೧೩೧೬ ಕಾಮತಿ ಸೊಲ್ಲಾಪುರ ಸೇವುಣ 


೩೧ ೧KHOES ಚಿತ್ರದುರ್ಗ ಚಿತ್ರದುರ್ಗ ಸೇವುಣ 
ks ೧೨೦೯ ಇಂಗಳಗಿ ಕಲಬುರ್ಗಿ ಸೇವುಣ 
ಅನುಬಂಧ - ೨ 


ಇಂಗಳಗಿ ೧೩-೦೯-೧೨೦೯ರ ಶಾಸನ 
ಶ್ರೀ ಓಂ ನಮಃ ಶಿವಾಯಃ | ನಮಸ್ತುಂಗ ಶಿರಶ್ಲಿಂಬಿ 
ಚಂದ್ರಚಾಮರ ಚಾರವೇ | ತ್ರೈಳೋಕ್ಯ್ಕ ನಗರಾರಂಭ ಮೂ 
ಲಸ್ಪಂಭಾಯ ಶಂಭವೇ ॥ ಸಸಿ ಸಮಸ್ತ ಭುವನಾಶ್ರಯಂ 
ಶ್ರೀ ಪೃದ್ಧೀವಲ್ಲಭಂ ಮಹಾರಾಜಾಧಿರಾಜಂ ಪರಮೇಶ್ವರಂ ಪ್ರ 
ತಾಪ ಚಕ್ರವರ್ತಿ ತ್ರಿಭುವನಮಲ್ಲ ಸಿಂಗಣದೇವರ ವಿಜ 
ಯರಾಜ್ಯಮುತ್ತರೋರಾಭಿವೃದ್ದಿ ಪ್ರವರ್ದಮಾನಮಾ 
ಚಂದ್ರಾರ್ಕಯ ತಾರಂಬರಂ ಸಲುತ್ತಮಿರೆ ದೇವಗಿರಿಯ 
ನೆಲೆವೀಡಿನೊಳು ಸುಖಸಂಕಥಾ ವಿನೋದದಿಂ ರಾಜ್ಯಂ 
ಗೆಯ್ಯುತ್ತಮಿರೆ ಶೀಮನ್ನಹಾಪ್ರಧಾನಂ ಯಾದ 
. ವ ರಾಜ್ಯ ಸಮುದ್ದರಣಂ ಸೇಪುಣರಾಯ ಶ್ರೀ 
. ಸಿ೦ಗಣದೇವರ ದಕ್ಷ ಭುಜಾದಂಡ ನಾ 
೧.೨. ಯಕ ನಾರಾಯಣನು ಲಕ್ಷ್ಮೀದೇವರಸ ದಂಡನಾಯಕರು 
೧೩. ಅನೇಕ ದೆಶ ದೇಶಂಗಳಂ ಆಳುತ್ತ ಸಕಳಧರ್ಮಾಧರ್ಮಂ 
೧೪. ಗಳಂ ಪ್ರತಿಪಾಳಿಸುತ್ತಮಿರೆ ಸ್ಪಸ್ಟಿ ಸಮಧಿಗ 
೧೫. ತ ಪಂಚ ಮಹಾಶಬ್ದ ಮಹಾಮಂಡಳೇಶ್ವರಂ ಮಾಹಿಷ್ಠತೀ 
೧೬. ಪುರವರಾಧೀಶ್ವರಂ ಅಹಿಹಯ ವಂಶೋದ್ಧವಂ 
೧೭. ವಿವೇಕ ವನಜೋದ್ಧವಂ ದಾಯಿಗ ಗಿರಿವಜದಂಡಂ ನರ 
೧೮. ನಂಕ ಸೂನೆಗಾರ ದಳದಂಕಕಾರ ವೈರಿಮಂಡಳಿಕ ಗಂಡಗೋ 
೧೯. ಪಾಳ ಶ್ರೀ ಲೋಕನಾಥದೇವರ ದಿಬ್ಯಪಾದಾರಾಧಕ 
೨೦. ನುಂ ಮಹಾಮಂಡಳೇಶ್ನರಂ ಆನೆಗದೇವ ಪ್ರಿಯಪುತ್ರನು 
೨೧. ಗಂಡ ಭೂರಿಸ್ತವನಿಯಪ್ಪ ವೀರ ಬಿಜ್ಜರಸರು ಮಾಡಿದ ಧರ್ಮ 
೨೨. ವಂ ಸಮಸ್ತ ಲೋಕಾ ಲೋಕ ಚಕ್ರವರ್ತಿಯಿಂ ಸಾಸ 
೨೩. ಯಶ್ವರ್ಯ ಮೂರ್ತಿಯುಮಪ್ಪ ಶ್ರೀ ಮಹಾಲಿಂಗ 
೨೪. ದೇವರಮುರಿಗಣ್ಣಜ್ಞಾಳಯಿಂದುದಯಿ 
೨೫. ಸಿದ ಮಹಾವೀರ ಗಣಂಗಳ ಸಂಖ್ಯಾತರ ಮಹಿಮೆ 
೨೬. ಯೆಂತೆಂದೊಡೆ ॥ ಕಂದ ॥ ಕರಕರನು ಸೆಂಡಾಡುವರು 
೨೭. ರಗಪ್ಪನಂ ಕಿಲರಲಿಟ್ಟು ಬಿಟ್ಟಿಕ್ಕುವರಾ ಗಿರಿಕುಳಮಂ ಕತ್ತೆತ್ತುಮ 
೨೮. ರುಯೊಳು ಪರಿ ವೈರಿಯನಾಡುತ್ತಿರ್ಪರು ಸರಣ 


AOE PURSES SF 


O40 
9 


೨೭೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೨೯. ರು॥ ಸ್ಪಸ್ತಿ ಸಕನೃಪವರ್ಷದ ೧೧೩೧ ನೆ 

೩೦. ಯ ಸುಕ್ಷ ಸಂವತ್ತರದ ಅಶ್ವಯುಜ ಸುದ್ದ ತ್ರ 

೩೧. ಯೋದಸಿ ಸೋಮವಾರದಂದು ಶ್ರೀಮನ್‌ಮಹಾ 

} ಮಂಡಳೇಶ್ವರಂ ಬಿಬ್ಬರಸರು ಅಲು ಮುಂನೂ ಬ 

ಷಿ. ಳಿಯ ಬಾಡ ಯಿಂಗುಗಳಿಗೆಯ ಪ್ರಭುನಾಗರಸ ವೆರ್ಗ್ಗಡೆ 
೩೪. ಬಸವಯ್ಯನಲ್ಲಿಯ ಪಂಚಮಠ ಯಿಂತಿವರೇಕಸ್ತರಾಗಿ ಶೃ 
೩೫. ಮೂಲಸ್ತಾನದೇವರ ಪಾದಾರಾಧಕೆಯರಪ್ಪ ಕ್ಷೇತ್ರ ಸಂನ್ಯಾ 

೩೬. ಸಿ ಮಹಾನುಭಾವೆಯನುಮಪ್ಪ ಚಲವೆಯಗಳ ಕಾಲಂ ತೊ 
೩೭. ಳದು ಧಾರಾಪೂರ್ಬ್ಬಕಂ ಮಾಡಿ ಶ್ರೀ ಸಿದ್ದರಾಮನಾಥ ದೇವರ್ಗೆ 
೩೮. ದೇವರ್ಗೆಂದ ನಗಣ ಸಿಂಗಿದೇವ ಬಿಜ್ಜೇಶ್ವರ ದೇವರು 

ರ೯. ರೇವಣೇಶ್ವರ ಕಂನ್ನೇಶ್ಸರ ಕೇದಾರದೇವರು ನಾಗೇಶ್ವರ ಯಿಂ 
೪೦. ತೀ ಸಕಳ ಲಿಂಗದೇವರಿಗೆ ಶ್ರೀ ಗುಡ್ಡವೈೆಗಳು ಮುಖ್ಯ 

೪೧. ವಾಗಿ ಗಣಮಠಕ್ಕೆ ಕೊಟ್ಟ ವೃತ್ತಿ ಮನೆಯ ನಿವೇಶಣ 

೪೨. ನಾಲ್ಕು ಮೂಡಣ ಹೊಲದಲು ಹಿರಿಯ ಕೋಲಮತ್ತರು ೨ 
೪೩. ಬಡಗಣ ಹೊದಲು ಹರಿಕಾರರಿಗೆ ಕಾಲಡಿಯ ಮತ್ತರು ೪ 
೪೪. ಬಡಗಲು ಕೋಟೆಯ ಕೆಳಗೆ ಹೂದೋಟ ಮತ್ತರು ೧ ದೀವಿಗೆಗೆ 
೪ಜಿ. ಸರ್ಬನಮಸ್ಯ ಗಾಣ ೧ ವೂರೊಳಗಣ ಗಾಣದಲು ಗಾಣಾ 
೪೬. ಯಲೆ ಸೊಳಸ ೧ ದೇವರೊರಗರಾಶಿಯಲು ಕೊಳಗ ೧ 
೪೭. ಎಲೆಯ ಹೇರಿನ ಸುಂಕ ಷೇಡಸ ಗಟ್ಟೊಳಗಾಗಿ ದೇವರಿಗೆ ಸ 
೪೮. ಲಿಸುವರು ಶ್ರೀ ತೊನಸೆಯ ಹಳ್ಳಿಯಲು ಮೇಲಕುಂದೆ ಈದ್ದು 
ಳ೯. ದಂ ಬೋಮನು ಗಣಮಠಕೆ ಕೊಟ್ಟ ಭೂಮಿ ತರಲಹಳ್ಳಿಯ 
೫೦. ಕಾಚವೈೆದೂರಗೌಡ ಮುಖ್ಯವಾಗಿ ಧಾರಾಪೂರ್ಬಕಂ 

೫೧. ಮಾಡಿ ಬಿಟ್ಟ ಕಾಲಡಿಯ ಮತ್ತರು ನಾಲ್ಕು ಪಾಂ ನಿಕ್ಕ 

೫೨. ಯ್ಯ ನಿವೇಶನ ೧ ಇಂತೀ ಧರ್ಮಮ ಚಲವೈೆಗಳುಂ ಮಾದೇವಯ್ಯ 
೫೩. ಗೆಯಸಂಖ್ಯಾತರು ಕೂರ್ತು ತೊತ್ತುಗೆಲಸಮಂ ಬೆಸ 

೫೪. ಸಿಕೊಟ್ಟು ಸಿರಪಟ್ಟವಂ ಕಟ್ಟ ಆಚಂದ್ರಾರ್ಕ ತಾರಂಬರಂ 

೫೫. ಕಾರುಣ್ಯಂಗೆಯ್ದು ಸಿರಂಜೀವಿಯೆಂದು ಮಾಡಿದ ಮಂ 

೫೬. ಗಳ ಮಹಾಶ್ರೀ | ಯೀ ಧರ್ಮಂ ಪ್ರತಿಪಾಳಿಸಿದವ 

೫೭. ರು ಗಣಂಗಳು ಕೂರ್ಪರು ಈ ಧರ್ಮಕ್ಕೆ ಪ್ರಿ 

೫೮. ಕೂಲರಾದವರು ಶಿವದ್ರೋಹರು ಗಣಂಗಳುಮೆನಿಪರು 

ರಿ. ಕುಲಕಂದೆಯ ಪ್ರಭು ನಾಗರಸ ಬರೆದ ಶಾಸನ । 


[ಇಂಗಳಗಿಯ ಶಾಸನಗಳನ್ನು ಒದಗಿಸಿದ ಡಾ. ಎಸ್‌.ಕೆ. ಅರಣಿ ಹಾಗೂ ಹನುಮಾಕ್ಷಿ ಗೋಗಿ ಅವರಿಗೂ ಶಾಸನಗಳ ಕಾಲವನ್ನು ಕ್ರಿ.ಶ.ದಲ್ಲಿ 
ಸರಿಯಾಗಿ ಹೇಳಿದ ಡಾ. ಎಚ್‌.ಎಸ್‌. ಗೋಪಾಲ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಕ್ಷೇತಕಾರ್ಯಕ್ಕೆ ವಾಹನ ಸೌಕರ್ಯವನ್ನು 
ಒದಗಿಸಿದ ಬಂಧು ಸಂತೋಷದಾಮಾ ಅವರಿಗೂ, ಇಂಗಳಗಿಯ ಸುಪ್ರಸಿದ್ದ ವ್ಯಕ್ತಿ ಬಸವಂತರಾವ್‌ ಪಾಟೀಲರಿಗೂ, ಅವರ ವಾಹನ ಚಾಲಕ 
ಮಂಜುನಾಥ ಅವರಿಗೂ ನಾನು ಕೃತಜ್ಞ] 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೭೧ 


1) 


ಯ ಕಂಬದ 


ವೃಷಭನಾಥ ಗುಡಿ 


ವೃಷಭನಾಥ ಬಸದಿಯ 
ವೃಷಭನಾಥನ ಶಿಲ್ಪ ಮೇಲೆ ಜಿನ ಶಿಲ್ಪ 


ದೇಗುಲದೊಳಗೆ ಪಾರ್ಶನಾಥ ಮುಕ್ಕೊಡೆ ಶಿಲ್ಪ ಮತ್ತು ಶಾಸನ 
ಉಬ್ಬು ಶಿಲ್ಪ ದೇಗುಲದೊಳಗೆ ಶಾಸನದ 
ಅಕ್ಷ ರಗಳನ್ನು ಗುರ್ತಿಸಲು 

ಸಾಧ್ಯವಿಲ್ಲ 


ey mM lbs ( WU 


ಒಂಟಿ ನಂದಿ ಶಿಲ್ಲದ ಎದುರುಗಡೆ ಮೈದಾನದಲ್ಲಿ ಎಡಗಡೆ ಮ 
ವೀರಭದಗುಡಿ, ಬಲಗಡೆ ಈಶ್ವರ ಗುಡಿ ಚಂದ್ರಮೌಳೇಶ್ವರ ದೇವಸ್ಥಾನ 


ಪಖ೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


oe il 


ಈಶ್ಚರ ದೇವಾಲಯ, ಚಾಳುಕ್ಯ ಶೈಲಿಯ ಸಿದ್ದರಾಮನ ಗದ್ದುಗೆ ಮತ್ತು ಈಶ್ವರಲಿಂಗ ಕ್ರಿಶ. ೧೨೦೯ರ ಶಾಸನ ೩೭ನೇ 
ಬಾಗಿಲ ಚೌಕಟ್ಟು ಸಾಲಿನಲ್ಲಿ ಸಿದ್ದರಾಮನ ಉಲ್ಲೇಖ ಇದೆ 


“ 
Mp 
mops ANd MHS 


MN 1 1 
(jy 
My WN) | W 


ಕೂಡಲಸಂಗಮೇಶ್ವರ ದೇವಸ್ಥಾನ ಇದೊಂದು ತ್ರಿಕೂಟಾಚಲ ಮುಸ್ಲಿಂ ಸಂತನ ದರ್ಗಾ 


ಆಕರ ದ್ರಂಥಗಳು | 
೧. ಎಂ.ಬಿ. ಪಾಟೀಲ (೧೯೯೭), ಗುಲಬರ್ಗಾ ಜಿಲ್ಲ ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು. 
೨. ಹನುಮಾಕ್ಷಿ ಗೋಗಿ (೧೯೯೬), ಕಲಬುರ್ಗಿ ಜಿಲ್ಲೆಯ ಶಾಸನಗಳು, ಶಿವಚಂದ್ರ ಪ್ರಕಾಶನ, ಹುಬ್ಬಳ್ಳಿ. 


೩.  ಚಂದಶೇಖರ ಹೆಚ್‌. (೨೦೧೬), ವಚನ ತವನಿಧಿ, ಐ.ಬಿ.ಎಚ್‌. ಪ್ರಕಾಶನ, ಬಿ.ಎಸ್‌.ಕೆ. ಲೇಔಟ್‌ ಈಗ ಹನುಮಂತನಗರ, ಬೆಂಗಳೂರು, ಪುಟ 
೧೫೧-೧೫೯, ಲೇಖನ: ಶಿವಯೋಗಿ ಸಿದ್ದರಾಮರ ಕಾಲನಿರ್ಣಯ, ಶಾಸನಗಳ ಹಿನ್ನೆಲೆಯಲ್ಲಿ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೬೭೩ 


eu 
ಕವಡ ವಾದೇಯ ಪರಂಪರೆ 
7) ದಿ 


ಪ್ರೊ. ಶಕುಂತಲಾ ಸಿ. ಸಿಂಥೂರ%¥ 


ಕಲೆಗಳಲ್ಲಿ ಸಂಗೀತ ಅತ್ಯಂತ ಪ್ರಾಚೀನವಾದುದು. ಅಷ್ಟೇ ಪರಿಣಾಮಕಾರಿ "ಕನ್ನಡ ವಾಗ್ಗೇಯ ಪರಂಪರೆ” ಎಂಬ 
ಪ್ರಖ್ಯಾತಿ ಪಡೆದಿರುವುದು. ಲಲಿತ ಕಲೆಗಳಲ್ಲಿ ಅತ್ಯಂತ ಲಲಿತವಾದದ್ದೆಂದು ಪರಿಗಣಿಸಲ್ಪಟ್ಟಿದೆ. ಸಂಗೀತವು ಮಾನವನಿಗೆ 
ದೈವದತ್ತ ವರದಾನವಾಗಿರುತ್ತದೆ. ಮಾತೃ ಹೃದಯದ ವಿಚಾರಗಳ ಭಾಷೆಯಾದರೆ ಸಂಗೀತ ಹೃದಯಾಂತರಾಳದ ಭಾಷೆ. 
ಉತ್ತರ ಭಾರತದಲ್ಲಿ ಮುಸ್ಲಿಮರ ದಾಳಿಗಳಿಂದ ಅಲ್ಲಲ್ಲಿ ಕಲೆಗಳು ತತ್ತರಿಸತೊಡಗಿದಾಗ ದಕ್ಷಿಣದಲ್ಲಿ ಭಾರತೀಯತೆಯನ್ನು 
ಉಳಿಸಿಕೊಂಡು ಬರಲು ಕರ್ನಾಟಕ ಕಾರಣವಾಯಿತು. ಆದ್ದರಿಂದ ದಕ್ಷಿಣ ಭಾರತದ ಸಂಗೀತಕ್ಕೆ "ಕರ್ನಾಟಕ ಸಂಗೀತ” 
ಎಂದು ಹೆಸರಾಯಿತು. 


ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರು. ಇವರ ಅನೇಕ ಕೃತಿಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ 
ವಿವಿಧ ಭಾಗಗಳಲ್ಲಿದ್ದ ದೇವದೇವತೆಗಳ ಸ್ತುತಿಗಳು ಕಂಡುಬರುತ್ತವೆ. ಇದಕ್ಕೆ ಉತ್ತಮ ನಿದರ್ಶನ ಹೇಮಕೂಟದ ಮೇಲಿರುವ 
ಗಣೇಶನ ಸ್ತುತಿ. "ಏಂಜಬೋದರ ಲಕುಮಿಕರ ಅಂಬಾಸುತ' ಅಮನ ಈ ಪಿಳ್ಳಾರಿ ಗೀತೆಯಲ್ಲಿ ಹೇಮಕೂಟ 
ಸಿಂಹಾಸನದ ಮೇಲಿನಿಂದ ಕಾಣುವ ವಿರೂಪಾಕ್ಷನ ಮಂದಿರವನ್ನು ವರ್ಣಿಸಿದ್ದಾರೆ. ಇಂತಹ ವರ್ಣನೆಗಳು ಅಂದಿನ 
ಬೌಗೋಳಿಕ ಸ್ಥಿತಿಯನ್ನಃ ರಿಯಲು ತುಂಬಾ ಸಹಾಯಕಾರಿ ಆಗಿರುತ್ತವೆ. 


ನಮ್ಮ ನಾಡುನುಡಿಯ ಸಂಸ್ಕೃತಿಯ ಮಹಿಮೆಯನ್ನು ಬಿತ್ತರಿಸುವ ಸಂಗೀತ ಕಲೆಯು ಕನ್ನಡ ವಾಗ್ಗೇಯ ಪರಂಪರೆಯ 
ಸಾಂಸ್ಕೃತಿಕ ಹಿರಿಮೆಯ ಪ್ರತಿಬಿಂಬವಾಗಿರುತ್ತದೆ. ಆರಂಭದಲ್ಲಿ ನಮ್ಮ ಸಂಗೀತದ ಹೂರಣವನ್ನೂ ತಿಳಿಯಲಾಗದ ಪಾಶ್ಚಾತ್ಯರಲ್ಲಿ 
ಕೆಲವರು ಅಸಂಗತ ಟೀಕೆಗೈದಿದ್ದರು. ಆದಾಗ್ಯೂ ಆಂಗ್ಲರ ಆಡಳಿತವು ಸಂಗೀತವನ್ನು ಒಂದು ಪಠ್ಯವನ್ನಾಗಿ ಶಾಲೆಯಲ್ಲಿ 
ಕಲಿಸುವ ವ್ಯವಸ್ಥೆ ಕಲ್ಲಿಸಿರುವುದು ಪ್ರಶಂಸನೀಯ. ೧೯೨೦-೩೦ರ ವೇಳೆಗೆ ಸಾಂಪ್ರದಾಯಿಕ ಮಡಿವಂತಿಕೆ ಬಿಟ್ಟು ಮಧ್ಯಮ 
ವರ್ಗದವರೂ ಸಂಗೀತದ ಕಡೆಗೆ ವಾಲಿದ್ದು ರಾಜರ ಪ್ರೋತ್ಲಾಹ ಹಾಗೂ ಗಾಯನ ಸಮಾಜದ ಪರಿಶ್ರಮದ ಕಾರಣವೇ 
ಆಗಿದೆ. ಪತ್ರಿಕಾ ಮಾಧ್ಯಮಗಳು ಆಕಾಶವಾಣಿ ದೂರದರ್ಶನ ಅಂತರ್ಜಾಲ ಮಾಧ್ಯಮಗಳು ಈ ದಿಶೆಯಲ್ಲಿ ಸಂಪೂರ್ಣ 
ನೆರವಾಗಿವೆ. 


ತಂಜಾವೂರು ರಾಜ್ಯದ ಪತನದ ನಂತರ ಬಹುವಾಗಿ ಕಲೆಗೆ ರಾಜಪ್ರೋತ್ಸಾಹ ಲಭಿಸಿದ್ದು ಕಲಾಭಿಮಾನಿಗಳಾದ 
ಮೈಸೂರು eರಸರಿoದ “Mysore court become a cynosure of musical and Literary attention’ ಆದರೆ ಸಂಗೀತವನ್ನು 
ಶಾಲೆಗಳಲ್ಲಿಯೇ ಆಗಲಿ ಕಾಲೇಜುಗಳಲ್ಲಿಯೇ ಆಗಲಿ ಕಲಿಸುವ ವಿಷಯ ಆಗಿರಲಿಲ್ಲ. ಇದಕ್ಕಾಗಿ ರಾಷ್ಟ್ರೀಯ ಆಂದೋಲನ 
ನಡೆಯಬೇಕಾಯಿತು. ೧೮೯೨-೧೯೩೨ರ ಮೈಸೂರಿನ ಆಡಳಿತ ವರದಿಗಳನ್ನು ಪರಿಶೀಲಿಸಿದಾಗ ಸಂಗೀತದ ಬಗ್ಗೆ 
ಯಾವ ವರದಿಯೂ ಕಂಡುಬರುವುದಿಲ್ಲ. ಕುಶಲ ಕೈಗಾರಿಕಾ ಕಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಮಾತ್ರ ಕಂಡುಬರುತ್ತದೆ. 
ಆದರೆ ೧೯೩೨-೪೪ರ ಮೈಸೂರು ವಿದ್ಯಾಭ್ಯಾ ಸದ ವರದಿಯಲ್ಲಿ Missccles Kr XV.p. 107] Aesthetic Fe 
ತಲೆಬರಹದ ಅಡಿ Ce ಬಗ್ಗೆ ಪ ಸಪ್ರಥಮ ಸೂಚನೆ ಇದೆ. ಮತ್ತು ೧೯೩೭ರಲ್ಲಿ ಸಂಗೀತವು ಮಾಧ್ಯಮಿಕ ಶಾಲೆಯಲ್ಲಿ 
ಆರಂಭಿಸಿದ್ದು ಕಂಡುಬರುತ್ತದೆ. ಸಂಗೀತವನ್ನು ಐಚ್ಛಿ ಕವಾಗಿ ಅಭ್ಯಾಸ ಮಾಡಲು ಸರ್ಕಾರ ಪರವಾನಗಿ ನೀಡಿತು. ಇದರಿಂದ 
ಹಲವಾರು ವಿದ್ಯಾರ್ಥಿಗಳು ಸಂಗೀತ ಕಲಿಯಲು "ಅವಕಾಶ ಖೌಢಶಾಲೆಯಲ್ಲಿ ಮುಂದುವರಿಸಲು ಅನುಕೂಲವಾದರೂ 
ಎಸ್‌ಎಸ್‌ಎಲ್‌ಸಿ 'ಮುಗಿದ ನಂತರ ಮುಂದಿನ ವ್ಯವಸ್ಥೆ ಇಲ್ಲದ್ದರಿಂದ ಸಂಗೀತದ ಮುಂದುವರಿಕೆ ಅಸಾಧ್ಯವಾಯಿತು. 


ಸಂಗೀತವನ್ನು ಹೆಚ್ಚು ಪ್ರೋತ್ಲಾಹಿಸಿದ್ದು ನ ಸೇವಾ ಸಮಾಜ, ೧೯೧೨ರಲ್ಲಿ ಗಾಯನ ಸಮಾಜ, ೧೯೦೫ 
ಮತ್ತು ಲೇಡೀಸ್‌ ಅಸೋಸಿಯೇಷನ್‌. ಸರ್ಕಾರ ಒಂದು ರಚನಾ ಮಂಡಳಿಯನ್ನು ರಚಿಸಿ ಅದರಲ್ಲಿ ಉತ್ತಮ ಸಂಗೀತ 


* ಶಿವಗಂಗಾ ನಿಲಯ, ಪಿ&ಟ ಕ್ಲಾಟ್ರಸ್‌ ಹಿ೦ದೆ, ಕಲಿಯಮೃ ಬಡಾವಣೆ, ದದಗ, ಮೊ. ೯೯೮೦೭ ೧೧೪೩೫ 


೨೭೪ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ವಿದ್ವಾಂಸರು ಪರೀಕ್ಷಾ ಮಂಡಳಿಯಲ್ಲಿ ಇರುವಂತೆ ಸೂಚಿಸಿತು. ೧೯೩೦ರ ನಂತರದ ಈ ಬದಲಾವಣೆಗೆ ಮಾರ್ಗರೇಟ್‌ 
ಕಸಿನ್ನರವರ ಕೊಡುಗೆ ಅಪಾರ. ಸ್ಪತಃ ಸಂಗೀತಗಾರರೂ ಸಂಗೀತದ ಬಗ್ಗೆ ಅಪಾರ ಕಾಳಜಿಯುಳ್ಳ ಧಿಯಾಸಫಿ ಪಂಗಡಕ್ಕೆ 
ಸೇರಿದವರೂ ಆಗಿದ್ದರಿಂದ ಸಂಗೀತದ ರಾಷ್ಟೀಯ ಮೌಲ್ಯವನ್ನು ಎತ್ತಿ ಹಿಡಿದದ್ದೇ ಅಲ್ಲದೆ ಇದು ಪಠ್ಯಕ್ರಮದಲ್ಲಿ ಸೇರಿಸಬೇಕೆಂದು 
ವಾದಿಸಿದರು. 


ಮಾರ್ಗರೇಟ್‌ ಕಸಿನ್ನ್‌ರವರ ಕಲೆಯ ಕಾಳಜಿಯಿಂದ ಸಂಗೀತವು ಐಚ್ಛಿಕ ವಿಷಯವಾಯಿತಲ್ಲದೆ ಸರ್ಕಾರದ ಗಮನವು 
ಸಂಗೀತದೆಡೆಗೆ ಹರಿಯುವಂತಾಯಿತು. ಅಲ್ಲದೆ ಜನಸಾಮಾನ್ಯನಿಗೆ ಸಂಗೀತವನ್ನು ಶಾಲೆ-ಕಾಲೇಜುಗಳಲ್ಲಿ ಕಲಿಯಲು 
ಅವಕಾಶ ಲಭಿಸಿದಂತಾಯಿತು. ೨೦ನೆಯ ಶತಮಾನದ ಮಧ್ಯದಪೊೂತ್ರಿಗೆ ಸಂಗೀತ ಕೇವಲ ಗುರುಶಿಷ್ಯ ಬಾಂಧವ್ಯದಿಂದ 
ಮಾತ್ರ ಸಂಗೀತ ಕಲಿಯಲು ಸಾಧ್ಯ ಎಂಬ ಭಾವನೆ ಬೇರ್ಪಟ್ಟು ಒಂದು ವ್ಯವಸ್ಥೆಗೊಳಪಟ್ಟು ಸಂಗೀತಕ್ಕೂ ಒಂದು 
ಸ್ಥಾನವಿದೆ ಎಂಬುದನ್ನು ಗುರುತಿಸಿಕೊಂಡಿತು. ಹೀಗಾಗಿ ಸಂಗೀತ ಸಮಾಜದ ಅಂಗವಾಯಿತಲ್ಲದೆ ರಾಷ್ಟೀಯ ಆಂದೋಲನದಲ್ಲಿ 
ಪ್ರಮುಖ ಪಾತ್ರ ವಹಿಸುವಂತಾಯಿತು. 


೧೯೨೪ರ ಬೆಳಗಾಂ ಕಾಂಗೆಸ್‌ ಅಧಿವೇಶನದಲ್ಲಿ ಸಂಗೀತಕ್ಕೆ ಪ್ರಾಮುಖ್ಯತೆ ಲಭಿಸಿ ಕನ್ನಡ ನಾಡಿನ ಅಪೂರ್ವ 
ಕಲಾವಿದರಾದ ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣ, ಕೆ. ವಾಸುದೇವಾಚಾರ್ಯರು ಬೆಳಗಾಂ ಕಾಂಗೆಸ್‌ನಲ್ಲಿ ಉಪಸ್ಥಿತರಿದ್ದರು. 
ಗಾಂಧೀಜಿಯವರು ಶೇಷಣ್ಣನವರ ವೀಣಾವಾದನವನ್ನು ಪೂರ್ಣ ಆಲಿಸಿದರು. "ಜೈ ಭಾರತ ಭೂಮಿಗೆ ಮಾತೆಗೆ, ಜೈ 
ಪಾವನ ಮೂರ್ತಿಗೆ ಸನ್ಮಂಗಳವಾಗಲಿ ಸತತಂ ॥"” ತಿರುಮಲೆ ರಾಜಮ್ಮ ರಚಿಸಿದ ಈ ಅತ್ಯಂತ ಜನಪ್ರಿಯ ಗೀತೆಯನ್ನು 
ಶಾಲೆ-ಕಾಲೇಜುಗಳಲ್ಲಿ ಮಕ್ಕಳು ಹಾಡಲಾರಂಭಿಸಿದಾಗಿನಿಂದ ಸಾರ್ವಜನಿಕರಿಗೂ ಸಂಗೀತ ೧೯೩೦-೩೫ರಲ್ಲಿ ತಲುಪಿತ್ತು. 
೧೯೨೬ರಲ್ಲಿ ಗ್ಥಾಲಿಯರ್‌ನಲ್ಲಿ ಸಂಗೀತ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. ಬರೋಡದಲ್ಲಿ ಮಹಾರಾಜರ ಪ್ರೋತ್ಸಾಹದಿಂದ 
ಸಂಗತೀಶಾಸ್ತ 'ಬಲ್ಲ ಸಂಗೀತಗಾರರ ಸಮ್ಟೇಳನ ನಡೆಸಿದ್ದರಿಂದ ಮೈಸೂರಿನಿಂದ. ಹೊರಗಡೆ ನಡೆದ ಸಂಗೀತಕ್ಕೆ 
ಪ್ರೋತ್ಲಾಹವೌದಂತಾಗಿ ಕನ್ನಡ ವಾಗ್ಗೇಯ ಪರಂಪರೆ ಮುಂದುವರಿಯಲು ಹಾ ಲಭ್ಯವಾಯಿತು. ೧೯ ೩೭ರಲ್ಲಿ 
ಆಕಾಶವಾಣಿ ಸ್ಟೇಷನ್‌ ಮೈಸೂರಿನಲ್ಲಿ ವಾಣಿವಿಲಾಸಪುರಂನಲ್ಲಿ ಆರಂಭವಾಯಿತು. ಖಾಸಗಿ ಸಂಸ್ಥೆಯಾಗಿ ನಡೆಯುತ್ತಿದ್ದ 
ಇದು ೧೯೪೨ರಲ್ಲಿ ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲ್ಪಟ್ಟಿತು. ಮುಂದೆ ೧೯೫೫ ನವೆಂಬರ್‌ ೨ರಂದು ಈ ಕೇಂದ್ರವನ್ನು 
ಬೆಂಗಳೂರಿಗೆ ಸ ಸ್ಥಭಾಂತರಿಸಲಾಯಿತು. ನಂತರ ದಾರವಾಡ. ಭದ್ರಾವತಿ, ಗುಲ್ಬರ್ಗ ಮೊದಲಾದ ಅಂಗಸ ಸಂಸ್ಥೆಗಳು ಜನ್ನ 
ತಾಳಿದ್ದರಿಂದ % ಬಚಷಿರಷ್ರು ಶಾಸ್ತ್ರೀಯ ಸಂಗೀತ ಬಿತ್ರರಿಸಲಾರಂಭಿಸಿದ್ದರಿಂದ ಸಂಗೀತಕ್ಕೆ ಅಧಿಕ ಪ್ರಾಧಾನ್ಯತೆ ಹಾಗೂ 
ಪ್ರತಿಭಾವಂತರಿಗೆ ಅವಕಾಶ ಲಭಿಸೆತೊಡಗಿತು. 


ಸ್ಪಾತಂತ್ಯದ ನಂತರ ಸಂಗೀತ ಪರಂಪರೆ ಬೆಳಯುತ್ತ ಹೋದಂತೆ ಅದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ 
ಬೆಳೆದದ್ದು ಇತಿಹಾಸ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕರ್ನಾಟಕ ಸಂಗೀತ ತನ್ನ ಬಹುಮುಖೀ ಬೆಳವಣಿಗೆಯನ್ನು 
ಕಾಣಲಾರಂಭಿಸಿತು. ಅನೇಕ ಪ್ರತಿಭಾವಂತ ಶಾಸ್ತಕಾರರು ತಮ್ಮ ಶಾಸ್ತಕ್ಕ ೈತಿಗಳನ್ನು ರಚಿಸತೊಡಗಿದರು. ಈ ಅವಧಿಯಲ್ಲಿ 
ಹಲವು ಸಂಗೀತಗಾರರು ಸಂತರು ಮತ್ತು ಸಂಗೀತ ಶಾಸ್ತಜ್ಞರು ತಮ್ಮೆ ಸ ಸಮೃದ್ಧ ಕೊಡುಗೆಗಳನ್ನು ಧಾರೆಯೆರೆದರು. 


ಕ್ರಿಶ. ೧೩೩೩-೧೩೮೬ರ ಅವಧಿಯಲ್ಲಿ ವಿದ್ಧಾರೆಣರು ಸಂಗೀತ ಸಾರವೆಂಬ ಕೃತಿಯನ್ನು ರಚಿಸಿದ್ದು ಇದು 
ದೊರೆತಿಲ್ಲ. ತಂಜಾವೂರಿನ ದೊರೆ ಚನ್ನಪನಾಯಕನ ಮಂತ್ರಿಯಾಗಿದ್ದ ಗೋವಿಂದ ದೀಕ್ಷಿತನು ಕ್ರಿಶ. ಸು. ೧೬೦೦ರಲ್ಲಿ 
ಸಂಗೀತ ಸುಧಾ ಎಂಬ ಕೃತಿ ರಚಿಸಿರುವನು. ಇದರಲ್ಲಿ ವಿದ್ಯಾರಣ್ಯರು ಸಂಗೀತಸಾರವನ್ನು ಬರೆದಿರುವ ಸಂಗತಿಯನ್ನು 
ಸೂಚಿಸಿರುವುದಲ್ಲದೆ "ಕರ್ನಾಟಕ ಸಿಂಹಾಸನ ಭಾಗ್ಯ ವಿದ್ಮಾರಣ್ಯಾಭಿಧ ಶ್ರೀ ಚರಣಾಗ್ಗಣೀಭ್ಯ” ಎಂಬ ವಾಕ್ಯ ಉಲ್ಲೇಖಿಸಿದ್ದಾರೆ. 

ಕ್ರಿಶ. ಸು. ೧೨೩೦ರ ಸಾರಂಗದೇವನ ಸಂಗೀತ ರತ್ನಾಕರಕ್ಕೆ ವ್ಯಾಖ್ಯಾನವನ್ನು ರಚಿಸಿರುವ ಕಲ್ಲಿನಾಥ (ಕಲ್ಲಪನು) 
ಪ್ರೌಢದೇವರಾಯನ ಕ್ರಿಶ. ೧೪೨೪-೧೪೪೯] ಆಸ್ಥಾನದಲ್ಲಿದ್ದವನು. ಇವನು ವಲ್ಲಭದೇವನ ಮೊಮ್ಮಗ. ಲಕ್ಷ್ಮೀಧರ- 
ನಾರಾಯಣಿ ದೇವಿಯರ ಮಗ. ಇವನು ಪ್ರೌಢದೇವರಾಯನ ಕೋರಿಕೆಯಂತೆ ಸಂಗೀತ ರತ್ನಾಕರಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ. 
ವಿಜಯನಗರ ಸಾಮ್ರಾಜ್ಯದ ರಾಜರ ಕಲಾಪೋಷಣೆಯನ್ನು ಸ್ವತಃ ರಾಜರಿಗಿದ್ದ ಸಂಗೀತಶಾಸ್ತ್ರ ಪಾಂಡಿತ್ಯವನ್ನಃ ರಿಯಲು 
ಇಂತಹ ಕೃತಿಗಳು ಪೇರಣೆದಾಯಕವಾಗಿರುತ್ತವೆ. ಈಗ ರಾಷ್ಟ್ರಪ ಪ್ರಸಿದ್ಧವಾಗಿರುವ ಚಿಕ್ಕಬಳ್ಳಾಪುರ "ಜಿಲ್ಲೆಯ ಗೌರಿಬಿದನೂರು 
ತಾಲ್ಲೂಕಿನ ಚಿಂತಲಪಲ್ಲಿ (ಹುಣಸನಹಳ್ಳಿ) ಸಂಗೀತ ಪರಂಪರೆಯ ಪೂರ್ವಿಕರಲ್ಲಿ ಒಬ್ಬರಾಗಿರುವ ಚೆಲಿವೆಂದಲ 
ಗವಿರಂಗದಾಸರೆಂಬುವರು ಪೌಢದೇವರಾಯನ ಕಾಲದಲ್ಲಿದ್ದರು. ಇವರು ಪ್ರೌಢದೇವರಾಯನನ್ನು ಕುರಿತು ಕೀರ್ತನೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೭೫ 


ರಚಿಸಿದ್ದಾರೆ. ಇತಿಹಾಸಕಾರರು ಇದನ್ನು ಗಮನಿಸಿಲ್ಲ. ಇಮ್ಮಡಿ ದೇವರಾಯನ ವ್ಯಕ್ತಿತ್ವವನ್ನು ಕರ್ನಾಟಕದ ವೈಭವವನ್ನು 
ವರ್ಣಿಸುವ ಈ ಕೀರ್ತನೆಯನ್ನು ಜಕಡಸದ ವಿಶ್ಲೇಷಣೆ ಣೆಯಲ್ಲಿ ಬಳಸಿಕೊಳ್ಳಬಹುದಾಗಿದೆ. yd ಕೀರ್ತನೆ ಹೀಗಿದೆ- 
ದೇವರಾಯುಡೇ ಮನ ಸದಾಶಿವುದು 
ಪಾವನ ಗಂಗಾಧರುಡು ಗಜವೇಟಕಾರುಡು ॥ 
ಅ.ಪ ॥ ಶ್ರೀ ವಿಜಯ ವಿದ್ಯಾನಗರ ಪು 
ರೀ ವಿಶೇಷ ಸ್ಥಿತುಡೇ ಧರಹಾಸುಡೇ ॥ 
ನವಾವರಣ ಸಾಲಂಕೃತ ಸಾಲಂಕಾರುಡೇ 
ಭಾವುಕ ಜನ ರಕ್ಷ ಕುಡೇ ಕರ್ನಾಟದೇಶಾಧಿಪುಡೇ ॥ 
ಚೆ ॥ ಭಸ್ಮಮೆಗಾಕ ಮಲಯ ಯವನಾದಿ ಸುಗಂಧ ಧರುಡೇ ॥ 
ವಿಸ್ಮಯಕಾರುಡೇ ಭುವ | ನೇಶರಿ ಧವುಡೇ ॥ 
ಅಶ್ಚಗಜ ಪದಾತಿ ರಥಾಂ ಚತುರಂಗ ವಿತುಡೇ ॥ 
ವಿಶ್ವವಿಜಯ ದಶಮೀ ದಶದಿಕ್ಟಾಲಕನುತುಡೇ ॥ ಪರಿಪೂೋರ್ಜಡೇ ॥ 
ಮತ್ಯ್ಯಶರಭ ಸಾಲ್ಪಗಂಢ ಭೇರುಂಡಾದ್ಯನೇಕ ಬಿರುದಾಧಿಷ್ಠಿತುಡೇ ॥ 
ಮತ್ತ ಗಿರೀ ನಾಮಕ ಚಲುವಿಂದಲ ಗಿರೀಶ ಸಖುಡೇ ॥ 
ಪೂರ್ಣ ಪಾಠವಿದಾಗಿದೆ. 


ಭಂಡಾರು ಲಕ್ಷ್ಮೀನಾರಾಯಣನು ಸಂಗೀತ ಸೂರ್ಯೋದಯವೆಂಬ ಕೃತಿಯನ್ನು ರಚಿಸಿದ್ದಾರೆ. ಈತನು ಕೃಷ್ಣದೇವರಾಯನ 
ಆಸ್ಸಾನಿಕ. ತನ್ನ ಕೃತಿಯಲ್ಲಿ ಕೃಷ್ಣದೇವರಾಯನ ದಿಗ್ನಿಜಯವನ್ನು ವರ್ಣಿಸಿದ್ದು ಈ ಕೆಳಗಿನಂತಿದೆ. 

ದುರ್ಗಂ ಜಿತ್ಪಾಾಥ ಸೋತಸಾವುದಯ 

ಗಿರಿವರಂ ತತ್ರ ರಾಹುತ್ತ ರಾಜಂ 

ಬಂದೀಕೃತ್ಪಾ ತುಹೃತ್ವಾಯುಧಿ 

ನಗರವರೇ ಕೊಂಡವೀಡ್‌-ಕೊಂಡಪಲ್ಸ್‌ । 

ಜೀವಗ್ರಾಹಂ ಗೃಹೀತ್ತಾ ಗಜಪತಿ 

ತನಯಂ ಪೋಟ್ಟು - ಸೂರ್‌ - ಪಟ್ನಣಾಗ್ಗೇತ 

ಶ್ವಸ್ಲಾಫ್ಯಪ್ರತಾಪೋ ಬಿರುದಯುತ 

ಯಸ್ವಂಭ ಮುಚ್ಚೈಕ್‌ ನ್ಯಖಾನಿರ್‌ । 

ಸ್ಪರಮೇಳ ಕಲಾನಿಧಿ ಎಂಬ ಕೃತಿಯ ಕರ್ತ್ವ ಬಯಕಾರ ರಾಮಪ್ಪಯ್ಯ. ಇವನು ರಾಮ ಮಂತ್ರಿಯು ಅಳಿಯ 
ರಾಮರಾಯನ ಆಸ್ಥಾನದಲ್ಲಿದ್ದನು. ಈತನ ತಂದೆ ತಿಮ್ಮರಸ. ರಾಮಪ್ಪಯ್ಯನು ಸಂಗೀತರತ್ನಾಕರಕ್ಕೆ ವ್ಯಾಖ್ಯಾನ ರಚಿಸಿದ 
ಕಲ್ಲಿನಾಥನ ಮಗಳ ಮಗ. ತನ್ನ ಕೃತಿಯಲ್ಲಿ ಅಳಿಯ ರಾಮರಾಯನ ಆಸ್ಥಾನ ವೈಭವವನ್ನು ಅಲ್ಲಿ ನಡೆಯುತ್ತಿದ್ದ ಸಂಗೀತ 
ಸಾಹಿತ್ಯ ವಿನೋದ ಕಾರ್ಯಕ್ರಮ ವರ್ಣಿಸಿದ್ದಾನೆ. ಮತ್ತು ಈ ಕೃತಿ ರಚನೆಗೆ ರಾಮರಾಯಪ್ರಭುವೇ ಕಾರಣನೆಂದು 
ಉಲ್ಲೇಖಿಸಿದ್ದಾನೆ. ಹಲವಾರು ಸಂಗೀತ ಶಾಸ್ತ್ರ ಕೃತಿಗಳು ಅಪ್ಪಕಟಿತವಾಗಿದ್ದು ಅವುಗಳನ್ನು ಪಕಟಿಸಿದರೆ ಸಂಶೋಧಕರಿಗೆ 
ಅನುಕೂಲವಾಗುತ್ತದೆ. 

ದಕ್ಷಿಣ ಕರ್ನಾಟಕದ ಜನತೆ ಇದು ಮುಂಬೈ ಸಂಗೀತ, ಚೆನ್ನೈ ಸಂಗೀತ, ಬೆಂಗಳೂರು ಸಂಗೀತ ಅಥವಾ 
ತ್ರಿಪ್ರಣಿತ್ತುರ ಸಂಗೀತವೆಂದು ಪ್ರತ್ವೇಕಿಸದೆ ಕರ್ನಾಟಕ ಸಂಗೀತವನ್ನು ಸಂಗೀತವಾಗಿಯೇ ನೋಡುವ ಬಲವಾದ ಪ್ರವೃತ್ತಿಯನ್ನು 
ಹೊಂದಿದ್ದು ಇದು ಮುಂದುವರಿದರೆ ಮಾತ್ರ ಸನಾತ್ನವಾಗಿರುವ ಪರಂಪರೆಯ ಸಂಗೀತವು ಅಬಾಧಿತವಾಗಿ ಉಳಿಯಲು 
ಸಾಧ್ಯ. 

ಕರ್ನಾಟಕ ಸಂಗೀತ ಪರಂಪರೆಗೆ ಮೈಸೂರು ಅರಸರ ಕೊಡುಗೆ ಅವಿಸ್ಮರಣೀಯವಾದುದು. ವಿಜಯನಗರದ 

ಅವನತಿಯ ನಂತರ ಕರ್ನಾಟಕ ಸಂಗೀತಕ್ಕೆ ಆಶ್ರಯದಾತರಾಗಿ ಅದರ ಶ್ರೇಯೋಭಿವೃದ್ಧಿಗೆ ಪ್ರಚಾರಕ್ಕೆ ಮೈಸೂರಿನ 
ದೊರೆಗಳು ಅಪಾರವಾಗಿ ಶ್ರಮಿಸಿದ್ದಾರೆ. "ಮೈಸೂರು ಅರಸರ ಆಸ್ಥಾನವು ಭೋಜರಾಜನ ಆಸ್ಥಾನದಂತಿತ್ತು”” ರಾಜರ 
ಉತ್ಸಾಹ ಪ್ರೋತ್ಸಾಹಗಳಿಂದಾಗಿ ಸಂಗೀತ ಕಲೆಯು ಉನ್ನತ ಮಟ್ಟಕ್ಕೇರಿತು. ಚಿಕ್ಕದೇವರಾಜ ಒಡೆಯರು, ಮುಮ್ಮಡಿ 


೨೭೬ ಇತಿಹಾಸ ದರ್ಶನ : ಸಂ. ಹ೬ಿ/೨೦೨೧ 


ಕೃಷ್ಣರಾಜ ಒಡೆಯರು, ನಾಲ್ಪಡಿ ಕೃಷ್ಣರಾಜ ಒಡೆಯರು ಸಂಗೀತ ಕಲಾಭಿಮಾನಿಗಳಾಗಿದ್ದರಲ್ಲದೇ ಸ್ಪತಃ ನಾಲ್ಪಡಿ ಕೃಷ್ಣರಾಜ 
ಒಡೆಯರು ವೀಣಾವಾದಕರಾಗಿರುವುದರೊಂದಿಗೆ ಭಾರತೀಯ ಪಾಶ್ಚಿಮಾತ್ಯ ಸಂಗೀತ ವಾದ್ಯಗಳ ವಾದನದಲ್ಲಿಯೂ 
ನಿಪುಣರಾಗಿದ್ದರು. ಹೀಗಾಗಿ ಕರ್ನಾಟಕ ಸಂಗೀತ ಕಚೇರಿಯ ಕೊನೆಗೆ ಹಿಂದೂಸ್ಥಾನಿ ಚೀಜೊಂದಾಗಲಿ ಎನ್ನುವಷ್ಟರ 
ಮಟ್ಟಿಗೆ ಹಿಂದೂಸ್ಥಾನಿ ಸಂಗೀತದ ಪ್ರಭಾವ ಮಹಾರಾಜರ ಮೇಲೆ ಗಾಢವಾಗಿ ಪರಿಣಾಮ ಬೀರಿತ್ತು. ಇದು ಕರ್ನಾಟಕ 
ಹಾಗೂ ಹಿಂದೂಸ್ಥಾನಿ ಸಂಗೀತಗಾರರಲ್ಲಿದ್ದ ಅನ್ಯೋನ್ಯತೆಯ ಪ್ರತೀಕವೂ ಆಗಿದೆ. 


ಕರ್ನಾಟಕ ಸಂಗೀತದ ಕಛೇರಿಯು ಈಗಿನ ಮಾದರಿಯಲ್ಲಿ ರೂಪು ಪಡೆದುದು ಬಹುಶಃ ತಂಜಾವೂರಿನ 
ಆಸ್ಥಾನದಲ್ಲಿಯಾದರೂ ಬೆಳೆದುದು ಮಾತ್ರ ಮೈಸೂರಿನಲ್ಲಿ ಹಾಗೂ ತಿರುವಾಂಕೂರು ಮತ್ತಿತರ ರಾಜಾಸ್ಥಾನಗಳಲ್ಲಿ 
೧೮ನೆಯ ಶತಮಾನದ ವೇಳೆಯಲ್ಲಿ. ರಾಜಾಸ್ಥಾನಗಳಲ್ಲಿಯೂ ದೇವಸ್ಥಾನಗಳಲ್ಲಿಯೂ ಶ್ರೀಮಂತರ ಮನೆಗಳಲ್ಲಿಯೂ 
ವಿಶೇಷ ಉತ್ಸವಗಳಲ್ಲಿಯೂ ಆಗುತ್ತಿದ್ದ ಸಂಗೀತ ಕಛೇರಿಯು ಈಗ ಶ್ರೀಸಾಮಾನ್ಯನಿಗೂ ಸುಲಭವಾಗಿ ಹೆಚ್ಚು ಕಡಿಮೆ 
ವರ್ಷದ ಎಲ್ಲಾ ವೇಳೆಗಳಲ್ಲಿಯೂ ಲಭಿಸುವಂತಾಗಿದೆ. ೩-೪ ತಾಸುಗಳವರೆಗೆ ನಡೆಯುತ್ತಿದ್ದುದು ಈಗ ಎರಡು ಗಂಟೆಗೆ 
ಕುಗ್ಗಿದೆ. ಸಂಗೀತವು ದೂರದರ್ಶನ ಹಾಗೂ ಗಣತಂತ್ರ ರಾಜ್ಯದ ಆದರ್ಶಗಳಿಗೆ ಅನುಸಾರವಾಗಿ ತನ್ನ ಉದ್ದೇಶ ಕರ್ತವ್ಯ 
ಗತಿಗಳನ್ನು ತಿದ್ದಿಕೊಳ್ಳುತ್ತಲಿರುವುದು ಸಾಮಾನ್ಯ ಸಂಗತಿ. 

೧೮-೧೯ನೆಯ ಶತಮಾನ ಕನ್ನಡ ನಾಡಿನ ಸಂಗೀತ ಇತಿಹಾಸದಲ್ಲಿ ಅವಿಸ್ನರಣೀಯವಾದುದು. ಮೈಸೂರು 
ವೀಣೆಯು ಮೈಸೂರಿನಲ್ಲಿಯೂ, ತಮಿಳು, ಆಂಧ್ರ ಪ್ರದೇಶಗಳಲ್ಲಿಯೂ ತನ್ನ ಹಿರಿಮೆ-ಗರಿಮೆಯನ್ನು ವರ್ಧಿಸಿದ ಕಾಲವದು. 
ಹೈದರಾಲಿ ಖಾನರು ಮೈಸೂರು ರಾಜ್ಯಸೂತ್ರವನ್ನು ಕೈಗೊಂಡಾಗ ಅವರ ಆಸ್ಥಾನದಲ್ಲಿ ಆದಪ್ಪಯ್ಯನವರು ಪ್ರಮುಖ 
ವದ್ದಾಂಸರಾಗಿದ್ದರು. 

ಚಿಕ್ಕದೇವರಾಜ ಒಡೆಯರು ಗೀತಗೋಪಾಲ ಎಂಬ ಅದ್ಭುತ ಕೃತಿ ರಚಿಸಿರುವ ವಿದ್ವಾಂಸರು. ಮುಮ್ಮಡಿ ಕೃಷ್ಣರಾಜರ 
ಕಾಲದಲ್ಲಿ ಕರ್ನಾಟಕ ಸಂಗೀತ ಅದರಲ್ಲಿಯೂ "ವೀಣೆ" ಇವರ ಕಾಲದಲ್ಲಿ ಉಚ್ಛಾಯ ಸ್ಥಿತಿ ತಲುಪಿತು. "ವೀಣೆಯ 
ಬೆಡಗಿದು ಮೈಸೂರು ಆದದ್ದು ಇವರಿಂದಲೇ. ಇವರ ನಂತರ ನಮ್ಮ ರಾಜ್ಯ ಅನೇಕ ವೈಣಿಕ ವಿದ್ವಾಂಸರಿಗೆ ಜನ್ಮವಿತ್ತಿತು. 

ಮೈಸೂರು ಸದಾಶಿವರಾಯರು ಸ್ವತಃ ಶ್ರೇಷ್ಟ ವಾಗ್ಗೇಯಕಾರರಾಗಿದ್ದರು. ಪ್ರಭುಗಳ ಆದರಾತಿಥ್ಯಕ್ಕೆ ಮನಸೋತು 
ಅವರಿಬ್ಬರ ಪರಸ್ಪರ ಪ್ರೀತಿ ಚರಿಕಾಲ ಉಳಿಯುವಂತಾಲಿ ಎಂದೋ ಏನೋ ಸದಾಶಿವರಾಯರು ದೊರೆಯ ಮೇಲೆ 
ರಚಿಸಿರುವ ತಿಲ್ಲಾನ ಇಂದಿಗೂ ಕರ್ನಾಟಕ ಸಂಗೀತ ಪ್ರಪಂಚದಲ್ಲಿ ವಿರಾಜಮಾನವಾಗಿದೆ. 

ತಂಜಾವೂರಿನ ವೆಂಕಟಸುಬ್ಬಯ್ಯನವರ ದಿವ್ಯ ಪ್ರತಿಭೆಗೆ ಬೆರಗಾಗಿ ಆಗಿನ ದಿವಾನರಾಗಿದ್ದ ಪೂರ್ಣಯ್ಯನವರು 
"ಸುವರ್ಣ ವೀಣೆ”'ಯನ್ನು ಕೊಟ್ಟರಂತೆ! ನಾಲ್ಪಡಿ ಕೃಷ್ಣರಾಜರಿಂದ ವ್ಯೇಕಿಕ ಶಿಖಾಮಣಿ ಎಂದು ಬಿರುದಾಂಕಿತರಾದ ವೀಣೆ 
ಶೇಷಣ್ಣನವರು ದಕ್ಷಿಣ ಭಾರತದಾದ್ಯಂತ ಸಂಚರಿಸಿ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿ ಮೈಸೂರಿನ ಕೀರ್ತಿಯನ್ನು ನೂರು ಪಟ್ಟು 
ವಿಸರಿಸಿದ್ದಾರೆ. | 

ಮಹಾನ್‌ ವಾಗ್ಗೇಯಕಾರರ ಶ್ರೇಣಿಗೆ ಸೇರಿದ ಮೈಸೂರು ವಾಸುದೇವಾಚಾರ್ಯರು ಕರ್ನಾಟಕ ಸಂಗೀತ ಪ್ರಪಂಚದಲ್ಲಿ 
ನಮ್ಮ ರಾಜ್ಯದ ಹೆಸರನ್ನು ಗಗನದೆತ್ತರಕ್ಕೇರಿಸಿರುವುದು ಕನ್ನಡಿಗರಿಗೆ ಕೋಡು ಮೂಡಿದಂತಾಗಿದೆ. ತ್ಯಾಗರಾಜರ ಕೃತಿಗೆ 
ಸರಿಸಮವಾದ ರ: ಕೃತಿಗಳನ್ನು ರಚಿಸಿದ್ದಾರಲ್ಲದೆ ಇಡೀ ರಾಷ್ಟ್ರದ ಮನ್ನಣೆ ಗಳಿಸಿದ್ದಾರೆ. ಈ ಎಲ್ಲ ಮಹನೀಯರು 
ಹಾಕಿಕೊಟ್ಟಿರುವ ಭವ್ಯ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತಲಿರುವ ಕೀತಿನ ಇಂದಿನ ವಾಗ್ಗೇಯಕಾರರಿಗೆ 
ಸಲ್ಲುತ್ತದೆ. 

ವೀಣೆ ಸುಬ್ರಹ್ಮಣ್ಯಯ್ಯರ್‌ ಸ್ಪತಃ ಪ್ರಖ್ಯಾತ ವದ್ದಾಂಸರು ಶಾಸ್ತ್ರಜ್ಞರು. “ಸಂಗೀತ ಸಮಯಸಾರ' ಎಂಬ ಲಕ್ಷ್ಯ 
ಲಕ್ಷಣಯುಕ್ತವಾದ ಗಂಥವನ್ನು ರಚಿಸಿದವರು. ಶಾಮಾಶಾಸಿಗಳು ಶರಿಕರಾಭರಣದಲ್ಲಿ ರಚಿಸಿರುವ ಸರೋಜದಳನೇತಿ' 
ಕೃತಿಗೆ ಇಂದು ದೊರೆಯುವ ಜಿಟಿ ಸ್ಪರವು ಇವರದೇ. ಅವರು ಸ್ಪರಜತಿಗಳನ್ನೂ ಒಂದು 'ರಾಗಮಾಲಿಕೆಯನ್ನೂ ರಚಿಸಿದ್ದಾರೆ. 


ವೀಣೆ ಶಾಮಣ್ಣನವರ ಪಟ್ಟಶಿಷ್ಯರಾದ ಬೂದಿಹಾಳಿನ ವೀಣಾ ಪದ್ಮನಾಭಯ್ಯ ನವರು ಶಾಸ್ತಜ್ಞಾನ ಸಂಪನ್ನರು. ಆಗ 
ಶಾಸ್ತಕೋವಿದರಾಗಿದ್ದ ವೀಣಾ ಸಾಂಬಯ್ಯನವರನ್ನು ಸಂಗೀತ ರತ್ನಾಕರದ ಅಜಿ ಉಕ್ತಿಯೆ ಚರ್ಚೆಯಲ್ಲಿ ತರುಣ 
ಪದೆ ನಾಭಯ್ಕನವರು ಎದುರಿಸಿ ಜಯಶಾಲಿಗಳಾಗಿದ್ದರು. ಅವರದು ಸಂಗೀತ ಶಾಸ ಸ್ತದಲ್ಲಿ ಹೇಗೆ ನಿಶಿತವಾದ ಜ್ಞಾನವೋ 


ಅತಿಹಾಸ ದರ್ಶನ : ಸಂ. ೩೬೨೦೨೧ ೨೭೭ 


ಕಲೆಯಲ್ಲಿಯೂ ಅಷ್ಟೇ ಸಂಯಮ ಶಿಸ್ತು ನಿಷ್ನಷ್ನ ಷ್ಕಷ್ನ ಜ್ಞಾನ. ಶ್ರುತಿಲಯಗಳಲ್ಲಿ ಶುದ್ಧಿಗಾಗಿ ನಿಖರತೆಗಾಗಿ ಆಯುಷ್ಯವನ್ನೆಲ್ಲ 
ತಪಸ್ಥಾಗಿಸಿ ಗೆದ್ದವರು. ಹಾಡುಗಾರಿಕೆ re ವಾದ್ಯಸಂಗೀತಗಳಿರಡರಲ್ಲಿಯೂ ಸಬಲ ಪರಂಪರೆಯನ್ನು ನಿರ್ಮಿಸಿದ 
ಏಕೈಕ ಪ್ರಖ್ಯಾ ತರು. 


ವೀಣಾಪದ್ಮನಾಭಯ್ಯನವರು ಮಿಗಿಲಾದ ವಾಗ್ಗೇಯಕಾರರೂ ಹೌದು. ಮೈಸೂರಿನ ಮುಮ್ಮಡಿ ಕೃಷ್ಣರಾಜರ ಹಾಗೂ 
ಚಾಮರಾಜ ಪುಭುಗಳ ಆಸ್ಥಾನದಲ್ಲಿ ವಾಗ್ಗೇಯಕಾರರಿಗೆ ವಿಶೇಷವಾದ ಪ್ರೋತ್ಸಾಹವಿತ್ತು ಪದ್ಧನಾಭಯ್ಯನವರ ಶಿಷ್ಕೋತ್ತಮರಾದ 
ಸುಂದರಶಾಸ್ತಿಗಳು ಹಾಡುತ್ತ ವೀಣೆಯನ್ನು ನುಡಿಸುತ್ತಿದ್ದರಲ್ಲದೆ ಸಂಗೀತ ಕೃತಿಗಳನ್ನು ರಚಿಸುತ್ತಿದ್ದರು. 

ವೀಣೆಯ ಬೆಡಗಿನ ಶೇಷಣ್ಣ, ಸುಬ್ಬಣ್ಣನವರು ವೀಣೆಯ ಬೆಡಗಿದು ಮೈಸೂರು ಎಂಬುದನ್ನು ವಿಶಕ್ಕೆ ಸಾರಿದ 
ಸಂಗೀತದ ಮಹಾವೃಕ್ತಗಳು. ಚಾಮರಾಜ ಒಡೆಯರು ಮತ್ತು ನಾಲ್ಪಡಿ ಕೃಷ್ಣರಾಜರ ಆಸ್ಥಾನಗಳು ದೂರ ದೇಶಗಳ 
ಸಂಗೀತ ವಿದ್ಧಾಂಸರು ಪೈ ಪೋಟಿಯಿಂದ ಬರುವಂತೆ ಆಕರ್ಷಿಸಿ ಇಡೀ ದೇಶದಲ್ಲಿಯೇ ಪ್ರಖ್ಯಾತವಾಗುವಂತೆ ಪೇರೇಪಿಸಿದರು. 


ಸಂಗೀತ ಸಿಂಹದ ಗುಹೆ ಎನ್ನಿಸಿಕೊಂಡಿದ್ದ ತಂಜಾವೂರಿನಲ್ಲಿಯೇ ಏರ್ಪಡಿಸಿದ್ದ ಸಂಗೀತ ಪಣಗಳನ್ನೆಷ್ಟೋ 
ನಿರಾಯಾಸವಾಗಿ ಗೆದ್ದು ಕನ್ನಡ ಕಲೆಯ ಬಾವುಟವನ್ನು ಎತ್ತರೆತ್ತರಕ್ಕೆ ಮತ್ತೆ ಮತ್ತೆ ಹಾರಿಸಿದ ಶ್ರೇಯಸ್ಸು ವೀಣೆ ಶೇಷಣ್ಣನವರದು. 
ಮೈಸೂರು ವೀಣೆ ಕೆಯ ನೆಲೆಯೆಂಬುದು ಕಾ ಪ್ರಾಂತ್ಯಗಳಿಗೆ ದೊರೆಗಳಿಗೆ ಕಲೆಗಾರರಿಗೆ ತಿಳಿದಿರುವುದು ವೀಣೆ 
ಕೇಷಣ್ಣನವರಿಂದಲೇ. 


ಸುಬ್ಬಣ್ಣನವರ ಮುಡಿಸಾಣಿಕೆ ಶಾಸ್ತಮರ್ಯಾದಿತವಾದುದಲ್ಲದೆ ಘನಗಂಭೀರವಾದುದು. ಗಂಡು ಶೈ ಲಿಯದು. 
ಗಮಕಪೂರ್ಣವಾದುದು. ಆದರೂ ಮೈದು ಮಧುರವಾದ ಬ ಶಾರೀರದ ಸೊಂಪು ವೀಣೆಯ ಸಪನಿನಡನೆ 
ಸೇರಿದಾಗ ಮೆ )ಮರೆಸುವಂತಿತ್ತು. ಬೈ ರವಿ ಲಕ್ಷ್ಮೀನಾರಣಪ್ಪನವರ ಪೂರ್ವಜರಾದ ಕೃಷ್ಣಪನವರು ಬೆಬಟ್ರದ ಚಾಮರಾಜ 
ಒಡೆಯರ ಕಾಲದವರಂತೆ ಪ್ರಭುವಿನ ಅಂಕಿತದಲ್ಲಿ ಕಾಂಬೋದಿ ರಾಗದಲ್ಲಿ ರಚಿಸಿದ "ಇರಿತ ಚಲಮುಸೇಯಗ ಇದಿಮೇರಗಾದುರ' 
ಎ೦ಬ ಅಟ್ಟ ತಾಳವರ್ಣವು ಇಂದಿಗೂ ಉಪಲಬ್ದ ವಿದೆ. ವೆಂಕಟಕೃಷ್ಣಪುನವರು ಸ್ಪತಃ ಸಂಗೀತ ವಿದ್ವಾಂಸರಾಗಿಯೂ 
ಸಂಗೀತ ಶಿಕ್ಷಕರಾಗಿಯೂ ಇದ್ದು ಸಂಗೀತಾಭ್ಯಾಸಿಗಳಿಗೆ ಅನುಕೂಲವಾಗುವ ರಚೆನೆಗಳನ್ನು ಪುಸಕರೂಪದಲ್ಲಿ ಹೊರತಂದಿದ್ದಾರೆ. 
ಸುಬ್ಬಣ್ಣ, ಶೇಷಣ್ಣನವರಂತೆಯೇ ವೀಣೆ ವೆಂಕಟಗಿರಿಯಪ್ಪನವರು ವೈಣಿಕರಾಗಿ ವಾಗ್ಗೇಯಕಾರರ ಪರಂಪರೆಯನ್ನು 
ಮುಂದುವರೆಸಿದರು. ಅನೇಕ ವರ್ಣ ಕೃತಿ ತಿಲ್ಲಾನಗಳನ್ನು ರಚಿಸಿದರು. ಅವರ ರಚನೆಗಳಲ್ಲಿ ಬಹುಪಾಲು ಕನ್ನಡದವೆಂಬುದೇ 
ಪ್ರಮುಖವಾದುದು. ಕರ್ನಾಟಕ ಸಂಗೀತಕ್ಕೆ ತೆಲುಗು ಭಾಷೆ ಕಟ್ಟಿಕೊಂಡ ಕೋಟಿ ಕೊತ್ತಲಗಳು ಬಿರುಕು ಬಿಟ್ಟು ಮುರುಕಾದುದು 
ಕನ್ನಡದ ರಾಜರ್ಷಿ ನಾಲ್ಪಡಿ ಕೃಷ್ಣರಾಜರ ಕಾಲಕ್ಕೆ ತಮಿಳರಾದ ಮುತಯ್ಯ ಭಾಗವತರು ನಮ್ಮ ದೇವೋತ್ತಮ ಜೋಯಿಸರಿಂದ 
ಮಾತುವನ್ನು ರಚಿಸಿ ಕನ್ನಡ ಕೀರ್ತನೆಗಳಿಗೆ ಧಾತುವನ್ನು ಒದಗಿಸಿದರು. ವೀಣೆ ಶೇಷಣ್ಣನವರು ಹಲವು ಕನ್ನಡ ಕೃತಿಗಳನ್ನು 
ರಚಿಸಿದರು. ವೆಂಕಟಗಿರಿಯಪುನವರೂ ಇದನ್ನು ಮುಂದುವರೆಸಿ ಪ್ರಭುಪ್ರಿಯ ಶಂಕರಪ್ರಿಯ ಕುಲಭೂಷಿಣಿ ಭುವನಗಾಂಧಾರ 
ಬುಧಮನೋಪಹರಿ ಶಾರದಾಪ್ರಿಯ ಸುನಾದವಿನೋದಿನಿ ಇತ್ಯಾದಿ ಹಲವಾರು ಹೊಸ ರಾಗಗಳಲ್ಲಿ ಕೃತಿ ರಚಿಸಿದರು. ಅಲ್ಲದೆ 
ಸು. ೩೦ ಮೇಳಕರ್ತರಾಗಗಲ್ಲಿಯೂ ಕೃತಿಗಳನ್ನು ನಿರ್ಮಿಸಿದರು. 


ಮೈಸೂರು ರಾಜಾಸ್ಥಾನಕ್ಕೆ ಪರಸ್ಥಳದ ವದ್ದಾಂಸರು ಬಂದು ಹಾಡುತ್ತಿದ್ದ ಸ್ನಾರಸ್ಯಪೂರ್ಣ ಹಾಗೂ ಅಪರೂಪದ 
ರಚನೆಗಳನ್ನು ಸ್ಪರಲಿಪಿಯಲ್ಲಿ ವೆಂಕಟಗಿರಿಯಪನವರು ಅರಮನೆಗೆ ಬರೆದುಕೊಟರು. ಕ: ಮೈಸೂರು ಅರಮನೆಯು 
ಒಂದು ವಸು ಸಂಗಹಾಲಯವಾಗಿ ಪ್ರವಾಸಿಗರಿಗೆ ಆಕರ್ಷಕ ಕೇಂದವೆನಿಸಿದೆಯಷ್ಪೆ ಅನರ್ಫವಾದ ಅದರ ಸೌಂದರ್ಯ 
ನಿಧಿಗಳನ್ನು ಕಂಡು ತಣಿಯುವ ಜನಕ್ಕೆ ಕಣ್ಣಿಗೆ ಕಾಣದ ಈ ಅಪೂರ್ವ ನಿಧಿಯೂ ಅಲ್ಲಿದೆ ಎಂದು ತಿಳಿದೇ ಇಲ್ಲ. ಸು. ೪೩ 
ವರ್ಷಗಳ ಹಿಂದೆ ವಿದ್ವತ್‌ ಪರೀಕ್ಷೆಯ "ವಿದ್ಯಾರ್ಥಿಗಳಿಗಾಗಿ ಬರೆದ ಸಂಗೀತಾಮೃತಸಾರವಾದರೂ ಅಷ್ಟೇ. ಅದರ ಪ್ರತಿಯೂ 
ಇಂದು ದೊರೆಯಲಾರವು. ಪ್ರಸಿದ್ದ ವಾಗ್ಗೇಯಕಾರರ ಅಮೂಲ್ಯ ರಚನೆಗಳ ಸಂಗ್ರಹವನ್ನೊಳಗೊಂಡ ಅದನ್ನು ಪುನಃ 
ಪ್ರಕಟಿಸಿದರೆ ಅಗಣಿತ ಸಂಗೀತಾಸಕ್ಷರಿಗೆ ಪ್ರಯೋಜನವಾದೀತು. 

ವೆಂಕಟಗಿರಿಯಪುನವರ ಪ್ರಮುಖ ಶಿಷ್ಯ ಡಾ. ದೊರೆಸ್ತಾಮಿ ಅಯ್ಯಂಗಾರರು, ಚೆಲುವರಾಯಸ್ವಾಮಿಯವರು ಸಂಗೀತ 
ಗಂಥಕರ್ತರು. ಸಂಗೀತ ಶಾಸ್ತ್ರಜ್ಞರು ಅಧ್ಯಾಪಕರು, ವಾಗ್ಗೆಗಳೂ ಆಗಿದ್ದರು. ಹಲವಾರು ಶಿಷ್ಠರು ಪ ಪ್ರಾಚೀನ ಆಸ್ಥಾನ 
ವಿದ್ವಾಂಸರಾದಂತೆ ಇತ್ತೀಚಿನ ಸಿಗೀತಗಾರರಾದ ದೇವೇಂದಪುನವರು ಕೇಶವಮೂರ್ತಿಯವರು ರಾಜಮ್ಮನವರು ನೀಲಮ್ಮ 
ಕಡಾಲಿಬಿಯವರು ಚೊಕ್ಕಮ್ಮನವರು ಅನಂತಪದ್ಗನಾಭರಾಯರು "ಈ ಮೊದಲಾದವರು ನೂತನ ಸಂಗೀತ ಕೋವಿದರೆನಿಸಿದ್ದಾರೆ. 


೨೭೮ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇವರೆಲ್ಲರೂ ಕನ್ನಡ ವಾಗ್ಗೇಯ ಪರಂಪರೆ ಮುಂದುವರೆಯಲು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೃತಾರ್ಥರಾಗಿದ್ದಾರೆ. 
ಈ ಎಲ್ಲ ವಾಗ್ಗೇಯಕಾರರ ಕೊಡುಗೆಗಳನ್ನು ಅಧ್ಯಯನಗೈಯಲು ದಾಖಲೀಕರಿಸುವುದು ಸಂಶೋಧಕ ದಿಗ್ಗಜರ ಆದ್ಯ 
ಕರ್ತವ್ನ 

ಥ್ರ 


ಆಕರ ದ್ರಂಥಗಳು 
ಜ್ಞಾನದೇಗುಲ, ಡಾ. ಪುಟ್ಟರಾಜ ಗವಾಯಿಯವರು ಅಭಿನಂದನ ಗ್ರಂಥ, ಸಂ.ವಿ.ಬಿ. ಹಿರೇಮಠ. 
ಕರ್ನಾಟಕ ಸಂಗೀತವಾಹಿನಿ, ಡಾ. ರಾ. ಸತ್ಯನಾರಾಯಣ. 
ಸಂಗೀತ ಸನ್ಮಾರ್ಗ ದರ್ಶಿನಿ, ಭಾಗ-೨, ಶ್ರೀ ಎಚ್‌.ವಿ. ವಲ್ಲೀಶಾಯಿ. 
ಕರ್ನಾಟಕ ಸಂಗೀತ ದರ್ಪಣ, ಡಾ. ಟಿ. ಶಚಿದೇವಿ ಮತ್ತು ಟಿ. ಶಾರದಾ. 
ವಿಜಯನಗರ ಅಧ್ಯಯನ, ಸಂ. ೧೯, ಪ್ರ ಪ್ರಾಚ್ಯವಸ್ತು ಸಂಗಹಾಲಯ, ಮೈಸೂರು, ೨೦೧೪. 
ಇತಿಹಾಸ ದರ್ಶನ, ಸಂ. ೨೦, ಪ್ರ ಕರ್ನಾಟಕ ಇತಿಹಾಸ ಅಕಾಡೆಮಿ (ರಿ). ಬೆಂಗಳೂರು, ೨೦೦೫೪. 


ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರ ಪ್ರಾಚ್ಯವಸ್ತು ಇಲಾಖೆ, ಮೈಸೂರು. 


op (3p SY CP LD 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೨೭೯ 


€% 


ಚಿದಂಬರ ವಾರಕಲಿ ಮೂಲಪೀಠ - ರಾಜಾರಾಮ ಮಠ 
(ದುರ್ಲ೯ಹೊಸಪೂರು) 


ಎ.ಸಿ. ಕುಮಾರ್‌ * 


ಸರ್ವಾಲಾಗೀ ನಾಮ ಮಾತ್ರಾ | ದ್ಯಾವೇ ಭರ್ಲೋನಿ ಯಾತ್ರಾ ॥ 

ಸುಖಿವ್ಹಾವೇ ಸರ್ವಜನ | ಭವರೋಗ ತೋ ಜಾವೂ ನ ॥ 

ಪ್ರೇಮರಸ ಪಾಯಿ ಜನಾ | ಚಿದಂಬರ ನಾರಾಯಣಾ ॥ 

ವ್ಲಾವ್ರಾ ಆನಂದ ಸರ್ವಾಸೀ | ದಾಸಮ್ಹಣೇ ಇಚ್ಛಾ ಐಸೀ ॥ 

ಕೊರೋನಾ ಮಹಾಮಾರಿಯ ಈ ಕಾಲದಲ್ಲಿ ಸಂತರಾಜಾರಾಮ ಮಹಾರಾಜರ (ಕ್ರಿಶ. ೧೭೬೮-ಕ್ರಿಶ. ೧೮೪೩) 
ಈ ಮಾಗಣಿ ಅಭಂಗ ಇಂದಿಗೂ ಪ್ರಸ್ತುತವಾಗಿದೆ. ಸರ್ವಜನಗಳು ಸುಖವಾಗಿರಲಿ, ಎಲ್ಲೆಡೆಯೂ ಆನಂದ ತುಂಬಿರಲಿ 
ಎಂಬುದು ಸಂತ ಜನರ ಆಶಯ. 


"ಜೆದಂಬರ ರಾಜಾರಾಮ | ವಿಶೋಬಾ ತುಕಾರಾಮ ॥ ಎಂಬುದು ಚಿದಂಬರ ವಾರಕರಿ ಸಂತರ ನಂಬಿಕೆ. 
'ವಾರಕರಿ' ಎಂದ ತಕ್ಷಣ ನಮ್ಮ ಸ್ಮೃತಿ ಪಟಲದ ಮೇಲೆ ಬರುವುದು ಮಹಾರಾಷ್ಟದ ಪಂಢರಪುರ ಹಾಗೂ ಸಂತಜನರ 
ಆರಾಧ್ಯದೈವ "ವಿಠಲ. ವಿಠ್ಯಲನೇ ' ಔದಂಬರ' ನಾಗಿ ಅವತಾರ ತಾಳಿದ್ದು, ತುಕಾರಾಮರೇ ರಾಜಾರಾಮನಾಗಿ ಜನ್ಮತಾಳಿ 
ಅಭಂಗಗಳ ರಚನೆ ಮಾಡಿದ್ದಾನೆ ಎಂಬುದು ಚಿದಂಬರ ವಾರಕರಿ ಸಂತರ ವಿಶ್ವಾಸ. ಇದಕ್ಕೆ ಸಂಬಂಧಿಸಿದ ಅಭಂಗ _ 
ರೀತಿ ಇರುತದೆ. 


"ಚಂದ್ರ ಭಾಗೇ ತೀರೀ ಆಯಕಿಲ್ಯಾ ಗೋಷ್ಠಿ | ವಾಲ್ಮಿಕಿ ಶತಕೋಟಿ ಗ್ರಂಥ ಕೇಲಾ "' 


ವಿಠ್ಠಲನ ಸ್ತುತಿಸದೆ ಜೀವನ ವ್ಯರ್ಥವಾಗಬಾರದು ಎಂಬುದು ನಾಮದೇವನ ಆಶಯ. ಇದರ ಮುಂದುವರೆದ 
ಭಾಗವಾಗಿ ತುಕಾರಾಮರು, ನಾಮದೇವರ ಬಗ್ಗೆ ಈ ರೀತಿ ಅಭಂಗ ಬರೆದಿರುತ್ತಾರೆ. "ಸಾಠ ಲಕ್ಷ ಆಣೆ ಚೌರಣ್ಣವ ಕೋಟಿ। 
ಲಿಳಿತ ಶೇವಟಿ ನವಲಕ್ಷ.... ಏಕಕೋಟಿ ಅಭಂಗ ಶ್ರೀಮುಖಾಚಾ ಬಾಕಿ ರಾಹಿಲೇ ದೇಖ ಪಂಚ ವೀಸಾಚ....... 


ಇದರ ಮುಂದುವರೆದ ಭಾಗವಾಗಿ ಸಂತರಾಜಾರಾಮರು, ತುಕಾರಾಮರ ನಂತರ ಅಭಂಗ ಪೂರ್ಣಗೊಳಿಸುವ 
ಪಾಳಿ ತನ್ನದಾಗಿದೆ ಎಂದು ಈ ಕೆಳಗಿನ ಅಭಂಗದಲ್ಲಿ ಹೇಳಿರುತ್ತಾರೆ. 
ಅಭಂಗಾ ಚೀ ಪಾಳೀ ದಿಲೆ ಮಜಕಡೆ | 
ಕಾಯಹೋಯ ಪುಢೆ ನಕಳೇಚಿ ॥ 
ತುಕೋ ಚರಣೇಚಾ ಅಸೇ ರಜಕಣ | 
ಪಾಯಾ ಚೇ ವಾಹಣ ಮ್ಹಂಣೆ ತ್ಯಾಂಚಾ ॥ 
ಪಾಂಡುರಂಗ ತೋಚಿ ಚಿದಂಬರ ರುಖಾಲಾ । 
ತುಕಾ ಹೋ ವೋನಿ ಆಲಾ ರಾಜಾರಾಮ ॥ 
ಸಂತ ಜನಾಚೇ ಮೀ ಅಸೇ ದಾಸಾನುದಾಸ | 
ಅಭಂಗ ಮುದ್ರಿಸ ದಾಸಮ್ಹಣೆ ॥ 
ಶತಕೋಟಿ ಅಭಂಗಗಳನ್ನು ಪೂರ್ಣಗೊಳಿಸಲು ರಚಿಸಬೇಕಿದ್ದ ೧,೫೧,೪೯೧ ಅಭಂಗಗಳನ್ನು ತಾನು ರಚಿಸಿ 
ನಾಮದೇವನ ಆಶಯವನ್ನು ಪೂರ್ಣಗೊಳಿಸಿದ್ದೇನೆ ಎಂಬುದು ಸಂತ ರಾಜಾರಾಮರ ಅಭಿಪ್ರಾಯ. 


* 5/0 ಪಿ.ಆರ್‌. ಅಣಜು, * ೮೨೨, ೩೨ನೇ ಅಡ್ಡರಸ್ತೆ, ಕುಮಾರಸ್ವಾಮಿ ಬಡಾವಣೆ, ಬೆಂದಚೂರು, ಮೊ. ೯೯೦೦೫ ೦೭೨೨೫ 


೨೮೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಚಿದಂಬರ ವಾರಕರಿ ಪಂಥದ ಸ್ಲಾಪಕರು ಸಂತ ರಾಜಾರಾಮರು. ಇವರ ಮೂಲಸ್ಥಳ ಮಹಾರಾಷ್ಟದ ಔರಂಗಾಬಾದ 
ಜಿಲ್ಲೆಯ ವೈಜಾಪುರ ತಾಲ್ಲೂಕಿನ ಗೋದಾವರಿ ನದಿಯ ದಂಡೆಯ ಮೇಲಿರುವ ಗಂಗಾಬಾಬಳಗಾಂವ್‌. ಇವರು ವಿಠಲ 
ವಾರಕರಿಯ ಪರಿಸರದಲ್ಲಿ ಬೆಳೆದಿರುತ್ತಾರೆ. ಚಿದಂಬರ ವಾರಕರಿಯ ಆರಾಧ್ಯ ದೈವ, ಚಿದಂಬರ ದೀಕ್ಷಿತರು (ಕ್ರಿಶ. ೧೭೫೮ 
- ಕ್ರಿಶ. ೧೮೧೫) ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಮುರಗೋಡನವರು. ತಂದೆ ಮಾರ್ತಾಂಡಭಟ್ಟರು, ತಾಯಿ 
ಲಕ್ಷೀಬಾಯಿ. ಇವರ ಪೂರ್ವಜರು ಇಂದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ “ಗೋಠೆ” ಗ್ರಾಮದವರು. 
ಚಿದಂಬರ ದೀಕ್ಷಿತರು ತಮ್ಮ ಕುಲದ ಸಂಪ್ರದಾಯದಂತೆ ಈಶ್ವರನ ಆರಾಧಕರು. ಇವರು ಶೈವಾಗಮೋಕ್ತ ಆಚರಣೆ 
ನೆಡೆಸಿಕೊಂಡಿರುತ್ತಾರೆ. 


ಮುರಗೋಡು ಚಿದಂಬರರನ್ನು ಅಂದಿನ ರಾಜಕೀಯ ಸನ್ನಿವೇಶದಲ್ಲಿ ಬಹಳಷ್ಟು ಸಂಸ್ಥಾನದ ಮುಖ್ಯಸ್ಥರು ಭೇಟಿ 
ಮಾಡಿರುವ ವಿಚಾರವನ್ನು ಚಿದಂಬರ ಸಮಕಾಲೀನ ಭಕ್ತರಾದ ಸಖಾರಾಮ ತ್ವ್ಯಂಬಕ ಗರ್ದೆ, ಸಂತರಾಜಾರಾಮರು ತಮ್ಮ 
ಅಭಂಗಗಳಲ್ಲಿ ದಾಖಲಿಸಿದ್ದು, ಇವುಗಳು ಇತಿಹಾಸ ಕ `ತಾಳೆಯಾಗುತ್ತವೆ. ಹ ಪೇಶ್ವೆ ಬಾಜಿರಾಯ, ನಿಪ್ಲಾಣಿಕರ 
ದೇಸಾಯಿ, ಸವಣೂರಿನ ನವಾಬ, ರಾಮದುರ್ಗದ ಸಾರಾಠ ಜಹಗೀರುದಾರರು ಇದೇ ಕಾಲಾವಧಿಯಲ್ಲಿ ರಾಜ್ಯಭಾರ 
ಮಾಡಿರುತ್ತಾರೆ. ಜಿೆದಂಬರರ ಮರಿಮಗ ಪಾಂಡುರಂಗ ದೀಕ್ಷಿತರ ಆಶೀರ್ವಾದದಿಂದ ತಾವು ಚಿದಂಬರ ಭಕ್ತರಾಗಿರುವುದನ್ನು 
(ಕ್ರಿಶ. ೧೮೭೯) ಸಂಡೂರು ರಾಜಮನೆತನದ ಎಂ.ವೈ. ಘೋರ್ಪಡೆಯವರು ದಾಖಲಿಸಿದ್ದಾರೆ.” 


ಸವಣೂರಿನ ನವಾಬರಾದ ದಿಲೇರ್‌ ಅಬ್ದುಲ್‌ ಹಕೀವಲ್‌ ಖಾನ್‌, ಅಬ್ದುಲ್‌ ಹುಸೇನ್‌ ಖಾನ್‌, ಅಬ್ದುಲ್‌ ಖಾಜಿರ್‌ 
ಖಾನ್‌, ಚಿದಂಬರರ ಕಾಲಾವಧಿಯಲ್ಲಿ ರಾಜ್ಯ ಬಾರ ಮಾಡಿರುತ್ತಾರೆ. ಹ 


ಸಂತರಾಜಾರಾಮರ ಮರಾಠೀ ಅಭಂಗಗಳಲ್ಲಿ ಹಂಪಿ ವಿರೂಪಾಕ್ಷನ ಪ್ರಸ್ತಾಪವಿದೆ. ಕ್ರಿಶ. ೧೮೦೨ರಲ್ಲಿ ಚಿದಂಬರರು 


ಇಂದಿನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಸಮೀಪದ ಕುಸ ಸಗಲ್ಲಿನಲ್ಲಿ ವಾಸ್ತವ್ಯವಿದ್ದಾಗ, ಈ ಘಟನೆ ನಡೆದಿದೆ ಎಂದು 
ಸುಮಾರು ೨೦ ಅಭಂಗಗಳಲ್ಲಿ ದಾಖಲಿಸಲಾಗಿದೆ. 


ಹಂಪಿ ವಿರೂಪಾಕ್ಷನು "ಸರ್ಪ' ರೂಪದಲ್ಲಿ ಚಿದಂಬರ ದರ್ಶನ ಪಡೆಯುತ್ತಾನೆ.” - ಶ್ರೀ ಹಂಪೀ ವಿರೂಪಾಕ್ಷ 
ಭೇಟೀಸ ಆಲೆ. ಮೂರು ಹಗಲು - ರಾತ್ರಿಗಳ ಪರ್ಯಂತ ವಿರೂಪಾಕ್ಷನು ಸ ಸರ್ಪರೂಪದಲ್ಲಿ ಶ್ರೀ ದೀಕ್ಷಿತರ ಸನ್ನಿ ಧಾನದಲ್ಲಿದ್ದು, 
ಅವರಿಂದ ಆದರಾತಿಥ್ಯ, ನೈವೇದ್ಯ ಆರತಿಗಳನ್ನು ಸ್ಟೀಕರಿಸಿದನು. ನೆರೆದ ಭಕ್ತರು ಈ ದೃಶ್ಯವನ್ನು ಕಣ್ಣಾರೆ ಕಂಡು 
ಧನ್ಯರಾದರು. ನಾಲ್ಕನೇ ದಿವಸ ಆತನು ಬೆಳಿಗ್ಗೆ ಶ್ರೀ ಚಿದಂಬರರ ನಿರೂಪ ಪಡೆದು ಹೊರಬಿದ್ದನು. ಬ ಹಿಂಬಾಲಿಸಿದರು, 
ನೋಡನೋಡುತ್ತಲೇ ಸರ್ಪರೂಪಿ ವಿರೂಪಾಕ್ಷನು ದಾರಿಯಲ್ಲಿ ಗುಪ್ತನಾದನು. ಜನರೆಲ್ಲರೂ ಗುಪ ಸ್ವಸ್ಥಳಕ್ಕೆ ಶಿರಬಾಗಿ 
ನಮಿಸಿದರು. ಹೀಗೆ ಚಿದಂಬರರ ಹಾಗೂ ವಿರೂಪಾಕ್ಷನ ಭೇಟಿಯ ವಿಚಾರಗಳು ದಾಖಲಾಗಿವೆ. 


ಅಂದಿನ ಸಾಮಾಜಿಕ, ರಾಜಕೀಯ ಧಾರ್ಮಿಕ ಹಾಗೂ ಸ ಸ್ಲಾತಂತ್ಯ ಪೂರ್ವದ ಸ್ಥಿತಿಗತಿಗಳು ನಾಗರೀಕರಲ್ಲಿ ಅಸ್ನಿರಭಾವ 
ಹೊಂದಲು ಕಾರಣವಾಗಿತ್ತು. ಸಂಸ್ಥಾಪಕರುಗಳ ನಡುವಿನ ಪೈಮನಸ್ಯ ಗಳು ಹಾಗೂ ಬ್ರಿಟಿಷರ ವಿರುದ ಹೋರಾಟ 
ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ಸರ್ವಜನ ಹಿತಕ್ಕಾಗಿ SN ನಿರ್ಧಾರಗಳಿವೆ ಎನಿಸುತ್ತದೆ. 


ಮೂ ಹಿನ್ನಲೆಯಲ್ಲಿ 'ವಿಶ್ನಲ ವಾರಕರಿ ಪಂಥ' ಜೀವಂತವಿದ್ದಾಗ್ಕೂ, *ಚೆದಂಬರ ವಾರಕರಿ ಪಂಥ' ಸ್ಥಾಪನೆ ಮಾಡಲು 
ಮರಗೋಡು ಚಿದಂಬರರ ಹಾಗೂ ಹಂಪಿ ವರೂಪಾಕ್ಷನ ಈ ಭೇಟಿ ಕಾರಣವಾಗಿರಬಹುದು. ಸಮಾಜದ ಸ್ಪಾಸ್ಕ್ಯ 
ಕಾಪಾಡುವಲ್ಲಿ ಈ ಹೆಜ್ಜೆ ಬಹುಮುಖ್ಯ ಪಾತ್ರ ವಹಿಸಿದ್ದು, ಇಂದಿಗೂ ಜೀವಂತವಾಗಿದೆ. ಇದೇ "ಚಿದಂಬರ ವಾರಕರಿ 
ಪಂಥ"'ಕ್ಕೆ ನಾಂದಿಯಾಗಿರಬಹುದಾಗಿದೆ. 


ಮುರಗೋಡು ಚಿದಂಬರರ ಹಾಗೂ ಸಂತ ರಾಜಾರಾಮರ ಪ್ರಥಮ ಭೇಟ ಕ್ರಿಶ. ೧೮೦೫ರಲ್ಲಿ ಹುಬ್ಬಳ್ಳಿ ಸಮೀಪದ 
ಕುಂದಗೋಳದಲ್ಲಾಗುತ್ತದೆ. ಕ್ರಿಶ. ೧೮೧೦ರ ಸುಮಾರಿಗೆ ಮಲಪ್ರಭ ನದಿಯ ದಂಡೆಯ ಮೇಲೆ ದೀಕ್ಷಿತರು ವ್ಯವಸ್ಥಿತವಾಗಿ 
ಹೊಸಗ್ರಾಮ ನಿರ್ಮಾಣ ಮಾಡಿಸುತ್ತಾರೆ. ಇದೇ ಗುರುವನಪುರ, ಮುಂದೆ ಗುರ್ಲಹೊಸೂರು ಎಂದು ಪ್ರಸಿದ್ದವಾಗುತ್ತದೆ. 
ಕ್ರಿಶ. ೧೮೧೩ರ ಸುಮಾರಿಗೆ ರಾಜಾರಾಮರು "ವರದ ಅಭಂಗಗಳ'ನ್ನು ಇದೇ ಸ್ಥಳದಲ್ಲಿ ರಚಿಸಿರುತ್ತಾರೆ. ಕ್ರಿಶ. ೧೮೧೫ರಲ್ಲಿ 
ಚಿದಂಬರ ದೀಕ್ಷಿತರ ನಿರ್ಯಾಣದ ನಂತರ ಸಂತರ ಅಪೇಕ್ಷೆಯ ಮೇರೆಗೆ, ಸಪ್ತಾಹ ನಡೆಸುತ್ತಾರೆ ಹಾಗೂ ಚಿದಂಬರ 
ದೀಕ್ಷಿತರು ದರ್ಶನ ನೀಡಿರುತ್ತಾರೆ ಎಂದು ಇತಿಹ್ಯವಿದ್ದು, ಅವರು ನಿಂತ ಕಲ್ಲಿನ ಮೇಲೆ ಪಾದುಕಾ ನಿರ್ಮಾಣ ಮಾಡಿಕೊಂಡು, 
ಪೂಜಾ, ಸತ್ಸಂಗ, ಅಭಂಗ ರಚನೆಯಲ್ಲಿ ಸತ್ಕಾಲಕ್ಷೇಪ ನಡೆಸುವುದರ ಜೊತೆಗೆ, ದಿಂಡೀ ಯಾತ್ರೆಯ ಮುಖಾಂತರ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೮೧ 


ಸಂತರಸಂಗದಲ್ಲಿ ಭರತ ಭೂಮಿಯಲ್ಲಿ "ಚಿದಂಬರ ನಾಮ ಪ್ರಸಾರ' ಮಾಡಿರುವ ವಿಚಾರಗಳು ಅಭಂಗ ರೂಪದಲ್ಲಿ 
ನಮಗೆ ದೊರೆತಿವೆ. ಪಂಡರಪುರ ಮೂಲದ ಸಂತಮಾತಾ ವಿಠಾಬಾಯಿ, ಇವರೂ ಸಹ ಚಿದಂಬರ ನಾಮಪ್ರಸಾರದಲ್ಲಿ 
ತೊಡಗಿಕೊಂಡು ಸುಮಾರು ೨೦ ಸಾವಿರ ಅಭಂಗಗಳನ್ನು ರಚಿಸಿರುವುದರಲ್ಲಿ ಕೆಲವು ಅಭಂಗಗಳು ಮುದ್ರಣಗೊಂಡಿವೆ. 


ಕ್ರಿಶ. ೧೮೪೩ರಲ್ಲಿ ಸಂತ ರಾಜಾರಾಮರು, ಬೆಳಗಾವಿ ಸಮೀಪದ ಷಹಪುರ (ಗೋವಾವೇಸ್‌)ದಲ್ಲಿ ಸಮಾಧಿಸ್ಟರಾಗುತ್ತಾರೆ. 
ನಂತರ ಅವರ ಮಗ ಚಿದಂಬರ ಪ್ರಸಾದರೂ, ನಂತರ ಚಿದಂಬರ ಪ್ರಸಾದರ ಮಗಳು ಭಾಗೀರಧಿ ಬಾಯಿಯವರು 
ನಾಮಪ್ರಸರಣ ಕಾರ್ಯ ಮುಂದುವರೆಸುತ್ತಾರೆ. ನಂತರ ಸರಿಸುಮಾರು ಕ್ರಿಶ. ೧೯೨೫ ಸುಮಾರಿಗೆ, ಮುರಗೋಡು 
ಚಿದಂಬರ ದೀಕ್ಷಿತರ ವಂಶದ ಶ್ರೀ ದತ್ತೂದೀಕ್ಷಿತರು: ಗುರ್ಲಹೊಸೂರಿನಲ್ಲಿ ಚಿದಂಬರ ಜನ್ಮೋತ್ಸವ ಕಾರ್ಯಕ್ರಮ 
ಮುಂದುವರೆಸುತ್ತಾರೆ. ಕ್ರಿಶ. ೧೮೩೩ರಲ್ಲಿ ಕೊಮಾರನಹಳ್ಳಿಯಲ್ಲಿ ಸಮಾಧಿಸ್ಥರಾಗಿರುವ ಶಂಕರಲಿಂಗ ಭಗವಾನರು ತಮ್ಮ 
ಶಿಷ್ಠ ಪರಿವಾರದ "ಜೊತೆಗೆ ಮುರಗೋಡು. ಗುರ್ಲಹೊಸೂರು, ಯಲ್ಲಮ್ಮನ ಗುಡ್ಡ ಪ್ರವಾಸ ಮಾಡಿರುತ್ತಾರೆ.” 


ಕ್ರಿಶ. ೧೯೫೧ರಲ್ಲಿ ದತ್ತೂದೀಕ್ಷಿತರು ತಡಕೋಡ ಮೂಲದ ಶ್ರೀ ಮಲ್ಲಾರ ದೀಕ್ಷಿತರಿಗೆ ಫಲಪ್ರದಾನ ಮಾಡುತ್ತಾರೆ. 
ಇವರು ಮಧ್ಯ ಕರ್ನಾಟಕದಲ್ಲಿ ಸಂಚಾರ ಮಾಡಿ ಚಿದಂಬರ ನಾಮಪ್ರಸಾರ ಮಾಡುತ್ತಾರೆ. ತುಂಗಭದ್ರಾ ದಂಡೆಯ 
ಹಾವನೂರಿನಿಂದ ಇಂದಿಗೂ ಇವರು ಸ್ಥಾಪಿಸಿರುವ ದಿಂಡಿ, ಚಿದಂಬರ ಜನ್ಮೋತ್ಸವಕ್ಕೆ ತಪ್ಪದೇ ದಿಂಡೀಯಾತ್ರೆಯ 
ಮುಖಾಂತರ ಹಾಜರಾಗುತ್ತಿದ್ದಾರೆ. ಅಕ್ಷಯ ತೃತೀಯದಂದು ವೀಣಾಜಯಂತಿ ಆಚರಣೆ ಪ್ರಾರಂಭ ಮಾಡಿರುತ್ತಾರೆ 
ಹಾಗೂ ಸುಮಾರು ೪೩ ವರ್ಷಗಳ ಪರ್ಯಂತ ಅಖಂಡ ವೀಣಾಪಾಳಿ ನಡೆಸಿರುತ್ತಾರೆ. 


ಕ್ರಿಶ. ೧೯೭೧ರಲ್ಲಿ ಮಲಪ್ರಭಾ ನದಿಯ ನವಿಲುತೀರ್ಥ ಅಣೆಕಟ್ಟಿನಲ್ಲಿ ಗುರ್ಲಹೊಸೂರು ಮುಳುಗಡೆಗೊಂಡಾಗ 
ಸವದತ್ತಿ ಗ್ರಾಮಾಂತರದ ಚಿದಂಬರ ನಗರದಲ್ಲಿ, ತಗಡಿನ ಷೆಡ್‌ನಲ್ಲಿ ವಾಸ್ಪವ್ಯ ಮಾಡುವುದರೊಂದಿಗೆ "ಚಿದಂಬರ ನಿರ್ಗುಣ 
ಪಾದುಕ' ಪೂಜಾ, ವೀಣಾಪಾಳಿ, ಸತ್ಸಂಗ, ನಾಮಪ್ರಸರಣ ಅತ್ಯಂತ ಕಷ್ಪಮಯ ಪರಿಸ್ಥಿತಿಯಲ್ಲೂ ಮುಂದುವರೆಸಿಕೊಂಡು 
ಬಂದು ತಮ್ಮ ಪುತ್ರ ಮನೋಹರ ದೀಕ್ಷಿತರಿಗೆ ಸ ಸರಿಸುಮಾರು & ಶ. ೧೯೮೦ರಲ್ಲಿ ಫಲಪ್ರಧಾನ ಮಾಡುತ್ತಾರೆ. 


ಮನೋಹರ ದೀಕ್ಷಿತರು ಹಾಗೂ ಅವರ ತಮ್ಮ ಪಾಂಡುರಂಗ ದೀಕ್ಷಿತರು ರಾಮ-ಲಕ್ಷ್ಮಣರಂತೆ 'ಚೆದಂಬರ ಸೇವೆ, 
ನಾಮಪ್ರಸಾರದಲ್ಲಿ ತೊಡಗಿಕೊಂಡು ಸುಮಾರು ೧೨ ವರ್ಷ ಅಖಂಡ ವೀಣಾಪಾಳಿ ಮುಂದುವರೆಸುತ್ತಾರೆ. ಕ್ರಿ.ಶ. 
೧೯೯೫ರಲ್ಲಿ ಹೂಸಮಂದಿರದಲ್ಲಿ ಅಕ್ಷಯ ತೃತೀಯದಂದು ಚಿದಂಬರ ನಿರ್ಗುಣಾ ಪಾದುಕಾ ಪುನಃಪ್ರತಿಷ್ಠಾನ ಕಾರ್ಯ 
ನೆರವೇರಿಸುತ್ತಾರೆ. 


ಅಂದಿನಿಂದಲೂ ಹೂಸಮಂದಿರದಲ್ಲಿ ಪೂಜೆ, ಸತ್ತಂಗ, ಜನ್ನೋತ್ಸವ, ಪ್ರತಿನಿತ್ಯ ಮುಂಜಾನೆ ಕಾಕಡಾರತಿ, ಸಂಜೆ 
ಭಜನ ಕಾರ್ಯಕ್ರಮದಲ್ಲಿ ಹಳೆಯ ಪದ್ಧತಿ ಮುಂದುವರೆದಿದ್ದು, ಗುರ್ಲಹೊಸೂರಿನ ಸಂತರು ಭಾಗವಹಿಸುತ್ತಾರೆ. 


ಕ್ರಿಶ. ೨೦೧೯ರಲ್ಲಿ ತಮ್ಮ ಪುತ್ರ ಗಂಗಾಧರ ದೀಕ್ಷಿತರಿಗೆ, ಸಂತ ಜನರ ಅಪೇಕ್ಷೆಯ ಮೇರೆಗೆ ಮನೋಹರ ದೀಕ್ಷಿತರು 
ಫಲಪು್ರಧಾನ ಮಾಡುತ್ತಾರೆ. 

ಗಂಗಾಧರ ದೀಕ್ಷಿತರು ಹಾಗೂ ಅವರ ತಮ್ಮ ವೇ.ಬ್ರ.ಶ್ರೀ ಸದಾನಂದ ದೀಕ್ಷಿತರು. ದಕ್ಷಿಣ ಕರ್ನಾಟಕದ ಮೈಸೂರು, 
ಬೆಂಗಳೂರು, ತುಮಕೂರು ಪ್ರಾಂತ್ಯಗಳಲ್ಲಿ ನಾಮಪ್ರಸರಣ ಕಾರ್ಯ ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. ಕುಲದೈವ 
ಮಲ್ಲಾರಿ ನವರಾತ್ರಿ, ಬನಶಂಕರಿ ನವರಾತ್ರಿ, ಚಿದಂಬರ ಜನ್ಮೋತ್ಸವ, ರಾಜಾರಾಮ ಜನ್ನೋತ್ಸವ, ವಿಠಾಬಾಯಿ ಜಯಂತಿ, 
ವೀಣಾಜಯಂತಿ, ಶ್ರಾವಣ ಮಾಸದ ಕೊನೆಯ ಸೋಮವಾರ ಲಕ್ಷ ಬಿಲ್ದಾರ್ಚನೆ ಹಾಗೂ ರಾಜಾರಾಮ ಜಯಂತಿಯ 
(ಹೋಳಿ ಹುಣ್ಣಿಮೆ) ಸಮಯದಲ್ಲಿ 'ಜ್ಞಾನೇಶ್ವರಿ ಪರಾಯಣ' - ವಿಠ್ಠಲ ವಾರಕರಿ ಸಂತರ ಸಹಯೋಗದಿಂದ ನಡೆದು 
ಬರುತ್ತಿದೆ. 

ಸಹೃದಯ ಭಕ್ತರ ನೆರವಿನಿಂದ "ದತ್ತ ಮಲ್ಲಾರಿ ನಿವಾಸ' ರೂಪುಗೊಂಡಿದ್ದು, ಸಂತ ಭಕ್ತರ ಸೇವೆಯಲ್ಲಿ ನಿರತರಾಗಿದ್ದು, 
'ರಾಜಾರಾಮ ಮಠ' ಮೂಲ ಆಶಯದ ನೆಲೆಯಲ್ಲಿ ಸರ್ವಜನರ ಹಿತ ಕಾಯ್ದುಕೊಂಡು ಬರುತ್ತಿದೆ. 


೨೮೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


' 
/! 


ಚಿದಂಬರ ನಿರ್ಗುಣ ಪಾದುಕಾ 


ಅಡಿ ಪ್ಪಣಿಗಳು 


೧. ಗಂಗಾಧರ ಮನೋಹರ ದೀಕ್ಷಿತರು, ಚಿದಂಬರ ವಾರಕರಿ ಸಂಸ್ಥಾ, ರಾಜಾರಾಮ ಮಠ, ಚಿದಂಬರನಗರ (ಗುರ್ಲಹೊಸೂರು), ಸವದತ್ತಿ, 
ಬೆಳಗಾವಿ ಜಿಲ್ಲೆ, ಇವರ ಹಸ್ತಪ್ರತಿ ಸಂಗ್ರಹದಿಂದ. 


೨. ಕಂಚಿಯ ಪರಮಾಚಾರ್ಯರು ಒಂದು ಆಧ್ಯಾತ್ಮಿಕ ಮತ್ತು ಮಾನವೀಯ ಸಂಬಂಧ. ನನ್ನ ದಿನಚರಿಯಿಂದ ಆಯ್ದ ನೆನಪುಗಳು - ಎಂ.ವೈ. 
ಘೋರ್ಪಡೆ, ಅನುವಾದ: ಎಸ್‌.ಆರ್‌. ರೋಹಿಡೇಕರ್‌, ಪ್ರಕಾಶಕರು: ಅಭಿನವ, ನ. ರವಿಕುಮಾರ್‌. ಬೆಂಗಳೂರು. ೨೦೧೧ ಆವೃತ್ತಿ. 

a. Wikipedia 

೪. ಶ್ರೀ ಚಿದಂಬರ ಪ್ರಕಾಶ ಜಿ.ಸಿ. ಇನಾಮದಾರರು, ಸರಿಸುಮಾರು ಕ್ರಿಶ. ೧೯೭೬-೭೭ ಜೀರ್ಣಗೊಂಡ ಪ್ರತಿ. ಪದ್ಮಶ್ರೀ ದ.ರಾ. ಬೇಂದ್ರೆಯವರ 


ಮುನ್ನುಡಿ ಹಾಗೂ ಸಂದರ್ಶನ, ಅವರ ಕುಟುಂಬಕ್ಕೆ ಮುರಗೋಡು ಚಿದಂಬರರ ಸಂಪರ್ಕ ದಾಖಲಿಸಲಾಗಿದೆ. ಶ್ರೀ ಗಂಗಾಧರ ಮನೋಹರ 
ದೀಕ್ಷಿತ್‌ ರಾಜಾರಾಮ ಮಠ. ಇವರ ಸಂಗಹದಿಂದ. 


೫. ಪೂರ್ಣಬ್ರಹ್ಮ ಚಿದಂಬರ ಗಾಥಾ - ಸಂತರತ್ನ ರಾಜಾರಾಮ ಮಹಾರಾಜ ಕೃತ ಮೂಲ ಮರಾಠಿ ಅಭಂಗಗಳು. ಶ್ರೀ ಚಿದಂಬರ ಪ್ರತಿಷ್ಠಾ ನ್ನ 
ಆಲಾಪ, ಪಲ. ವಿನಾಯಕ ತೊರವಿ, ಮುರಿನಜನಗಿರ, ಬೆಂಗಳೂರು- ೧೬ ಪುಟ ೧೪೪ 


೬ ಮರಾಠೀ ಸಾಹಿತ್ಯದ ಅಭಂಗಗಳಲ್ಲಿ ಹಂಪಿ ವಿರೂಪಾಕ್ಷನ ಪ್ರಸ್ತಾಪ-ಕೆಲವು ಹೊಸ ವಿಷಯಗಳು. ಎ.ಸಿ. ಕುಮಾರ್‌, ಹಂಪಿ ಉತ್ಸವ ೨೦೧೯- 
೨೦ರ ಅಂಗವಾಗಿ 'ವಿಜಯನಗರ ಅಧ್ಯಯನ' ಕುರಿತ ೨೪ನೇ ವಾರ್ಷಿಕ ವಿಚಾರ ಸಂಕಿರನದಲ್ಲಿ ಸಾದರಪಡಿಸಿದ ಪ್ರಬಂಧ. ದಿನಾಂಕ: 
೧೧.೦೧.೨೦೨೦-೧೨.೦೧.೨೦೨೦. ಉಪನಿರ್ದೇಶಕರ ಕಛೇರಿ ಆವರಣ, ಕಮಲಮಹಲ್‌ ಹತ್ತಿರ, ಕಮಲಾಪುರ, ಹಂಪಿ. 


೭. ಪೂಜ್ಯ ದತ್ತು ದೀಕ್ಷಿತರು-ಲೇಖಕರು ಪೂಜ್ಯ ಮಹದೇವ ಶಾಸ್ತಿಗಳು, ತಡಕೋಡ. ಪ್ರಕಾಶಕರು: ಶ್ರೀ. ಬಿ.ಡಿ. ಗುರ್ಲಹೊಸೂರು, ಮದಿಹಾಳ, 
ಧಾರವಾಡ-೬. ಪ್ರಥಮ ಮುದಣ ೧೯೯೨. 

೮. ಹೊಳಲೈರೆಯ ಮಾಳೇನಹಳ್ಳಿ ಚಿದಂಬರ ದೇವಾಸ್ಥಾನ- ಒಂದು ಅವಲೋಕನ. ಎ.ಸಿ. ಕುಮಾರ್‌, ಕರ್ನಾಟಕ ಇತಿಹಾಸ ಅಕಾಡೆಮಿ (ರಿ). 
ಜವಿಗರೂರು ಇವರು ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ, ಆಶ್ರಯದಲ್ಲಿ ನೆಡೆಸಿದ ೩೩ನೇ ರಾಷ್ಟ್ರೀಯ ವಾರ್ಷಿಕ ಸಮ್ಮೆಳನ ೨೦೧೯ರಲ್ಲಿ, 
ಸಾದರಪಡಿಸಿರುವ ಪ್ರಬಂಧ. ಇತಿಹಾಸ ದರ್ಶನ ೨೦೨೦. ಸಂಪುಟ ೩೫. ಪುಟ ೩೬೨-೩೬೪. ೧೮-೨೦ ಅಕ್ಟೋಬರ್‌ ೨೦೧೯. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೮೩ 


3 
ಜೋಡಿ ಪಿಡಿ ಬಂಡಿಯ ಹಬ್ಬ ಕಂ೦ಚಿಶೂಪು 


IW 
ಬ.ಸಿ. ರಾಕೇಶ್‌ 


ಪ್ರಸ್ತುತ ಲೇಖನವು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕೆಂಚಿಕೊಪ್ಪ ಗ್ರಾಮದಲ್ಲಿ ಐದು ಶತಮಾನಗಳಿಂದ 
ನಡೆಸಿಕೊಂಡು ಬಂದಿರುವ ಗೌಡರ ಬಂಡಿ ಹಾಗು ರೈತರ ಬಂಡಿ ಜೋಡಿ ಸಿಡಿ ಬಂಡಿಯ ಹಬ್ಬದ ಇತಿಹಾಸಿಕ 
ಹಿನ್ನಲೆಯನ್ನು ವಿವರಿಸುವುದಾಗಿದೆ. ಕೆಂಚಿಕೊಪ್ಪದ ಸಾಂಸ್ಕೃತಿಕ ಹಬ್ಬದ ರೀತಿಯಲ್ಲಿ ನೇಡೆಯುತ್ತದೆ. ಕೆಂಚಿಕೊಪ್ಪ ಮೊದಲು 
ಹೊನ್ನಾಳಿ ತಾಲೂಕಿನ ಪ್ರಸ್ತುತ ನ್ಯಾಮತಿ ತಾಲೂಕಿನ ದಾವಣಗೆರೆ ಜಿಲ್ಲೆಯ ಗ್ರಾಮವಾಗಿದೆ. ಡಾ. ಡಿ.ಬಿ. ಗಂಗಪ್ಪ ಮಾಜಿ 
ಎಮ್‌ಎಲ್‌ಎ ಇದೆ ಗ್ರಾಮದವರು. ಶ್ರೀಯುತ ಡಿ.ಬಿ. ಶಂಕರಪುನವರೂ ಇದೇ ಊರಿನವರು. ಇವರು ಶಿವಮೊಗ್ಗ ಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. "ಇವರ ಕೃತಿ ಗಿಡ್ಡಜ್ಜಿಯ ಬಯಲು ಇದರಲ್ಲಿ ಹೈದರಬಾದ್‌ 
ವ ರೆಜಕಾರ ನಲ್‌ ಊರಿಗೆ ಬಂದು ಇಲ್ಲಿನ ದವಸ ದಾನ್ಸಗಳನ್ನು ದೊಚುತ್ತಿದ್ದ ಕೆಲವು ವಿಚಾರಗಳಿನ್ನು 
ಮಂಡಿಸಿದ್ದಾರೆ ಅಲ್ಲದೆ ಸಿಡಿ ಹಬ್ಬದ ಪ್ರಾಚೀನತೆಯ ಬಗ್ಗೆ ಬೇಳಕು ಚಲ್ಲಿದ್ದಾರೆ. ಗೌಡರ ವಂಶದವರು ಕೆಂಚಿಕೊಪ್ಪಕ್ಕೆ ವಲಸೆ 
ಬಂದಾಗ ಮೂಲದ ಊರಿನಲ್ಲಿ "ಇದ್ದ ಗಾಮದೇವತೆ ಮಾಯಾಮ್ಮ ದೇವಿಯನ್ನು ತಂದರು ಅಲ್ಲಿಂದನೆ ಹಬ್ಬದ' ಅಚರಣೆ 
ಪ್ರಾರಂಭವಾಹಿತು. ಅಲ್ಲದೆ ಮಾಯಮನನ್ನು ಗೌಡರ ಮನೆಯ ಮಗಳು ಎಂದು 'ಬಾವಿಸುತಾರೆ. ಬಿಜಾಪುರದ ಸುಲ್ಲನನಿಗೆ 
ಗೌಡರಮನೆಯ ಹೆಣ್ಣುಮಗಳಮೇಲೆ ಆಸೆ ಪಟ್ಟದ್ದರಿಂದ ಮೂಲ ಊರನ್ನು ತೊರೆದು ಇಲ್ಲಿಗೆ ಬಂದು ನೆಲಸಿದರು. ಆರು 
ಕುಟುಂಬಗಳು ಹೊರಟು ಒಂದು ಕುಟುಂಬ ತಡಕನಹಳ್ಳಿಯಲ್ಲಿ ನೆಲಸಿ, ಇನ್ನೊ ಐದು ಕುಟುಂಬಗಳು ಕೆಂಚಿಕೊಪ ಕ್ಕೆ 
ಬಂದು ನೆಲೆಸುತ್ತವೆ. ಈ ಐದು ಕುಟುಂಬಗಳು ಐದು ಬೇರೆ ಬೇರೆ ಹೆಸರುಗಳಿಂದ ವಟಾರವೆಂದು ಕರೆಯುತ್ತಾರೆ. 
ಬೆಳಗಾವಿ ಜಿಲ್ಲೆ ಚಿಂಚಲಿ ಮಾಯಮ್ಮನ ಸಿಡಿಯ ರೀತಿಯಲ್ಲಿ ಇಲ್ಲೂ ಸಿಡಿಯನ್ನು ಆಚರಣೆಮಾಡುತ್ತಾರೆ. ಪಕ್ಕದ 
ಊರುಗಳಲ್ಲಿ ಕಾಲರದಂತಹ ಸಾಂಕ್ರಾಮೀಕ ರೋಗಗಳು ಬಂದಾಗ ಊರಿನಲ್ಲಿ ಬಾರದೆ ಇರಲಿ ಎಂದು ದೇವರನ್ನು ಕೇಳಿ 
ಸಿಡಿ ಬಂಡಿಯ ಹಬ್ಬವನ್ನು ಗ್ರಾಮದಮುಖಂಡರು ತಿರ್ಮಾನ ಮಾಡುತ್ತರೆ. ಸಿಡಿ ಬಂಡಿಯ ಹಬ್ಬವು ಊರಿನ 
ಶ್ರೇಯೋಭಿವೃದ್ಧಿಗಾಗಿ ಬೆಳೆ ಚನ್ನಾಗಿ ಬಂದಾಗ ಒಕ್ಕಣೆ ಮಾಡುವ ಕಾಲದಲ್ಲಿ ಅಚರಣೆ ಮಾಡುವ ಹಬ್ಬವಾಗಿದ್ದು ಹಲವು 
ವರ್ಷಗಳಿಗೊಮ್ಮೆ ಹಬ್ಬವನ್ನು ಆಚೆರಿಸುತಾರೆ. ಇತಿಚೆಗೆ ಸಂಕ್ರಾಮಿಕ ರೋಗಗಳು ಬರದೆ ಇದ್ದುದರಿಂದ ಬೆಳೆಗಳು ಚೆನ್ನಾಗಿ 
ಬಂದಾಗ ಸಿಡಿಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಆರ್ಥಿಕವಾಗಿ ಬಲಿಷ್ಠವಾಗಿರುವ ಗ್ರಾಮವಾಗಿದ್ದು ಉತ್ತಮ ಪಸಲು 
ಇಳುವರಿ ಬರುವ ಜಮೀನು ಇದೆ. ಊರಿನಲ್ಲಿ ರುಚಿಯಾದ ಹೆಚ್ಚಿನ ಬೆಲೆ ಬಾಳುವ ಕೆಕರಲಹಣ್ಣು ಕರಬುಜ ಜಾತಿಗೆ 
ಸೇರಿದ ವಿಶೇಷವಾದ ಹಣ್ಣು ಚಳಿಗಾಲದಲ್ಲಿ ಮಾತ್ರ ದೊರೆಯುತ್ತದೆ. ಊರಿನ ಜನರಿಗೆ ತುಂಬಾ ಆದಾಯ ತರುವ 
ಬೇಳಯಾಗಿದೆ. ಇಲ್ಲಿನ ಸಿಡಿಬಂಡಿ ಹಬ್ಬವು ಬೇರೆ ಕಡೆಗಿಂತಲೂ ಬಿನ್ನವಾದ ಆಚರಣೆಯನ್ನು ಹೊಂದಿದೆ ನಿಂತಜಾಗದಲ್ಲಿಯೇ 
ತಿರುಗಣಿಯನ್ನು ತಿರುಗಿಸುವ ಸಿಡಿಯಲ್ಲ ಮತ್ತು ದೇಹದ ಚರ್ಮಕ್ಕೆ ಹುಕ್ಕನ್ನು ಹಾಕಿ ಸಿಡಿ ಏರುವುದಿಲ್ಲ. ಬದಲಾಗಿ 
ಸಿಡಿಬಂಡಿಗಳು ಊರ ಸುತ್ತಾ ಜನಸಾಗರದ ಮಧ್ಯೆ ಪ್ರದಕ್ಷಿಣೆ ಹಾಕುವ ಇಂತಹ ವಿಶೇಷ ಆಚರಣೆಯನ್ನು ಕೆಂಚಿಕೊಪ್ಪ 
ಗ್ರಾಮದಲ್ಲಿ ಐದುನೂರು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದಾರೆ. ಕೆಂಚಿಕೊಪ್ಪದಲ್ಲಿ ಹಲವು ಬಾರಿ ಬೆಳೆ ಬೆಲೆ ಚನ್ನಾಗಿ 
ಬಂದಾಗ ಮೂರು ನಾಲ್ಕು ಐದು ವರ್ಷಗಳಿಗೊಮ್ಮೆ ಸಿಡಿಯನ್ನು ಕಟ್ಟುತ್ತಾರೆ ಸಾಮಾನ್ಯವಾಗಿ ಮಾಗಿಯ ಕಾಲದಲ್ಲಿ 
ಅಂದರೆ ಡಿಸೆಂಬರ್‌ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಊರಿನ ಪ್ರಮುಖರೆಲ್ಲಾ ಸೇರಿ ಹಬ್ಬ ಆಚರಿಸುವ ಬಗ್ಗೆ ಚರ್ಚಿಸಿ 
ನಿರ್ಧರಿಸಿ ಸಾರು ಹಾಕುತ್ತಾರೆ. ಒಂದು ತಿಂಗಳಿರುವಂತೆ ಹಬ್ಬದ ಸಿದ್ದತೆ ನಡೆಯುತ್ತದೆ ಊರಿನ ದೇವಾಲಯಕ್ಕೆ ಸುಣ್ಣ ಬಣ್ಣ 
ಮಾಡಿಸುತ್ತಾರೆ. ಸಿಡಿ ಕಂಭಗಳನ್ನು ಹೊರತೆಗೆದು ಅವುಗಳನ್ನು ಪರಿಶೀಲಿಸಿ ಭದ್ರವಾಗಿರುವ ಬಗ್ಗೆ ದೃಢಪಡಿಸಿಕೊಳ್ಳುತ್ತಾರೆ 
ಸಿಡಿಬಂಡಿ ಸಿಡಿಕಂಬ ಹಚ್ಚು ತಿರುಗಣಿ ಸಿದ್ದತೆಗೆ ಹಾಗು ಸುಸ್ಪಿತಿ, ಧೃಡತೆ ಪರೀಕ್ಷೆಯನ್ನು ಮಾಡಲು ಬಡಗಿ ಹಾಗೂ 
ಕಂಬಾರರಿಗೆ ವಹಿಸಲಾಗುತ್ತದೆ. ಕೆಂಚಿಕೊಪ್ಪ ಗ್ರಾಮದ ಶ್ರೀ ಮಾಯಮ್ಮ ಶ್ರೀ ಮರಿಯಮ್ಮದೇವಿಯರ ಜೋಡಿ ಸಿಡಿ ಉತ್ಸವ 


* ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಎಆರ್‌ಎಮ್‌ ಪ್ರಥಮ ದರ್ಜೆ ಕಾಲೇಜು, ದಾವಣದೆರೆ. 


೨೮೪ ಇತಿಹಾಸ ದರ್ಶನ : ಸಂ. ಹಿ೬/( ೨೦೨೧ 


ಇತ್ತೀಚೆಗೆ ೨೭ ಜನವರಿ ೨೦೨೦ರಂದು ನಡೆಯಿತು. ಸಂಪ್ರದಾಯದಂತೆ ಊರಿನ ನಾಗರಿಕರು ಅವರ ಸಂಬಂಧಿಕರು, 
ಸುತ್ತಮುತ್ತಲಿನ ಜನರು ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರಿನಿಂದ ಬರುವ ಹಲವಾರು ಜನರ ಸಮ್ಮುಖದಲ್ಲಿ ಸ್ವಾತಂತ್ರ್ಯ 

ಹೋರಟಗಾರ ದಿ! ಬೊಮ್ಮಪ್ಪನವರ ಶಿವಲಿಂಗಪ್ಪನವರ ಕಣದಲ್ಲಿರುವ ಕೆಂಚಿಕೊಪ್ಪ ಗ್ರಾಮದ ಮೂಲಡೇವರು 
ಬೊಮ್ಮಲಿಂಗೇಶ್ವರಸ್ವಾಮಿ ದೇವಾಲಯದಿಂದ ಹೊರಟ ಜೋಡಿ ಸಿಡಿ ಬಂಡಿ ಉತ್ಸವ "ಗ್ರಾಮದ ನ್ಯಾಮತಿ ರಸ್ತೆಯಲ್ಲಿ 
ಹಾಗು ಸರ್ಕಾರಿ ಪ್ರೌಢಶಾಲೆಯ ಮಾರ್ಗದಲ್ಲಿ ಮುಂದೆ ಹೋಲಗಳ ಮೂಲಕ ಸಾಗಿ ಹೊನ್ನಾಳಿ ರಸೆಯ ಮೂಲಕ 
ಊರನ್ನು ಪ್ರದಕ್ಷಿಣ ಹಾಕಿ ಹೊನ್ನಾಳಿ ಮಾರ್ಗದಲ್ಲಿರುವ ಶ್ರೀ ಮಾಯಮ್ಮ ಮರಿಯಮ್ಮದೇವಿಯರ ದೇವಾಲಯಗಳನ್ನು 
ತಲುಪಿ ದೇವಾಲಯವನ್ನು ಮೂರು ಸುತ್ತು ಪ್ರದಕ್ಷಿಣೆ ಹಾಕುತ್ತವೆ. ನಂತರ ಹುತ್ತೇಶ್ವರ ಸ್ಪಾಮಿಯ ದೇವಾಲಯದ ಮುಂದೆ 
ಭರ್ಜರಿಯಾಗಿ ಜೋಡಿ ಸಿಡಿ ಉತ್ತವ ನಡೆಯುತ್ತದೆ. ಬಹಳ ಕಡೆ ಸಿಡಿಯನ್ನಾಡುವ ಪರಿಪಾಟವಿದೆ. ಅದರೆ ಕೆಂಚಿಕೊಪುದಲ್ಲಿ 
ಊರಗೌಡರ ಬಂಡಿ ಮತ್ತು ರೈತರ ಬಂಡಿ ಹೀಗೆ ಜೋಡಿ ಸಿಡಿ ಬಂಡಿಗಳು ದೇವಿಯರ ದೇವಾಲಯಗಳನ್ನು ಪ್ರದಕ್ಷಿಣೆ 
ಹಾಕುವುದರೊಂದಿಗೆ ಸಿಡಿ ಉತ್ತವ ಮುಕ್ತಾಯವಾಗುತ್ತದೆ. 


ಬೆಳಗ್ಗೆ ಬೊಮ್ಮಲಿಂಗೇಶ್ವರ ದೇವಾಲಯದ ಬಳಿ ಸಿಡಿ ಕಂಭ ಮತ್ತು ಸಿಡಿ ಬಂಡಿಯನ್ನು ಸಂಪ್ರದಾಯದಂತೆ 
ಗ್ರಾಮದ ನೊಳಂಬ ಲಿಂಗಾಯಿತ ಸಮುದಾಯದವರು, ಇನ್ನುಳಿದ ಕೈವಾಡಸ್ಪ ಸರು ಹಾಗೂ ಭಕ್ತರು ನೀರಿನಿಂದ ಶುದ್ಧಗೊಳಿಸಿ 
ಸಿಡಿಗಂಭಕ್ಕೆ ಕೆಮ್ಮಣ್ಣು ಲೇಪನ ಮಾಡುತ್ತಾರೆ. ನಂತರ ಅದನ್ನು ಬಂಡಿಗೆ ಜೋಡಿಸಿ ಬೀರಿಹೊಡೆದು ಗಟ್ಟಿಗೊಳಿಸಿ ಸಾಕಷ್ಟು 
ಸುರಕ್ಷತಾ ಕ್ರಮಗಳನ್ನು ವಹಿಸುತ್ತಾರೆ. ಮುಂಭಾಗದ ತುದಿಯಿಂದ ಸಿಡಿ ಬಂಡಿಯ ಕಂಭಗಳು ೩೫ ಅಡಿಗಳಸ್ತು 
ಉದ್ದವಿರುತ್ತವೆ ಅದನ್ನು ತುದಿಯವರೆಗೆ ಹಗ್ಗದಿಂದ ಬಿರಿಹಾಕಿ ಸುಭದ್ರಗೊಳಿಸಿರುತ್ತಾರೆ ಅದರ ತುದಿಯ ಮುಂಭಾಗದಲ್ಲಿ 
ಸಿಡಿ ಆಡುವ ಮಹಿಳೆಯು ನಿಂತುಕೊಳ್ಳುವುದಕ್ಕೆ ತೊಟ್ಟಿಲ ವ್ಯವಸ್ಥ ಮಾಡಿರುತ್ತಾರೆ. ಕಂಭಗಳ ಸುರಕ್ಷತೆಗೆ ಬಹಳಷ್ರು 
ಮುಜಾಗತೆಗಳನ್ನು ಅನುಸರಿಸುತ್ತಾರೆ. ಸಿಡಿ ಪಾರಂಭವಾದಾಗ ಮಹಿಳೆಗೆ ಬಟ್ಟೆಯಿಂದ ಕಟ್ಟ ಉಡಿಯಲ್ಲಿ ಕುಂಕಮ ಚರಗ 
ತುಂಬಿಸಿ ಮೇಲೆರಿಸುತಾರೆ. ಇದಕ್ಕು ' ಮುಂಚೆ ಕುರಿ ಹೋತಗಳನ್ನು ಬಲಿ ಕೊಡುತ್ತಾರೆ. ಸುರಕ್ಷತಾ ಕ ಕ್ರಮಗಳನ್ನು ತಗೆದುಕೊಂಡು 
ಪೂಜಾ ವಿಧಿವಿಧಾನಗಳನ್ನು ನೇರವೆರಿಸಿ ಉಡಿಯಲ್ಲಿ ಚರಗ ತುಂಬಿಕೊಂಡು ಸಿಡಿ ಏರುತ್ತಾರೆ. ಚರಗ ಹೊಡೆಯುವುದು 
ಕುಂಕುಮಾರ್ಚನೆ ಹರ್ಹೋದ್ದಾರದೊಂದಿಗೆ ಮೆರವಣಿಗೆ ಪ್ರಾರಂಭವಾಗಿ ಜನಜಂಗುಳಿಯ ಮಧ್ಯೆ ಜೋಡಿ ಸಿಡಿಬಂಡಿಯ 
ಮೇರವಣಿಗೆ ಪ್ರಾರಂಭವಾಗುತ್ತದೆ. ಸ್ಥಳದಲ್ಲಿಯೇ ಮುಂಜಾಗೃತವಾಗಿ ಬಡಗಿಗಳು ಮತ್ತು ಕಾಯಸ್ತರು ಇರುತ್ತಾರೆ. 
ಊರಿನ ಸಮಸ್ಥರು ವಿಷೇಶ ಹೊಸ ಉಡುಪುಗಳನ್ನು ಧರಿಸಿಕೊಂಡು ಬಂಡಿಗಳ ಮೆರವಣಿಗೆ ಮುಂತಾದ ಸುರಕ್ಷತ 
ಕ್ರಮಗಳೂಂದಿಗೆ ಪ್ರಾರಂಭ ಮಾಡಿ ಗೌಡರ ಬಂಡಿಯನ್ನು ರೈತರಬಂಡಿ ಹಿಂಬಾಲಿಸುತ್ತದೆ. ಪ್ರೌಢಶಾಲೆಯ ಮುಂಭಾಗದಲ್ಲಿ 
ಸಾಗುವಾಗ ಹರ್ಮೋದ್ಗಾರದೊಂದಿಗೆ ಮೂಲೆಯಲ್ಲಿ ಕೋಳಿಯ ಬಲಿ ಕೊಡುತ್ತಾರೆ. ಅಲ್ಲಿಂದ ಸಾಗಿ ರಸ್ತೆಯ ಕೊನೆಯಲ್ಲಿ 
ಹೊಲಗಳಿಗೆ ಹೊಗುವ ಮೂಲೆಯಲ್ಲಿ ಹರ್ಷೋದ್ಗಾರದೊಂದಿಗೆ ಮತ್ತೊಂದು ಕೋಳಿಯ ಬಲಿಕೊಡುತ್ತಾರೆ. ಹೊಲಗಳಲ್ಲಿ 
ಎರಡು ಬಂಡಿಗಳನ್ನು ಸ್ಪರ್ಧೆಗೆ ಬಿದ್ದವರಂತೆ ಓಡಿಸುತ್ತಾರೆ. ಕೊನೆಗೆ ದೇವಾಲಯ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ 
ಮೇಲೆ ಮಹಿಳೆಯರನ್ನು. ನಿಡಿಯಿಂದ ಇಳಿಸಿದ ಮೇಲೆ ಯಾರು ಬೇಕಾದರು ಪುರುಷ, ಮಹಿಳೆಯರು. ಸಿಡಿ ಏರಿ 
ದೇವಾಲಯ ಪ್ರದಕ್ಷಣ ಹಾಕುತಾರೆ. 


ಸಿಡಿ ಬಂಡಿಯು ಹೋಗುವ ದಾರಿಯನ್ನು ಸುಗಮ ಸ್ಪಚ್ಛೆ ಗೊಳಿಸಿರುತ್ತಾರೆ, ಇಲ್ಲಿ ರೈತರ ಸಿಡಿ ಹಾಗೂ ಗೌಡರ ಸಿಡಿ 
ಎ೦ದು ಎರಡು ಕಂಬಗಳನ್ನು ಕಟ್ಟುತ್ತಾರೆ. ಸಿಡಿಕಂಬವನ್ನು ಏರುವವರು ಮೂರು ದಿನ ಮೊದಲಿನಿಂದ ಉಪವಾಸ 
ನೇಮದಿಂದಿರುತ್ತಾರೆ. ಸಿಡಿ ಆಡುವರು ಕೇವಲ ಕೇಳಜಾತಿಗೆ ಸೇರಿರದೆ ನೊಳಂಬ ಲಿಂಗಾಯತ ಜಾತಿಗೆ ಸೇರಿರುವ 
ಗೌಡ್ರನ೦ಂಜಪು್ಪ ತಳವಾರ ಸಮುದಾಯದ ಹಲವರು, ಅಗಸರ ಹಳದಪ್ಪ ಮತ್ತು ಅವರ ಹೆಂಡತಿ, ಹರಿಜನರು ಇನ್ನು 
ಮುಂತಾದವರು ತಮಗೆ ತೊಂದರೆ ಅದರೆ ನಾವು ಸಿಡಿ ಅಡುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ. ಹೇಳಿಕೊಂಡವರನ್ನು 
ಎಲ್ಲರನ್ನು ಸಿಡಿಆಡಿಸುವದಿಲ್ಲ ಅವರ ಜೀವನ ಶೈಲಿ, ಪರಿಶುದ್ದತೆ ಮುಂತಾದ ಮಾನದಂಡಗಳನ್ನು ಪರಿಗಣಿಸಿ ಆಯ್ಕೆ 
ಮಾಡುತ್ತಾರೆ. ಆಯ್ತೆ ಆದವರನ್ನು ಊರು ಸುತ್ತ ಸಿಡಿ ಆಡಿಸಿಮಾಯಮ್ಮನ ದೇವಾಲಯದ ಬಳಿ ಅವರನ್ನು ಕೆಳಗೆ ಇಳಿಸಿ 
ಆಯ್ಕೆ ಮಾಡದವರನ್ನು ಜಾತ್ಯಾತೀತವಾಗಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ದಕ್ಷಿಣೆ ಉಡುಗರೆಗಳನ್ನು 
ನೀಡುತ್ತಾರೆ. ಅ ನಂತರ ಉಳಿದ ಹರಕೆ ಹೆಳಿಕೊಂಡವರನ್ನು ದೇವಾಲಯದ ಸುತ್ತಲು ಪದಕ್ಷಿಣೆ ಹಾಕಿಸುತ್ತಾರೆ. ಸಿಡಿಯ 
ದಿನ ಶುಭ ಸಮಯದಲ್ಲಿ ಸಿಡಿಕಟ್ಟುವ ಜಾಗಕ್ಕೆ ಊರ ದೇವರುಗಳ ಸಮ್ಮುಖದಲ್ಲಿ ಸಿಡಿಕಟ್ಟುವ ಜಾಗಕ್ಕೆ ದೇವರನ್ನು 
ಸಿಡಿಆಡುವರನ್ನು ಕರೆತರಲಾಗುತ್ತದೆ. ಸಿಡಿಆಡುವ ಮಹಿಳೆಯರ ಹರಿಜನ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಈ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೮೫ 


ಬಾರಿ ಸಿಡಿ ಆಡಿದ ಮಹಿಳೆಯರು ನಲವತ್ತು ವರ್ಷಗಳಿಂದ ಸಿಡಿ ಆಡಿರುತ್ತಾರೆ. ಆಗ್ರಪೂಜೆ ಗೌಡರ ಸಿಡಿಬಂಡಿಯ ಕಂಬಕ್ಕೆ 
ಸಲ್ಲುತ್ತದೆ. ನಂತರ ರೈತರ ಸಿಡಿಬಂಡಿಕಂಬಕ್ಕೆ ಸಲ್ಲುತ್ತದೆ ಸಿಡಿಕಂಭ ಏರುವವರನ್ನು ಮಂಗಳವಾಧ್ಯಗಳ ಮೂಲಕ ಕರೆತಂದು 
ಕಂಬದತುದಿಗೆ ಕಬ್ಬಿಣದ ತೊಟ್ಟಲಲ್ಲಿ ನಿಲ್ಲಿಸಿ ಸುರಕ್ಷತೆಯೊಂದಿಗೆ ಸಿಂಗರಿಸಿ ಕಂಬದತುದಿಗೆ ಸೀರೆಯಿಂದ ಅವರನ್ನು 
ಕಟ್ಟಲಾಗುತ್ತದೆ. ಗೌಡರ ಸಿಡಿ ಬಂಡಿ ಕಂಬಕ್ಕೆ ಚಾಲನೆ ಕೊಟ್ಟ ನಂತರ ರೈತರ ಸಿಡಿಬಂಡಿಯು ಅದನ್ನು ಹಿಂಬಾಲಿಸುತ್ತದೆ. 
ಸಿಡಿಬಂಡಿಗೆ ಕಟ್ಟುವ ಎತ್ತುಗಳ ಆಯ್ಕೆ ಪ್ರಮುಖವಾಗಿರುತ್ತದೆ. ಜಿದ್ದಿಗೆ ಬಿದ್ದವರ ರೀತಿ ಲಕ್ಷಗಟ್ಟಲೆ ಹಣ ಕೊಟ್ಟು ಎತ್ತುಗಳನ್ನು 
ಖರೀದಿಸಿ ತಂದು ಕಟ್ಟು `ಮಸಾದ ಎತಗಳನ್ನು ಸಡಿಬರಡಿಗಳಿಗೆ ಕಟ್ಟಲಾಗುತ್ತದೆ. ಅದಕ್ಕಾಗಿ ಸಿಡಿಯ ದಿನ ಎತ್ತುಗಳನ್ನು 
ಸ್ಪಚ್ಛಮಾಡಿ ಜೂಲಹಾಕಿ ಕೊಂಬುಗಳಿಗೆ ಟೇಪು ಗೆಂಡೆಸರ ಕೊರಳಹಾರ ಗೊಂಡೆಕಟ್ಟ ಕೊರಳಿಗೆ ಕರಿದೆಂಡೆಕಟಿ 
ಅಲಂಕರಿಸಿರುತ್ತಾರೆ. ಅವುಗಳನ್ನು ಹಬ್ಬದ ಮುಂಚಿನ ದಿನಗಲ್ಲಿ ಪಳಗಿಸಿ ತಾಲಿಮು ಮಾಡಿಸಿ ಹಬ್ಬದ ದಿನ ಹಿಡಿಯುವುದೆ 
ದೊಡ್ಡ ಸಾಹಸವಾಗಿರುತ್ತದೆ. ಸಿಡಿಬಂಡಿಗೆ ಮೂರು ನಾಲ್ದು ಜೊತೆ ಎತ್ತುಗಳನ್ನು ಕಟ್ಟಿ ಎಳಸುತ್ತಾರೆ. ಸಿಡಿಬಂಡಿ ಕಟ್ಟಲಿಕ್ಕಂದೇ 
ಗೌಡರು ಮತ್ತು ರೈತರು ಪ ಪೋಟಿಯಲ್ಲಿ ಎತ್ತುಗಳನ್ನು ಖರೀದಿಸುತ್ತಾರೆ. ೩ಡಿ ಬಂಡಿಗಳಿಗೆ ನಂಟು ಜೋತೆ ಎತ್ತುಗಳನ್ನು 
ಕಟ್ಟುತ್ತಾರೆ, ಲಷ ಎತಗಳು ಮೊದಲು ಕಟಿಬೇಕು ಎ೦ಬುದನ್ನು "ಚೀಟಿ ಮೂಲಕ ಅಯ್ಕೆ ಮಾಡುತ್ತಾರೆ. ಅವುಗಳನ್ನು 
ಖುಷಿಯಿಂದ ನೋಡಿ ಒಡೆಯ ಬೀಗುತ್ತಿರುತ್ತಾನೆ ಊರತುಂಬ ನೆ೦ಟರಿಷ್ತರ ಓಡಾಟ ಗದೆಲ ಬೆರಗು ಬೆಡಗು ಹಬ್ಬದ 
ಸಡಗರ ಸಂತೋಷವನ್ನು ದುಪ್ಪಟ್ಟು ಹೆಚ್ಚಿಸಿರುತ್ತದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಈ ಹಬ್ಬದ ವಿಶೇಷತೆಯನ್ನು 
ಕಣ್ತುಂಬಿಕೊಳ್ಳಲು ಸಾಗರೋಪಾದಿಯಲ್ಲಿ ಬರುತ್ತಾರೆ. ಬೇರೆ ಬೇರೆ ಸ್ಥಳಗಳಿಂದ ಇವರಿಗೆ ಊಟದ ವ್ಯವಸ್ಥೆ ಮಾಡಿರುತ್ತಾರೆ. 


ಗ್ರಾಮೀಣ ಭಾಗದ ಸೊಗಡನ್ನು ಕೇಬ್ದುಂಬಿಗೊಳ್ಳಲು ಸಿಡಿ ಬಂಡಿಉತ್ತವ ಒಂದು ವಿಶೇಷವಾದ ಹಬ್ಬವಾಗಿದ್ದು 
ಆಧುನಿಕತೆಗೆ ತಕ್ಕಂತೆ ಮುಂದುವರಿದು ಮೂಡನಂಬಿಕೆ ನಿಷೇಧ ಕಾಯ್ದೆಯನ್ನು ಪರಿಗಣಿಸಿ ಅದಕ್ಕೆ ತೊಂದರೆಯಾಗದಂತೆ 
ಸಿಡಿ ಆಡುವವರ ಮನವೊಲಿಸಿ ಸಿಡಿ ಆಡುವ ಮಹಿಳಗೆ ಧನಸಹಾಯ ಬಟ್ಟೆ ದವಸಧಾನ್ಯ ಕಾಣಿಕೆಗಳನ್ನು ಅವರಿಗೆ ನೀಡಿ 
ಆರ್ಥಿಕವಾಗಿ ಅಲ್ಲದೆ ಅವರಿಗೆ ದೇವಾಲಯದ ಕಮಿಟಿಯಿಂದ ಧನಸಹಾಯವನ್ನು ನೀಡಿ ಅವರಿಗೆ ಆರ್ಥಿಕ ಸಬಲತೆಯನ್ನು 
ನೀಡುತ್ತಾರೆ. ಇದರಿಂದ ಸಿಡಿಯಾಡುವ ಮಹಿಳೆಯು ಕುಟುಂಬಸ್ಥರು ಖುಷಿಯಿಂದ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. 
ಊರಿನ ಜನರ ಶ್ರೇಯೊಬಿವೃದ್ದಿಗಾಗಿ ಅಚರಣೆ ಮಾಡುವ ಸಿಡಿ ಉತ್ಸವ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಮುಂದೆ 
ಬರುತ್ತದೆ. ಇತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಇನ್ನು ಹೆಚ್ಚಿನ ಅಧ್ಯಯನದ ಅವಶ್ಯಕತೆ ಇದೆ. 


ಆಕರ ದ್ರಂಥಗದಳು 
ಕ್ಷೇತ್ರಕಾರ್ಯ. 
ಡಾ. ನಾ. ಕೊಟ್ರೇಶ್‌ ಉತ್ತಂಗಿ, "ಹೊನ್ನೆಲೆಗಳು' ಸಹನಾದ್ರಿ ಪ್ರಕಾಶನ, ಹೊನ್ನಾಳಿ, ೨೦೦೪. 
ಟಿ. ಗಿರಿಜಾ, ದಾವಣಗೆರೆ-ಇದು ನಮ್ಮ ಜಿಲ್ಲೆ, ನಿಹಾರಿಕ ಪ್ರಾಕಾಶನ, ದಾವಣಗೆರೆ, ೨೦೦೧. 
ಡಿ.ಬಿ. ಶಂಕರಪ್ಪ, "ಗಿಡ್ಗಜ್ಜಿಯ ಬಯಲು, ei ಪಾಕಾಶನ, ಶಿವಮೋಗ್ಗ, ೨೦೧೩. 


TS, 


೨೮ | ಇತಿಹಾಸ ದರ್ಶನ : ಸಂ. ಹ೬ಿ/೨೦೨೧ 


| ೭ 
ಚಿತ್ರದುರ್ಗ ಜಲ್ಲೆಯ ಶಾಪನದಲ್ಲ ತಿರು ನಕ್ಷತ್ರ ಆಚರಣೆ 


ಜೆ.ಸಿ. ಅನಿಲ್‌ಕುಮಾರ್‌ %* 


ಭಾರತದ ಪ್ರಾಚೀನ ಇತಿಹಾಸವನ್ನು ಗಮನಿಸಿದಾಗ ಇಲ್ಲಿ ಹಲವು ಧರ್ಮಗಳು ಉಗಮಗೊಂಡಿರುವುದನ್ನು ಕಾಣಬಹುದು. 
ಜೊತೆಗೆ ಅನೇಕ ಧಾರ್ಮಿಕ ಮಹಾಪುರುಷರು, ಸಾದು ಸಂತರು, ಯೋಗಿಗಳು ಅವತರಿಸಿರುವುದು ಕಂಡುಬರುತ್ತದೆ. 

ಭಾರತದಲ್ಲಿ ಉಗಮಗೊಂಡ ಪ್ರಮುಖ ಧರ್ಮಗಳಲ್ಲಿ ವೈಷ್ಣವ ಧರ್ಮವು ಒಂದು. ವಿಷ್ಣುವನ್ನು ಸರ್ಮ್ವೋತ್ತಮನು 
ಎಂದು ಪ್ರತಿಪಾದಿಸುವ ಸಿದ್ದಾಂತಕ್ಕೆ ವೈಷ್ಣವ ಸಿದ್ಧಾಂತವೆಂದು ಕರೆಯಲಾಗುವುದು. ಈ ವೈಷ್ಣವ ಧರ್ಮದಲ್ಲಿ ದ್ವೈತ ಸಿದ್ದಾಂತ 
ಪ್ರತಿಪಾದಕರಾಗಿ ಶ್ರೀ ಮದ್ದಾಚಾರ್ಯರು ಹಾಗೂ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರಾಗಿ ಶ್ರೀರಾಮಾನುಜಚಾರ್ಯರು 
ಕಂಡುಬರುತ್ತಾರೆ. ಇಲ್ಲಿ ವಿಶಿಷ್ಟಾದ್ವೈತ ಆಚಾರ್ಯರಾದ ರಾಮಾನುಜರ ಅನುಯಾಯಿಗಳಾಗಿ ಬಂದವರು ಶ್ರೀ ವೈಷ್ಣವ 
ಸಂಪ್ರದಾಯದವರಾಗಿರುತ್ತಾರೆ. ಇವರುಗಳು ತಮ್ಮ ಆರಾಧ್ಯರಾದ ಶ್ರೀರಾಮಾನುಜರ ಜನ್ಮದಿನವನ್ನು ತಿರುನಕ್ಷತ್ರ ಎಂಬುದಾಗಿ 
ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಶಾಸನೋಕ್ತ ತಿರುನಕ್ಷತ್ರ ಉಲ್ಲೇಖಗಳ ಬಗ್ಗೆ ಈ 
ಲೇಖನದಲ್ಲಿ ತಿಳಿಸಲು ಪ್ರಯತ್ನಿಸಲಾಗಿದೆ. 
ಶ್ರೀರಾಮಾನುಜಾಚಾರ್ಯರು (ಕ್ರಿಶ. ೧೦೧೭-೧೧೩೭) 

೧೧ನೇ ಶತಮಾನದ ಆದಿಭಾಗದಲ್ಲಿ ಜನಿಸಿದ ರಾಮಾನುಜಾಚಾರ್ಯರು ಕ್ರಿಶ. ೧೦೧೭ರಲ್ಲಿ ವೈಶಾಖ ಶುದ್ದ 
ಪಂಚಮಿಯಂದು ಆರ್ದ ನಕ್ಷತ್ರದಲ್ಲಿ ತಮಿಳುನಾಡಿನ ಕಂಚಿ ಪಟ್ಟಣದ ಶ್ರೀಪೆರಂಬದೂರಿನಲ್ಲಿ ಶ್ರೀ ಆಸುರಿ ಕೇಶವ ಸೋಮ 
ಯಾಜಿ ದೀಕ್ಷಿತರು ಮತ್ತು ಕಾಂತಿಮತಿ ದಂಪತಿಗಳಿಗೆ ಜನಿಸಿದರು. ಕಾಂಚಿಪುರದ ಶ್ರೀ ಯಾದವ ಪ್ರಕಾಶರ ಶಿಷ್ಕರಾಗಿ 
ಶಾಸ್ತ್ರಾಧ್ಯಯನ, ವೇದಾಧ್ಯಯನಗಳನ್ನು ಅಧ್ಯಯನ ಮಾಡಿ ತಮ್ಮದೇ ಆದ ವಿಶಿಷ್ಟಾದ್ವೈತ ಸಿದ್ದಾಂತವನ್ನು ಪ್ರತಿಪಾದಿಸುವ 
ಮೂಲಕ ಭಾರತದಾದ್ಯಂತ ಪಸಿದ್ದಿ ಪಡೆದರು. ಅಂದಿನ ಸಮಾಜದಲ್ಲಿದ್ದ ವರ್ಣ, ಜಾತಿ, ಲಿಂಗಗಳ ತಾರತಮೃತೆಯನ್ನು 
ಹೋಗಲಾಡಿಸಿ ಸಾಮಾಜಿಕ ಅನ್ಯೋನ್ಯತೆಯನ್ನು ಬೆಳೆಸಿದರು. ಭಾರತದಾದ್ಯಂತ ಸಂಚಾರ ಮಾಡಿದ ರಾಮಾನುಜರು ಅನೇಕ 
ವೈಷ್ಣವ ದೇವಾಲಯಗಳನ್ನು ಸ್ಥಾಪಿಸಿದರಲ್ಲದೆ ದಲಿತರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶ ಕಲ್ರಿಸಿಕೊಟ್ಟರು. ಅವರು ಜಾತಿ 
ಯನ್ನು ಲೆಕ್ಕಿಸದೆ ತಮ್ಮ ಶಿಷ್ಯರನ್ನಾಗಿ ಪಿಳ್ಳ ಲೈ ಉರುಂಗಾವಿಲ್ಲದಾಸರನ್ನು ಸ್ನೀಕಾರ ಮಾಡಿದರು. ಸುಮಾರು ೧೨೦ ವರ್ಷ 
ಗಳ ಕಾಲ ಜೀವಿಸಿದ ರಾಮಾನುಜರು ಶ್ರೀ ವಿಶಿಷ್ಟಾದ್ವೈತ ಸಿದ್ದಾಂತವನ್ನು ಪ್ರಚಾರಪಡಿಸಲು ತಮಿಳು ನಾಡಿನಿಂದ ಹೊರಟು 
ಕರ್ನಾಟಕಕ್ಕೆ ವಲಸೆ ಬಂದರು. ಆಗ ಹೊಯ್ದಳರ ದೊರೆ ವಿಷ್ಣುವರ್ಧನನಿಂದ ರಾಜಾಶ್ರಯವನ್ನು ಪಡೆದರು. ತದ ನಂತರ 
ರಾಮಾನುಜರು ಮೇಲುಕೋಟೆಯಲ್ಲಿ ನೆಲೆಸಿ ಚೆಲುವ ನಾರಾಯಣಸ್ವಾಮಿ ದೇವಾಲಯವನ್ನು ಸ್ಥಾಪಿಸಿದರು. ಇಲ್ಲಿ 
ಮಾತ್ರವಲ್ಲದೆ ರಾಮಾನುಜರು ಕರ್ನಾಟಕದ ಹಲವು ಭಾಗಗಳಲ್ಲಿ ವೈಷ್ಣವ ದೇವಾಲಯಗಳನ್ನು ಸ್ಥಾಪಿಸಿರುವುದನ್ನು ಕಾಣಿ 
ಬಹುದು. ನಂತರ ಕರ್ನಾಟಕದಾದ್ಯಂತ ಸಂಚರಿಸಿ ಶ್ರೀವೈಷ್ಣವ ಮತ ಪ್ರಚಾರ ಮಾಡಿದರು. ಹೀಗೆ ೩೨ ವರ್ಷಗಳ ಕಾಲ 
ಕರ್ನಾಟಕದಲ್ಲೇ ನೆಲೆಸಿದ ರಾಮಾನುಜರು ಹಲವು ಧಾರ್ಮಿಕ, ಸಾಮಾಜಿಕ, ಕಾರ್ಯಗಳನ್ನು ಮಾಡುವ ಮೂಲಕ 
ಭಾರತದ ವಿದ್ವಾಂಸರು. ದಾರ್ಶನಿಕರು ಹಾಗೂ ಸಂತರಾಗಿ ಹೊರಹೊಮ್ಮಿದರು. ತಮ್ಮ ಜೀವಿತದ ಕೊನೆಯ ಕಾಲವನ್ನು 
ಶ್ರೀರಂಗಂನಲ್ಲಿ ಕಳೆದ ಇವರು ತಮ್ಮ ೧೨೦ನೇ ವಯಸ್ಸಿನಲ್ಲಿ ಅಂದರೆ ಕ್ರಿ.ಶ. ೧೧೩೭ರ ಮಾಘ ಶುದ್ದ ಸಪ್ತಮಿಯಂದು 
ವಿಷ್ಣುವಿನಲ್ಲಿ ಐಕ್ಕರಾದರು. ಇಂತಹ ಮಹಾನ್‌ ವ್ಯಕ್ತಿಯ ಜನ್ಮದಿನವನ್ನು ಶ್ರೀವೈಷ್ಣವ ಸಂಪ್ರದಾಯದವರು ತಿರುನಕ್ಷತ್ರ ಎಂಬು 
ದಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ 
ದೇವಾಲಯದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಜನ್ಮದಿನವನ್ನು ತಿರು ನಕ್ಷತ್ರ ಮಹೋತ್ಸವವಾಗಿ ಇಂದಿಗೂ ವಿಜೃಂಭಣೆಯಿಂದ 
ಆಚರಿಸಿಕೊಂಡು ಬರುತ್ತಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಹಾಗೆಯೆ ಚಿತ್ರದುರ್ಗ ಭಾಗದಲ್ಲಿ ತಿರು ನಕ್ಷತ್ರ ಆಚರಣೆಯು 
ಜಾರಿಯಲ್ಲಿದ್ದು ಈ ವಿಚಾರವನ್ನು ಚಿತ್ರದುರ್ಗ ಜಿಲ್ಲೆಯ ಶಾಸನಗಳ ಆಧಾರದ ಮೂಲಕ ಉಲ್ಲೇಖಿಸಬಹುದಾಗಿದೆ. 


೫% ಪಂಶೋಧವಾ ವಿದ್ಯಾರ್ಥಿ, ಮಾರ್ಗದರ್ಶಕರು: ಬಜ. ನಿದ್ಧಅಂಗಮ್ಮ, ಕನ್ನಡ ವಿನಿ, ವಿದ್ಯಾರಣ್ಯಪುರ, ೮೧೬೮೩ ೩೪೩೫ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೮೭ 


ಹೊಳಲ್ಕೆರೆ ಶ್ರೀ ವೇಣುಗೋಪಾಲಕ್ಕೃಷ್ಣ ದೇವಸ್ಥಾನದ ತಾಮ್ರ ಶಾಸನ 
ಕಾಲ: ಶಕ ವರ್ಷ ಕ್ರಿಶ. ೧೪೯೦, ವಿಭವ ಸಂವತ್ಸರ, ಜೇಷ್ಠ ಶುದ್ದ-೫ (ಶಾಸನ ಸಂ. ೧೧: ಹೂಳಲ್ಕರೆ ತಾಲ್ಲೂಕು ೭, 
ಪುಟ ೩೨) 

ಈ ತಾಮ್ರ ಶಾಸನದಲ್ಲಿ ವೀರ ಸದಾಶಿವರಾಯರು ವಿಜಯನಗರದ ಸಿಂಹಾಸನರೂಢರಾಗಿ ಆಳ್ಗಿಕೆ ನಡೆಸುತ್ತಿರುವಾಗ 
ಶ್ರೀಮನ್‌ ಮಹಾಮಂಡಲೇಶ್ವರನಾದ ಅಳಿಯ ರಾಮರಾಯದೇವ ಮಹಾರಾಯರು ಮುಸ್ಲಿಂರ ವಿರುದ್ಧ ನಡೆಸಿದ ಹೋರಾಟದಲ್ಲಿ 
ಮರಣಹೊಂದಿದಾಗ ಹೊಳಲ್ಫಿರೆ ಪಟ್ಟಣವು ಮುಸ್ಲಿಂರಿಂದ ಲೂಟಿಗೆ ಒಳಗಾಗುತ್ತದೆ. ಆಗ ಕಾಮಗೇತಿ ಮೆದಕೇರಿನಾಯಕರಿಗೆ 
ರಾಜಶ್ರೀ ತಿರುಮಲ ರಾಜ್ಯ ಯ್ಯದೇವರಿಂದ ಅಮರ ಮಾಗಣಿಯಾಗಿ ಹೊಳಲ್ಕೆರೆ ಪಟ್ಟಣವನ್ನು ಪಡೆದುಕೊಂಡು ಮೆದಕೇರಿ 
ನಾಯಕರು ತಮ್ಮ ಮೈದುನ 'ಗುಲ್ಲಿಯಪ ಸನಾಯಕರಿಗೆ ಹೂಳಲೈರೆಯ ಶ್ರೀಮದನ ಗೋಪಾಲಸ್ವಾಮಿ ದೇವಾಲಯವನ್ನು 
ಜೀರ್ಣೋದಾರ pe ತಿಳಿಸಿಕೊಡುತ್ತಾರೆ. ಆಗ ಗುಲ್ಲಿಯೆಪನಾಯಕರು ದೇವಾಲಯಕ್ಕೆ "ಅರ್ಚಕರನ್ನು ನೇಮಿಸಿ 
ದೇವಾಲಯದಲ್ಲಿ ನಡೆಸಬೇಕಾದ ವಿವಿಧ ಕಾರ್ಯಗಳಿಗೆ ಮತ್ತು ಅಲ್ಲಿನ ಖರ್ಚು ವೆಚ್ಚಕ್ಸಾಗ ಹಲವು ಗ್ರಾಮಗಳನ್ನು 
ದಾನವಾಗಿ ನೀಡುತ್ತಾರೆ. ಅವುಗಳೆಂದರೆ (೧) ಭೀಮಾ ಅಗಹಾರದ ಆದಾಯ ಅರ್ಚಕರ ಸಂಬಳಕ್ಕೆ (೨) ವಾಮಲ್ಲಾಪುರಿ 
- ಅಂಗರಂಗ ವೈಭವಕ್ಕೆ (೩) ಕೊಮಾರಾ ಕೆರೆ-ಸಹಸ್ತನಾಮ ಪೊಂಗಲ್ಲು ನೈವೇದ್ಯಕ್ಕೆ (೪) ಚೆನ್ನಪುರದ ಭೂಮಿ 
ಶನಿವಾರ ಪೂಜೆಗಾಗಿ ಬೀಗೆ ಹಲವು ಗ್ರಾಮಗಳನ್ನು ಭೂದಾನವಾಗಿ ಗ ಹೊಳಲ್ಳಿರ SS ಬರುವ 
ವರಮಾನವನ್ನು ಅಡುಗೆ ಪರಿಚಾರಕರಿಗೆ, ಪಲ್ಲಕ್ಕಿ ಉತ್ತವಕ್ಕೆ. ರಥದ ಅಲಂಕಾರಕ್ಕೆ, ವಸ್ತ ಆಭರಣಗಳಿಗೆ ಜೊತೆಗೆ ಆಳ್ವಾ 
ತಿರುನಕ್ಷತ್ರದ ಅರಣೆ ನೀಡಬೇಕೆಂದು ತಿಳಿಸಿದಾರೆ. ಅಂದರೆ ಆ ಕಾಲದಲ್ಲಿ ಶ್ರೀ ಮದನಸೋಪಾಲ ಕೃಷ್ಣ ದೇವಾಲಯದಲ್ಲಿ 
ಶ್ರೀರಾಮಾನುಜರ ಜನ್ಮದಿನವನ್ನು ಮತ್ತು ಶೀವೆ ಪ್ಪವ ಸಂಪ್ರದಾಯದ ಸಂತರಾದ ಆಳ್ತಾರ ಜನ್ಮದಿನವನು , ಆಚರಿಸುತ್ತಿದ್ದರು 
ಎಂಬುದು ತಿಳಿಯಬಹುದಾಗಿದೆ. ಈ ಆಚರಣೆಯನ್ನು ನಾವು ಇಂದಿಗೂ ಶ್ರೀಮದನ ಗೋಪಾಲಕೃಷ್ಣ "ದೇವಾಲಯದಲ್ಲಿ 
ನಡೆಸಿಕೊಂಡು ಬರುತ್ತಿರುವುದನ್ನು ಗಮನಿಸಬಹುದಾಗಿದೆ. 

(೨) ಬಾಗೂರಿನ ಚೆನ್ನಕೇಶವ ದೇವಾಲಯದ ಪ್ರಾಂಗಣದ ಶಿಲಾಶಾಸನ 

ಶಾಲಿವಾಹನ ಶಕೆ ೧೪೭೭ನೇ ಪರಿಧಾವಿ ಸಂವತ್ಸರ ಪುಶ್ಯ ಶುದ್ಧ ೧೨ (ಶಾಸನ ಸಂ. ೧೧, ಹೊಳಲ್ಕೆರೆ ತಾಲ್ಲೂಕು 
ಶಾಸನ ಸಂ. ೧೧೪, ಪುಟ ಸಂ. ೩೮೦) ಈ ಶಾಸನದ ಪ್ರಕಾರ" ಕೃಷ್ಣಸ ಸಮುದ ಗ್ರಾಮವನ್ನು ಕೃಷ್ಣಪನಾಯಕರು ಸದಾಶಿವ 
ರಾಯರಿಗೆ ಪುಣ್ಯವಾಗಲೆಂದು ಚೆನ್ನಿಗರಾಯ ದೇವರಿಗೆ ಸಮರ್ಪಸಿ ಚೆನ್ನಿಗರಾಯರ es ಅರ್ಚಕರಾದ ತಿರು 
ವೆಂಗಳ್ಳಯ್ಯ ಶಠಗೋಪಯ್ಯ, ಲಕ್ಷಣಯ್ದರು ಪ್ರತಿದಿನ ಅನುಸಂಧಾನ, ತಿರುನಕ್ಷತ್ರ ತಿರುಧ್ಯಾನದ ಆಚರಣೆಗಳನ್ನು ಮಾಡಿ 
ಕೊಂಡು ಹೋಗಬೇಕೆಂದು ತಿಳಿಸಿರುವುದನ್ನು ಗಮನಿಸಬಹುದು. ಶಾಸನದಲ್ಲಿ ತಿರುನಕ್ಷತ್ರದ ಉಲ್ಲೇಖ ಶ್ರೀ ರಾಮಾನುಜನರ 
ಜನ್ಮದಿನದ ಆಚರಣೆಯ ಬಗ್ಗೆ ES ಜೊತೆಗೆ ತಿರುಧಾ ನದ ಆಚರಣೆಯ ಕುರಿತು ಹೇಳುತದೆ. ತಿರುಧ್ಯಾನ 
ಎಂದರೆ ಶ್ರೀವೈಷ್ಣವ ಸ ಸಂಪ್ರದಾಯದ ಮತ್ತೊಂದು ಆಚರಣೆ. ಇಲ್ಲಿ ಶ್ರೀವೈಷ್ಣವ ಸಂಪ್ರದಾಯದ ಸಂತರಾದ ಆಳ್ಳರ 
ಜನ್ಮದಿನವನ್ನು ಆಚರಿಸುವುದಾಗಿದೆ. ಈ ಎರಡು ಆಚರಣೆಗಳನ್ನು ಬಾಗೂರಿನ ಚೆನ್ನ: ಕೇಶವ ದೇವಾಲಯದಲ್ಲಿ ಇಂದಿಗೂ 
ಆಚರಿಸಿಕೊಂಡು ಬರಲಾಗುತ್ತಿದೆ. 

ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವ ಶಾಸನ ಉಲ್ಲೇಖಿತ ತಿರುನಕ್ಷತ್ರ ಆಚರಣೆಗಳಷ್ಟೇ ಅಲ್ಲದೆ 
ಚಿತ್ರದುರ್ಗ ಜಿಲ್ಲೆಯ ಶೀವೈಷ್ಟವ ಕ್ಷೇತ್ರಗಳಾದ ಚಳ್ಳಕೆರೆಯ ಪರಶುರಾಂಪುರದ ಚೆನ್ನಕೇಶವ ದೇವಾಲಯ, ಈ ದೇವಾಲಯದಲ್ಲಿ 
ಶ್ರೀ ರಾಮಾನುಜಚಾರ್ಯರ ಮೂರ್ತಿ ಶಿಲ್ಪವಿದೆ. ಚಿತ್ರದುರ್ಗದ ಹೊಂಡದ ಗೋಪಾಲಸ್ಥಾಮಿ ದೇವಾಲಯ, ಹೊರಕೆರೆ 
ದೇವರಪುರದ ಶ್ರೀಲಕ್ಷ್ಮಿನರಸಿಂಹ ದೇವಾಲಯ, ಹೊಸದುರ್ಗದ ನಗರಗೆರೆಯ ಕಟ್ಟಿ ರಂಗನಾಥಸ್ಹಾಮಿ ದೇವಾಲಯ 
ಹೀಗೆ ಮೊದಲಾದ ಶೀವೈಷ್ಟವ ಕ್ಷೇತಗಳಲ್ಲಿ ಇಂದಿಗೂ ಸಹ ತಿರುನಕ್ಷತ್ರ ನರಿಧ್ಯಾನಾಗಳ್ನು ಆಚರಿಸಿಕೊಂಡು ಬರುತ್ತಿರುವುದನ್ನು 
ಕಾಣಬಹುದಾಗಿದೆ. ಈ ಮೇಲ್ವಂಡ ಅಂಶಗಳನ್ನು ಗಮನಿಸಿದಾಗ ಚಿತ್ರದುರ್ಗದಲ್ಲಿ ವೈಷ್ಣವ ಧರ್ಮವು ಪ್ರಮುಖ "ಸ್ಥಾನವನ್ನು 
ಪಡೆದುಕೊಂಡಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ. 


ಅಡಿ ಟಪ್ಪಣಿಗಳು ಈ 
ಎಫಿಗ್ರಾಫಿಯಾ ಕರ್ನಾಟಕ, ಸಂಪುಟ ೧೧. 

ಎಸ್‌.ವೈ. ಸೋಮಶೇಖರ್‌, ಕರ್ನಾಟಕ ದೇವಾಲಯ ಕೋಶ ಚಿತ್ರದುರ್ಗ ಜಿಲ್ಲೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ೨೦೧೭. 
ವಿದ್ದಾನ್‌ ರಘುಸುತ, ಶ್ರೀ ವೈಷ್ಟವ ದರ್ಶನ ಮತ್ತು ಸಂಸ್ಕೃತಿ, ವ್ಯಾಸ ಪ್ರಕಾಶನ, ಬೆಂಗಳೂರು ೨೦೦೨. 

ಪ್ರೊ. ಕೆ.ಎಸ್‌. ಗಂಗಾನಾಯಕ್‌ (ಸಂ.) ಪಾಳೆಯಗಾರರ ಶಾಸನಗಳು ಸಂಪುಟ ೧, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ, ಮಾನಸ ಗಂಗೋತ್ರಿ, ಮೈಸೂರು ೨೦೧೨. 


€p೬D 


೨೮೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮಹಾರಾಷ್ನಾದ ಚಲಿತ್ರೆಯಲ್ಲ ಹರವಿ ಇತಿಹಾಪ 


ಡಾ. ಕೆಳದಿ ಗುಂಡಾಜೋಲುಸ್‌ ೫x 


ರಾವರ ವಾದವು: 


ಕೆಳದಿ ಮತ್ತು ಮಹಾರಾಷ್ಟ್ರ ಇತಿಹಾಸ ಕುರಿತು ಈ ಕೆಳಕಂಡಂತೆ ಸಮಕಾಲೀನ ಮೂಲ ಸಾಮಗಿಗಳು ಬೆಳಕು 
ಚೆಲ್ಲುತ್ತವೆ. 

ಕೆಳದಿ ಅರಸರ ಸಮಕಾಲೀನ ಪೀಳಿಗೆಗೆ ಸೇರಿದ ಬಸವರಾಜನು ಶಿವತತ್ವ ರತ್ನಾಕರದಲ್ಲಿ: 

ತತಶ್ಚ ಸರ್ವಯವನ ಸಾರ್ವಭೌಮಪದಂಗತೇ ॥ ೧೨ ॥ 

ನೃಪಶ್ರೇಷ್ಲಾನ್‌ ದ್ವಿಪಂಚಾ ಶತ್ತಂಖ್ಯಾಕಾನ್‌ ಬಲವತ್ತರಾನ್‌ । 

ಉನ್ಮೂಲ್ಯ ವೈರಿತಾಂ ಪ್ರಪಾಂ ಛತ್ರಾಧಿಪತಿ ಶಾಬ್ದಿತಮ್‌ ॥ ೧೩ ॥ 

ರಾಜಾರಾಮನೃಪಂ ಜಿತ್ಪಾ ಗೃಹೀತುಮಭವಾಂಛತಿ | 

ಮ್ಲೇಚ್ಛಾವರಂ ಸಾಬಾಖ್ಯೇ ಸಮಾಯಾತಿ ಬಲೀಯಸಿ ॥ ೧೪ ॥ 

ಕಾಲಂ ಪ್ರತೀಕ್ಷ ಮಾಣಿಕಾಥ ನಿರ್ಗತ್ಯಸ ಸುಧೀಸ್ಪತಃ | 

ಚರಿತ್ಪಾ ತತ್ರ ತತ್ರಾಪಿ ನೃಪೋಮಾರ್ಗವಶಾಗತಃ ॥ ೧೫ ॥ 

ಸಮಾಗತೋಭವದ್ದೇಶಮಿಮಂತು ಸಪರಿಚ್ಛದಃ | 

ಸ್ಪದೇಶಂ ಸಮುಪಾಯಾಂತಂ ರಾಜಾರಾಮಂ ವಿಭಾವ್ಯಸಾ I ೧೬ 1 

ಮಹತಾಮಪಿ ಶೂರಾಣಂ ಬಲಿನಾಂ ನೀತಿವೇದಿನಾಂ | 

ಪರಾಭವಸ್ತತ್ರ ತತ್ರ ಪೂರ್ಮೇಷಾಮಪಿ ದೃಶ್ಯತೇ ll ೧೭ ॥ 

ಸಂಪದೋ ಮಹತಾಮೇವ ಮಹತಾಮೇವ ಚಾಪದ: ॥ 

ಹೀಯತೇ ವರ್ಧತೇ ಚಂದ್ರೋ ನೈವಂ ನಕ್ಷತ್ರ ತಾರಕಾಃ | ೧೯ ॥ 

ತಸ್ಮಾದುಪಗತಾಯಾಸೆ ಸೈ ಸಮಾನನಮಿಹೋಚಿತಮ್‌ । 

ಇತ್ಯಾಲೋಚ್ಯ ನಿೈಃ ಸಾರ್ಧಂ ಮಂತ್ರಯಿತ್ತಾಚ ಮಂತ್ರಭಿಃ ॥ ೨೦ ॥ 

ಮಹಾರ್ಹವಸ್ತ್ರ ಭೂಷಾದೈಃ ಮಾನಯಾಮಾಸ ಮಾನಿತಮ್‌ | 

ಅನುಧಾವ್ಯತಮಾಯಾ ತಮುದ್ದತಂ ಮ್ಲೇಚ್ಛನಾಯಕಮ್‌ ॥ ೨೧ ॥ 

ವರ್ಧಮಾನೇನಾಬ್ದ ನೇವಸ್ತಬಲೇ ನಾನುಭಾವಿತಮ್‌ | 

ಸ್ಥಾಮ್ಯಾಜ್ಞಾ ಚಂಡವಾತೇನ ಪ್ರೇರ್ಯಮಾಣೀನ ವೇಣುನಾ ॥ ೨೨ ॥ 

ಜ್ವಲಂತಮಧಿಕಂ ಭೂಯೋ ಮಹತಾಮರ್ಷವಹ್ಲಿನಾ | 

ಸೇನಾಪ್ರಧಾನಮುಖತಃ ಪರಾಜಯಮವಾಪಯತ್‌ ॥ ೨೩ ॥ 

ತದ್ದಲಂಚಾನಯತ್ಸರ್ವ ಯಾವನಂ ತಮನಾಲಯಮ್‌ | 

ಆಮೇಯ ಬಲಪೂರ್ಣಸ್ಯ ಸಮಸ್ತ ಧರಣೀಶಿತು: ॥ ೨೪ ॥ 

ಯವನಾಧಿಪತೇಃ ಸೈನ್ಯಂ ಜೇತುಂ ಕೋತಪ್ಯತ್ರ ವಕ್ಷಮಃ | 

ಏಷಾವಿಜಿತವತ್ಯಾಸೀತ್‌ ಸೈನ್ಯಂ ತಸ್ಯಾಪಿಚ ಸ್ವಯಮ್‌ ॥ ೨೫ ॥ 


* ಪ್ರಾಚ್ಛವನ್ತು ಪಂದ್ರಹಾಲಯ, ಕೆಳದಿ, ಪಾದರ ತಾಲ್ಲೂಕು, ಶಿವಮೊದ್ದ-೫೭೭೬೦೧, ಮೊ. ೯ಆಅಲಲ ೩೯೭೩೯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೮೯ 


ಅಸಾಧಾರಣ ವಿಶ್ರಾಂತಿಂ ಯಮಿತ್ಯಖಿಲೈಃ ಸ್ತುತಾ | 

ಆಸೇತು ಹಿಮವತ್ಪಾದಂ ಕೀರ್ತಿಂ ಪ್ರಾಪ ಸುನಿರ್ಮಲಮ್‌ ॥ ೨೬ ॥ 

[ಶಿತರ ಲೆ-೮ (೧೨-೧೬)-೧೭-(೧೯-೨೬)] 

ಕೆಳದಿ ಆಸ್ಥಾನ ಕವಿ ಲಿಂಗಣ್ಣನ ಕೆಳದಿನೃಪ ವಿಜಯದಲ್ಲಿ- 

ಕಂ ॥ ಹರಿಜಿಯೊಗೆದಂ ತದಾತ್ಮಜ 
ನುರುತರ ನೇತೋಜಿ ತತ್ಸುತಂ ತಾಜಿಯುಮಾ 
ವರಶಾಜಿಯ ಸುಕುಮಾರರ್‌ 
ಪರಿಕಿಸೆ ವಿಲಸಚ್ಛಿವಾಜಿ ಯೇಕೋಜಿವಲಂ ॥ 


ಇಲ್ಲಿಂದ ಒಂಭತ್ತನೆಯ ಆಶ್ಲಾಸದಲ್ಲಿ ಆರಂಭವಾಗುತ್ತದೆ. 

ಪೂನಾದ ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳದ ಅಧ್ಯಕ್ಷ ಡಾ. ಜಿ.ಎಸ್‌. ಖರೆರವರ ಸಂಗಹದಲ್ಲಿರುವ 
ಶಿವಚರಿತ್ರ ವೃತ್ತ ಸಂಗಹದ ಮಾಹಿತಿಯಲ್ಲಿ- 

Chennammajis’ army resisted it vehemently and defeated the mughal army. 


Marathi source material named Records of the Tarali period Vol I There are more than four references to 
Raja Ram’s halt at shimoga, the Mughal army surrounding him there, the entensting of his portable valuable 
to a very devoted servant Arjoji yadava, the latter carrying them safe to ginji and some details about Rupaji 
bhosale (as mentioned in the keladi Nrpa vijayam) and Marata generals. (PP. 180, 195, 378, 472, 473, 484.) 
ಶಿವಾಜಿಯ ಪರಮಾಪ್ತ ಕವೀಂದ್ರ ಪರಮಾನಂದ ವಿರಚಿತ ಶಿವಭಾರತ ಕೃತಿಯಲ್ಲಿ ಪೂನಾದ ಡಾ. ಪಿಕೆ. ಘೋಡೆ 
ದಾಖಲಿಸಿದಂತೆ- 
ತತೋ ಬಿಂದುಪುರಾಧೀಶಂ ವೀರಭದಂ ಮಹೌಜಸಮ್‌ 
ವಶೀಕೃತ್ಯ ಪ್ರತಾಪೇನ.... 
ತಥಾನ್ಯಾನಪಿ ಪಾರ್ಥಿವಾನ್‌ 
ಶಾಹಃ ಸಂತೋಷಯಾಮಾಸ ಸೇನಾನ್ಯಂ ರಣದೂಲಹಮ್‌ 
(ಶಿವಭಾರತ ಆ 1) 
ಬಿಂದುಪುರ » ವೇಣುಪುರ >» ಬಿದನೂರು. 
Selections from the peshwa Daftar 
1. No.21 Date 28-10-1761 


Lala Nanda Ram writes to Raghunatha Rao. saying that Murari Rao Ghorpade collects the tributes from 
the chief of Bedunur, Tarikere and Hagalwadi. 


2. No. 24 Date 24-4-1764 
Mahadaji Narayan tells of his interiew with the Nawab of savanur and relates how, after keeping some 


force for the protection of savanur, Rao Saheb encamped on the bank of tungabhadra and decided to have 
encounter with hyder who intends to capture savanur. 


3.No26 Date 6-12-1764 


Krishnabai sindia informs dama that hyder Ali who took his position at bednur (the capital of Keladi) 
and was besieged by the Nayars of Kotatris, the portuguese and a force of sondha suumnoed his mieutenant 
mir fairzulla to help him. 


Mala 7/219-A Kingdam of Kasaragod which was at the southern tip of the kingdom of keladi somasekhara 
Nayaka was govermed by Nairs-for an amount of the teritories of the kolattiri Rajas, [see JRAS 1922 p. 167 ff 
and JRAS 1923 p. 81 ff.] 


4. No. 28/Date 04-03-01765 


೨೯೦ ಇತಿಹಾಸ ದರ್ಶನ : ಸಂ. &೬ಿ/(೨೦೨೧ 


News letter from mahadaji Ballal and Hari Ballal. After the failure of peace negotiations writh hyder vakil 
it was decided to attack hyder who got shut up in the jungle, the Maratha forces captred hyders thanas, After 
the capture of the Ananthapur the force would go to bedunur where hyder was reported to be encamped (See 
Appendix) 

5. No. 37/March 1767 


After the capture of Madakeri Narsing Rao Janardan Dhaygude and Trimbak bhaskar who were asked 
to proced to channarayadurga write about the capture of midgisi and bednur (Keladi) forts from hyder ali. 


6. No. 40/17-3-1767 


Venkappa Nirkalkeri writing to Haripanth Phadke Communicates the capture of Sira and Madugiri and 
release of Royal couple of Bednur (Keladi queen and son) from the custody of hyder also by the peshwa. 


7. No. 48/Date 1-12-1768 

An order regarding the monthly payment to somashekhar Nayak of Keladi (Bedunr) -CH 777. 

ಕೆಳದಿನೃಪ ವಿಜಯದಲ್ಲಿನ ಒಂಭತ್ತನೆಯ ಆಶ್ನಾಸದಲ್ಲಿ ಶಿವಾಜಿ ಹಾಗೂ ಮರಾಠೆರವರ ಸಮಗ್ರ ಇತಿಹಾಸವನ್ನು 
ಒಳಗೊಂಡಿದೆ. ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳ ಪೂನಾದಿಂದ ಪಕಟವಾದ ರಾಜಾರಾಮ ಚರಿತೆಯಲ್ಲಿಯೂ 
ಉಲ್ಲೇಖನಗೊಂಡಿವೆ. ಶಿವಾಜಿಯು ಕೆಳದಿ ರಾಜ್ಯಕ್ಕೆ ಸೇರಿದ ಬಸರೂರನ್ನು ಅತಿಕ್ರಮಿಸಿ ಹಣವನ್ನು ದೋಚಿದ ಸಂಗತಿಯೂ 
ಕಂಡುಬರುತ್ತದೆ. ಇಷ್ಟಾದರೂ ಶಿವಾಜಿಯ ಸ ರಾಜಾರಾಮನನ್ನು ಚೆನ್ನ ಟದ ದೆಹಲಿಯ ಔರಂಗಜೇಬನ 
ಸೈನ್ಯ ವನ್ನು ಸೋಲಿಸಿ, ಹಿಮೆಟ್ಟಿಸ ರಾಜಾರಾಮನನ್ನು ರಕ್ಷಿಸಿದ ಕೆಳದಿ oe ಚೆನ್ನ ಮ್ಮಾಜಿಯ ಔದಾರ್ಯತೆಯನ್ನು ಕುರಿತು 
ಮಹಾರಾಷ್ಟ ಇತಿಹಾಸ ವಿದ್ವಾಂಸರಾದ ಡಾ. ಖರೆ, ಶಿಜ್ವಾಲ್‌ಕರ್‌ ಹ ಶ್ಲಾಘಿಸುತ್ತಾ ಕೆಳದಿ 
ಸಂಸ್ಥಾನಕ್ಕೆ ಕೃತಜ್ಞತೆ ಸಲ್ಲಿಸಿದ್ದರೆ. ಕೆಳದಿ ರಾಜಧಾನಿ ಬಿದನೊರಿನಲ್ಲಿ ಶಿವಾಜಿಯ ಮಗ ರಾಜಾರಾಮನಿಂದ ನಿರ್ಮಿತ ಶ್ರೀ 
ನ್ಯ ದೇವಾಲಯ. ಕೆಳದಿ ದೇವಾಲಯದ ಧ್ವಜಸ್ತಂಭದಲ್ಲಿರುವ ಕೆಳದಿ ರಾಣಿ ಚೆನ ಮ್ಮಾಜಿ, ಮರಾಠಾ ಸರದಾರ 
ಮತ್ತು ಘೋರ್ಪಡೆರವರ ಶಿಲ್ಲಗಳನ್ನು ಈಗಲೂ ಅವಲೋಕಿಸಬಹುದು. 


ಪಾಂಡುರಂಗ ದೇಸಾಯಿರವರು ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯವನ್ನು ಮರಾಠಿಯಲ್ಲಿ ಭಾಷಾ ಷಾಂತರಿಸಿದ್ದಾರೆ. 
pe ಇತಿಹಾಸ ಸಂಶೋಧನಾ ಮಂಡಳದಲ್ಲಿರುವ "ಕಳದಿ pe: ಕುರಿತ ಮರಾಠಿ ಭಾಷೆಯಲ್ಲಿರುವ 
ಹಸಪ್ರಶಿ ದಾಖಲೆಗಳನ್ನು ಪೂನಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾ. ಚಿಟ್ನೀಸ್‌ರವರು ಭಾಷಾಂತರಿಸಿದ್ದಾರೆ. (ಅನುಬಂಧ 
ನೋಡಿರಿ) ಪೂನಾ ದಖನ್‌ ಕಾಲೇಜ್‌ 'ಕೇಂದದಲ್ಲಿರುವ 8೪0 ಬಸವರಾಜಕೃತ ಸುಭಾಷಿತ ಸುರದುಮ ಪ ಪ್ರಾಚೀನ 
ಹಸ್ತಪ್ರತಿಯನ್ನು ಪರಿಶೋಧಿಸಿದ್ದಾರೆ. ಪಿ.ಕೆ. ಘೋಡೆರವರ ಸಂಶೋಧನೆಗಳೂ "ಪ್ರಕಟವಾಗಿದ್ದು ಕಳದಿ ಇತಿಹಾಸದಲ್ಲಿ 
ಅಧ್ಯಯನ ಯೋಗ್ಯ ವಾಗಿವೆ. ಭೀಮರಾವ್‌ ಪಾಟೀಲ್‌ರವರು "“ಕೆಳದೀಚೀ ವೀರಾಂಗಣಾ ರಾಣೀ ಚೆನ್ನ; ಮ್ಮಾ” ಕೃತಿಯನ್ನು 
ಎ ಭಾಷೆಯಲ್ಲಿ ಪಕಟಿಸಿ ಮಹಾರಾಷ್ಟಕ್ಕೆ ಪರಿಚಯಿಸಿದ್ದಾರೆ. ಈ ದಿಸೆಯಲ್ಲಿ ಕೆಳದಿ ಮರಾಠಾ 'ಬಾರಿಧವೃದ ಬಗೆ 
ಮಹಾರಾಷ್ಟ್ರೀಯರಿಗೆ ಅರಿವನ್ನುಂಟು ಮಾಡಲು ಪ್ರಯತಿ ಸಲಾಗಿದೆ. ಕೆಳದಿ ವಸ್ತುಸಂಗಹಾಲಯ ಇತಿಹಾಸ pe 
ಕೇಂದ್ರದಲ್ಲಿರುವ ಮರಾಠಿ ಹಸಪ್ರತಿಗಳ ಸಂಶೋಧನೆ ಅಧ್ಯಯನಶೀಲರಿಗೆ ಸ ಸ್ಟಾಗತ. (ಅನುಬಂಧ ನೋಡಿರಿ). 


ಅನುಬಂಧ 

ಶ್ರೀರಾಮೋಜಯತೀ 
ಭಾ।ಐಸ೦ಂಮಂ ಸಂಗಹ 
ಸೋಲಾಪುರ ದೇಶಮುಖ 
ದಪ್ಪರ 
sri onkar ಲಿಪ್ಯಂತರ (ಕನ್ನಡಕ್ಕೆ) ಪತ್ರ-೧ 
and 
copied by me 


(Dr.Chitris) 1-1-1984 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೯೧ 


ರಾಜಶ್ರೀ ಬಸಾಪಾನಾಯಿಕ ಸಂಸ್ಥಾನ ಬಿದನೂರ (ಕೆಳದಿ) 
ಗೋಸಾವೀ ಯಾಂಸೀ 
ಶ್ರೀ ಸಕಲಗುಣಾಲಂಕರಣ ಅಖಂಡಿತ ಲಕ್ಷ್ಮೀ ಅಲಂಕೃತ 
ರಾಜಮಾನ್ಯ [ಮೋ.ಜಾ.] ಶ್ರೀ ಯಶವಂತರಾವೂ ಮಹಾದೇವಖಾಸನಿವಿಸ 
ರಾಮರಾಮವಿನಂತಿ ಉಪರೀಯೇಧೀಲ ಕುಷಲ ಜಾಣೂನ ಸ್ಪಕೀಯೇ 
ಕುಶಲ ಲೇಖನ ಕರೀತ ಅಸಿಲೇ ಪಾಹಿಜೇ ವಿಶೇಷ pe 
ಪ್ರಾಂತಾಚಾ ಮಾಮಲಾ ಮಾಹಾರಾಜ ರಾಜಶ್ರೀ [ಮೋ.ಜಾ.] ಸ್ಹಾಮಾೀನೀ 
ಹುಜಾರ ಖಾಲಶಾಕಡೇ ತೇಊನ ಬಂದೋಬಸ್ತ ಕರಾವಯಾಧೀ ಆಜ್ಞಾ | 
(ಆನಹಾಸ) ಕೇಲೀ ಆಹೇ ಯೈಸಿಯಾಸ ಆಮ್ದಾ ಫೌಜೇ ಸಹವರ್ತಮಾನ 
ಸತ್ನರೀಚ ತ್ಕಾ ಪ್ರಾಂತಾಸ ಯೇತ ಅಸೋತ್ಯಾಸ ೫೫೬ (ಕಾಟು ಹೊಡೆದಿದೆ) 
ತುಮ್ಹಾ ಕಡೀಲ ದುಸಾಲಾ ಚೌಥಾಯೀ ವ ಸರದೇಶಮುಖೀ ಚಾ ಐವಜ 
ಯೇಣೀ ಯಾಜಕರಿತಾ ರಾಜಶ್ರೀ ಕೃಷ್ಣಾಜೀ ಹರಿಬಂ ಸಪಾಠವಿಲೇ 
ಆಹೇತ ತರೀ ತುಮ್ಲಾ ಆಪಣಾಕಡೀಲ ಮಾತಬರ ವಕೀಲ 
ಪಾಠಊನ ಚೌಥಾಯೀ ವ ಸರದೇಶಮುಖೀ ಚಾ ತಹ ಕಹೂನ ಮುಲಕಾಸ 
ಪಸರ್ಗ ನ ಲಗೆ ಪುಢಥೇ ತುಮಚೇ ಆಮಚೇ (ಸೌಖ್ಯರಾಹೆ) ತೋ ಅರ್ಥ 
ಕೇಲಾ ಪಾಹಿಜೇ ಯೇವಿಸೀಚಾ ಸವಿಸರ ಅರ್ಥ ತೀರ್ಥಸ್ಪರೂಪ 
ರಾಜಶ್ರೀ ಶಾಮಜೀಬಾವಾ ಯಾಂಣೀ ಲಿಹಿಕೇ ಆಹೇತ್ಯಾವರೂನ 
ಕಲೋ ಯೇಶಲ ಮಾರನಿಲೇ ಪಾಠವಿಲೇ ಆಹೇತ ಯಾಸ 
ಸರ್ಯಾಸ ಹೋನ ೧೨೦೦ (ನಾರಾರೋ) ದೇವಿಲೇ ಆಹೇತ ಪಾವತೇಕರಣೀ 
ರಾ.ಶಾ. (೬೨೪) ಜಿಲ್ಲೇಜ ಬಹುತ ಕಾಯಲಿಹೀಣೀ ಸೂಜ್ಞ ಆಸಾ 
(ಅನುಬಂಧ) 
No. 28 ಫಾಲ್ಗುಣ ಶು ೧೨ ಶಕೆ ೧೬೮೬ 
ದಿ ೪-೩-೧೭೬೫ 

ಸೇವೇಸೀ ಮಹಾದಾಜೀ ಬಲಾಲ ವ ಹರೀ ಬಲಾಲ ವ ಹರೀ ಬಲಾಲ ಕೃತಾನೇಕ ಸಾಷ್ಟಾಂಗ ನಮಸ್ಕಾರ 
ವಿಜ್ಞಾಪನಾ, ತಾ.ಛ. ೧೧ ರಮಜಾನ ಮುಆ ನಜಿಕ ಅನಂತಪುರ ಸ್ವಾಮಾಜೀ ಕೃಪಾವಲೋಕನೇ ಕರೂನ ವರ್ತಮಾನ 
ಯಥಾಸ್ಸಿತ ಅಸೇ ವಿಶೇಷ. ಇಕಡೀಲ ವರ್ತಮಾನ ತರ ಹೈದರನಾಯಿಕಾಕಡೀಲ ವಕೀಲ ಆಲಾ ಹೋತಾಪರಂತು 
ಬೋಲಲ್ಯಾಪ್ರಮಾಣೀ ಕಾಹೋಚ ನಿರ್ವಾಹ ನಾಹೀ. ತೇವ್ಹಾ ರಖಾಡೀತ ಸಿರಾವೇ ಹಾ ನಿಶ್ಚಯ ಜಾಲಾ, ಬಾರೀಚೆ 
ತೋಡೀ ಹರಪನಹಲಿ ಕುಮಸೀ ವಗೈ ರೇ ಬೋನಚ್ಛ್ಯಾರ ಠಾಣೀ ಹೋತೀ, ತೀ ಧೇಊನ ಕಾಲ ಫೌಜ ಬಾರೀತ ಆಲೀ. 
ಯೇಥೂವ ಅನಂತಪುರ ಕಿಸ ಆಹೇ ಆಜಚಾ ` ಮುಳಾಮ ತೇಥೇಚ ಹೊಯಾಲ ಅನಂತಪುರ ಫೇತಲೇ ಮ್ಹಣಜೇ 
ಬಿದರೂರಾಸ ಜಾತೀಲ, ಫೌಜೇಸ ಸ ಸಾಲವಣಾಮ್ಲೀ ಗಾಠ ಪಹಲೀ ಆಹೇ, ಹೈದರಾನಾಯಕ ಬಿದರೂರಾಂತ 'ಆಹೇ, 
ಮೊಗಲ ತ್ಕಾಚೇ ಕುಮಕೇಸ ಯೇತ ನಾಹೀ ಪುಢೇ ಕಾಯಿ ಹೊಯಿಲ ತೇ ಲಿಹೂನ ಪಾಠಊ ಉಭಯೇಪಕ್ಷೀ ಪ್ರಸ್ತೂತ 


ಬನಾವ ಬರಾಚದಿಸತೋ. ವೇಡೇವಾ ಕಡೇ ಫಾರಸೇ ಕಾಹೋ ದಿಸತ ನಾಹೀ. ದರಮ್ಮಾನ ಸಖಾರಾಮಪಂತ ಆಹೇತ 
ಬಿಧಡೂ ದೇಣಾರ ನಾಹೀತಸೇ ವಾಟಸೇ ಬಹುತ ಕಾಯೆ ಲಿಹಾವೆ ಕೃಪಾ ಕೇಲೀಪಾಹಿಜೇ ಹೇ ವಿಜ್ಞಾಪನಾ. 


AT TE CS Sl D 


ATO D DOTS VT 
& PAT BAC GS DAS 


೨೯೨ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ಉಸುಯಿ * 


K wit 
[4% \ N 
A we 
a { k 
ERAN ಕಸೆ a ET RANA 3 
p. yy # p “~~ 


BNA aM 


K-32) Mp ನಂ “3 NT 4 ಸ ಸ “¥ shy: \ 


ATT 
Ls ಗನ್ನು NN 1] Fi ANNI ag Ru MRA Ma 


sX ಳ್ಲ % ಲ AN 
28M RAAL KW {Ae ಸ್ಥಿ ೬ ನ k ಬ ಸ i 4 ‘a. 
t , § % ಬ % KL 
್ಧ ಸ್ಥಿ \ Vw "y 4) ಹ \ ೫ \ 


He a ೯% 
a ey ne PR MM gS AR om NEES 
Wet 3 SN MN ಬಾ wi [N +] sash 

ಹ 


ಸ್ನ 


ಸಿ hon) pe] sy 1 


A 


AR 


kN! 
ry ಸ ಸಸ್ನಗಗಟ್ನಿ ಇನಿ 
3313 wS) 3] 


ಸ h Moana saa) \ aa ಫಿ $v 


Heke es ಸ್‌ 
+ | uh oR ಫಿ ಸ BRA Ca Set 


Ly Mont ಸ್ಟ P| Sanja ads 
cA ಸ್ನ Spt 


N 4 gun $d al wall 
Wh BMS ed Stet, eA 


py 
ಹ 


ತ 5 ಫು ಸ್ಮ Al ಕ HR fg 


ತಿಿಫಿಟನ) 

igi , Sy: 3 Re ka pu 2 Mar Nard 

se AE wu pS ಸ "R 

A AM ORR NN 
Ak A & *eWetiel\ “od ಮಿ eS 


AN 


pe MA) 
ಸು ಖಿ mA ೬4 ಖಾ ಇ ಜೆ AR 
ka Kid wow NN ನ X ಮ 
ké se A ಲೆ 2 ಣಿ ವ ಳ್‌ FY 
WR es et RR Wa ened Photograph . eek Shura Tikave Sacaledkeke Merkel, ನಟನ 
| Ws ಇ ನಳ್ಳಿ | SSRN ಮ ಇಳ Raja Rams {Soe page 57) 


ಗಾ 


ಪತ್ರ - ೧ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೯೩ 


ವಂರ್‌ಧರ ಹೊ ರನ 


Fj 
FF 


dann 


ಮರಾಠಿ ಪತ್ರಗಳು 


೨೯೪ ಇತಿಹಾಸ ದರ್ಶನ : ಸಂ. ಹ&೬ಿ/೨೦೨೧ 


oe ಯ pe ಸೆ ತಲ rf] hs ನ [4 F hs 

| ತ pS 
ಖು Alok yt ಫಿಫಾ ಅರ್‌ fs Lo 
pe % RL Snes ah ಹ ; hen gh 8 , : ಘು 
to: WO pp £3 4 
ಖಾ VW, 5 4 ಕ 
Ba ಮ ಔತ ಗ ಸಾ pe 


PS, ve [x Pp NS wv ಸು 
7G) Mgr) pe SN: , 4 ಳ್ಳ MA 
GU oki Reds lu ಕ್‌ 


Gyn eee il ಟಿ ಬ ಕತಲ 
Cb Wis ಫಸ ಲ sr LS NG 
ಸೆ pe oer aren pr (Rg Hes 


ಬಾತ ಬಲ್ರ್‌ k ಫಿ) - AAS f 
Ne 4 ಡ್ಜಿಂ fukn 
(wan od - - 
Aa ಜಸ್ಸಿ 


am ಫಿ ೩4 
ಸಂಸಾರ್‌ ಸ ಆಯಿ ps 
ದ s-sAS 

ಇ oo 


ಸಿ NPN ಷಿ 
ನಾ ಕಣಿ Ee 
a ಈ ಅ No ನ rt ದು 


‘ 9 rn ಘ4ಡ ; 
ಗಲ ಸಣ 
Fy 7 [YASS pr 4 y ಮ ಪಟ ತಗ! ( 
-S Gio TO pr 


AAS 


ಆಕರ ದ್ರಂಥಗದಳು 
೧. ಶಿವಚರಿತ್ರ ವೃತ್ತ ಸಂಗಹ ೧, ಲಾ. ಖಂಡ; ಕಾನಡೀ ವಿಭಾಗ; ಭಾರತ ಇತಿಹಾಸ ಸಂಶೋಧನಾ ಮಂಡಳ ಪುಣೆ; ಪಾ.ಭೀ. ದೇಸಾಯಿ, 
೧೯೩೮. | 
೨. ಕೆಳದೀಚೀ ವೀರಾಂಗಣಾ ರಾಣೀ ಚೆನ್ನಮ್ಮಾ ಭೀಮರಾವ್‌ ಪಾಟೀಲ್‌, ಶರಣ ಸಾಹಿತ್ಯ ಮಂಡಳ, ಲಾತೂರ್‌; ೨೦೧೮. 


ಸ Selections from the peshwa daftar, New Servies 3; Revival of Maratha power 1761-1772; Ed: by Dr. P.M. Joshi, 
Director of Archives and Historical Monuments, Govt of Maharashtra 1961. 


೪, Studies in Keladi History; Ed by; Prof. G.S. Dixit; Mythic Soceity, Bangalore 1981. 
೫. ಲಿಂಗಣ್ಣ ಕವಿಯ ಕಳದಿ ನೃಪ ವಿಜಯಂ; ಡಾ. ಕೆಳದಿ ಗುಂಡಾಜೋಯಿಸ್‌, ಕ.ಸಾ.ಪ. (ಗದ್ಯಾನುವಾದ) ೧೯೭೭. 


೬ ಕೆಳದಿ ಬಸವರಾಜ ಸಂಕಲಿಸಿದ ಶಿವತತ್ವ ರತ್ನಾಕರ, ಸಂ. 11,ಸಂ: ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ; ಕನ್ನಡ ವಿಶ್ವವಿದ್ಯಾನಿಲಯ; ಹಂಪಿ 
ವಿದ್ಯಾರಣ್ಯ ೧೯೯೯. 


೭. ರಾಜಾರಾಮ ಚರಿತಮ್‌; ಡಾ. ಕೆಳದಿ ಗುಂಡಾಜೋಯಿಸ್‌, ಕ.ಸಾ.ಪ. ಬಾಗಲಕೋಟೆ. 


೮. ಡಾ. ಆರ್‌. ಶೇಷಶಾಸ್ತಿ ಅಭಿನಂದನಾ ಗ್ರಂಥ "ವಿಶೇಷ” ಸಂ: ಡಾ. ಎಚ್‌.ಎಸ್‌. ಗೋಪಾಲರಾವ್‌; ಡಾ. ಎಸ್‌.ಎಲ್‌. ಶ್ರೀನಿವಾಸಮೂರ್ತಿ; 
ಚಿತ್ಕಲಾ ಪ್ರಕಾಶನ; ಔಪ್ಪಂ (A.P) 2017. 


೮ ಶಿವತತ್ವ ರತ್ನಾಕರ (PL. MSS) 1745; 764; Nagari 16 x 4-5 cuer ; 9 leaves; Colalogue of palm leaf Manuscripts; 2000, Keladi 
Museum and Historical Research Bureau, Keladi. 


ಇತಿಹಾಸ ದರ್ಶನ:ಸಂ.೩೬ಿ೦೨೧ ೨೯೫ 


ec 
ಕರ್ನಾಟಕದಲ್ಲಿ ಪ್ರಭುತ್ನ ಮಡ್ತು ಪ್ರಜಾ ಬೆಂಬಲದ 


ತಂತ್ರಗಳು 


ರಾಜೇಶ ಜಾಧವ 


ಪ್ರಭುತ್ವ ತನ್ನ ಸ್ನಾನ ಭದ್ರ ಪಡಿಸಿ ಕೊಳ್ಳಲು ಮತ್ತು ತನ್ನದೇ ಆಡಳಿತ ಮುಂದುವರೆಯಲು, ಪ್ರಾಚೀನ ಕಾಲದಿಂದ 
ಅಂದರೆ ರಾಜತ್ವದ ಹುಟ್ಟಿನಿಂದಲೇ ಪ್ರಯತ್ನಿಸುತ್ತಾ ಬಂದಿದೆ. ಪ್ರಭುತ್ತದ ಈ ಪ್ರಯತ್ನದಲ್ಲಿ ರಾಜತ್ವ ದದೇವತ ತ್ರ ಸಿದ್ದಾಂತ, 
ತನ್ನ ಮೂಲದ "ಬಗ್ಗೆ ಉತ್ತೇಕ್ಷ pe — ಧರ್ಮದ ಆಸರೆ, ಆಶ್ರಿತ ನಿದ್ದಾಂಸರ ಮೂಲಕ ಸ್ಪಪಚಾರಗಳಲಿತಹ 
ತಂತ್ರ (Strategies)  ಪ್ರಯೋಗಿಸುತ್ತಾ ಬಂದಿದೆ. ಕೆಲ ಪ್ರಕರಣಗಳಲ್ಲಿ ಜನ ಪರ ಕಾರ್ಯಗಳ ಮೂಲಕ ಕೂಡ ತನ್ನ ಸ್ಥಾನ 
ಬಲಪಡಿಸಿಕೊಂಡಿದೆ. 


ಕರ್ನಾಟಕ ಕೂಡ ಈ ರೂಢಿಗೆ ಹೊರತಾಗಿಲ್ಲ. ಕರ್ನಾಟಕದ ಮೊದಲ ರಾಜಮನೆತನ ಕದಂಬರಿಂದ ಹಿಡಿದು 
ಮೈಸೂರು ಒಡೆಯರುಗಳವರೆಗೆ ಪ್ರಭುತ್ವ ಬೇರೆ ಬೇರೆ ತಂತ್ರ ಪ್ರಯೋಗಿಸಿ ಇಲ್ಲಿನ ಪ್ರಜಾ ಬೆಂಬಲ ಪಡೆಯಲು 
ಪ್ರಯತ್ನಿಸಿದೆ. ಪ್ರಭುತ್ವದ ಪ್ರಜಾ ಬೆಂಬಲ ಪಡೆಯಲು ಪ್ರಯೋಗಿಸಿದ ವಿವಿಧತಂತ್ರಗಳನ್ನು ಪರಿಶೀಲಿಸಲಾಗಿದೆ. 


ಕರ್ನಾಟಕದಲ್ಲಿ ಪ್ರಭುತ್ವ ಮತ್ತು ಪ್ರಜಾಬೆಂಬಲದ ತಂತ್ರಗಳು 


ಪ್ರಾಚೀನ ಭಾರತದಲ್ಲಿ ಬೇರೆ ವಿಧದ ಆಡಳಿತದ ರೂಪಗಳು ಅಸ್ತಿತ್ವದಲ್ಲಿ ಇದ್ದರೂ, ರಾಜಪುಭುತ್ನ (Monarchy) ತಿ 
ಸಾಮಾನ್ಯವಾದ ವ್ಯವಸ್ಥೆಯಾಗಿತ್ತು. ಈ ರಾಜ ಪ್ರಭುತ್ವದ ಉದಯದ ಬಗ್ಗೆ ವೈದಿಕ ಸಾಹಿತ್ಯದ ಖತರೇಯ ಬ್ರಾಹ್ಮಣಕದಲ್ಲಿ 
ಉಲ್ಲೇಖವಿದೆ. ದೇವ ಮತ್ತು ದಾನವರ ಸಂಘರ್ಷದಲ್ಲಿ ಸತತ ಹಿನ್ನಡೆ ಹೊಂದಿದ್ದ ದೇವ ಗಂ ಕೂಡಿ ಚರ್ಚಿಸಿ, ಕೊನೆಗೆ 
ತಮಗೆ ಮುನ್ನಡೆಸಲು ರಾಜನಿಲ್ಲದಿರುವುದೇ ಇದಕ್ಕೆ ಕಾರಣ ಎಂಬುದನ್ನು ಅರಿತು, "ಸೋಮ" ದೇವರನ್ನು ರಾಜನಾಗಿ 
ನೇಮಿಸಿ, ಗೆಲುವು ಸಾಧಿಸಿದರು. ಹೀಗೆ ಆರಂಭದಲ್ಲಿ "ರಾಜ'ನ ಉಪಸ್ಥಿತಿಯಅವಶ್ಯಕತೆ ಯುದ್ದಗಳಲ್ಲಿ ಮುನ್ನಡೆಸಲು 
ಸೈನಿಕ ಕಾರಣಗಳಿಗಾಗಿ ಮಾತ್ರ ಇತ್ತು ಎಂಬುದನ್ನು ಈ ಐತಿಹ್ಯ ಸ್ಪಷ್ಟಪಡಿಸುತ್ತದೆ. "ಬೌದ್ಧರ ಐತಿಹ್ಯದ ಪ್ರಕಾರ "ರಾಜತ್ವ 
ಸಮಾಜದಲ್ಲಿ ಸುವ್ಯವಸ್ಥೆ ಸ್ಥಾಪಿಸಲು ಮತ್ತು ಕಾಪಾಡಿಕೊಂಡು ಹೋಗಲು ಎಲ್ಲ ಜನ ಕೂಡಿ, ನಿರ್ಧರಿಸಿ, ತಮ್ಮಲ್ಲೇ 
ಒಬ್ಬನನ್ನು ಆಯ್ತೆ ಮಾಡಿ, ಬದಲಾಗಿ ತಮ್ಮ ದನಕರುಗಳು ಮತ್ತು ಭೂಮಿಯ ಉತ್ಪನ್ನದ ಒಂದು ಭಾಗ ಕೊಡಲು 
ಒಪಿಕೊಂಡರು. ಹೀಗೆ "ಸಾಮಾಜಿಕ ಒಪುಂದ'ದ ಪ್ರಕಾರ ಆಯಿತು”. (Prasad) ಇನ್ನೊಂದು ಕಡೆ ಬೌದ್ದರು "'ಮಹಾಸಮ್ಮತ' 
ಪರಿಕಲ್ಲನೆ ಹೊಂದಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಅವಶ್ಯಕತೆ ಬಿದ್ದಾಗ, ಅತಿ ಹೆಚ್ಚು ಅರ್ಹನಾದವನನ್ನು ಜನರು ಆರಿಸಿ 
ತಮ್ಮ ಮುಖಂಡನಾಗಿ ಮಾಡಿದರು. ಅವನನ್ನೇ ಮಹಾಸಮ್ಮತ ಎಂದು ಕರೆದರು. (McKnight, 1976) 


"ಮೌರ್ಯ ಕಾಲದ ಕೃತಿ 'ಅರ್ಥಶಾಸ್ತ್ರ'ದಲ್ಲಿ ದೇಶದಲ್ಲಿ ಮತ್ತ ನ್ಯಾಯ ಪಸರಿಸಿದಾಗ ಜನರೆಲ್ಲ ಒಂದುಗೂಡಿ 
ಒಕ್ಕೊರಲಿನಿಂದರಾಜ್ಯಪದವಿ ಸೃಷಿಗೆ ಕಾರಣರಾದರು. ಹೀಗೆ ಹುಟ್ಟದ" 2 ದೇವರಾದ ಇಂದ (ದೇವರ ರಾಜ) ಮತ್ತು 
ಯಮ(ಸಾವಿನ ದೇವರು)ನ ಕಾರ್ಯನಿರ್ವಹಿಸುತ್ತಾರೆ ಎಂದು ಜನರಿಗೆ ತಿಳಿಸಬೇಕು ಎಂದು ಉಲ್ಲೇಖಿಸಲಾಗಿದೆ. ಈ 
ಮನೆತನದ ಅಶೋಕ ಮತ್ತು ಇತರರು “ದೇವಾನಾಂಪ್ರಿಯ” ಎಂಬ ಬಿರುದು ಧರಿಸಿದರು. ಹೀಗೆ ತಮ್ಮನ್ನು ದೇವತ್ಸದ 
ಸ್ಪರೂಪ ಎಂದು ಹೇಳಲಿಲ್ಲವಾದರೂ, ತಮ್ಮನ್ನು ಮಾನವರಿಗಿಂತ ಶ್ರೇಷ್ಟ ಅರೆ- ದೇವತ್ವ ರೂಪದವರು ಎಂದು ಭಾವಿಸಿದ್ದರು"' 
NE 2004) ಇನ್ನು ಕುಶಾನರುಚೀನಿಯರಿರಿದಪಭಾವಿತರಾಗಿ ತಮ್ಮನ್ನು ತಾವು ದೇವಪುತ್ರ” ಎಂದು ಪ್ರಚಾರಪಡಿಸಿದರು. 
ಈ ಸಂಪ್ರದಾಯ ದಸ ರಾಜತ್ವದ ದೇವತ್ನ ತ ಸಿದ್ದಾಂತಕ್ಕೆ ಎಡೆ ಮಾಡಿಕೊಟಿತು. ಇನ್ನು ಗುಪ್ತರ ಕಾಲದಲ್ಲಿ ಒಂದು ಕಡೆ 


* ಸಹಾಯಕ ಪ್ರಾಧ್ಯಾಪಕರು, ಪರಕಾಲಿ ಪ್ರಥಮ ದರ್ಜೆ ಕಾಲೇಜು, ಕೊಕಟನೂರ, ರಾಣಿ ಚೆನ್ನಮ್ಮ ವಿವಿ. ಬೆಳಗಾವಿ. 


೨೯೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ವಿದೇಶಿ ವ್ಯಾಪಾರ ಇಳಿಕೆ, ಸ್ಥಳೀಯ ಮಟ್ಟದ ಆಡಳಿತ ಕೇಂದ್ರಗಳ ಉದಯವಾಗುತ್ತ ಇದ್ದರೆ, ಇನ್ನೊಂದು ಕಡೆ ಗುಪ್ತರು 
ವೈಶ್ಯರಾಗಿರಬಹುದಾಗಿದ್ದರಿಂದ, ಬ್ರಾಹ್ಮಣೇತರರು, ಕ್ಷತ್ರಿಯೇತರರನ್ನು ಅಧಿಕಾರಿಗಳನ್ನಾಗಿ ನೇಮಿಸುವ ಪರಿಪಾಠ ಅಭಿವೃದ್ಧಿ 
ಆಗುತ್ತಿತ್ತು. ಕೃಷಿ ವಿಸ್ತರಣೆ ಯುಗ ಇದಾಗಿದ್ದು, ದೂರಾತಿ ದೂರ ಪ್ರದೇಶಗಳಲ್ಲಿ ಬ್ರಾಹ್ಮಣರಿಗೆ ಭೂ ದತ್ತಿ ಹಂಚಿಕೆ ಇದನ್ನು 
ಧೃಡಪಡಿಸುತ್ತದೆ. ಭೂಮಿಯಲ್ಲಿ ವೈಯಕ್ತಿಕ ಹಕ್ಕುಗಳ ಉದಯ, ಭೂಮಿಯ ಖರೀದಿ ಮತ್ತು ಮಾರಾಟದ ಸಾಕ್ಷಗಳು 
ಸಿಗಲು ಪ್ರಾರಂಭವಾಗುತ್ತವೆ. ಈ ಕಾರಣಗಳಿಂದಾಗಿಯೇ "ಗುಪ್ತರು ಹಲವು ರೀತಿಯ ರಾಜತ್ವದ ಮಾದರಿ ಪ್ರಕಟಿಸಿದರು. 
ತಮ್ಮನ್ನು ಸಾಂಪದಾಯಿಕವಾದಿಗಳು, ಸಂರಕ್ಷಣವಾದಿಗಳಂತೆ ಬಿಂಬಿಸಿ. ನೈಜ್ಯ ಧರ್ಮದ ಪುನಃ ಸ್ಥಾಪಕರಂತೆ, ನಿಂತು 
ಹೋಗಿದ್ದ ಬಲಿದಾನಗಳನ್ನು (Sacrifices) ಪುನಃ ಪ್ರಾರಂಭಿಸಿದರು. ರಾಮಾಯಣದ ರಾಮನ ಆದರ್ಶ ವ್ಯಕ್ತಿತ್ತದ ಮಾದರಿ 
ಕೂಡಾ ಗುಪರಿಗೆ ಒಪಿತವಾಗಿತ್ತು ಈ ರಾಮನ ಆದರ್ಶ ಮಾದರಿಯಿಂದಾಗಿಯೇ ಗುಪ್ತ ರಾಜರು ತಮ್ಮ “ವೈಯಕ್ತಿಕತೆ 
ಕಳೆದುಕೊಂಡರು. ಹಾಗೆಯೇ ಗುಪ ಸ್ಪರ ಕಾಲದಲ್ಲಿ ಬ್ರಾಹ್ನಣಿಸಂ ಉಚ್ಛ್ರಾಯ ಸ್ಥಿತಿ ತಲುಪಿತು. ಬಾಷಣರು" ರಾಜ್ಯದ 
ಸೈದ್ಧಾಂತಿಕ ರೂಪ ನೀಡಿದರೆ, ಗುಪ್ತ ರಾಜರು ಅದನ್ನು ಜಾರಿಗೆ ತಂದರು. ಹೀಗೆ ಇಬ್ಬರಿಗೂ ಪರಸರ `ಲಾಭಕರವಾದ 
ಸಂಬಂಧ ಇದಾಗಿತ್ತು” (McKnight, 1976)ಹಾಗೆಯೇ” ದೇವತ್ನದ ಸಿದ್ಧಾಂತದ ಮೂಲಕ ರಾಜ ದೇವರ ವಂಶಸ್ಥ ಎಂಬ 
ಆಲೋಚನೆಯು ಭಾರತದ ರಾಜಕೀಯ ಸಿದ್ಧಾಂತದಲ್ಲಿ ಬೇರೂರಿದೆ. ಈಗಾಗಲೇ ಚರ್ಚಿಸಿದಂತೆ “ವೈದಿಕ ಯುಗದಲ್ಲಿ 
ರಾಜನು ತಾನು ದೇವ ವಂಶಸ್ಥ ಎಂದು ವಾದಿಸಿದ ಉದಾಹರಣೆ ಇಲ್ಲ. ಆದರೆ ನಂತರದ ಯುಗಗಳಲ್ಲಿ ದೇವ ವಂಶಸ್ಥ, 
ದೈವಿ ಶಕ್ತಿ ಹೊಂದಿದವ, ದೇವರಿಂದ ಸೃಷ್ಟಿಯಾದವರ ವಂಶಸ್ಥ ಎಂಬ ಧೋರಣೆಗಳು ಸ್ಥಾಪಿತವಾದವು” (Deshpande). 
ಹೀಗೆ ಪ್ರಾರಂಭವಾದ '"ಪಭುತ್ವ'ದ ಪ್ರಜಾಬೆಂಬಲ ಪಡೆಯುವ ತಂತ್ರಗಳು ಕಾಲದಿಂದ ಕಾಲಕ್ಕೆ, ಸ್ಥಳದಿಂದ ಸ್ಥಳಕ್ಕೆ 
ಸನ್ನಿವೇಶದ ಅವಶ್ಯಕತೆ ಪರಿಗಣಿಸಿ ಪ್ರಜೆಗಳ ದೃಷ್ಟಿಯಲ್ಲಿ ತಮ್ಮ ಶ್ರೇಷ್ಟತೆ ಸಾಬೀತುಪಡಿಸಲು ಯತ್ನಿಸುವ ಮೂಲಕ 
ಪ್ರಜಾಬೆಂಬಲ ಪಡೆಯುವ ಪ್ರಯತ್ನ ಮಾಡಿದ್ದಾರೆ. 
ರಾಜತ್ವದ ದೇವತ್ವ ಸಿದ್ದಾಂತ 

“ಕರ್ನಾಟಕದಲ್ಲಿ ಕದಂಬರು, ಚಾಲುಕ್ಕರು ತಮ್ಮನ್ನು ದೇವತೆಗಳ ಸೇನಾನಿಯಾದ ಸ್ಹಾಮಿಮಹಾಸೇನನ ಮತ್ತು 
ಸಪ್ತಮಾತೃಕೆಯರ ಅನುಗ್ರಹದಿಂದ ಅಭಿಷಿಕ್ಷರಾದವರು ಮತ್ತು ಅರಸೊತ್ತಿಗೆಯ ಪರಂಪರೆಯ ಮೊದಲನೆಯ ರಾಜನಾದ 
ಮನು ವೈವಸ್ವತ ವಂಶಾವಳಿಯವರೆಂದು ವರ್ಣಿಸಿಕೊಂಡಿದ್ದಾರೆ. ಆದಿಕದಂಬರು ಸೂರ್ಯವಂಶದ ಇಕ್ಷ್ಯಾಕು ಮನೆತನದ 
ಜನಳೆರಕ, ರಘು ಮೊದಲಾದವರಿಂದ ಸೂರ್ತಿಗೊಂಡಂತೆ ಕಾಣುತ್ತದೆ. ಕದಂಬ ವಂಶದ ಮೊದಲ ಕಿಲವು ಅರಸರು ಈ 
ಅರಸು ಮನೆತನದ ರಾಜರುಗಳಾದ ಭಗೀರಥ. ರಘು, ಕಾಕುಸ್ಪ ಮೊದಲಾದವರ ಹೆಸರುಗಳನ್ನೇ ಧರಿಸಿಕೊಂಡಿದ್ದರು. 
ಹೀಗೆ ಸಮಾಜದಲ್ಲಿ ಇಂತಹ ಒಂದು ಉಚ್ಚ ಪರಂಪರೆಯುಳ್ಳ ಅವರು ಆಡಳಿತ ನಡೆಸುವ ಅಧಿಕಾರ ಉಳ್ಳವರೆಂದು 
ಸಮಾಜದಲ್ಲಿ ಬಿಂಬಿಸಿದ್ದರು. ಕ್ರಮೇಣ ಜನಪ್ರಿಯ ದೇವರುಗಳಾದ ಕೃಷ್ಣ, ವಿಷ್ಣು, ಹರಿ, ಮೃಗೇಶ (ನರಸಿಂಹ). ರವಿ. 
ಕುಮಾರ, ಮಾಧವ, ಸಿಂಹ ಮೊದಲಾದ ದೇವರ ಹೆಸರುಗಳನ್ನು ಧರಿಸುವುದರಿಂದ ದೇವರ ಪ್ರತಿನಿಧಿಗಳಾಗಿ ಭೂಮಿಯನ್ನು 
ಮತ್ತು ಜನರನ್ನು ರಕ್ಷಿಸುತ್ತಿರುವುದಾಗಿ ಸೂಚಿಸಿದಂತಿದೆ. (ಡಾ. ಎಸ್‌.ವಿ. ಪಾಡಿಗಾರ, ೨೦೧೮). 


ಇನ್ನೂ ರಾಷ್ಟಕೂಟ ವಂಶವು ಶಾಸನಗಳಲ್ಲಿ ತನಗೆ ತಾನೇ ವಿಶೇಷವಾಗಿ ಹೊಗಳಿಕೊಂಡಿರುವುದು ಕಾಣುವುದಿಲ್ಲ. 
ಕ್ರಿಶ. ೮೦೮ರ ವಾಣಿದಿಂಡೋರಿ ಫಲಕದಲ್ಲಿ ೨ನೇ ಗೋವಿಂದನ ಜನನದಿಂದ ರಾಷ್ಟಕೂಟರು ಅಜಯರಾದರೂ ಕೃಷ್ಣನ 
ಜನನದಿಂದ ಯಾದವರು ಹೇಗೆ ಅಜಯರಾದರೋ ಹಾಗೆ ಎಂದು ಹೇಳಿದೆ. ಇನ್ನೂ "ಪ ಪೃಥ್ವಿ ವಲ್ಲಭ” ಎಂಬ ಬಿರುದು 
| ರಾಷ್ಟ್ರಕೂಟ ವಂಶದ ಸ್ಥಾಪಕನಾದ ದಂತಿದುರ್ಗನಿಂದ ಹಿಡಿದು ಹಚ್ಚುಕಡಿಮೆ ಪ್ರತಿಯೊಬ 'ರಾಷ್ಟಕೂಟ ಅರಸನು ಈ 
ಬಿರುದನ್ನು ಧರಿಸಿದ್ದಾನೆ. ತ್ರ ಬಿರುದು ಮಹತ್ವವನ್ನುಳ್ಳದು. ಮೊದಲನೆಯದಾಗಿ ರಾಷ್ಟಕೂಟರು ಭೂಮಿಯನ್ನು ಪೃಥ್ವಿಯನ್ನು 
ವಿವಾಹವಾದರು ಎಂದು ಅದು ಹೇಳುತದ ಎಷೆ: ರಾಜ್ಯವನ್ನು, ಪೃದ್ಧಿಯನ್ನು ಗಳಿಸಿದರು, ಬಲಪ್ರಯೋಗದಿಂದ 
ಗೆದ್ದುಕೊಂಡರು ಎಂದಾಗಲಿ ಅಥವಾ ಪೃದ್ಧಿಯು ಅವರನ್ನು 'ತನ್ನ SEES ಸ್ವಯಂವರ ಮಾದರಿಯ 
ವಿವಾಹ ಎಂದಾಗಲಿ aS "ಅದು ವಿಷ್ಣುವಿಗೆ ಅನ್ನಯಿಸುವ ಹೆಸ ರಾದರಿಂದಲೂ ಭೂ ದೇವಿಯ ಪತಿ 
ಎಂಬರ್ಥವನ್ನು ಕೊಡುವುದರಿಂದಲೂ ರಾಷ್ಟ್ರಕೂಟ ಅರಸನಿಗೆ ಭೂವಲ್ಲಭನಾಗಿ ನಿರ್ವಹಿಸಬೇಕಾದ ಕೆಲವು ಕರ್ತವ್ಯ 
ಗಳಿದ್ದವು ನಿಘಿಾ ಸೂಚಿತವಾಗುತ್ತದೆ. ಹೀಗೆ ವಿಷ್ಣುವನ್ನು ವರ್ಣಿಸಲು ಬಳಸುವ ಪೃದ್ಧಿ ವಲ್ಲಭ ಎ೦ಬ ಬಿರುದನ್ನು, 
ಉಪಯೋಗಿಸಿಕೊಂಡಿದ್ದು ರಾಷ್ಟಕೂಟರಿಗೆ ದೈವತ್ವವನ್ನು ಆರೋಪಿಸಲು ಕೈಗೊಂಡ ದ "ಪ್ರಯತ್ನ ಕ 
ಸಂರಕ್ಷಕರು ಎಂದು ಅವರ ಪಾತ್ರವನ್ನು ಗ ತೋರಿಸುವುದು ಆಗಿದೆ. “ಜತೆಗೆ ರಾಷ್ಟ್ರಕೂಟ ವಂಶದ ರಾಜರನ್ನು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೯೭ 


ನಿರ್ದಿಷ್ಟ ದೇವತೆಯೊಂದಿಗೆ ಹೋಲಿಸಿ ಅಥವಾ ದೈವಿಕವಾದ ನಿರ್ದಿಷ್ಟ ಗುಣವನ್ನು ಹೊಂದಿದವರು ಎಂದು ಹೇಳಲಾಗುತ್ತಿತ್ತು. 
ಒಂದನೇ ಕೃಷ್ಣನನ್ನು ಭಗವಂತ ಕೃಷ್ಣನಿಗೆ ಹೋಲಿಸಿದರೆ, ಎರಡನೇ ಗೋವಿಂದನನ್ನು ಶಿವನಿಗೆ ಹೋಲಿಸಲಾಗಿತ್ತು 
ರಾಷ್ಟಕೂಟ ರಾಜರಿಗೆ ಹೀಗೆ ದೈವಿಕವಾದ ಗುಣಗಳನ್ನು ಆರೋಪಿಸಿ ದೇವತೆಗಳೊಂದಿಗೆ ಅವರನ್ನು ಹೋಲಿಸುತ್ತಾ ಈ 
ಬಿರುದುಗಳು ಮತ್ತು ಬಾರ ಅವರ ಅಲ್ಲಕೆಯನ್ನು ಶಾಸ ಸನಬದ್ದಗೊಳಿಸ ಲೆತ್ಲಿಸಿದುವು. ರಾಷ್ಟಕೂಟರು ಅನೇಕ 
ವಿಜಯಗಳಿಂದ ರಾಜ್ಯ ವಿಸ್ತರಣೆಗಳಿಂದ ತಮ್ಮ ತೇಲ್ಮೆಯನ್ನು ಸ್ಥಾಪಿಸಿಕೊಳ್ಳುವ, ಸೂತನ ರಾಜ್ಯ 'ಭಾಗಗಳಲ್ಲಿ ತಮ್ಮ 
ಆಳ್ಳಿಕೆಯನ್ನು ಶಾಸನಬದ್ಧಗೊಳಿಸಿಕೊಳ್ಳುವ ಅಗತ್ವವನ್ನು ಮನಗಂಡರು. 'ದೈವಿಕ ವಂಶದ ಮೂಲವನ್ನು ಹೇಳಿಕೊಳ್ಳುವುದರಿಂದ 


ತಮ್ಮೆ ಪಾರಮಕ್ಸೆ ಅವರು ಸಮರ್ಥನೆಯನ್ನು ನೀಡಿಲೆತ್ತಿ ಸಿದರು. ಜದ ೨೦೧೮). 


ಜಡ ರಾಷ್ಟಕೂಟ ಸ ಸಾಮ್ರಾಜ್ಯದ ವಾರಸುದಾರನಾದಕಲ್ಯಾಣಿ ಚಾಲುಕ್ಯರಸ್ಥಾಪಕ ದೊರೆ, ತೈಲ ೧೫ ಬಾರಿ 
ಮಾಳವದ ಅರಸ ವಾಕ  ತಿಮುಂಜನಿಂದ ಪರಾಭವಗೊಂಡು ೧೬ನೇ ಬಾರಿ ಮುಂಜನನ್ನು ಯಾದವ ನಿಲ್ಪಮನ ನೆರವು 
ಪಡೆದು ಸೋಲಿಸಿ, "ಲಕ್ಷೆಯು ಮಹಿಮಾವಂತನಾದ ರಣರಂಗ ಭೀಕರ ಮನ ಮನೆಯಲಿ ಪತಿವ್ರತೆಯಾಗಿ ಇರುವಂತೆ 
ಮಾಡಿದನು” (ಬುರ್ಗೆಸ) ಹೀಗೆ ವಿಜಯಲಕ್ಷ್ಮಿಯನ್ನು ತನ್ನ ಪತಿವ್ರತಸ್ಥ ಪತ್ನಿಯಾಗಿ ಮಾಡಿಕೊಂಡು ತೈಲನು ತನ್ನ 
ನಾರಾಯಣ ರೂಪವನ್ನು ಹೊಸ ಸಾಮ್ರಾಜ್ಯದ ಪ್ರಜೆಗಳ ಸ್ಮೃತಿ ಪಟಲದ ಮೇಲೆ ಹೆರುತ್ತಿದ್ದಾನೆ. 

ಹೊಯ್ದಳರ ಮೂಲಪುರುಷ ಸಳ ಎಂಬುದು ಈಗ ನಿರ್ವಿವಾದ. ಹೊಯಳರ ಲಾಂಛನದ ಹುಲಿಯನ್ನು ಕೊಲ್ಲುತ್ತಿರುವ 
ಸಳನ ಮೂರ್ತಿಯನ್ನು ಇತಿಹ್ಯವಾಗಿ ತೆಗೆದುಕೊಂಡಾಗ ಆತ ಹುಲಿಗೆ ಹೆದರುವ ಸಾಮಾನ್ಯ ಮನುಷ್ಯರಿಗಿಂತ ಶ್ರೇಷ್ಟ ಎಂಬ 
ಭಾವನೆ ಹೆರುವಿಕೆ, ಆತ ಹುಲಿಲಾಂಛನ ಹೊಂದಿರುವ ಚೋಳರನ್ನು ಸೋಲಿಸಿದುದರ ರೂಪಕವಾಗಿ ತೆಗೆದುಕೊಂಡಾಗ 
ಶೈವ ಚೋಳರನ್ನು ಸೋಲಿಸಲು ಪಣ ತೊಟ್ಟ ಜೈನ ಗುರು ಸುದತ್ತಚಾರ್ಯರ ಅಪಟ ಶಿಷ್ಕನಾಗಿ ಅಭಿವ್ಯಕ್ತಿಗೊಂಡು ತನ್ನ 
ಹೊಸ ಸಾಮ್ರಾಜ್ಯದ ಪ್ರಜೆಗಳ ನಿಷ್ನತೆ ಗೆಲ್ಲುವ ಪ್ರಭುವಾಗಿ ಕಾಣುತ್ತಾನೆ. 

೧೪ನೇ ಶತಮಾನದಲ್ಲಿ ಬರ್ಕೋಅಫ್ಪನ್ನಾಳಿ ಕರ್ನಾಟಕದ ಮೇಲಾಗಿ ಇಲ್ಲಿನ ರಾಜಕೀಯ, ಧಾರ್ಮಿಕ, ಸಾಮಾಜಿಕ 
ಸಂಸ್ಥೆಗಳು ನಾಶಗೊಂಡು, ನಿರ್ವಾತ Ask) ಉಂಟಾದಾಗ ಅದನ್ನು ತುಂಬಿದ್ದೇ ಎಂದು ಮರೆಯಲಾಗದ ಸಾಮ್ರಾಜ್ಯ 
-ವಿಜಯನಗರ ಸಾಮ್ರಾಜ್ಯ. ಇದರ ಅತ್ಯಂತ ಶ್ರೇಷ್ಟ ರಾಜನಾದ ಶ್ರೀಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕಕ್ಕೆ ಆಯ್ದುಕೊಂಡದ್ದು 
ಶೀಕೃಷ್ಣಜನ್ನಾಪ್ಪಮಿ ದಿನ.“ ಉತ್ತರದಿಂದ ಬಂದ ಟರ್ಕೋಅಫ್ಪನ ದಾಳಿಕೋರರ ಧರ್ಮ, ಸಂಸ್ಥೃತಿ ಎರಡು ಭಿನ್ನವಾಗಿದ್ದರಿಂದಲೇ, 
ಇಲ್ಲಿನ ಜನ ತಮ್ಮ ಅಸಿತ್ಸದ ಬಗ್ಗೆ ತೀವ್ರ ಅಭದ್ರತೆ ಭಾವ ಹೊಂದಿದ್ದರು. ಈ ಸಂದರ್ಭದಲ್ಲಿ ಸಾಕ್ಷಾತ್‌ ವಿಷ್ಣುವೇ 
"ಕೃಷ್ಣದೇವರಾಯನ ರೂಪದಲ್ಲಿ ಜನಿಸಿದ, ತಮಗೆ ಇನ್ನೂ ಭಯವಿಲ್ಲ ಎಂಬ ಭಾವನೆ ಪ್ರಜೆಗಳಲ್ಲಿ ಸೃಷ್ಟಿಸುವುದೇ ಈ 
ತಂತ್ರದ ಹಿನ್ನಲೆಯಾಗಿರಬಹುದು. 

ಇಸ್ಲಾಮಿಕ್‌ ರಾಜ್ಯಗಳಾದ ಬಹಮನಿ ಮತ್ತು ಬಿಜಾಪುರ ರಾಜರು ತಮ್ಮನ್ನು "ಸುಲ್ತಾನರು' ಎಂದು ಕರೆದುಕೊಂಡು 
ಮಧ್ಯಯುಗದ ಸಂಪ್ರದಾಯದಂತೆ ಖಲೀಪ್‌ನಿಂದ ಮಾನ್ಯತೆ ಪಡೆದವರಾಗಿ ತಮ್ಮ ಪ್ರಜೆಗಳ ರಾಜ್ಯಭಾರ ಮಾಡಿದರು. 
ಕಟುನಿಟ್ಟಾದ ಇಸ್ಲಾಂ ಕಾನೂನಿನ ಪ್ರಕಾರ ದೇವಪ್ರಭತ್ವ (Theocracy) ದಲ್ಲಿ ನಿಜವಾಗಿ ದೇವ"ನೇ 'ಸಾಮಾಟ. ದೇವರ 
ಶಾಸನಗಳನ್ನು ಜಾರಿ ತರುವ ಪ್ರತಿನಿಧಿ “ಸುಲ್ತಾನ್‌”. ಅಂದರೆ ತಾವು ದೇವರ ಪ್ರಿನಿಧಿ, ತಮ್ಮನ್ನು ಪ್ರಶ್ನಿಸದೇ ಪಾಲಿಸಿಕೊಂಡು 
ಹೋಗಿ ಎಂಬ ಸಂದೇಶ ಪ್ರಜೆಗಳಲ್ಲಿ ಸ ಸ್ಥಾಪಿಸುವುದಾಗಿತ್ತು 


ಹೀಗೆ ಕರ್ನಾಟಕದ ಪ್ರಭುಗಳು ತಮ್ಮ ಪ್ರಜೆಗಳ ಬೆಂಬಲ ಪಡೆದು, ಅವರನ್ನು ಸ್ಥಾಮಿನಿಷ್ಠ ಮಾಡಲು ರಾಜತ್ವದ 
ದೇವತ್ವ ಸಿದ್ದಾಂತದ ತಂತ್ರ ಬಳಸಿ, ಹೊಸದಾಗಿ ಸ್ಥಾಪಿಸಿದ ಸಾಮ್ರಾಜ್ಯದ ಜನರ ಭಾವನೆಗಳನ್ನು ಬಳಸಿಕೊಂಡು ತಮ್ಮ 
ಸ್ಥಾನ ಭದ್ರಪಡಿಸಿಕೊಂಡರು ಎಂಬಂತೆ ನೋಡುವುದು ಅನಿವಾರ್ಯವಾಗುತ್ತದೆ. ಏಕೆಂದರೆ ದೇವರ ಹೆಸರಿಟ್ಟುಕೊಳ್ಳುವುದರಿಂದ, 
ದೇವರ ಪ್ರತಿನಿಧಿ ಎಂದು ಸ್ವಯಂ ಘೋಷಿಸಿಕೊಳ್ಳುವುದರಿಂದ ರಾಜತ್ತಕ್ಕೆ ದೇವತ್ನದ ಸ್ವರೂಪ ದೊರಕುತ್ತದೆ ಎಂಬುದು 
ನಂಬಲು ಕಷ್ಟ ರಾಜನು ದೇವರಾಗಲು ದೇವರಂತೆ ಎಲ್ಲರನ್ನೂ ಸಮನಾಗಿ ಉಪಚರಿಸಿ, ಎಲ್ಲರ ಕಷ್ಟ ಪರಿಹರಿಸಬೇಕಾಗುತ್ತದೆ. 
ದೇವರಂತೆ ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಸರ್ವಜ್ಞನಾಗಬೇಕಾಗುತ್ತದೆ. 


ತನ್ನ ಮೂಲದ ಬಗ್ಗೆ ಉತ್ರೇಕೆ 


ಕನ್ನಡದ ಮೊದಲ ಮಾಡ ಕದಂಬರು ತಮ್ಮ ಮೂಲದ ಬಗ್ಗೆ ಉತ್ಪೇಕ್ಷೆ ಮಾಡುವುದರೊಂದಿಗೆ 
ಕರ್ನಾಟಕದಲ್ಲಿ ಈ ಸಂಪ್ರದಾಯಕ್ಕೂ ಇವರೇ ಮೊದಲಿಗರಾದರು. ಮುಂದೆ ಬಂದ ಇವರ ವಂಶಸ್ಥರೆಂದು ಹೇಳಿಕೊಂಡಿರುವ 


೨೮೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೧೦-೧೨ನೇ ಶತಮಾನದ ಹಾನಗಲ್ಲತ್ತು ಗೋವಾ ಕದಂಬರು ತಮ್ಮ ಶಾಸನಗಳಲ್ಲಿ ಕದಂಬರ ಮೂಲದ ಬಗ್ಗೆ ದಂತಕಥೆ 
ಹೆಣೆದಿದ್ದಾರೆ. ಶಿವನು ತ್ರಿಪುರಾಸುರನೊಂದಿಗೆ ಹೋರಾಡಿ ಅವನನ್ನು ಸಂಹರಿಸಿದಾಗ ಅವನ ಬೆವರಹನಿಯು ಒಂದು 
ಕದಂಬ ವೃಕ್ಷದ ಕೆಳಗೆ ಉದುರಿತು. ಈ ಬೆವರ ಹನಿಯಿಂದ ತ್ರಿಲೋಚನ ಕದಂಬ(ಮುಕ್ಕಣ್ಣ)ನು ಹುಟ್ಟಿದನು. ಇವನ 
ಮಗನೇ ಮದ ಕದಂಬ ವಂಶದ ಸ್ಥಾಪಕ. ಇನ್ನೊಂದು ದಂತಕಥೆಯ ಪ್ರಕಾರ ನಂದ ಎಂಬ ಅರಸನು 
ಶಿವನನ್ನು ಪೂಜಿಸಿ, ಪರಮೇಶ್ವರನ ಅನುಗಹದಿಂದ ಮಗನನ್ನು po ಎಂದು ತಿಳಿಸಲಾಗಿದೆ. ಇದರ ಪಕಾರ ಕದಂಬರ 
ಉತ್ತರ ಭಾರತದ ಸಂದರೊಂದಿಗೆ ಹಚ್ಚುತ್ತದೆ. ಹೀಗೆ ೪ನೇ ಶತಮಾನದಲ್ಲಿ ಆರ್ಯಿಕರಣಗೊಳ್ಳುತ್ತಿರುವ ದಕ್ಷಿಣ 
ಭಾರತದಲ್ಲಿ ಪ್ರಜೆಗಳಿಗೆ ತಮ್ಮ ಶ್ರೇಷ್ಠತೆಯ ಛಾಪು ಮುಟ್ಟಿಸುವ ಪ್ರಯತ್ನ ಎಂಬಂತೆ ಇದು ಗೋಚರಿಸುತ್ತದೆ. 

ಜೈನ ಕಥಾ ಪರಂಪರೆಯ ಪ್ರಕಾರ ಜೈನ ಆಚಾರ್ಯ ಸಿಂಹನಂದಿಯ ಅನುಯಾಯಿಗಳಾದ ದಡಿಗ ಮತ್ತು ಮಾಧವ 
ಆಚಾರ್ಯ ಸೂಚನೆಯ ಮೇರೆಗೆ ದಕ್ಷಿಣದಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಬೇಕೆಂದು, ಗಂಗರಾಜ್ಯವನ್ನು ಸ್ಥಾಪಿಸಿದರು 
ಎಂಬುದು ಒಂದು ವಾದ. ಗಂಗರ ಮೂಲಪುರುಷ ರು ಅಯೋಧ್ಯಾಪುರದಿಂದ ಬಂದವರು ಎಂಬ ಇನ್ನೊ ಅ "ವಾದವೂ 
ಇದೆ. ಹೀಗೆ ಗಂಗರು ತಾವು ಉತ್ತರದಿಂದ ಬಂದವರು, ಶ್ರೇಷ್ಠರು, ಉತ್ತಮ ಕುಲದವರೆಂದು eet. ತಮ್ಮ 
ಮೂಲದ ಬಗ್ಗೆ ಉತ್ಪೇಕ್ಷಿ ಮಾಡಿದ್ದಾರೆ. 


ಬಾದಾಮಿ ಚಾಲುಕ್ಕರ ಮೂಲದ ಬಗ್ಗೆ ಕಲ್ಯಾಣ ಚಾಲುಕ್ಕರ ಶಾಸನಗಳು ಮತ್ತು ಬಿಲ್ಲಣನ ವಿಕ್ರಮಂಕದೇವಚರಿತಂ 
ಕಥೆಯೊಂದನ್ನು ನೀಡಿವೆ. ಬ್ರಹ್ಮನ ಚುಳುಕದಿಂದ ಭೂಮಿಯಲ್ಲಿ ಹೆಚ್ಚುತ್ತಿರುವ ಕೆಡಕನ್ನು ಕೊನೆಗೊಳಿಸಲು ಮಹಾಪರಾಕ್ರಮಿ 
ಚಾಲುಕ್ಕ ಹುಟ್ಟಿಬಂದನು. ಇವನೇ ಚಾಲುಕ್ಕ ವಂಶದ ಮೂಲಪುರುಷ. ಇನ್ನೊಂದು ಕಥೆಯ ಪ್ರಕಾರ ಆಯೋಧ್ಯ ರಾಜ 
ದಕ್ಷಿಣದಲ್ಲಿ ವಿಸ್ತರಣೆಗಾಗಿ ಬಂದಾಗ ಮರಣ ಹೊಂದಿದನು. ಗರ್ಭಿಣಿಯಾಗಿದ್ದ ಅವನ ಪತ್ನಿಯೂ ಇಲ್ಲಿ ವಿಷ್ಣುವರ್ಧನ 
ಎ೦ಬ ಮಗನನ್ನು ಹೆತ್ತಳು. ಅವನೇ ಬಾದಾಮಿ ಚಾಲುಕ್ಕರ ಮೂಲಪುರುಷ. 


ರಾಷ್ಟಕೂಟರು ಕೂಡ ಪೌರಾಣಿಕ SS ಹೇಳಿಕೊಂಡಿದ್ದಾರೆ. ಯದುವಿನಿಂದ, ಬ್ರಹ್ಮನಿಂದ, ಸಾತ್ಯಕಿಯ 
ವಂಶದವರೆಂದು ಕರೆದುಕೊಂಡಿದ್ದಾರೆ. ಹೀಗೆ ಅವರ ವಂಶಕ್ಕೆ ಪ್ರಾಚೀನತೆಯನ್ನು ಕೊಟ್ಟು ಅವರ ಅಧಿಕಾರವನ್ನು 
ಸಮರ್ಥನಿಯಗೊಳಿಸಿಕೊಂಡಿದ್ದರೆ. ಇವರಂ ತೆ ಹೊಯ್ತಳೆರು ಕೂಡ ತಮ್ಮ ಮೂಲವನ್ನು ಯದುವಂಶಕ್ಕೆ 
ಸಮೀಕರಿಸಿಕೊಂಡಿದ್ದಾರೆ. ತಾವು ದ್ವಾರಕಾದವರು ಎಂದು ಹೆಮ್ಮೆಯಿಂದ ಶಾಸ ಸನಗಳಲ್ಲಿ ಹೇಳಿಕೊಂಡಿದಾರೆ. ಮೈಸೂರಿನ 
ಒಡೆಯರು ಇದಕ್ಕೆ ಹೊರತಾಗಿಲ್ಲ. ಅವರು ಕೂಡ ತಮ್ಮ ದ್ವಾರಕಾ ಮೂಲವನ್ನು ಯದುವಂಶದ ಮೂಲಕ ಹೇಳಿದಾರೆ. 


ಶ್ರೇಷ್ಟತೆಯೊಂದಿಗೆ ನಿಷ್ನತೆ ಹಿಂಬಾಲಿಸುತ್ತದೆ ಎ೦ಬ ಸಾಮಾನ್ಯ ನಂಬಿಕೆಯೊಂದಿಗೆ ಈ ಪ್ರಭುಗಳು ತಮ್ಮನ್ನು ತಾವು 


ಶ್ರೇಷ್ಠರು ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಏಕೆಂದರೆ ಪ್ರಾಚೀನ, ಶ್ರೇಷ್ಠವಂಶಸ್ಥರು, ಜನಮಾನ್ಯ ವ್ಯಕ್ತಿಗಳ 


ನೆಲದಿಂದ ಬಂದವರಂತೆ ತೋರಿಸಿಕೊಂಡು ಹೊಸದಾಗಿ ಸ ಸ್ಥಾಪಿಸಿದ ಸಾಮ್ರಾಜ್ಯದ ಆಗಷೇ ಪಜೆಗಳಾಗಿರುವವರ ಗೌರವಕ್ಕೆ 
ಆದರಕ್ಕೆ ಪಾತ್ರರಾಗಬೇಕೆನು ವುದು ಇವರ ಉದ್ದೇಶವಾಗಿತ್ತು ಸ್ಥಾಪಿತ ಸ ಸಾಮಾಜ ನಾಶ ಮಾಡಿ, ಇದ್ದ ರಾಜ ಎಷ್ಟೇ 


| ಕುಖ್ಯಾತವಿರಲಿ. ಪ್ರಜಾಪೀಡಕನಿರಲಿ ಅವನನು  ಕಿತ್ತೋಗೆದು `ಹೊಸ ವ್ಯವಸ್ಥೆ, ಹೊಸ ರಾಜನ ಸ್ಥಾಪನೆ ಆದಾಗ ಪಜೆಗಳಿಗೆ 


ಈರ ರೀತಿಯ ಸಂಶಯ, ಭಯ ಖಂಡಿತ ಇರುತ್ತದೆ. ಇದನ್ನು ee ಗೌರವ, ಹೆಮ್ಮೆ ಮೂಡಿಸುವುದು 
ಅನಿವಾರ್ಯವಾಗಿತ್ತು. 


ಬಿರುದುಗಳ ಧಾರಣೆ 


ಬಿರುದುಗಳು ಕೂಡಾ ಪ್ರಭುಗಳ ಶಕ್ತಿ, ಸಾಮರ್ಥ್ಯಗಳನ್ನು ಉತ್ಪೇಕ್ಷಿಸುವ, ಅವರ ಸಾಧನೆಗಳಾದ ರಾಜ್ಯ ವಿಸರಣೆ, 
ಸಾಹಿತ್ಯ ಪೋಷಣೆ, ಶತ್ರು ದಮನ, ವೈಯಕಿಕ ಗುಣ ಮುಂತಾದವುಗಳನ್ನು ಪ್ರಚಾರಪಡಿಸಿ ಪಜೆಗಳ ಮನದಾಳದಲ್ಲಿ ತಮ್ಮ 
ಆಯವವನ ಬಗ್ಗೆ ಹೆಮ್ಮೆ ನಿಷ್ಠ nd ಇನ್ನೊಂದು ತಂತ್ರವಾಗಿ ಬಳಳ ಆಗಿವೆ ಅಂದರೆ ತಪ್ಪಾಗಲಾರದು. ಬಿರುದುಗಳ 
ಧಾರಣೆ ಮೂಲಕ ರಾಜರು ತಮ್ಮ ಯಜಮಾನಿಕೆ ಸಾಬೀತುಪಡಿಸುತ್ತಿರುವುದು ಗೋಚರವಾಗುತ್ತದೆ. ಕಾಲ ಮತ್ತು 
ಸಮಯಗಳು ಕೂಡಾ ಬಿರುದುಗಳ ಅನಿವಾರ್ಯತೆ ಸೃಷಿಸಿದ್ದು ಇದೆ. ಕದಂಬರು, ಗಂಗರು ಸಾಮಾನ್ಯವಾಗಿ ತಮ್ಮನ್ನು 
ಪದೇ ಪದೇ "ಧರ್ಮ ಮಹಾರಾಜ' ಎಂದು ವರ್ಣಿಸಿಕೊಂಡಿರುವುದು ತಾವೂ ಆ ಕಾಲಘಟ್ಟದ ಸನಾತನ ಪರಂಪರೆಯ 
ಮೌಲ್ಯಗಳನ್ನು ಉಳಿಸಿ ರಕ್ಷಿಸುತ್ತಿರುವವರಂದು ಘಂಟಾಘೋಷವಾಗಿ ಬಿಂಬಿಸುವಂತಿದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ವ್‌ 


ತಮ್ಮವೆ $ಯಕ್ತಿಕ ಸಾಧನೆಗಳನ್ನು, ಬೆಳೆಯುತ್ತಿದ್ದ ರಾಜಕೀಯ ಶಕ್ತಿಯನ್ನು ಸೂಚಿಸುವಂತಹ ಹಲವು ಬಿರುದುಗಳನ್ನು 
ಚಾಲುಕ್ಕರು ಧರಿಸಿದರು. ಪೃದ್ಧಿವಲ್ಲಭ, ಚಕ್ರವರ್ತಿ, ಮಹಾರಾಜಾಧಿರಾಜ ಭಟ್ಟಾರಕ, ಪರಮೇಶ್ರರ ಇವರ ಬಿರುದುಗಳಾಗಿವೆ. 
ತಾವು ಮಾಡಿದ ಮಹತ್ವದ ಕಾರ್ಯಗಳನ್ನೂ ಯುದ್ಧ ಸಾಹಸಗಳನ್ನೂ ಸೂಚಿಸುವ ಕೆಲವು ಅರ್ಥಪೂರ್ಣವಾದ ಬಿರುದುಗಳನ್ನು 
ಚಾಲುಕ್ಕ ರಾಜರು ದರಿಸಿದರು. ರಣವಿಕಮ, ರಣಪರಾಕಮ, "ರಣವಿಕ್ರಾಂತ, ರಣರಸಿಕ ಯುದ್ದಮಲ್ಲ ಸ್ಯ ಸಾಲಿಗೆ 
ಸೇರುತ್ತವೆ. ಇನ್ನು ಕೆಲವು ಧಾರ್ಮಿಕ ಸ್ಪರೂಪದ ಬಿರುದುಗಳನ್ನು ಅಂದರೆ ಪರಮಭಾಗವತ, ಪರಮೇಶ್ವರ, ಧರ್ಮ 
en ಕ್‌ ಬಿರುದು ಧರಿಸಿದ್ದಾರೆ. ತಮಗಿಂತ ಕಿರಿಯ ಹನ: ಇದ್ದರು, ಮತ್ತು ಅವರು ತಮ್ಮ ನಿಯಂತೆಣದಲ್ಲಿದ್ದರು 
ಎ೦ಬುದನ್ನು ಸೂಚ್ಯವಾಗಿ ತಿಳಿಸುವ ಮಹಾರಾಜಾಧಿರಾಜ, ಪರಮಭಟ್ಟಾರಕ, ಸಮಸ್ತ ಭುವನಾಶ್ರಾಯ ಎಂಬ ಬಿರುದಗಳನ್ನು 
ಚಾಲುಕ್ಯ ಅರಸರು ಹೊಂದಿದ್ದರು. ಈ ಬಿರುದುಗಳು ರಾಜ ಬೆಳೆಯುತ್ತಿದ್ದ ಸ್ಥಾನಗೌರವವನ್ನು ಸ್ಪಷ್ಟವಾಗಿ ಸೂಚಿಸುತ್ತವೆ. 
(ಸಂಪುಟ-೧ ಪೊಫೆಸರ್‌ ಕೆ.ಆರ್‌. ಬಸವರಾಜು) 

ರಾಷ್ಟಕೂಟರು ಧರಿಸಿದ ಬಿರುದುಗಳಲ್ಲಿ ರಾಜಸಿಂಹ, ಪರಮಭಟ್ಟಾರಕ, ಪರಮೇಶ್ವರ, ಮಹಾರಾಜಾಧಿರಾಜ ಎಂಬುವು 
ಕೆಲವು ರಾಷ್ಟಕೂಟರ ಅರಸರಿಗೆ “ತುಂಗ” ಎಂಬುದರಿಂದ ಕೊನೆಗೊಳ್ಳುವ ಬಿರುದುಗಳು ಹೆಸರುಗಳು ಇದ್ದವು. ತುಂಗ 
ಎಂದರೆ ಉನ ತ, ಪ್ರಧಾನ, ಎತ್ತರವಾದುದು ಎಂದರ್ಥ. ಶುಭತುಂಗ, ಜಗತ್ತುಂಗ, ನೃಪತುಂಗ. 5 ಬಿರುದುಗಳ ಮೂಲಕ 
ರಾಷ್ಟ್ರಕೂಟ ತಟ ತಾವು ಇತರರಿಗಿಂತ ಬಹಳ ಪ್ರಮುಖರಾಗಿದ್ದರು ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ "ವರ್ಷ" 
ಎಂಬ ಪ್ರತ್ಯಯವನು ್ಗಿ ರಾಷ್ಟ್ರಕೂಟ ಅರಸರು ಸಾಮಾನ್ಯವಾಗಿ ಬಳಸಿದ್ದನ್ನು ನೋಡುತ್ತೇವೆ. ಅಕಾಲವರ್ಷ, ಪ್ರಭೂತವರ್ಷ, 
ಆ ಲಲನ ಅಟ ಸುವರ್ಣವರ್ಷ, ನಿತ್ಯವರ್ಷ ಎಂಬ "ಹೆಸರುಗಳನ್ನು ನೋಡುತ್ತೇವೆ ವರ್ಷ ಎಂದರೆ 
ಮಳೆ. ಹೂವಿನಮಳೆ, ಬಾಣದಮಳೆ, ಧೂಳಿನಮಳೆ, ಖಶ್ತರ್ಯದ ಮಳೆ ಇತ್ಯಾದಿಗಳ ಸಾಲಿ ಬಳಸಲಾಗಿದೆ. ಇನ್ನು 
ವೈಯಕ್ತಿಕವಾಗಿ ದಂತಿದುರ್ಗನಿಗೆ ಖಡ್ಗವಲೋಕ ಎಂಬ ಬಿರುದಿತ್ತು. ಸಾ ನೋಟುಗಳು ಕತ್ತಿಯ ಅಲಗಿನಷು 
ಹರಿತವಾಗಿವೆಯೋ ಅಂಥವನು ಎಂದು ಅರ್ಥ. ಧ್ರುವನು ನಿರುಪಮ ಮತ್ತು ಕಲಿವಲ್ಲಭ (ಏನೆಯಿಲ್ಲದವನು ಮತ್ತು 
ಕಲಿಯುಗದಲ್ಲಿ ಪ್ರೀತಿಪಾತ್ರನು) ಎಂದು ನಿರೂಪಿತಗೊಂಡಿವೆ. ಅಮೋಘವಷ ರ್ಷನಿಗೆ ಮಹಾರಾಜ ಶರ್ವ (ಮಹಾರಾಜರಲ್ಲಿ 
ಈಶ್ವರನಂಥವನು), ಮಹಾರಾಜ ಸಂದ (ಮಹಾರಾಜರಲ್ಲಿ ಸೃಂದನಂತವನು) ಎಂಬ ಬಿರುದುಗಳಿದ್ದವು. ನಾಲ್ಕನೇ 
ಬಂದನು ನಿರಾಶ್ರಿತರ ಕಲ್ಪವೃಕ್ಷ ವೀರರವೀರ ಎಂದು ವರ್ಣಿಸಲಾಗಿದೆ. ಹೀಗೆ ರಾಷ್ಟಕೂಟರ ಆಳ್ಲಿಕೆಯನ್ನು ಶಾಸನಬದ್ಧಗೊಳಿಸಲು 
ಯತಿ ಸಲಾಗಿದೆ. 


ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಲ್ಲಿ ಒಬ್ಬರಾದ ಬುಕ್ಕರಾಯ ಸಮಗ್ರ ವೇದಸಂಹಿತೆಗಳ ಮೇಲೆ ಭಾಷಾ ರಚನೆ 
ಮಾಡುವ ಯೋಜನೆ ಹಮ್ಮಿಕೊಂಡು” ಪ್ರಾರಂಭಿಸಿದ್ದರಿಂದ ವೈ ದಿಕಮಾರ್ಗ ಪ್ರವರ್ತಕ” ಎ೦ಬ ಬಿರುದನ್ನು ಹೊಂದಿದ್ದ. 
ಈತನ ಆಶ್ರಯದಲ್ಲಿ ಸಾಹಿತ್ಯ ಅಭಿವೃದ್ಧಿಗೊಂಡಿದ್ದರಿಂದ ಇವನಿಗೆ 'ಸಾಹಿತರಸಪೋಷಣ' ಎ೦ಬ ಬಿರುದು ಇತ್ತು ಮುಂದೆ 
ವೇದಗ ಳ ಮೇಲಿನ ಭಾಷ್ಯ ರಚನೆಯ ಕಾರ್ಯ ಪೂರ್ಣಗೊಳಿಸಿದ ಆತನ ಮಗ, ಉತ್ತರಾಧಿಕಾರಿಯಾದ ಇಮ್ಮಡಿ 
ಹರಿಹರರಾಯನಿಗೆ "ವೇದಮಾರ್ಗ ಸ್ಥಾಪನಾಚಾರ್ಯ'” ಎಂಬ ಬಿರುದು ಪ್ರಾಪ್ತವಾಯಿತು. ಈ ಅವಧಿಯಲ್ಲಿ ಕನ್ನಡ 
ಸಾಹಿತ್ಯ ರಚನೆಯಾಗಿದ್ದರಿಂದ ಹರಿಹರರಾಯನಿಗೆ "ಕರ್ನಾಟಕ ವಿದ್ಯಾವಿಲಾಸ' ಎಂಬ ಬಿರುದು ಇತ್ತು. ತನ್ನ ಆನೆಗಳ 
ಬೇಟಿಯಾಡುವ ಆಸಕ್ತಿಯಿಂದಾಗಿ "ಗಜಬೇಂಟಕಾರ' ಎಂಬ ಬಿರುದನ್ನು ಇಮ್ಮಡಿ ದೇವರಾಯನು ಹೊಂದಿದ್ದನು. ಮುಂದೆ 
ಶ್ರೀಕೃಷ್ಣನೇ ಅವತರಿಸಿ ಬಂದಂತೆ ಸಿಂಹಾಸನವೇರಿದ ಕೃಷ್ಣದೇವರಾಯ ತನ್ನ ಶತ್ರು ರಾಜ್ಯದ ಸುಲ್ತಾನ ಮಂತ್ರಿಯಿಂದ 
ಬಂಧಿತನಾಗಿದ್ದನ್ನು ಅರಿತು, ಬಂಧನದಿಂದ ಸುಲ್ತಾನ ಮಹಮದನನ್ನು ಬಿಡುಗಡೆಗೊಳಿಸಿ. ಸಿಂಹನ ಸನೆಕ್ಕ ಏರಿಸಿದನು. ಈ 
ಕಾರ್ಯದಿಂದಾಗಿ “ಯವನ ರಾಜ್ಯ ಸ್ಥಾಪನಾಚಾರ್ಯ” ಎ೦ಬ ಬಿರುದನ್ನು ಧರಿಸಿದನು. ಸ್ಪತಃ ವಿದ್ಧಾಂಸನಾಗಿದ್ದು. ಹಲವು 
ಗಣ್ಯವಿದ್ದಾಂಸರಿಗೆ ಅಶ್ರಯದಾತನಾಗಿದ್ದ. ಪಸಿದ್ದ ತೆಲುಗು ಕವಿ ಅಲ್ಲಸಾಣಿಪೆದ್ದನ್ನಗಳ೦ತಹ ಹೆಲವಾರು ತಲುಗು ವಿದ್ಧಾಂಸರಿಗೆ 
ಪೋಷಕನಾಗಿದ್ದರಿಂದ ಆಂಧಭೋಜ, ಆಂಧಕವಿತಾ ಪಿತಾಮಹ ಎಂಬ ಬಿರುದುಗಳು ಲಭಿಸಿದವು. ಕನ್ನಡ ಭಾಷೆಯ 
ಬ್ರಾಹ್ಮಣ, ವೀರಶೈವ ಮತ್ತು ಜೈನಕವಿಗಳಿಗೂ ಆಶ್ರಯ ನೀಡಿದ್ದರಿಂದ "ಕನ್ನಡರಾಜ್ಯ ರಮಾರಮಣ'ಎಂಬ ಬಿರುದು 
ಧರಿಸಿದ್ದ. 

ಬಹಮನಿ ಸಾಮ್ರಾಜ್ಯದ ಸ್ಥಾಪಕದೊರೆ ಅಲ್ಲಾವುದ್ದೀನ್ನಹಮನ್ಲಾ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯ ಪೂರ್ವ 
ದೌಲತಬಾದ್‌ನಲ್ಲಿ ಸುಲ್ತಾನ "ಮಹಮ್ಮದ್‌ ಬಿನ್‌ ತುಘಲಕ್‌ನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸೆವ ಸಂದರ್ಭದಲ್ಲಿ 
ತಾನು ಎಲ್ಲರಿಗಿಂತಲೂ ಸಮರ್ಥ ದಕ್ಷ ಎಂದು ಸಾಬೀತುಪಡಿಸಿದ. ಮ ಅವನಿಗೆ ಎಲ್ಲರೂ "ಜಫರ್ಪಾನ್‌' ಎಂಬ 


೩೦೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಬಿರುದು ನೀಡಿದರು. ಹಸನಬಾದ್‌ನಲ್ಲಿ ಹೊಸ ಬಹಮನಿ ಸಾಮ್ರಾಜ್ಯ ಸ್ಥಾಪಿಸಿದ ಮೇಲೆ ಈತತನ್ನನ್ನು "ಸಿಕಂದರ್‌" 
ಎಂದು ಸ್ಪಘೋಷಿಸಿಕೊಂಡು, ಇದೇ ಹೆಸರಿನಲ್ಲಿ ನಾಣ್ಯಗಳನ್ನು ಟಂಕಿಸಿದ್ದಾನೆ. 

ಈ ರೀತಿಯ ತಂತ್ರಗಳನ್ನುಬಳಸುವುದು ಪ್ರಭುಗಳಿಗೆ ಅನಿವಾರ್ಯ ಅವಶ್ಯಕತೆಯಾಗಿತ್ತೆಂದು ತೋರುತ್ತದೆ. ಕಾಲ 
(Time) ಮತ್ತು ಸ್ಥಳ (Space) ಇವೆರಡು ಇತಿಹಾಸದ ದಿಕ್ಕನ್ನು ನಿರ್ಧರಿಸುತ್ತವೆ. ಆಯಾ ಕಾಲಧರ್ಮಕ್ಕೆ ಪೂರಕವಾಗಿ 
ಪ್ರಭುಗಳು ತಮ್ಮ "ಪ್ರಜೆಗಳ ಮೇಲೆ ರಾಜತ್ವದ ದೇವತ್ವದ ಸಿದ್ಧಾಂತ ಹೇರಿ ಅಧವಾ ತಮ್ಮ ಮೂಲದ ಬಗ್ಗೆ ಉತ್ಪೇಕ್ಷಿಸಿ, 
ಪ್ರಭಾವಿ ಬಿರುದುಗಳನ್ನು ಧರಿಸಿ, ಅಮೂರ್ತ ಪ್ರಭಾವಳಿಯನ್ನು ತಮ್ಮ ಸುತ್ತ ಸೃಷ್ಟಿಸಿಕೊಂಡು. ಪ್ರಜೆಗಳ ಬೆರಿಬಲ 
ಪಡೆದುಕೊಳ್ಳಲು ಯತ್ತಿ ಸಿದ್ದಾರೆ ಹಾಗೂ ಬಹುತೇಕರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ. 


ಅಡಿ ಟಪ್ಪಣಿಗಳು 
೧. ಇಂದ್ರ ಮತ್ತು ವರುಣನ ಹೆಸರು ಕೆಲ ವೈದಿಕ ಪಠ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ. 
೨. ಚೇನಿ ರಾಜರು ತಮ್ಮನ್ನು ತಾವು 'ಸ್ಪರ್ಗ ಪುತ್ರರು' ಎಂದು ಕರೆದುಕೊಂಡಿದ್ದಾರೆ. 
೩. ಸಾ.ಶ. ೧೫೦೯ ಆಗಸ್ಟ್‌ 9) 
೪. ಅಲ್ಲಾ 
೩೦೧ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


£೬ 


ಕವಕಗಿಲಿಯಲ ಶಿವಾಜ ಪಹೋದರ 
ಪಂಬಭಾಜ ಪಮಾಧಿ ಶೋಧ 
ಶರಣಬಸಪ್ಪ ಕೋಲ್ಲಾರ%* 


ಕನಕಗಿರಿ, ಕೊಪ್ಪಳ ಜಿಲ್ಲೆಯ ಒಂದು ಪ್ರಸಿದ್ಧ ಚಾರಿತ್ರಿಕ ಸ್ಥಳ. ಪ್ರಸ್ತುತ ತಾಲೂಕು ಕೇಂದ್ರವಾಗಿರುವ ಕನಕಗಿರಿ 
ಹಂಪಿಯಿಂದ ಉತ್ತರಕ್ಕೆ ೩೦ ಕಿ.ಮೀ. ದೂರದಲ್ಲಿದೆ. ಕನಕಗಿರಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮಾಂಡಲಿಕ 
ರಾಜ್ಯವಾಗಿತ್ತು. ಅಲ್ಲಿ ಗುಜಲವಂಶದ ನಾಯಕ ಅರಸ ರು ಆಡಳಿತ ನಡೆಸಿದರು. ವಿಜಯನಗರ ಸಾಮಾಟರ ನಿಷ್ಟ 
ಮಾಂಡಲಿಕರಾಗಿದ್ದ ಕನಕಗಿರಿ ಪಾಳೆಗಾರರು ಅವರ ಆಸ್ಥಾನದಲ್ಲಿ ಬಲಪಾರ್ಶದ (ಆಸೀನರಾಗುವ) ಮರ್ಯಾದೆಯನ್ನು 
ಹೊಂದಿದ್ದರು. ಕ್ರಿಶ ೧೪೩೬ ರಲ್ಲಿ ಗುಜ್ಜಲವಂಶದ ಪರಸಪ್ಪ ಉಡಚನಾಯಕನು ಪೌಢದೇವರಾಯನಿಂದ ಮಾನೃತೆ 
ಹಾಗೂ ಜಾಗೀರು ಪಡೆದು ಕನಕಗಿರಿಯಲ್ಲಿ ಪ ಪಾಳಯ ಪಟ್ಟಿಗೆ ಅಸ್ಪಿಭಾರ ಹಾಕಿದನು. ಪರಸಪ್ಪ ನಾಯಕನ ನಂತರ ಅವನ 
ಮಗ ನವಾಬ ಉಡಚಪ್ಪ ನಾಯಕ ಕನಕಗಿರಿಯನ್ನು ಹಲವಾರು ಸ್ಥಾರಕಗಳಿಂದ ಕಲಾಕೇಂದ್ರವನ್ನಾಗಿಸಿದನು. ಇವನ 
ತರುವಾಯ ಬಂದ ಏಳು ಜನ ಅರಸರಲ್ಲಿ ಕ್ರಮವಾಗಿ ಮೂರನೆಯವರಾದ ಇಮ್ಮಡಿ ಉಡಚಪ್ಪ ನಾಯಕ ಕನಕಗಿರಿ 
ಘಾ ವ ಪಸಿದ್ದ ದೊರೆ. ಇವನು ಹಲವಾರು ಯುದ್ದಗಳನ್ನು ಜಯಿಸಿ ಕನಕಗಿರಿಯನು ಬಲಿಷ್ಟ ರಾಜ್ಯಶಕ್ತಿಯನ್ನಾಗಿ 

ಪಿಸಿದ್ದನು. ನಿತ್ಯ ತರುವಾಯ ನಾಲ್ದು ಜನ ಅಳಿಕೆ ನಡೆಸಿದರೆ: ಕೊನೆಯ ದೊರೆ BR ಉದ್ದಟನಾಗಿದ್ದರಿಂದ 
ಕಿ ನಿಜಾಮನ ಪರವಾಗಿ ಸುರಪುರದ 'ಪಾಮನಾಯಕನು ಕನಕಗಿರಿಯ ಮೇಲೆ ದಾಳಿ ಮಾಡಿದನು. ೧೮೩೩ 
ರಲ್ಲಿ ನಡೆದ ಎಮ್ಮಿಗುಡ್ಡ ಕಾಳಗದಲ್ಲಿ ಹಿರೇನಾಯಕನನ್ನು ಮೋಸದಿಂದ ಸೋಲಿಸಿ, ಸೆರೆಹಿಡಿದು ಹತೆಗೈಯ್ಯಲಾಯಿತು. 
ಅಲ್ಲಿಗೆ ಕನಕಗಿರಿ ರಾಜ್ಯ ಪತನವಾಯಿತು.” 


ಕನಕಗಿರಿಯನ್ನಾಳಿದ ಅರಸರಲ್ಲಿ ಪ್ರಸಿದ್ಧನಾದ ಇಮ್ಮಡಿ ಉಡಚಪ್ಪ ನಾಯಕ (ಕ್ರಿಶ. ೧೬೧೮-೧೭೦೮)ನ ಕಾಲದಲ್ಲಿ 
ನಡೆದ ಒಂದು ಯುದ್ಧದಿಂದಾಗಿ ನಕಗಿರಯಲ್ಲಿ ಶಿವಾಜಿಯ ಸಹೋದರ ಸಂಭಾಜಿ (ಮಗನ ಹೆಸರೂ ಕೂಡಾ 
ಸಂಭಾಜಿ) ಮರಣ ಹೊಂದುವಂತಾಯಿತು ಮತ್ತು ಅವನನ್ನು ಕನಕಗಿರಿಯಲ್ಲಿಯೇ ಸಮಾಧಿ ಮಾಡಲಾಯಿತು. ಈ 
ಎರಡು ಸಂಗತಿಗಳು ಪ್ರಧಾನವಾಗಿ ನಂಬಿಕೆಗಳಾಗಿಯೇ ಕನಕಗಿರಿಯಲ್ಲಿ ಉಳಿದುಬಂದಿವೆ. ಈ ನಂಬಿಕೆಗಳನ್ನು ಸಮಕಾಲೀನ 
ದಾಖಲೆಗಳೊಂದಿಗೆ ಸಮೀಕರಿಸಿ, ವಿಶ್ಲೇಷಿಸಿ ಇವು ಚಾರಿತಿಕ ಸತ್ಯ ಘಟನೆ ಎಂಬುದನ್ನು ನಿರೂಪಿಸುವ ಮತ್ತು ಸಂಭಾಜಿಯ 
ಸಮಾಧಿಯನ್ನು ಗುರುತಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. 

ಕನಕಗಿರಿ ಚರಿತ್ರೆ ಶೋಧನೆ: "ಕಾಲಿದ್ದವರು ಹಂಪಿ ನೋಡಬೇಕು; ಕಣ್ಣಿದ್ದವರು ಕನಕಗಿರಿ ನೋಡಬೇಕು” ಎಂಬ 
ಜಾಣ್ಣುಡಿ ಹಂಪಿ-ಕನಕಗಿರಿಯ ಪ್ರದೇಶದಲ್ಲಿ ಪ್ರಚಲಿತದಲ್ಲಿದೆ. ಇದು ಹಂಪಿಯ ವಿಸ್ತಾರತೆಯನ್ನು, ಕನಕಗಿರಿಯ 
ಪ್ರೇಕ್ಷಣೀಯತೆಯನ್ನು ಪ್ರತಿಬಿಂಬಿಸುತ್ತದೆ. ಕನಕಗಿರಿಯಲ್ಲಿಯ ಹತ್ತು ಹಲವು ದೇವಾಲಯ, ಭಾವಿ, ಪುಷ್ಠರಣೆ, ಮಂಟಪ, 
ಮಠ ಮತ್ತು ಸುಂದರವಾದ ದೇವತೆಗಳ ಮತ್ತು ರಾಜರ ಶಿಲ್ಪಗಳಿವೆ. ಇವೆಲ್ಲವುಗಳಲ್ಲಿ ಕನಕಗಿರಿನಾಥ ಲಕ್ಷ್ಮೀ ನರಸಿಂಹ 
ದೇವಾಲಯ ಮತ್ತು ವೆಂಕಟಪತಿ ಭಾವಿಗಳು ಅತ್ಯಂತ ಕಲಾತ್ಮಕವಾಗಿವೆ. ಪ್ರಾಯಶಃ ಇವರೆಡು ಸ್ಥಾರಕಗಳಿಂದಲೇ ಕಣ್ಣಿದ್ದವರು 
ಕನಕಗಿರಿ ಕಾಣಬೇಕು ಎಂಬ ಜಾಣ್ದುಡಿ ಪ್ರಚಲಿತಕ್ಕೆ ಬಂದಿರಬೇಕೆನಿಸುತ್ತದೆ. ಇಂಥ ವಿಶಿಷ್ಟ ಕಲಾ ಕೇಂದವಾಗಿರುವ 
ಕನಕಗಿರಿಯ ರಾಜಕೀಯ ಇತಿಹಾಸ ಬಹುಮಟ್ಟಿಗೆ ಅಪರಿಚಿತವಾಗಿಯೇ ಉಳಿದಿತ್ತು. ಅದನ್ನು ಹುಡುಕುವ ಉದ್ದೇಶದಿಂದ 
ನಾನು ೧೯೯೨ ರಲ್ಲಿ ಪ್ರಥಮ ಬಾರಿಗೆ ಕನಕಗಿರಿಯ ಬಗ್ಗೆ ಸಂಶೋಧನೆ, ಅಧ್ಯಯನ ಪ್ರಾರಂಭಿಸಿದೆ. ಆ ಸಂಶೋಧನಾ 
ಅಧ್ಯಯನದ ಫಲವಾಗಿ ಕನಕಗಿರಿಯ ಸಮಗ್ರ ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸ ಬೆಳಕಿಗೆ ಬರುವಂತಾಯಿತು. 
ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಕನಕಗಿರಿಯ ಕುರಿತಾಗಿ ಸಂಶೋಧನಾ ಅಧ್ಯಯನ ಮುಂದುವರೆಸುತ್ತಾ ಬಂದಿದ್ದೇನೆ. 


* ಪ್ರಾಚಾರ್ಯರು, ಕಲ್ಕಠ ಶ್ರಿಂ ಚನ್ನಬಸವಸ್ಥಾಮಿ ವಿದ್ಯಾಲಯ, ಗಂಗಾವತಿ, ಕೊಪ್ಪಳ ಜಲ್ಲೆ, ಮೊ. ೯೮೬೫೨ ೬೭೧೫೫ 


೩೦೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅದರ ಭಾಗವಾಗಿ ಹಲವು ಲೇಖನಗಳು ರಚನೆಯಾಗಿ 
ಪ್ರಕಟಗೊಂಡಿದ್ದು, ಕನಕಗಿರಿಯ ವಿವಿಧ ಆಯಾಮಗಳ ಮೇಲೆ 
ಬೆಳಕು ಬೀರಿವೆ. ಹೀಗೆ ಕನಕಗಿರಿಯ ಚರಿತ್ರೆಯ 
ನಿರೂಪಣೆಯಲ್ಲಿ ಅಲ್ಲಿಯ ಶಿಲಾಶಾಸನಗಳು, ತಾಮ್ರ 
ಶಾಸನಗಳು, ಸ್ಪಾರಕ ಶಿಲಗಳು ಅಷ್ಟೇ ಅಲ್ಲದೇ ಅಲ್ಲಿಯ 
ಮೌಖಿಕ ಹೇಳಿಕೆಗಳು ಕೂಡಾ ಅಪಾರ ಮಾಹಿತಿಯನ್ನು 
ಒದಗಿಸಿವೆ. ಹೀಗೆ ಮೌಖಿಕ ಮಾಹಿತಿಯೊಂದರ ಬೆನ್ನು 
ಹತ್ತಿ ene ದೊರೆತ ಮಹತ್ವದ ಸರಗತಿಯೇ ಕನಕಗಿರಿಯಲ್ಲಿ ಸಂಭಾಜಿಯ ಸಾವು ಮತ್ತು ಆತನ ಸಮಾಧಿ. 


ಕನಕಗಿರಿಯ ಚರಿತ್ರೆಯನ್ನು ಹುಡುಕುವ ಹಾದಿಯಲ್ಲಿ ನಾನು ಎಷ್ಟೋ ಗ್ರಾಮಸ್ಥರನ್ನು ಸಂದರ್ಶಿಸಿ ಮಾಹಿತಿ 
ಪಡೆದಿದ್ದೇನೆ. ಹೀಗೆ ಮಾಹಿತಿಗಾಗಿ ಒಮ್ಮೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಆತ ಕನಕಗಿರಿ ಹಳ್ಳದ ಉತ್ತರಕ್ಕೆ ಸ್ವಲ 
ದೂರದಲ್ಲಿ ಇರುವ ಒಂದು ಸಮಾಧಿಯನ್ನು ಸಂಭಾಜಿಯದೆಂದೆ ಕರೆಯುತ್ತಿದ್ದರು, ಆದರೆ ಈಗ ಅದನ್ನು ಬೇರೆ ಹೆಸರಿನಿಂದ 
ಕರೆಯುತ್ತಾರೆ ಎಂದು ತಿಳಿಸಿದ. ಈ ಸಂಗತಿ ನನಗೆ ತುಂಬಾ ಕುತೂಹಲವನ್ನುಂಟು ಮಾಡಿತು. ಈ ಸಂಗತಿಯ ಬಗ್ಗೆ 
ತಿಳಿಯಲು ನಾನು ಕನಕಗಿರಿ ನಾಯಕ ವಂಶಸ್ಥರಾದ ಹುಲಿಹೈದರ್‌ ಗ್ರಾಮ ನಿವಾಸಿಗಳಾಗಿದ್ದ ಶ್ರೀ ರಾಜಾ ರಂಗಪ್ಪ 
ನಾಯಕರನ್ನು (ಆಗ ಅವರಿಗೆ ೮೦ ವರ್ಷಗಳಾಗಿದ್ದವು) ಭೇಟಿಯಾಗಿ ಚರ್ಚಿಸಿದೆ. ಅವರು ತಮ್ಮ ತಾಯಿಯವರಾದ 
ರಾಣಿ ಗೌರಮ್ಮನವರು ಈ ಸಂಗತಿಯ ಬಗ್ಗೆ ನನಗೆ ತಿಳಿಸಿದ್ದರು, ಹಳ್ಳದ ಬದಿಯಲ್ಲಿ ಮರಾಠಾ ದೊರೆ ಸಂಭಾಜಿಯ 
ಸಮಾಧಿ ಇದೆ ಎಂದರು. ಆದರೆ ಸಮಾಧಿ ಎಲ್ಲಿದೆ ಎನ್ನುವುದನ್ನು ಖಚಿತವಾಗಿ ಹೇಳಲಿಲ್ಲ. ಆದರೆ ನನಗೆ ಕನಕಗಿರಿಯಲ್ಲಿ 
ಸಂಭಾಜಿ ಸಮಾಧಿ ಇದೆ ಎನ್ನುವ ನಂಬಿಕೆಗೆ ಮತ್ತಷ್ಟು ಬಲಬಂದಂತಾಯಿತು. ಹಾಗಾಗಿ ಸಂಭಾಜಿಯ ಬಗ್ಗೆ ಪರಿಶೀಲನೆ 
ನಡೆಸಿದೆ. 


ಮರಾಠಾ ಚರಿತ್ರೆಯ ಶ್ರೇಷ್ಟ ನಾಯಕ ಶಿವಾಜಿಗೆ ಹಿರಿಯ ಮಗನಾಗಿ ಸಂಭಾಜಿ ಇದ್ದ ಸಂಗತಿ ಸರ್ವವೇದ್ಯವಾಗಿದೆ. 
ಈತನು ತಂದೆಯ ಉತ್ತರಾಧಿಕಾರಿಯಾಗಿ (೧೬೮೧-೧೬೮೯) ಮರಾಠರನ್ನು ಸಂಘಟಿಸಲು ಪ್ರಯತ್ನಿಸಿದನು. ಆದರೆ 
ಮೊಗಲ್‌ ದೊರೆ ಔರಂಗಜೇಬನು ಈತನನ್ನು ಸೆರೆಹಿಡಿದು, ೧೧-೦೩-೧೬೮೯ ರಲ್ಲಿ ಹತ್ಯೆಗೈದನು. ಈತನ ಸಮಾಧಿ 
ಮಹಾರಾಷ್ಟದ ಪುಣೆಯಿಂದ ೪೦ ಕಿ.ಮೀ. "ದೂರದಲ್ಲಿರುವ ತುಲಾಪುರದಲ್ಲಿದೆ. ಘಾ ಕನಕಗಿರಿಯಲ್ಲಿರುವುದು 
ಯಾವ ಸ೦ಭಾಜಿಯ ಸಮಾಧಿ. ಆತನ ಸಮಾಧಿ ಇಲ್ಲಿ ಏಕ ಆಯಿತು ಎಂಬ ಪ್ರಶ್ನೆಗಳು ಉದ್ದವವಾದವು. ಅದಕ್ಕಾಗಿ 
ಮರಾಠಾ ಚರಿತ್ರೆಯ ಪುಸ್ತಕಗಳನ್ನು ಪರಿಶೀಲಿಸಲಾಗಿ ಕಂಡುಬಂದ ಉಲ್ಲೇಖಗಳು ಇಂತಿವೆ. 


ಕನಕಗಿರಿಯಲ್ಲಿ ಸಮಾಧಿಯಾದ ಸಂಭಾಜಿಯ ಬಗ್ಗೆ ಮರಾಠಾ ಪುಸ್ತಕಗಳಲ್ಲಿ ಉಲ್ಲೇಖವಾದಂತೆ ಷಹಜಿ ಮತ್ತು 
ಜೀಜಾಬಾಯಿಯವರಿಗೆ ಸಂಭಾಜಿ, ಶಿವಾಜಿ ಮತ್ತು ಕಿರಿಯ ಪತ್ನಿ ತಾರಾಬಾಯಿ 'ಫೋಹಿತೆಯಿಂದ ವೆಂಕೋಜಿ (ತಂಜಾವೂರು) 
ಎಂಬ ಮೂರು ಜನ ಮಕ್ಕಳಿದ್ದರು. ಷಹಜಿ ಬಿಜಾಪುರದ ಆದಿಲ್‌ಶಾಹಿಗಳ ಬಳಿ ದಂಡನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ 
ತನ್ನ ಬಳಿ ಕೆಲಕಾಲ ಹಾಗೂ ಬೆಂಗಳೂರಿನ ಜಹಗೀರಿಯಲ್ಲಿ ಹಿರಿಯ ಮಗ ಸಂಭಾಜಿಯನಿ )ಿಟುಕೊಂಡು ತರಬೇತಿಗೊಳಿಸುತ್ತಿದ್ದ 
ಈ ಸಂಭಾಜಿಯೇ ಕನಕಗಿರಿಯಲ್ಲಿ ಸತ್ತು ಸಮಾಧಿಯಾದ ವ್ಯಕ್ತಿ ಆ ಬಗೆಗೆ ಮರಾಠಾ ಪುಸ್ತಕಗಳಲ್ಲಿ ಉಲ್ಲೇಖಗಳು 
ಕೆಳಗಿನಂತಿವೆ. 


ಶ್ರೀನಿವಾಸ್‌ ಸಿ.ಕೆ. ಯವರು The Kanakagiri Palegar was subdued by Shahji after the initial failure of 
Afzalkhan. Who was sent against him, and in which attack Sambhaji, the second son (ಇತರೆ ಎಲ್ಲಾ ದಾಖಲೆಗಳಲ್ಲಿ 
ಹಿರಿಯ ಮಗನೆಂದಿದೆ) of Shahji fell (1653). This account of the death of Sambhaji is based on the information 
given by Maratha historians aoದು ಬರೆಯುತ್ತಾರೆ.” ಇದರಿಂದ ಕನಕಗಿರಿಯ ಪಾಳೆಯಗಾರನ ವಿರುದ್ದ ಅಫಜಲ್‌ ಖಾನನ 
ನೇತೃತ್ವದಲ್ಲಿ ಕಳಿಸಲ್ಪ್ಲಟ್ಟ ದಾಳಿ ವಿಫಲವಾಗಿ ಅವನ "ಜೊತೆ ಬಂದಿದ್ದ ಸಂಭಾಜಿಯ ಸಾವು ಆಯಿತೆಂದು, ಈ ಸೋಲಿಗಾಗಿ 
ಮತು” ಮಗನ ಸಾವಿನ ಸೇಡಿಗಾಗಿ ಷಹಜಿ ಕನಕಗಿರಿಯ ಮೇಲೆ 'ದಾಳಿ ಮಾಡಿ ಪಾಳೆಯಗಾರನನ್ನು ಸೋಲಿಸಿದನೆಂಬ 
ಸಂಗತಿ ತಿಳಿಯುತ್ತದೆ. ಷಹಜಿ ಕನಕಗಿರಿಯ ಮೇಲೆ ದಾಳಿ ಮಾಡಿ ಯಶಸ್ವಿಯಾದ ಬಗ್ಗೆ ಸ್ವತಃ ಪಹಜಿ ಬಿಜಾಪುರದ 
ಸುಲ್ತಾನ್‌ ಅಲಿ ಆದಿಲ್‌ಷಹ(೧೬೫೭-೭೨)ನಿಗೆ ಬರೆದ ಪತ್ರವೂ ಇದನ್ನು ಸಪ್ಪೀಕರಿಸುತ್ತದೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೦೩ 


“Maharaj Shahji Raje humble begs to make the following request to your majesty. 


From among the vassals of the Durbar of your majesty, I had been deputed to the expedition against 
Kanakagiri, and on having carried out the mission successfully, was duly rewarded. Subsequently I was 


dispatched to Anegundi were also I did my duty with credit......... 4 


ಈ ಪತ್ರದನ್ನ್ವಯ ಕನಕಗಿರಿ ಮೇಲಿನ ಬಿಜಾಪುರದ ೧೬೫೩ರ ದಾಳಿ ವಿಫಲವಾಗಲು ಸುಲ್ತಾನ್‌ ಅಲಿ ಆದಿಲ್‌ ಷಹ 
(೧೬೫೬-೭೨)ನು ಎರಡನೆಯ ಬಾರಿ ಷಹಜಿಯನ್ನು ಕಳುಹಿಸಿದ್ದು, ಅದರನ್ವಯ ಷಹಜಿ ಕನಕಗಿರಿಯ ಮೇಲೆ ದಾಳಿ 
ಮಾಡಿ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಸಂಗತಿ ವ್ಯಕ್ತವಾಗುತ್ತದೆ. ಆ ಸಮಯದಲ್ಲಿ ಕನಕಗಿರಿಯಲ್ಲಿ 
ಆಳುತ್ತಿದ್ದ ಪಾಳೆಯಗಾರನೆಂದರೆ ಇಮ್ಮಡಿ ಉಡಚಪ್ಪ ನಾಯಕ (೧೬೧೮-೧೭೦೮) ಈತನೇ ಅಫಜಲ್‌ ಖಾನನನ್ನು 
ಸೋಲಿಸಿದ್ದು ಮತ್ತು ಷಹಜಿಯಿಂದ ಸೋತದ್ದು. 

ಕನಕಗಿರಿಯ ಮೇಲಿನ ದಾಳಿಯಲ್ಲಿ ಆದ ಸಂಭಾಜಿಯ ಸಾವಿಗೆ ಅಫಜಲ್‌ಖಾನನೇ ಕಾರಣ ಎಂಬ ಭಾವನೆ 
ಮರಾಠರಲ್ಲಿತ್ತು. ಶಿವಾಜಿ ಮಹಾರಾಜರು ಅಫಜಲ್‌ ಖಾನನನ್ನು ಹತ್ಯೆ ಮಾಡುವಲ್ಲಿ ತನ್ನ ಸಹೋದರ ಸಂಭಾಜಿಯ 


ಸಾವಿಗೆ ಅವನು ಕಾರಣವಾದ ಬಗೆಗಿನ ದ್ವೇಷವೂ ಇತ್ತೆಂದು ಮರಾಠಾ ಇತಿಹಾಸಕಾರ ಶೇರವಾನಿ ಹೆಚ್‌.ಕೆ. ಯವರು “The 
Khan left Bijapur in September 1659 and met Shivaji on the small plateau on the pratapgurh hill on 10th 
November 1659. Where he was killed by Shivaji. Afzalkhan was unpopular among the Marathas as he was 
suspected to have been responsible for the death of Sambhaji the elder brother of Shivaji in 1654 on the battle 
field of Kanakagiri” 


ಎಂದು ಬರೆಯುತ್ತಾರೆ. ಈ ಎಲ್ಲಾ ಉಲ್ಲೇಖಗಳಿಂದ ಮರಾಠ ನಾಯಕ ಷಹಜಿಯ ಹಿರಿಯ ಮಗ ಶಿವಾಜಿಯ 
ಸಹೋದರ ಸಂಭಾಜಿಯ ಸಾವು ಕನಕಗಿರಿಯಲ್ಲಿ ಆದದ್ದು ಖಚಿತವಾಗುತ್ತದೆ. 


ಕನಕಗಿರಿಯಲ್ಲಿಯೇ ಸಂಭಾಜಿ ಸಮಾಧಿ: ಕನಕಗಿರಿಯಲ್ಲಿ ಹತನಾದ ಸಂಭಾಜಿಯ ದೇಹವನ್ನು ಕನಕಗಿರಿಯಲ್ಲಿಯೇ 
ಸಮಾಧಿ ಮಾಡಲಾಯಿತು. ಪ್ರಸ್ತುತ ಸಮಾಧಿಯು ಲಕ್ಷ್ಮೀ ನರಸಿಂಹ ದೇವಾಲಯದ ಬದಿಯಲ್ಲಿ ಹರಿಯುತ್ತಿರುವ 
ಹಳ್ಳದಿಂದ ಉತ್ತರಕ್ಕೆ ಅನತಿ ದೂರದಲ್ಲಿದೆ. ಗ್ರಾನೈಟ್‌ ಶಿಲೆಯಲ್ಲಿ ಕಟ್ಟಿರುವ ಈ ಸಮಾಧಿಯು ಮಂಚಬಂಧ ಅಧಿಷ್ಠಾನದ 
ಶೈಲಿಯಲ್ಲಿದೆ. ಸು. ೭ ಫೀಟ್‌ ಅಗಲ, ೬೯ ಫೀಟ್‌ ಉದ್ದವಾಗಿದೆ. ಕಾಲಕ್ರಮೇಣ ಈ ಸಮಾಧಿಯ ಬಳಿ ಒಬ್ಬ ಸೂಫಿ ಸಂತ 
ವಾಸಿಸಲಾರಂಭಿಸಿದ. ಆತ ಸಮಾಧಿಯ ಮೇಲೆ ಕುಳಿತು ತನ್ನ ಬಳಿ ಬಂದ ಹಿಂದೂ-ಮುಸ್ಲಿಂ ಭಕ್ತರಿಗೆ ಉಪದೇಶ 
ನೀಡುತ್ತಿದ್ದ. ಆತನ ಮರಣಾನಂತರ ಭಕ್ತರು ಸಮಾಧಿಯ ಮೇಲೆ ನಡುಮಧ್ಯದಲ್ಲಿ ಗಾರೆಯಿಂದ ಗೋರಿ ಆಕಾರದಲ್ಲಿ 
ನಿರ್ಮಿಸಿ ಆ ಸಂತನ ಸರಣಾರ್ಥ ಪಹೂಜಿಸಲಾರಂಭಿಸಿದರು. ಇಂದು ಹಿಂದುಗಳು ಸಂಭಾಜಿ ಸಮಾಧಿ ಎಂದು, 
ಮುಸ್ಲಿಂರು ಖಾದರಭಾಷಾನ ಗೊರಿ ಎಂದು ಪೂಜಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಅದೊಂದು ಭಾವೈಕ್ಯತೆಯ ತಾಣವಾಗಿದೆ. 


ಅಢಿ ಅಪ್ಪಣಿಗಳು 


೧. ಡಾ. ಶರಣಬಸಪ್ಪ ಕೋಲ್ಕಾರ, ೧೯೯೪, ಕನಕಗಿರಿ (ಇತಿಹಾಸ) ಸ್ಮಾರಕಗಳು ಮತ್ತು ಮೂರ್ತಿಶಿಲಗಳು, ಎಂ.ಫಿಲ್‌ ಪ್ರಬಂಧ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 


ಸ Shrinivasan C.K., 1945, Maratha rule in Carnatic, Annamalai University, Annamalai Nagar, P.P. 81. 
೩. Sardesai, G.S., (Edi), 1927, Shivaji Souvenir, Keshav Bhikaji Dhawale Book seller, Girgaum, Bombay, P.P. 138-141. 


yy, Sherwani, H.K., (Edi), 1973, History of Medieval Deccan (1295-1724) Vol. I, The Government of Andhra Pradesh, 
Hyderabad. P.P. 565. 


೩೦೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


| 2 
ಚಿತ್ರದುರ್ಗ ಬೃಹವ್ಯಠದ ಶಪ್ಲಾದಾರ: ಒಂದು ಹಿನೈೆಲೆ 
ಬ. ರಾಜಶೇಖರಪ್ಪ 


ಬೃಹನ್ಮಠದ ಶಸ್ತ್ರಾಗಾರ 

ಈಗ್ಗೆ ಕೆಲವು ವರ್ಷಗಳ ಹಿಂದೆ, ಚಿತ್ರದುರ್ಗದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ರಾಜಾಂಗಣದಿಂದ 
ಕರ್ತ್ವಗದ್ದಿಗೆಯತ್ತ ಸಾಗುವಾಗ, ಎಡಭಾಗದಲ್ಲಿ, ಜಗುಲಿಯ ಮೇಲೆ, ಕಬ್ಬಿಣದ ಸರಳುಗಳು ಹಿ೦ದೆ, ಅನೇಕ ಆಯುಧಗಳ 
ಸಂಗಹ ಇದ್ದದ್ದು ನೆನಪಿಗೆ ಬರಬಹುದು. ಅಲ್ಲಿ ಮರದ ಚೌಕಟ್ಟು (ಣ೩ಗe) ಗಳಲ್ಲಿ (೧೨ ಅಡಿಯ ವರೆಗಿನ) ಉದ್ದುದ್ದನೆಯ 
ಬಂದೂಕುಗಳು, ವಿವಿಧ ಬಗೆಯ ವಿವಿಧ ಗಾತ್ರದ ಕತ್ತಿ ಕಠಾರಿಗಳು, ಬಾಕುಗಳು, ಇರಿಗತ್ತಿಗಳು, ಮುಂಗೈರಕ್ಷೆಗಳು, ಕತ್ತಿ 
ಹುದುಗಿಸಿದ್ದ ವಾಕಿಂಗ್‌ ಸಿಕ್‌, ಭರ್ಜಿಗಳು, ಗಂಡುಗೊಡಲಿಗಳು, ಚಂದ್ರಾಯುಧಗಳು, ಗರಡಿಮನೆಯಲ್ಲಿರುವಂಥ ಮರದ 
ಗದೆಗಳು- ಇಂಥ ಆಯುಧಗಳನ್ನು ಪ್ರದರ್ಶಿಸಲಾಗಿತ್ತು. “ಕೊಲಬೇಡ... ಮುನಿಯಬೇಡ...” ಎಂಬ ಬಸವಣ್ಣನವರ 
ಮಾರ್ಗ ಪಾಲಿಸುವ ಮಠದಲ್ಲಿ ಆಯುಧಗಳೇಕೆ- ಎಂಬ ಪ್ರಶ್ನೆ ಅದನ್ನು ನೋಡುತ್ತಿದ್ದ ಎಲ್ಲರಿಗೂ ಮೂಡುವಂತಿತ್ತು. 
ಇಂಥ ಆಯುಧಗಳನ್ನೆಲ್ಲ ಮಠದವರು ಉಪಯೋಗಿಸಿದ್ದಕ್ಕೆ ಸಾವು ನೋವು ರಕ್ಷಪಾತ ಸಂಭವಿಸಿದ್ದಕ್ಕೆ ಯಾವ ವರದಿಯೂ 
ಇಲ್ಲ. ಮಠದ ಶ್ರೀಗಳವರು ಚಿತ್ರದುರ್ಗದಲ್ಲಿ ಮತ್ತು ಬೇರೆ ಊರುಗಳಲ್ಲಿ ಭಾಗವಹಿಸುತ್ತಿದ್ದ ಮೆರವಣಿಗೆಗಳಲ್ಲಿ, ಬೇರೆ 
ಊರುಗಳಿಗೆ ಸರ್ಕೀಟ್‌ ಹೋಗುವಾಗ ಒಯ್ಯುತ್ತಿದ್ದ ವಸ್ತುಪರಿಕರಗಳಲ್ಲಿ ಇವು ಸೇರಿದ್ದುವು ಎಂದರೆ ಆಶ್ಚರ್ಯವಾಗಬಹುದು. 


ಸ್ಪಾಮಿಗಳು ಬೇರೆ ಬೇರೆ ಊರುಗಳಿಗೆ ಪ್ರವಾಸ ಹೋಗುತ್ತಿದ್ದ ಕಾಲಕ್ಕೆ ಅವರ ಜೊತೆಗೆ ತಪ್ಪದೆ ಇರುತ್ತಿದ್ದ 
ಸಿಬ್ಬಂದಿಯಲ್ಲಿ ಬಹುಸಂಖ್ಯೆಯಲ್ಲಿ ಸಿಪಾಯಿಗಳು ಮತ್ತು ಬಹುಸಂಖ್ಯೆಯಲ್ಲಿ ಬಂದೂಕು ತಲವಾರು ಮತ್ತಿತರ ಆಯುಧಗಳು 
ಇರುತ್ತಿದ್ದುದು ಕೆಲವು ರಹದಾರಿ ಪತ್ರಗಳಲ್ಲಿ ಉಲ್ಲೇಖವಾಗಿದೆ. ಅದನ್ನು ಗಮನಿಸಿದರೆ, ಮಾರ್ಗಮಧ್ಯೆ, ಕೆಲವರು ತಂಟಿಕೋರರ 
ಮತ್ತು ಕಳ್ಳಕಾಕರ ಉಪಟಳವಾದರೆ, ಸುರಕ್ಷಿತತೆಗಾಗಿ ಇರಲಿ ಎಂದು ಮಠದವರು ಇವನ್ನು ಇರಿಸಿಕೊಂಡಿರಬೇಕು ಎಂದು 
ಸಾಧಾರಣವಾಗಿ ಮನಸ್ಸಿಗೆ ಬರುತ್ತದೆ. ಉದಾಹರಣೆಗೆ, ೧೮೬೯ ನೇ ಇಸವಿ ಏಪ್ರಿಲ್‌ ೨೦ನೆಯ ತಾರೀಖು, ಮೈಸೂರು 
ದೊರೆಗಳ ಸೀಮೆಯ ರಾಜ್ಯಭಾರದ ಚೀಫ್‌ ಕಮೀಷನರ್‌ ನೀಡಿರುವ ಒಂದು ರಹದಾರಿ ಪತ್ರದಲ್ಲಿ ಸ್ಥಾಮಿಗಳು ತಮ್ಮ 
ಪ್ರಯಾಣ ಕಾಲಕ್ಕೆ, ಅವರ ಜೊತೆಗೆ ಏನೆಲ್ಲವನ್ನೂ ತೆಗೆದುಕೊಂಡು ಹೋಗಲು ಸರಕಾರದ ಪರವಾನಿಗಿ ನೀಡಲಾಗಿತ್ತು 
ಎಂಬುದನ್ನು ನಮೂದಿಸುವಾಗ, ಸ್ಥಾಮಿಗಳ ಜೊತೆಯಲ್ಲಿ ನಾನಾ ಬಗೆಯ ಬಿರುದುಗಳು, ವಿವಿಧ ಬಗೆಯ ವಾದ್ಯಗಳು, 
ಜೊತೆಗೆ ೧೫೦ ಜನ ಅಯ್ಯಗಳು (- ಜಂಗಮರು), ೨೦೦ ಜನ ಶೂದರು ಜವಾನರು 'ವಗೈರೆ, ೪ ಆನೆ, ೮ ಒಂಟಿ, 
೮೦ ಕುದುರೆ, ೨ ಬಿಚ್ಚು ಫಿರಂಗಿಗಳು, ೨೦ ಬಂದೂಕು, ೪೦ ಹತ್ಕಾರು (ಬಹುಶಃ ಕತ್ತಿಗಳು), ೩೦ ಚಕ್ಕಡಿಬಂಡಿ ಇವೆಲ್ಲ 
ಇರುತ್ತಿದ್ದವೆಂದು ನಮೂದಿಸಲಾಗಿದೆ. ಈ ವಿವರದಿಂದ, ಸ್ವಾಮಿಗಳು ಸರ್ಕೀಟಿಗೆ ಹೋಗುವಾಗ ಮತ್ತು ಸಂದರ್ಭದ 
ಅಗತ್ಯಕ್ಕೆ ತಕ್ಕಂತೆ ಮುಂಜಾಗತೆಗಾಗಿ, ಮಠದಲ್ಲಿ ಇಂಥ ಆಯುಧಗಳನ್ನು ಇರಿಸಿಕೊಂಡಿದ್ದರೆಂದು ತಿಳಿಯಬಹುದು. 


ಇಷ್ಟಾದರೂ ಇಂಥ ಆಯುಧ ಸಂಗಹಕ್ಕೆ ಕಾರಣವೇನೆಂಬ ಉತ್ತರ ಸಿಗುವಂತಹ ದಾಖಲೆ ಪತ್ರಗಳೇನಾದರೂ 
ಶ್ರೀಮಠದ ಪತ್ರ-ದಾಖಲೆಗಳ ಬೃಹತ್‌ ಸಂಗ್ರಹದಲ್ಲಿ ಇದ್ದಿರಬಹುದೆ ಎಂದು ಶೋಧಿಸಿದಾಗ, ದೊರೆತ ಒಂದು ಪತ್ರ ಇದಕ್ಕೆ 
ಉತ್ತರ ಹೇಳುವಂತಿದೆ. ಶ್ರೀಮಠದ ಪತ್ರ-ದಾಖಲೆಗಳ ಭಂಡಾರದ ಬಗ್ಗೆ ಇಲ್ಲಿ ಎರಡು ಮಾತು ಹೇಳಲೇಬೇಕು. ಇಲ್ಲಿ 
ನೂರಾರು ಕಡತ (8) ಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಪತ್ರಗಳಿರುವುದು ಒಂದು ಆಶ್ಚರ್ಯದ ಸಂಗತಿಯೇ ಸರಿ. ೧೮೩೫ 
ರಲ್ಲಿ ಬ್ರಿಟಿಷ್‌ ವರಿಷ್ಠಾಧಿಕಾರಿ ಕ್ಯಾಪ್ಸನ್‌ ಡಾಬ್ಸ್‌ ಶ್ರೀಮಠದ ಸ್ವಾಮಿಗಳಿಗೆ ಬರೆದಿರುವ ಒಂದು ನಿರ್ದೇಶನದ ನಿರೂಪ 
ತುಂಬ ಕುತೂಹಲದ ಸಂಗತಿಗಳನ್ನು ನಮ್ಮೆದುರು ತೆರೆದಿಡುತ್ತದೆ. ಆ ಪತ್ರವನ್ನು ಪರಿಚಯಿಸುವ ಮುನ್ನ, ಬೃಹನ್ಮಠದ 


* ಕನ್ನಡ ಪ್ರಾಧ್ಯಾಪಕರು, ಪ್ರಾಂಶುಪಾಲರು (ನಿ). ೨ನೇ ಕ್ರಾಪ್‌ (ಪಠ್ಲಿಮ), ಜಯಚಾಮರಾಜೇಂದ್ರ ಬಡಾವಣೆ, ಚಿತ್ರದುರ್ಗ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೦೫ 


ಒಂದು ಕಿರುಪರಿಚಯ ಅವಶ್ಯಕವೆನಿಸುತ್ತದೆ. ಜತೆಗೆ ಆ ಪತ್ರ ಯಾರಿಗೆ ಬಂದಿತ್ತೊ ಆ ಶ್ರೀಗಳ ಬಗ್ಗೆಯೂ ಒಂದು 
ಪರಿಚಯ ಅವಶ್ಯಕವೆಂದೇ ಅನ್ನಿಸುತ್ತದೆ. 


ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಮತ್ತು ಸಾವಳಿಗಿ ಗುರುಶಾಂತಸ್ವಾಮಿಗಳು 


ಚಿತ್ರದುರ್ಗದ ಶ್ರೀ ಜಗದ್ಗುರು ಮುರುಘ ರಾಜೇಂದ್ರ ಬೃಹನ್ಮಠವು ಲಿಂಗಾಯತ ಧರ್ಮದ ಪ್ರಧಾನ ಮಠವಾಗಿ 
ಹೆಸರಾಗಿತ್ತೆಂಬುದು ಈಗ ಇತಿಹಾಸ. ಈ ಮಠದ ಪೀಠಾಧೀಶರಾಗಿದ್ದ ಸಣ್ಣ ಬರಹದ ರಾಚವಟ್ಟಿ ಸ್ವಾಮಿಗಳ (೧೭೯೬- 
೧೮೩೪) ಉತ್ತರಾಧಿಕಾರಿಯಾಗಿ ಸಾವಳಿಗೆ ಗುರುಶಾಂತ ಸ್ವಾಮಿಗಳು ಆಯ್ಕೆಯಾಗಿದ್ದರು. ಆ ಹಿರಿಯ ಸ್ವಾಮಿಗಳು 
ಲಿಂಗೈಕ್ಕರಾದ ಮೇಲೆ, ಸಾವಳಿಗಿ ಗುರುಶಾಂತಸ್ಥಾಮಿಗಳು ಪೀಠಾಧೀಶರಾಗಿ ಕಾರ್ಯ ನಿರ್ವಹಿಸಬೇಕಾಗಿತ್ತು. ಆದರೆ ಆ 
ವೇಳಗೆ ಅವರ ಪಟ್ಟಾಧಿಕಾರಕ್ಕೆ ಗಹಣ ಹಿಡಿದಂತಾಯಿತು. ಮೈಸೂರು ಮಹಾರಾಜರ ಕಡೆಯಿಂದ ಸ್ಹಾಮಿಗಳೂಬ್ಬರು, ಈ 
ಮಠದ ಉತ್ತರಾಧಿಕಾರಿಗಳೆಂದು ಆಗಮಿಸಿದರು. ಹೀಗಾಗಿ ಸಾವಳಿಗೆ ಗುರುಶಾಂತ ಸ್ಥಾಮಿಗಳ ಉತ್ತರಾಧಿಕಾರಕ್ಕೆ 
ಸಮಸ್ಯೆಯುಂಟಾಯಿತು. ಇದರಿಂದ ಸ್ವಾಮಿಗಳು ಮಠದ ಮೂಲ ನಿವಾಸದಲ್ಲಿರಲಿ ಸಾಧ್ಯವಾಗದೆ, ಅದರ ಹಿಂಬದಿಯಲ್ಲಿ 
ಒಂದು ಪ್ರತ್ವೇಕ ಕಟ್ಟಡ ಸಂಕೀರ್ಣ ಮಾಡಿಸಿಕೊಂಡು ಅಲ್ಲಿ ನೆಲೆಸಿ, ತಮ್ಮ ಎಂದಿನ ಶಿವಪೂಜೆ, ತಪೋನುಷ್ಠಾನಗಳನ್ನು 
ಮುಂದುವರೆಸಬೇಕಾಯಿತು. ಅದಕ್ಕೆ ಹೊಂದಿಕೆಯಾಗಿ ಅದರ ಸುತ್ತ ಅನೇಕ ಹೂಗಿಡಗಳು ಮರಗಳು ಇರುವ ವನವನ್ನು 
ರೂಪಿಸಿದರು. ಅದನ್ನೇ ಮುಂದೆ "ಚಿದ್ದನ' "ಚಿದಾರಣ್ಯ' ಎ೦ದು ಕರೆಯಲಾಯಿತು. 


ಸ್ಪಾಮಿಗಳ ಉತ್ತರಾಧಿಕಾರದ ಪ್ರಶ್ನೆ ಅಂದಿನ ಕಾಲದ ಬ್ರಿಟಿಷ್‌ ಆಡಳಿತದ ಉನ್ನತಾಧಿಕಾರದ ಸಮ್ಮುಖಕ್ಕೆ ಹೋಯಿತು. 
ಅಲ್ಲಿ ಸಾಕಷ್ಟು ಕಾಲ ಚರ್ಚಾವಸ್ಥೆಯಲ್ಲಿ ನಿಂತು, ಕಡೆಗೆ ಇಂಗ್ಲೆಂಡಿನ ಪಾರ್ಲಿಮೆಂಟ್‌ವರೆಗೆ ಮುಂದುವರಿಯಿತೆಂದೂ, ಅಲ್ಲಿ 
ಕೂಡಾ ಕೆಲಕಾಲ ಚರ್ಚೆಯ ಹಂತದಲ್ಲಿದ್ದು, ಆ ಮೇಲೆ ಇಂಗ್ಲೆಂಡಿನ (ಮಹಾರಾಣಿಯಾದ) ವಿಕ್ಟೋರಿಯಾಳ ಗಮನಕ್ಕೆ 
ಬಂದು, ಕಡೆಗೆ ಆಕೆ ಸಾವಳಿಗೆ ಗುರುಶಾಂತ ಸ್ಥಾಮಿಗಳ ಉತ್ತರಾಧಿಕಾರವನ್ನು ಎತ್ತಿ ಹಿಡಿಯಲಾಗಿ, ಮಧ್ಯಾಂತರದಲ್ಲಿ 
ಬಂದಿದ್ದ ಮೈಸೂರಿನ ಸ್ವಾಮಿಗಳು ಮೈಸೂರಿಗೆ ಹಿಂತಿರುಗಿದರೆಂದೂ ಹೇಳಲಾಗಿದೆ. ಹೀಗೆ ಸುಮಾರು ೧೮೩೨ರಲ್ಲಿ 
ಶುರುವಾದ ಉತ್ತರಾಧಿಕಾರದ ವಿವಾದ ೧೮೩ಕ್ಕೆ ಕೊನೆಗೊಂಡು, ಸಾವಳಿಗೆ ಗುರುಶಾಂತಸ್ಥಾಮಿಗಳು ಪೀಠಾಧಿಕಾರವನ್ನು 
ವಹಿಸಿಕೊಂಡು, ಅಲ್ಲಿಂದ ಸುಮಾರು ೧೦ ವರ್ಷಗಳ ಕಾಲ ಅಂದರೆ ೧೮೪೫ರವರೆಗೆ ಅದನ್ನು ಮುಂದುವರಿಸಿದರು. 
ಹೀಗೆ ೧೮೩೫ರ ಹೊತ್ತಿಗೆ ಆವರೆಗೆ ಇದ್ದ ಅಶಾಂತ ಪರಿಸ್ಥಿತಿ ಮುಕ್ತಾಯಗೊಂಡರೂ, ಬೇರೆ ರೀತಿಯ ತೊಂದರೆಯನ್ನು 
ಸ್ಥಾಮಿಗಳು ಮತ್ತು ಮಠ ಎದುರಿಸಬೇಕಾಯಿತು. ಆ ತೊಂದರೆಗಳಲ್ಲೊಂದು ಮರಕ್ಕೆ ಕಳ್ಳಕಾಕರು ಡಕಾಯಿತರು ದಾಳಿ 
ಮಾಡಲಿದ್ದಾರೆ ಎಂಬ ದಟ್ಟ ವದಂತಿ, ಅಂಥ ಸಂದರ್ಭ ಬಂದರೆ ಮಠದವರಾದ ನಾವು ಏನು ಮಾಡಬೇಕು ಎಂದು 
ನಿರ್ದೇಶನ ಕೋರಿ, ಸ್ವಾಮಿಗಳು ಆಗ ಚಿತ್ರದುರ್ಗ-ತುಮಕೂರು ವಿಭಾಗದ ಅಧಿಕಾರಿಯಾಗಿದ್ದ ಡಾಬ್ದ್‌ಗೆ ಒಂದು 
ಪತ್ರವನ್ನು ಬರೆದರು. ಆಗ ಡಾಬ್ದ್‌ನಿಂದ ಬಂದ ಉತ್ತರ ಹೀಗಿದೆ. 


ಡಾಬ್ಸ್‌ ಬರೆದ ಉತ್ತರ 

[ಇಂಗ್ಲಿಷ್‌ 

ಕನ್ನಡ 

ಮೊಹರು] 
ಚಿತ್ರದುರ್ಗ ತುಕಡಿ ಆ ಸುಪರ್ರಿಂಟೆಂಡೆಂಟ್‌ ಕೆಪಟನ್‌ ಡಾಬ್ಬ ಸಾಹೇಬರವು 
ಚಿತ್ರದುರ್ಗದ ದೊಡ್ಡಮಠಕ್ಕೆ ಶೇರ್ರಿದ ಸರ್ವ ದೇಶದ ಚರಮು 
ರ್ತಿಗಳು ವಿರಕ್ಷರಿಗೆ ಸಗಾ ಹು॥ ಅದಾಗಿ ಅತರ್ರಾಫ ತಾಲ್ಕು 
ನಲ್ಲಿ ಕಳಕಾಕರ್ರ ಉಪದ್ರವ ಬಹಳವಾಗಿ ಯಿರುವದ 
ರಿಂದ್ಲಾ ಯಿದರ ಬಂದೋಬಸ್ತು ಬಗ್ಗೆ ಶಿಬಂದೀ ಯಿಟ್ಟು ಯಿ 
ಧೆ ವಂದು ವೇಳೆ ಕಳರು ಬಂದು ಮಠದ ಮೇಲೆ ಬಿದ ಸಮ 
ಯದಲ್ಲಿ ಹಿಡಿಯುವದಕ್ಕೆ ಹೋದ ಸಮಯದಲ್ಲಿ ಗೋ 


೩೦೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಲ್ಲಿಯಿಂದಾ ಜಖಂ ಮಾಡುತ್ತಾರ್ರೆ ಆಗೆ ನಾಲು ಜಖಂ ಮಾ 
ಡಬೇಕಾಗುವದರಿಂದ್ದಾ ಯಾ ಬಗ್ಯೆ ಯೇನು ಅಪಣೆ ಯಂ 
ಬದ್ದಾಗೀ ನವಂಬ್ರು ೧೮ನೇ ತಾರೀಖಿನ ಫಿರ್ಯಾದಿ ೩೨೯ ನೆಂಬರ್ರುನೂ 
ಅರ್ಜಿ ಗುಜರಾಯ್ದಿ ಯಿರ್ರುವದರಿಂದಾ ಜಾಹೀ 
ರು ಆಗಿ ಯಾ ಬಗ್ಗೆ ಹುಕುಮು ಮಾಡುವದು ಯೇ 
ನೆಂದರ್ರೆ ನಿಂಮ್ಮಾ ಜಿಂದಗಿ ಮತ್ತು ನಿಂಮ್ಮ ಪ್ರಾಣದ ಮೇಲೆ 
ಯೋನಾದರೂ ಒಂದು ಗೊಲಲ್ಲಿ ವಗೈರೆ ಚಲಾಯ್ದುವ ವ್ಯಾ 
ಳೆಯಲ್ಲಿ ನಿ೦ಮ್ಮ ಜಿಂದಗಿ ಉಸ್ತುವಾರಿಯಂನು ನಿಂ 
ಮ್ಮ ಪ್ರಾಣಗಳ ಸಂರಕ್ಷಣೆ ಆಗುವ ಬಗ್ಯೆ ಸಹಾ 
ಅಂತ್ತು ಕಳರ ಮೇಲೆ ಗೋಲ್ಲಿಯಿಂದ್ಲಾ ಸುತ್ತು ಭಾಲಿ 
ತರವಾರ್ರು ಮುಂತಾದ ಆಯುಧಗಳು ಯಿಂದ್ಹಾ 
ಬೇಷಕೆ ಕೈಚಲಾಯ್ದಿ ಬಂದೋಬಸ್ತು ಮಾಡು 
ವದು ಅಲ್ಲದೆ ದಸ್ತಗಿರಿ ಆದ ಕಳರ ಜಖಂ ವಗೈ 
ರ್ರೆ ಮಾಡದೆ ತಾಲ್ಕು ಅಮೀಲನ ಬಳಿಗೆ ತಲುಪಿಸುವದೂ 
ಖತ್ತಾರಿಕು ೨೫ನೇ ಮಾಹೆ ನವೆಂಬರ್ರು ಸನ್‌ ೧೮೩೫ನೇ 
ಯಿಸವಿ ಮೊಕ್ಕಾಂ ಕಳಂಬೆಳ ತಾ। ಶಿರಾ 
(ಇಂಗ್ಲಿಷ್‌ನಲ್ಲಿ ಸಹಿ) 
ಡಾಬ್‌ 
supdt 
[ತುಕಡಿ- ಜಿಲ್ಲೆ /ವಿಭಾಗ; ಅತರಾಫ್‌= ಸುತ್ತಮುತ್ತಲ; ಜಖಂ ಹಾನಿ; ಫಿರ್ಯಾದಿ- ದೂರು-ಅರ್ಜಿ; ಅರ್ಜಿ 
ಮನವಿ, ಗುಜರಾಯ್ಲಿ- ಬರೆದುಕೊಂಡು; ಜಾಹೀರ್‌ ಸರ್ವಪುಕಟವಾಗಿ; ಜಿಂದಗಿ- ಆಸಿ-ಪಾಸಿ; ಭಾಲಿ- ಭಲ್ಲೆ, ಭರ್ಜಿ; 
ತರವಾರು «ತಲವಾರು: ಕತ್ತಿ; ಹುಕುಮು- ಆದೇಶ; ಬೇಷಕೆ- ನಿಸ್ನಂದೇಹವಾಗಿ; ಚಲಾಯ್ದಿ ಎ ಚಡಾಯ್ದಿ- ಚಲಾಯಿಸಿ, 
ಪ್ರಯೋಗಿಸಿ; ಮಾಹೆ ತಿಂಗಳು; ಮೊಕ್ಕಾಂ- ತಂಗಿದ ಸ್ಥಳ; ಗೋಲಿ CNS ಗುಂಡು. ಉಸ್ತುವಾರಿ- ರಕ್ಷಣೆ; 
ಶಿಬಂದಿ < ಸಿಬ್ಬಂದಿ ಕಾರ್ಯಕರ್ತರು; ವಗ್ಗರೆ- ಮುಂತಾಗಿ. ಇತ್ಯಾದಿ] 


ಪರಿಂಟೆಂಡೆಂಟ್‌ ಕ್ಯಾಪ್ಟನ್‌ ಡಾಬ್‌ 


ಮೇಲ್ಕಂಡ ಪತ್ರವನ್ನು ಬರೆದವನ್ನು ಚಿತ್ರದುರ್ಗ ಮತ್ತು ತುಮಕೂರು ಡಿವಿಜನ್ನಿನ ವರಿಷ್ಠಾಧಿಕಾರಿ (ಕಲೆಕ್ಟರ್‌) ಆಗಿದ್ದ 
ರಿಚರ್ಡ್‌ ಸು ವರ್ಟ್‌ ಡಾಬ್‌ (೧೮೩೪- ೧೮೬೧). ೧೮೩೨ರ ಮೊದಲು ಕ ಜಿಲ್ಲೆಯಾಗಿರಲಿಲ್ಲ. ಆಗ 
ಚಿತ್ರದುರ್ಗ ಬಲೆಗೆ ತುಮಕೂರು ಪ್ರದೇಶವನ್ನು ಸೇರಿಸಿ, ಒಂದು ಡಿವಿಜನ್‌ ಎಂದು ಮಾಡಲಾಯಿತು. ಈ ಡಿವಿಜನ್ನಿನ 
ಮೊತ್ತ ಮೊದಲ ಕಲೆಕ್ಷರ್‌ ಆಗಿ ಅಧಿಕಾರ ನಡೆಸಿದವನು ಡಾಬ್ಸ್‌. ಹೀಗೆ ಅವನು ಕಾರ್ಯ ನಿರ್ವಹಿಸುತ್ತಿರುವಾಗ ೧೮೩೫ರಲ್ಲಿ 
ಬರೆದ ಪತ್ರ ಇದು. ಇಲ್ಲಿ ಇವನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲೇ ಬೇಕು. ಅವನು ಕಲೆಕ್ಟರಾಗಿ ಅಧಿಕಾರವಹಿಸಿಕೊಂಡ 
ಕಾಲಕ್ಕೆ ಅವನಿಗಿನ್ನು ೨೭ ವರ್ಷ ವಯಸ್ಸು. ಬ್ರಿಟಿಷ್‌ ಸರಕಾರ ಅಷ್ಟು ಚಿಕ್ಕ ವಯಸ್ಸಿಗೇ ಅವನಿಗೆ ಒಂದು ಡಿವಿಜನ್ನಿನ 
ಕಲೆಕ್ಷರ್‌ ಹುದ್ದೆ ನೀಡಿತ್ತೆಂದರೆ, ಆ ವಯಸ್ಸಿಗೇ ಅವನು ತನ್ನ ದಕ್ಷತೆಯನ್ನು ಹೇಗೆ ತೋರಿಸಿದ್ದ ಎಂಬುದು ಮನಸಿಗೆ 
ಬರಬಹುದು. ಹಾಗೇ ಬ್ರಿಟಿಷ್‌ ಸರಕಾರ ಅವನ ದಕ್ಷತೆಯನ್ನು ಗುರುತಿಸಿ ಅವನಿಗೆ ಆ ಹುದ್ದೆ ನೀಡಿತ್ತೇಂದು ಆಶ್ಚರ್ಯವಾಗುತ್ತದೆ. 
ಅವನು ತುಮಕೂರನ್ನು ಡಿವಿಜನ್ನಿನ ಆಡಳಿತ ಕೇಂದ್ರ (ಗೇ೩d ಊ೩rters) ವಾಗಿ ಮಾಡಿಕೊಂಡು ಅಧಿಕಾರ ನಿರ್ವಹಿಸಿದನು. 
ತುಮಕೂರಿನ ಸಮೀಪ ಇರುವ ಒಂದು ಚಿಕ್ಕ ಪಟ್ಟಣ ಡಾಬ್ದ್‌ಪೇಟೆ ಡಾಬ್ಸ್‌ ಮೇಲಿನ ಗೌರವದಿಂದ ಅವನ ಹೆಸರಿನಿಂದ 
ಕರೆಯಲ್ಲಟ್ರ್ಟ ಊರು. ಅದು ಈಗ ನೆಲಮಂಗಲ ತಾಲೂಕಿಗೆ ಸೇರಿದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೦೭ 


ಡಾಬ್ಸ್‌ ಅಂದಿನ ಕಾಲದ ಇತರ ಬ್ರಿಟಿಷ್‌ ಅಧಿಕಾರಿಗಳಂತೆ ಶಿಕಾರಿ ಪ್ರಿಯನಾಗಿದ್ದ. ಕಾಡುಹಂದಿ ಮತ್ತು ಹುಲಿಗಳನ್ನು 
ಬೇಟೆಯಾಡುವುದರಲ್ಲಿ ಮತ್ತು ಹಿಡಿಯುವುದರಲ್ಲಿ ಅವನಿಗೆ ತುಂಬ ಆಸಕ್ತಿ. ಅಷ್ಟೇ ಅಲ್ಲ, ಸ್ವತಃ ಕೈಸನಾಗಿದ್ದ ಅವನಿಗೆ ಕ್ರೈಸ್ತ 
ಮತ ಪ್ರಚಾರದ ವಿಷಯದಲ್ಲಿ ಕೂಡಾ ತುಂಬಾ ಆಸಕ್ತಿ. ಆ ಮತದ ಪ್ರಚಾರಕ್ಕೆ ಅವನು ಉತ್ತೇಜನ ನೀಡುತ್ತಿದ್ದ, ೧೮೬೧ರಲ್ಲಿ 
ಡಿವಿಜನ್ನಿನ ಕಲೆಕ್ಷರ್‌ ಆಗಿದ್ದ ಅವನು ಮುಂದೆ ದಕ್ಷಿಣ ಆಫ್ರಿಕ ಮತ್ತು ಬರ್ಮಾ ದೇಶ ಇವುಗಳಲ್ಲೂ ಕೆಲ ಕಾಲ ಸೇವೆಸ 
ಸಲ್ಲಿಸಿದ. ಭಾರತದಲ್ಲಿದ್ದ ಕಾಲದಲ್ಲಿ ಇವನ ಅತಿಶಯವಾದ ಸಾಧನೆಯೆಂದರೆ, ಅನೇಕ ಕಡೆ ಉಪದ್ರವಕಾರಿಗಳಾಗಿದ್ದ 
ಕಳ್ಳಕಾಕರನ್ನು ಯಶಸ್ವಿಯಾಗಿ ನಿಗ್ರಹಿಸಿದ್ದು, ತನ್ನ ನೆನಪುಗಳ ಮಾಲಿಕೆಯ ಪುಸ್ತಕದಲ್ಲಿ ಆ ಕಳ್ಳಕಾಕರು ಹೆಚ್ಚಾಗಿ ಲಂಬಾಣಿಗಳು, 
ಕೊರಮರು, ಮತ್ತು ಕೊರಚರು ಇದ್ದರೆಂದು ಅವನು ನಮೂದಿಸಿದ್ದಾರೆ. ಪ್ರಸ್ತುತ ಪತ್ರ ಕೂಡ ಅಂದಿನ ಕಳ್ಳಕಾರರ 
ಬಗ್ಗೆಯೇ ಇನ್ನು ಕೆಲವು ವಿಶೇಷ ಅಂಶಗಳನ್ನು ಹೇಳುತ್ತದೆ. ಇದರಲ್ಲಿ ಬರುವ ಕೆಲವು ಪಾರ್ಸಿ (Pasian) ಮೂಲದ 
ಶಬ್ದಗಳನ್ನು ಬಿಟ್ಟರೆ, ಉಳಿದಂತೆ ನೇರವಾಗಿ ವಿಷಯವನ್ನು ನಿರೂಪಿಸುವಂತಿದೆ. 

ಪತ್ರದ ಅಭಿಪ್ರಾಯ 

ಆಗಿನ ಕಾಲದಲ್ಲಿ ಇಡಿಯ ತಾಲೂಕಿನ ಸುತ್ತಮುತ್ತಲೂ ಕಳ್ಳರ ಉಪಟಳ ಹೆಚ್ಚಾಗಿತ್ತಂದೂ ಅದಕ್ಕಾಗಿ ತಕ್ಕ ಸಿಬ್ಬಂದಿಯನ್ನು 
ನೇಮಿಸಿ ಆಗಲೇ ಸೂಕ್ತ ಬಂದೋಬಸ್ತು ಕೈಕೊಂಡಿರುವುದಾಗಿಯೂ ಪತ್ರದ ಪ್ರಾರಂಭದಲ್ಲೇ ಡಾಬ್ಸ್‌ ಹೇಳಿದ್ದಾರೆ. 
ಅದರಂತೆ ಚಿತ್ರದುರ್ಗದ ಬೃಹನ್ಮಠಕ್ಕೂ ಕೂಡಾ ಕಳ್ಳರ ಭಯ ಸ್ವಾಮಿಗಳನ್ನೂ ಮತ್ತು ಅವರ ಜೊತೆಗೆ ಇರುತ್ತಿದ್ದ ಎಲ್ಲ 
ಚರಮೂರ್ತಿಗಳನ್ನೂ ವಿರಕ್ಷರನ್ನೂ ಕಾಡುತ್ತಿತ್ತು. ಪತ್ರದಲ್ಲಿ ಡಾಬ್ಸ್‌ ಮುರುಘರಾಜೇಂದ್ರ ಬೃಹನ್ಮಠವನ್ನು "ದೊಡ್ಡ ಮಠ' 
ಎಂದು ಹೆಸರಿಸಿದ್ದಾನೆ. 

ಅವನು ಚಿತ್ರದುರ್ಗ ತುಕಡಿಯ ಸುಪರಿಂಟೆಂಡೆಂಟ್‌ ಕ್ಕಾಪ್ಪನ್‌ ಹುದ್ದೆಯಲ್ಲಿ ಸಹ ಇದ್ದನೆಂದು ಪತ್ರದ ಪ್ರಾರಂಭದಲ್ಲೇ 
ಸೂಚಿಸಲಾಗಿದೆ. (ಮುಂದೆ ಅವನು ಮೇಜರ್‌ ಜನರಲ್‌ ಹುದ್ದೆಗೂ ಏರಿದ ಎಂದು ತಿಳಿಯುತ್ತದೆ.) ಈ ಪತ್ರದಿಂದ 
ತಿಳಿಯುವ ಮತ್ತೊಂದು ಮುಖ್ಯ ಅಂಶವೆಂದರೆ, ಆಗಿನ ಕಳ್ಳರು ಬಂದೂಕು ಮುಂತಾದ ಆಗಿನ ಕಾಲದ ಸುಸಜ್ಜಿತ 
ಶಸ್ತಗಳನ್ನು ಹೊಂದಿದ್ದರೆಂದು ವಕ್ತವಾಗುತ್ತದೆ. ಅಂತಹ ಸುಸಬ್ದಿತ ಮಾರಕಾಸ್ತ್ರಗಳನ್ನು ಹೊಂದಿದ್ದೆಂಬ ಕಾರಣದಿಂದಲೇ 
ಅರಿಥ ಲ ಮಠಕ್ಕೆ ನುಗಿದರೆ ಹಲ್ಲಿ 'ಮಾಡಿದರೆ. ಅವರನ್ನು ಹೊಡೆಯುವೆದಿರಲಿ ಓಡಿಸುವುದರಲಿ, ತಡೆಯುವುದಾಗಲಿ 
ಎದುರಿಸುವುದಾಗಲಿ ಸುಲಭವಿರಲಿಲ್ಲ. ಮಠದಲ್ಲಿರುವವರು ಹೇಗೂ ನಿರಾಯುಧರಿರುತ್ತಾರೆ ಎಂಬ ಲಘುತ್ನದ ಭಾವನೆ ಆ 
ಢಕಾಯಿತರು ಮಠದವರ ಮೇಲೆ ಇನ್ನಷ್ಟು ಹೆಚ್ಚಿನ ಅಟಾಟೋಪ ಅಟ್ಟಹಾಸ ತೋರಿಸಲೂಬಹುದು ಎಂದು ಅವರ ಬಗ್ಗೆ 
ಭಯ ಇನ್ನೂ ಹೆಚ್ಚಾಗಲೂ ಕಾರಣವಾಗಿರಬೇಕು. ಅಂಥವರು ಮಠದ ಮೇಲೆ ಇದ್ದಕ್ಕಿದ್ದಂತೆ ದಾಳಿ ಮಾಡಿದರೆ ಗತಿಯೇನು? 
ಅದೂ ಚಿತ್ರದುರ್ಗ ಪಟ್ಟಣದಿಂದ ಮೂರು ಮೈಲು ದೂರದಲ್ಲಿರುವ ಮಠದೊಳಗೆ ಇದ್ದವರು ಆ ತುರ್ತು ಸಂದರ್ಭದಲ್ಲಿ 
ಏನು ಮಾಡಬೇಕು ? ಎಂದು ಅವರಿಗೆ ಸಹಜವಾಗಿಯೆ ದಿಗಿಲಾಗಿರಬೇಕು. ಅಂಥ ಹಿನ್ನೆಲೆಯಲ್ಲಿ ಸ್ವಾಮಿಗಳು, ಈ 
ಪ್ರದೇಶದ ಉನ್ನತ ಸರಕಾರಿ ಅಧಿಕಾರಿಯಾಗಿದ್ದ ಡಾಬ್ಸ್‌ಗೆ ೧೮೩೫ರ ನವೆಂಬರ್‌ ೧೮ರಂದು ಅರ್ಜಿ ಬರೆದು ನಿರ್ದೇಶನ 
ಕೋರಿದ್ದುದು ಸಹಜವಾಗಿದೆ. 


ಸ್ವಾಮಿಗಳು ಡಾಬ್ಸ್‌ ಸಾಹೇಬರಿಗೆ ಬರೆದ ಪತ್ರದ ಅಭಿಪ್ರಾಯವಿಷ್ನೇ. ಕಳ್ಳರು ಬಂದೂಕು ಮುಂತಾದ ಅಪಾಯಕಾರಿ 
ಶಸ್ತ್ರಗಳನ್ನು ಹಿಡಿದು ಮಠದ ಮೇಲೆ ಗೋಲಿ (ಗುಂಡು) ಚಲಾಯಿಸಿ ದಾಳಿ ಮಾಡಬಂದರೆ. ಆಗ ಮಠದ ಸಿಬ್ಬಂದಿಯವರೂ 
ಅದಕ್ಕೆ ಪ್ರತಿಯಾಗಿ - ತಮ್ಮ ಪ್ರಾಣ ರಕ್ಷಣೆಗಾಗಿ ಮತ್ತು ಮಠದ ಆಸ್ತಿ ರಕ್ಷಣೆಗಾಗಿ ಗೋಲಿ ಮೂಲಕವೇ ಉತ್ತರ ಕೊಡಲೆ 
ಬೇಕಾಗುತ್ತದೆ. ಹಾಗೆ ಅವರಿಗೆ ಉತ್ತರ ಸೊಡಬೇಕಾದರೆ ನಾವು ಅನಿವಾರ್ಯ ವಾಗಿ ಆಯುಧಗಳನ್ನು ಹಿಡಿಯಲೇಬೇಕಾಗುತ್ತದೆ. 
ಆಗ ಏನೇಲ್ಲ ನಡೆಯುತ್ತದೋ ಏನೋ | ನಾವು ಶಸ್ತ ಉಪಯೊಳಗಿಸದೇಕಾಗಿ ಬಂದರೆ ಏನು ಮಾಡಬೇಕು ಎಂದು- 
ಸರಕಾರದ ಉನ್ನತ ಆಡಳಿತ ವರ್ಗದವರ ಗಮನಕ್ಕೆ ಈ "ಸಂಗತಿಯನ್ನು ತರುವುದೂ ಅವರಿಂದ ನಿರ್ದೇಶನ ಪಡೆಯುವುದೂ 
ಮಾಡಲೇಬೇಕಾಗುತ್ತದೆ ಆದ್ದರಿಂದ ಅವರು ವ ಮೇಲೆ ಜಿಕ ತಮ್ಮ ಆಕ್ಷೇಪಿಸಿದಂತೆ ರಕ್ಷಣೆ ಮಾಡಿಕೊಂಡಂತೆ 
ಆಗುತ್ತದೆ ಎಂದೂ. ಸ್ಪಾಮಿಗಳು ಯೋಚಿಸಿ ತುಂಬಾ ಸೂಕ್ಷ್ಮವಾಗಿ ಪತ್ರ ಬರೆದಿದ್ದರೆಂಬುದನ್ನು ಇಲ್ಲಿ ಗಮನಸಬೇಕು. 
ಮಠದ ಸಿಬ್ಬಂದಿಯವರು, ಆಗ ತಲವಾರ್‌ ಭಲ್ಲೆ ಮುಂತಾದ ಹತ್ಕಾರುಗಳನ್ನು ಉಪಯೋಗಿಸಿ ದಾಳಿಕೋರ ಕಳ್ಳರನ್ನು 
ಎದುರಿಸಬೇಕಾಗುತ್ತದೆ ಅಥವಾ ತಡೆಯಬೇಕಾಗುತ್ತದೆ; ಸಾಧ್ಯವಾದರೆ ಅವರನ್ನು ಹಿಡಿಯುವ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. 
ಆಗ ಮಠದವರು ಕಳ್ಳರನ್ನು ಹಿಡಿಯ ಹೋದಾಗ, ಅವರು ಬಂದೂಕಿನಿಂದ ಗೋಲಿ ಚಲಾಯಿಸಿದರೆ, ಆಗ ನಾವು ಏನು 


೩೦೮ ಇತಿಹಾಸ ದರ್ಶನ: ಸಂ. &ಿ೬ಿ/(೨೦೨(೧ 


1 lll 3 (i nd ಕ್ಸ j N. PO | MN. | | 

ಹಿಂದೆ ಬೃಹನ್ಮಠದ ಕರ್ತೃಗದ್ದಿಗೆಯ ಮುಂದೆ ಕಟ್ಟೆಯ ಮೇಲೆ ಮರದ ಚೆ. ಗ್ಯಾನ ಹೊಸ ವಾರದ ವಾನ್‌ Se 
ಚೌಕಟ್ಟುಗಳಲ್ಲಿ ಆಯುಧಗಳನ್ನು ಇರಿಸಿದ್ದರ ಒಂದು ಚಿತ್ರ ಆಕರ್ಷಕ ವಿನ್ಯಾಸದಲ್ಲಿ ಪ್ರದರ್ಶಿಸಿರುವ ವಿವಿಧ ಆಯುಧಗಳ ಸಂಗ್ಲಹ- 
(ಶ್ರೀ ಬೃಹನ್ಮಠದ ಪ್ರಕಟಣೆ "ಚಿನ್ಮೂಲಾದ್ರಿ ಚೇತನ'ದಿಂದ). ಭಾಗ ೧-೪. 


ಮಿ 


ಬರೆದಿರುವಂತೆ ಕಳ್ಳಕಾಕರ ಉಪದ್ರವ ಇಡೀ ತಾಲೂಕಿನಲ್ಲೇ ಹೆಚ್ಚಾಗಿದೆಯಾದ್ದರಿಂದ ಈಗಾಗಲೇ ತಕ್ಕ ಸಿಬ್ಬಂದಿ ನೇಮಿಸಿ 
ಸೂಕ್ತ ಬಂದೋಬಸ್ತಿನ ಕಮಕೈಕೊಂಡಿದ್ದೇವೆ ಎನ್ನುತ್ತಾ ಇಷ್ಟಾದರೂ ತಾವು ಬರೆದಿರುವಂತೆ ಕಳ್ಳರು ಮಠಕ್ಕೆ ನುಗ್ಗಿ ಬಂದರೆಂದರೆ, 
ನೀವು ಏನು ಮಾಡಬೇಕು ಎಂದರೆ, ನಿಮ್ಮ ಪ್ರಾಣರಕ್ಷಣೆಗಾಗಿ ಮತ್ತು ಆಸ್ತ ರಕ್ಷಣೆಗಾಗಿ ನೀವೂ ತಲವಾರ್‌ ಭಲ್ಲ ಮುಂತಾದ 
ಶಸ್ತಗಳನ್ನು ಬಳಸಬಹುದು. ಅವರನ್ನು ನೀವು ಹಿಡಿಯುವ ಪ್ರಯತ್ನ ಮಾಡಿದಾಗ ಅವರು ಗೋಲಿ ಚಲಾಯಿದರೆ ನೀವು 
ಸಿಮ್ಮನಿರಬೇಕಾಗಿಲ್ಲ. ಆಗ ನೀವೂ ಬಸ್‌ ಚಲಾಯಿಸಿರಿ. ನಿಮ್ಮ ಆತ್ಮರಕ್ಷಣೆ ಮತ್ತು ಸ್ವತ್ತು ರಕ್ಷಣೆ ಸಲುವಾಗಿ ನೀವು 
ಅಷ್ಟನ್ನು ಮಾಡಬಹುದು. ಒಂದು ವೇಳ ಅವರಲ್ಲಿ ಯಾರನ್ನಾದರೂ "ನೀವು ಹಿಡಿದಿರೆಂದರೆ.” ಅವರ ಮೇಲೆ ಬಲಪ್ರಯೋಗ 
ಮಾಡಿ ಅರ್ಥಾತ್‌ ಹಿಂಸಿಸಿ ಅವರಿಗೆ ಏನೂ. ಜಖಂ ಮಾಬು ಅವರನ್ನು ಹಿಡಿದಿಟ್ಟುಕೊಂಡು ತಾಲ್ಲೂಕಿನ 
ವರಿಷ್ಠಾಧಿಕಾರಿಯಾದ ಅಮಿಲ್‌ದಾರರ ವಶಕ್ಕೆ ಅವರನ್ನು ಒಪ್ಲಿಸಬೇಕು. ಹೀಗೆಂದು ಅಥವಾ ಆದೇಶ ನೀಡಿ, 
ಡಾಬ್ಸ್‌ ತುಮಕೂರು ಜಿಲ್ಲೆಯ ಕಳ್ಳಂಬೆಳ್ಳ ಮೊಕಾಂ್ಸನಿಂದ ಅದೇ ೧೮೩೫ರ ನವೆಂಬರ್‌ ೨೫ರಂದು ಈ ಪತ್ರ ಬರೆದಿದ್ದಾನೆ. 
ಇದರಿಂದ ಬ್ರಿಟಿಷ್‌ ಅಧಿಕಾರಿಗಳ ಆಡಳಿತ ಅದೂ ದೂರದ ಸ್ಥಳದಲ್ಲಿದ್ದು ಎಷ್ಟು ಬೇಗ ಪ್ರಜೆಗಳ ಅಹವಾಲುಗಳಿಗೆ 
ಗಮನಕೊಡುತ್ತಿತ್ತು ಎಂದು ತಿಳಿಯಬಹುದು. ಈ ಪತ್ರದಲ್ಲಿ ಡಾಬ್ಸ್‌ ಮಠದವರಿಗೆ ಪೂರ್ಣ ಬೆಂಬಲ ನೀಡಿರುವುದಲ್ಲದೆ, 
ಸೆರೆಸಿಕ್ಕ ಕಳ್ಳರ ಮೇಲೆ ಬಲಪ್ರಯೋಗ ಮಾಡಬಾರದು ಅರ್ಥಾತ್‌ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಎಂದು ಸೂಕ್ಷ್ಮ 
ಎಚ್ಚರಿಕೆಯನ್ನು ನೀಡಿದ್ದಾನೆ. 

ಪತ್ರದ ಪ್ರಾರಂಭದಲ್ಲಿ ಇಂಗ್ಲಿಷ್‌ ಮತ್ತು ಕನ್ನಡ ಅಕ್ಷರಗಳ ಮಿಶ್ರಣದ ಒಂದು ದುಂಡು ಮೊಹರನ್ನು ಹಾಕಲಾಗಿದ್ದು, 
ಪತ್ರದ ಕೊನೆಯಲ್ಲಿ ಮೊಕ್ಕಂ ಕಳ್ಳಂಬೆಳ್ಳ, ಶಿರಾ ತಾಲೂಕು ಎಂದೂ, ಅದರ ಕೆಳಗೆ ಕ್ಯಾಪ್ಪನ್‌ ಡಾಬ್ಸ್‌ ಪದಾಧಿಕಾರ 
ಸಹಿತವಾದ ಸಹಿಯೂ ಇದೆ. ಪ್ರಸ್ತುತ ಪತ್ರವು ಬ್ರಿಟಿಷರ ಕಾಲದ ಸಮಸ್ಯೆಗೆ ತತ್‌ ಕ್ಷಣವೇ ಗಮನ ಕೊಡುತ್ತಿದ್ದ ಅವರ 
ಆಡಳಿತ ವೈಖರಿಯನ್ನು ಪ್ರಜಾಕ್ಷೇಮಪಾಲನೆಯ ಹಿತಾಸಕ್ತಿಯನ್ನು - ಸಮಾಜ ಕಂಟಕರನ್ನು ನಿಗಹಿಸುವ ದೃಢ ನಿಶ್ಚಯದ 
ಕ್ರಮವನ್ನೂ ಮನಗಣಿಸುವಂತಿದೆ. ಆ ಮೇಲೆ ಕಳ್ಳರು ಮಠದ ಮೇಲೆ ದಾಳಿ ಮಾಡಿದರೋ ಹೇಗೋ, ಡಾಬ್ಸ್‌ ಸಾಹೇಬ 
ನೀಡಿದ ಸೂಚನೆಯಂತೆ ಮಠದವರು ಆ ಕಳ್ಳರ ಮೇಲೆ ಶಸ್ತ್ರ ಪ್ರಯೋಗಿಸಿದರೋ ಹೇಗೋ ಇದಾವುದೂ ಈಗ 
ತಿಳಿಯದು. ಸ್ವಾಮಿಗಳು ಚರಮೂರ್ತಿಗಳು ವಿರಕ್ಷರಂತೂ ಕಳ್ಳರನ್ನು ತಾವೇ ಖುದ್ದಾಗಿ ಎದುರಿಸಿರಲಾರರು. ಬದಲಿಗೆ 
ಇಂಥ ಪರಿಸ್ಥಿತಿಯನ್ನು ನಿಭಾಯಿಸಲು ಕೆಲವರಾದರೂ ಸಿಪಾಯಿಗಳನ್ನು ಸ ಸಿಬ್ಬಂದಿಯನ್ನು ನೇಮಿಸಿಕೊಂಡಿರಬಹುದು. 
ಕೆಲವರು ಭಕ್ತರೂ ಅವರ ರಕ್ಷಣಗೆ ನಿಂತರಬಹುದು. ಹಾಗೇ ರ ಬಂದೂಕು ತಲವಾರು ಭಲ್ಲೆ ಮುಂತಾದ 
ಆಯುಧಗಳನ್ನು ಸಂಗಹಿಸಿಟ್ಟುಕೊಳ್ಳಲು ಆಗಿನ ಬ್ರಿಟಿಷ್‌ ಆಡಳಿತ ಮತ್ತು ಡಾಬ್ಸ್‌ ಸಹಾಯ ಮಾಡಿರಬಹುದು. 


ಮಾಡಬೇಕು 9 ಇದಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಸ್ವಾಮಿಗಳು ಕೇಳಿದ್ದಕ್ಕೆ ಡಾಬ್ಸ್‌ ಉತ್ತರಿಸುತ್ತಾ- ತಾವು 


ಉಪಸಂಹಾರ 

ಮಠದವರು ಎಂದೂ ಯಾವ ರೀತಿಯಲ್ಲೂ ಹಿಂಸೆಗೆ ಕೈ ಹಾಕದೆ ಅಹಿಂಸಾ ಪರವಾದ ನಿಲವನ್ನು ಹೊಂದಿದ್ದವರೇ 
ಆದರೂ, ಪ್ರಾಣಾಪಾಯ ಆಸಿಹಾನಿ ಇಂಥ ಬಿಕ್ಕಟ್ಟಿನ ಪ ಮ ಬಂದರೆ, ವಿಧಿಯಿಲ್ಲದೆ, ಬಂದೂಕು ಕ್ತಿ ಭರ್ಜಿಗಳನ್ನು 
ಬಳಸಬೇಕಾಗಿ ಬರುತ್ತಿತ್ತು ಎಂದು ಪ್ರ ಪತ್ರದಿಂದ ಹಾಗೆಂದೇ ಸ ಸ್ವಾಮಿಗಳು ಬೇರೆ ಊರುಗಳಿಗೆ ಪ್ರವಾಸ 
ಹೊರಟಾಗ ಬಂದೂಕು ಕತ್ತಿ ಭರ್ಜಿ ಇವೇ ಮೊದಲಾದ ಆಯುಧಗಳನ್ನು ತಮ್ಮ ಸಿಬ್ಬಂದಿಯ ಜೊತೆಗೆ ಒಯ್ಯುತ್ತಿದ್ದರು. 
ಕಳ್ಳಕಾಕರ ಮತ್ತು ಪುಂಡರ ಭಯದ ಇಂಥದೇ ಹಿನ್ನೆಲೆಯಲ್ಲಿ, ಮುಂದೆ ಬೇರೆ ಬೇರೆ ಮಠಾಧೀಶರೂ ಸಹ ಸಂಚಾರ 


ಇತಿಹಾಸ ದರ್ಶನ : ಸಂ. ೩೬೨೦೨೧ ೩೦೯ 


ಹೊರಡುವಾಗ, ವಿವಿಧ ಆಯುಧಗಳನ್ನು ತಮ್ಮ ಸಿಬ್ಬಂದಿಯವರ ಜೊತೆಗೆ ಕೊಂಡೊಯ್ಯುವ ಪರಿಪಾಟ ಬಂದಂತೆ 
ಕಾಣುತ್ತದೆ. ಹಾಗೇ ಆಮೇಲೆ ಮೆರವಣಿಗೆಯಂಥ ಸಂದರ್ಭಗಳಲ್ಲಿ ಆ ಆಯುಧಗಳನ್ನು ಪ್ರದರ್ಶಿಸುವುದನ್ನು ಮೆರವಣಿಗೆಯ 
ಭಾಗವಾಗಿ ಸೇರ್ಪಡೆ ಮಾಡಿಕೊಂಡಿರಬೇಕು. ಆದ್ದರಿಂದ ಕರ್ತ್ವಗದ್ದಿಗೆಯ ಎದುರಿನ ಒಂದು ಕಟ್ಟೆಯ ಮೇಲೆ, ಕಬ್ಬಿಣದ 
ಸರಳುಗಳ ಹಿಂದೆ ವಿವಿಧ ಬಗೆಯ ಬಂದೂಕುಗಳು, ವಿವಿಧ ಬಗೆಯ ಕತ್ತಿಗಳು, ಇವೇ ಮೊದಲಾದುವನ್ನು ಮಠದ 
ಚೌಕಟ್ಟುಗಳಲ್ಲಿ ಪ್ರದರ್ಶನದ ವಸ್ತುಗಳಂತೆ ಇಡುವ ಪರಿಪಾಟವೂ ರೂಢಿಗೆ ಬಂತೆಂದು ಹೇಳಬಹುದು. ಒಂದು ಕಾಲಕ್ಕೆ 
ಅಷ್ಟೊಂದು ತೀವವಾಗಿದ್ದ ಕಳ್ಳಕಾಕರ ದಾಳಿಯ ಭಯ ಆಮೇಲಿನ ದಿನಗಳಲ್ಲಿ ಕೊನೆಗಂಡಿತೆಂದು ತಿಳಿಯಬಹುದು. 
ಈಚೆಗೆ ಬೃಹನ್ನಠದ ಆವರಣದಲ್ಲಿ, ಒಂದು ಸುಸಜ್ಜಿತವಾದ ವಸ್ತುಸಂಗ್ರಹಾಲಯ ಪ್ರಾರಂಭಗೊಂಡ ಮೇಲೆ ಆ ಆಯುಧಗಳನ್ನೆಲ್ಲ 
ಆಕರ್ಷಕ ವಿನ್ಯಾಸಗಳಲ್ಲಿ ವ್ಯವಸ್ಥೆಗೊಳಿಸಿ ಪ್ರದರ್ಶನಕ್ಕೆ ಇರಿಸಿರುವುದನ್ನು ನೋಡಬಹುದು. 

ಮೇಲೆ ಹೇಳಿದಂತೆ, ಮುರುಘರಾಜೇಂದ್ರ ಬೃಹನ್ಮಠದ ಸ್ಹಾಮಿಗಳು ಬೇರೆ ಬೇರೆ ಊರುಗಳಿಗೆ ಕಾರ್ಯಾರ್ಥವಾಗಿ 
ಪ್ರವಾಸ ಹೊರಟರೆಂದರೆ, ಅವರ ಜತೆಗೆ ಬಹು ಸಂಖ್ಯೆಯಲ್ಲಿ ಬರುತ್ತಿದ್ದ ವಿವಿಧ ಸ್ಥಾನ ಮತ್ತು ಕರ್ತವ್ಯಗಳ ಜಂಗಮರು, 
ಭಕ್ತರು, ಲಿಂಗಾಯತರು ಮತ್ತು ಇತರ ಕೋಮಿನ ಜನರು, ಅವರು ಜತೆಗೆ ತರುತ್ತಿದ್ದ ನಾನಾ ವಿಧದ ಸಲಕರಣೆಗಳು, 
ವಾದ್ಯಗಳು, ಆಯುಧಗಳು, ಆನೆ, ಒಂಟೆ, ಕುದುರೆ, ಎತ್ತುಗಳು, ಮೇನಾ, ಚಕ್ಕಡಿಗಳು, ಸ್ಹಾಮಿಗಳ ಪೀಠದ ಗೌರವಕ್ಕೆ 
ಹಿಡಿಯುತ್ತಿದ್ದ ವಿವಿಧ ಲಾಂಛನಗಳು, ಬಿರುದು-ಬಾವಲಿಗಳು- ಇವೆಲ್ಲವುಗಳಿಂದ, ಒಂದು ಊರೇ ಗುಳೇ ಹೋಗುತ್ತಿರುವಂತೆ 
ಕಾಣುತ್ತಿದ್ದಿರಬೇಕು. ಇವೆಲ್ಲವೂ ಸಾಲಾಗಿ ಶಿಸ್ಲಿನಿಂದ ಹೊರಟವೆಂದರೆ, ಆ ಸಾಲಿನ ಉದ್ದ ಬಹುಶಃ ಒಂದಕ್ಕಿಂತ ಹೆಚ್ಚು 
ಕಿಲೋಮೀಟರ್‌ಗಳಪ್ಪಾದರೂ ಆಗುತ್ತಿದ್ದಿರಬೇಕು. ಹೀಗೆ ಹೊರಟ ಸಾಲು, ರಸ್ಟೆಯ ಬದಿಯಲ್ಲಿ ನಿಂತು ನೋಡುತ್ತಿದ್ದವರಿಗೆ 
ಆಕರ್ಷಕವಾದ, ಭವ್ಯವಾದ, ಕಣ್ಣನೋರಂಜಕವಾದ, ಒಂದು ಮಹಾ ದೃಶ್ಯವಾಗಿರುತ್ತಿದ್ದಿತೆಂದೇ ಹೇಳಬಹುದು. ಹೀಗೆ 
ವೈಭವದಿಂದ ಬರುತ್ತಿದ್ದ ಸ್ವಾಮಿಗಳ ವಿಷಯದಲ್ಲಿ, ಜನರು ಸಹಜವಾಗಿಯೇ ತುಂಬಾ ಭಯ-ಭಕ್ಷಿಯನ್ನು ಹೊಂದಿರುತ್ತಿದ್ದರೆಂದು 
ಸ್ವಯಂ ಪ್ರಕಟವಾಗುವಂತಿತ್ತು. ಶರಣತತ್ತ್ವ ಪಾಲನೆಯೇ ಮುಖ್ಯವಾಗಿದ್ದು ವಿರಕ್ಷರಾಗಿದ್ದರೂ ಸ್ಹಾಮಿಗಳು, ಆ ಕಾಲಕ್ಕೆ 
ಸ್ಪಾಮಿಗಳು ಹೀಗೇ ಇರಬೇಕು ಎಂಬಂತಹ ಅನಿವಾರ್ಯ ಸ್ಥಿತಿ ಏರ್ಪಟ್ಟು, ಅಂಥ ಸಾಮಾಜಿಕ ವೈಭವವನ್ನು ಅವರು 
ಅಳವಡಿಸಿಕೊಳ್ಳಬೇಕಾಯಿತೆಂದು ಕಾಣುತ್ತದೆ. ಈಚೆಗೆ ಮಠದ ಆವರಣದಲ್ಲಿ ನಿರ್ಮಾಣಗೊಂಡಿರುವ ವಸ್ಸುಸಂಗಹಾಲಯದಲ್ಲಿ 
ಆ ಆಯುಧಗಳನ್ನೆಲ್ಲ ವ್ಯವಸ್ಥಿತವಾಗಿ ಪ್ರದರ್ಶನಕ್ಕೆ ಇಡಲಾಗಿರುವುದನ್ನು ನೋಡಬಹುದು. ಪ್ರಾದೇಶಿಕವಾದ ಕನ್ನಡ 
ಭಾಷೆಯನ್ನು ಆಡಳಿತ ಭಾಷೆಯಾಗಿ ಬ್ರಿಟಿಷರು ಬಳಸಿದ್ದರೆಂಬುದಕ್ಕೆ ಪ್ರಸ್ತುತ ಪತ್ರ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. 
ಜೊತೆಗೆ ಬ್ರಿಟಿಷರ ಕಾಲದ ಕಚೇರಿ ಪತ್ರಗಳ ಸ್ವರೂಪ, ನಿರೂಪಣೆ, ಉರ್ದುಮಿಶ್ರಿತ ಕನ್ನಡ ಇವುಗಳನ್ನು ಸಹ 
ಗಮನಿಸಬಹುದಾಗಿದೆ. 

[ಈ ಮೇಲಿನ ಆಕರ ಗ್ರಂಥ ಪಟ್ಟಿಯಲ್ಲಿ ೭ನೆಯದಾಗಿ ಹೆಸರಿಸಿರುವ ಪುಸ್ತಕವನ್ನು ಜೆರಾಕ್ಸ್‌ ಮಾಡಿಸಿಕೊಳ್ಳಲು ನೀಡಿ ಸಹಕರಿಸಿದ ಬೃಹನ್ನಠದ 
ಅಂದಿನ ಆಡಳಿತಾಧಿಕಾರಿಯಾದ ಶ್ರೀ ಎಸ್‌.ಕೆ. ಬಸವರಾಜನ್‌ ಅವರಿಗೆ, ಅದೇ ಪಟ್ಟಿಯಲ್ಲಿ ೬ನೆಯದಾಗಿ ಹೆಸರಿಸಿದ ಡಾಬ್ಸ್‌ ಕೃತಿಯ ಪ್ರತಿಮಾಡಿಸಿಕೊಟ್ರ 


ತುಮಕೂರಿನ ಪ್ರಿಯಮಿತ್ರ ಡಾ. ಬಿ. ನಂಜುಂಡಸ್ತಾಮಿ ಅವರಿಗೆ, ಹಾಗೇ ಚಿತ್ರದುರ್ಗದ ಯುವಮಿತ್ರ ಶ್ರೀ ಎಚ್‌.ವಿ. ಇಂದುಶೇಖರ್‌ ಅವರಿಗೆ ನನ್ನ 
ಕೃತಜೃತೆಗಳು.] 


& 
3) 


KR 
p 
ha 
ಗಾಮಾ 


ಆಕರ ರದ್ರಂಥಗಳು 

ಚಿನ್ಮೂಲಾದ್ರಿ ಚೇತನ, ಸಂ. ಪ್ರೊ. ಜಿ. ಶಿವಕುಮಾರ್‌ ಮತ್ತು ಇತರರು, ಶ್ರೀ ಬೃಹನ್ಮಠ, ಚಿತ್ರದುರ್ಗ, ೧೯೮೯. 
ಮಹಾಲಿಂಗೇಂದ್ರ ವಿಜಯ, ಸಂ. ಡಾ. ಎಲ್‌. ಬಸವರಾಯರು, ಶ್ರೀ ಬೃಹನ್ಮಠ ಸಂಸ್ಥಾನ, ಚಿತ್ರದುರ್ಗ, ೧೯೭೧. 
ನಿರಂಜನವಂಶ ರತ್ನಾಕರ, ಸಂ. ಚೆನ್ನಮಲ್ಲಿಕಾರ್ಜುನ, ಸದ್ದರ್ಮ ದೀಪಿಕೆ, ಹಾವೇರಿ, ೧೯೪೫. 

ಪಟ್ಟವಲ್ಲರಿ, ಯಲ್ಲಪ್ಪಾ ಫಕ್ಕೀರಪ್ರಾ ಹೊಸಪೇಟಿ, ಗ್ರಾಯತ್ತಿ ಪ್ರಿಂಟಿಂಗ್‌ ಪ್ರೆಸ್‌, ಬ್ಯಾಡಗಿ. 

ಪಟ್ಟಾಂತರ ವಿವರ, ಸಂ. ಡಾ. ಬಿ. ರಾಜಶೇಖರಪ್ಪ, ಅಪ್ರಕಟಿತ. 

Remimiscences of life in Mysore, South Africa and Burmah, by R.S. Dobbs, Ed. G. Herbert, 1882. 


[NPP NAD 


Manual of Birudus and other Honours, enjoyed by the Mathadhipatis in and outside State; Ed: Rajagopalachari, Govt. 
Press, Bangalore, 1933. 


೩೧೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


2, 


ತೆರೆದೆ ಹಾರವಾದ ಹಿರೇ ಉಪ್ಪೇಲಿಯ ಕೆಂಚಮ್ಮ 
ಚಾಲಿತಿಹ ವಿಶ್ಲೇಷಣೆ 


ಅಮರೇಶ ಯತಗಲ್‌% 


ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲ್ಲೂಕಿನಿಂದ ಪಶ್ಚಿಮಕ್ಕೆ ೨೦ ಕಿ.ಮೀ. ದೂರದಲ್ಲಿರುವ ಹಿರೇ 
ಉಪ್ಪೇರಿ ಗ್ರಾಮವು ನಾರಾಯಣಪುರ ಆಣೆಕಟ್ಟೆಯ ಮಾರ್ಗ ಮಧ್ಯದಲ್ಲಿದೆ. ಹಿರೇ ಉಪ್ಪೇರಿ ಮತ್ತು ಚಿಕ್ಕ ಉಪ್ಪೇರಿ ಎಂಬ 
ಎರಡು ಗ್ರಾಮಗಳು ಅಕ್ಕಪಕ್ಕದಲ್ಲಿವೆ. ಹಿರೇ ಉಪ್ಪೇರಿ ಗ್ರಾಮದ ಪಶ್ಚಿಮ ಭಾಗಕ್ಕೆ ಎರಡು ಗುಡ್ಡಗಳ ಮಧ್ಯೆ ಒಂದು ಕೆರೆ 
ಇದೆ. ಇದನ್ನು "ಊರು ಕೆರೆ", "ಹಿರೇ ಉಪ್ಪೇರಿಯ ಕೆರೆ' ಎಂದು ಕರೆಯುತಿದ್ದರು. ಇದು ಸುಮಾರು ೨೦೦ ಎಕರೆಯಷ್ಟು 
ವಿಸ್ಲೀರ್ಣವನ್ನು ಹೊಂದಿದ್ದು, ಈಗ ಕೆರೆಯ ತುಂಬೆಲ್ಲಾ ಗಿಡಗಂಟೆಗಳು ಬೆಳದು ನಿಂತಿವೆ. 


ಗುಂತಗೋಳ ಸ ಸಂಸ್ಥಾನಿಕರ ಆಳ್ಳಿಕೆಯ ಸಂದರ್ಭದಲ್ಲಿ ಈ ಕೆರೆಗೆ ಹಾರವಾದ ಪ್ರಸಂಗ ನಡೆದಿದೆ. ಗುಂತಗೋಳ 
ಸಂಸ್ಥಾನಿಕರು ಬಿಜಾಪುರ ಲೆದಿಲ್‌ಶಾಹಿಗಳ ಆಡಳಿತಾವಧಿ (ಕಿ.ಶ. ೧೪೪೯-೧೬೮೬)ಯಲ್ಲಿ ನಿರ್ಲಕ್ಷೀಸಲ್ಪಟ್ಟ ಪ್ರದೇಶದಲ್ಲಿ 
ಸಂಸ್ಥಾನವನ್ನು ಸ್ಥಾಪಿಸಿದರು. ಬ್ರಿಟಿಷರು ಮತ್ತು ಹೈದ್ರಾಬಾದ್‌ ನಿಜಾಮ (ಕ್ರಿಶ. ೧೭೨೪ ರಿಂದ ೧೯೪೮)ರ ದಬ್ಬಾಳಿಕೆಯ 
ಮಧ್ಯೆ ಸಮರ್ಥವಾಗಿ ಆಡಳಿತ ನಡೆಸಿದರು.” ಹಿರೇ ಉಪೇರಿಯು ಗುಂತಗೋಳ ಸಂಸ್ಥಾನಿಕರ ಅಧೀನದ ಹಳ್ಳಿಯಾಗಿತ್ತು. 
ಈ ಹಳ್ಳಿಯಲ್ಲಿ ಸುಮಾರು ೩೦೦ ವರ್ಷಗಳ ಹಿಂದೆ ಕೆರೆಗೆ ಹಾರ ನೀಡಿದ ಘಟನೆಯು ನಡೆದಿದೆ. ಈ ಕುರಿತು 
ಕ್ಷೇತ್ರಕಾರ್ಯ ಕೈಗೊಂಡಾಗ ಅನೇಕ ಕಥೆಗಳು ಮತ್ತು ಜಾನಪದ ಹಾಡುಗಳಿರುವುದನ್ನು ಗಮನಿಸಲಾಯಿತು. ಇಲ್ಲಿಯ 
ಕಥೆಗಳಲ್ಲಿರುವ ಘಟನೆಗಳಿಗೂ ಹಾಗೂ ಹಾಡುಗಳಲ್ಲಿಯ ಘಟನೆಗಳಿಗೂ ಅನೇಕ ಹೋಲಿಕೆಗಳಿವೆ. ಅಲ್ಲದೆ ಹಿರೇ 
ಉಪೇರಿಯಲ್ಲಿ ಕೆಂಚಮ್ಮನ ಸಮಾಧಿ, ಕೆಂಚಮ್ಮನ ದೇವಾಲಯ, ಕೆಂಚಮ್ಮನ ಕೆರೆ, ಕೆಂಚಮ್ಮನ ಗುಡ್ಡ ಹಾಗೂ ಕೆಂಚಮ್ಮನ 
ಹಳ್ಳಗಳು ಇಂದಿಗೂ ಇವೆ. ಜಾನಪದ ಹಾಡಿನಲ್ಲಿ ರಾಜಾ ರಾಯಪ್ಪ ನಾಯಕನ ಹೆಸರು ಉಲ್ಲೇಖವಾಗಿರುವುದನ್ನು 
ಗಮನಿಸಬಹುದು. 

ಹಿರೇ ಉಪೇರಿಯ ಕೆರೆಯನ್ನು ಕಟ್ಟಿಸಿದವರು ಗುಂತಗೋಳ ಸಂಸ್ಥಾನದ ಅರಸ ರಾಜಾ ಓಬಳನಾಯಕ. ಈ 
ಕುರಿತು ಜಾನಪದ ಸಾಹಿತ್ಯ ದಲ್ಲಿ ಉಲೇಖವಿದೆ. ಈತನು ರಾಜಾ ರಾಯಪುನಾಯಕನ ಚಿಕ್ಕಪುನಾಗಿದ್ದನು. ಹಿರೇ ಉಪ್ಪೇರಿಯ 
ಸುತ್ತಮುತ್ತಲಿನ ಭಾಗದಲ್ಲಿ ನೀರಿನ ಅಭಾವವಾದಾಗ ಈ ಕೆರೆಯನ್ನು ನಿರ್ಮಿಸುತಾಸೆ ಹೀಗಾಗಿ ಕೆರೆಯ ಪಕ್ಕದಲ್ಲಿ 
ಓಬಳನಾಯಕನ ದೇವಾಲಯವಿತ್ತು ಈಗ ಅದು ಹಾಳಾಗಿದೆ. ನಂತರ ಸ ದೇವಾಲಯವನ್ನು ರಾಜಾರಾಯಪ್ಪ ದಾನಿನೀನು 
ಈ ಕೆರೆಯನ್ನು ಕಟ್ಟಿಸಿದ ತಮ್ಮ ಚಿಕ್ಕಪ್ಪ ಓಬಳನಾಯಕನ ಹೆಸರಿನಿಂದ ಈ ದೇವಾಲಯವನ್ನು, ಕಟ್ಟಸಿದರು.* ಗುಂತಗೋಳ 
ಸಂಸ್ಥಾನಿಕರ ವಂಶಾವಳಿಯಲಿಯೂ ಕೂಡ ರಾಜಾ ಓಬಳನಾಯಕ ಮತ್ತು ರಾಜಾ ಜನ ನಾಯಕರ ಹೆಸರುಗಳಿವೆ.” 
ಇವು ಈ ಕೆರೆಯ ನಿರ್ಮಾಣದ ಕುರಿತಾದ ಅಧಿಕೃತ ಆಕರಗಳಾಗಿವೆ. 


ಹಿರೇ ಉಪ್ಪೇರಿ ಕೆರೆಯು ಸಂಪೂರ್ಣ ನೀರಿನಿಂದ ತುಂಬಿದಾಗ, ಆಗಾಗ ಈ ಕೆರೆಯ ಒಡ್ಡು ಹೂಡೆಯುತಿತ್ತು. ಆಗ 
ಊರಿನ ಜನರು "ಜೋಯಿಸರನ್ನು ಕೇಳಿದಾಗ, “ಗರ್ಭೀಣಿ ಸ್ತ್ರೀಯನ್ನು ಕೆರೆಗೆ ಹಾರ ಕೊಟ್ಟರೆ" ಮಾತ್ರ ಕೆರೆಯ. ಒಡ್ಡು 
ನಿಲ್ಲುತ್ತದೆ”೫ ಎಂದು ಹೇಳುತಾರೆ. ಈ ಕುರಿತಾಗಿ ಜಾನಪದ ವಸರ ಹೀಗೆ ಹೇಳುತ್ತದೆ: 
 “ಉತ್ತಮರೆಲ್ಲರೂ ಬತ್ತಿಗೆ ತೆಗಿಸ್ಕಾರ 

ಗರ್ಭೀಣಿ ಹಾರ ಕೊಡಬೇಕಂತ/ಕೆಂಚಮ್ಮಗ 

ತುಂಬ್ಯಾವ ನವಮಾಸ” 


¥ ಮುಖ್ಯಸ್ಥರು. ಶಾಪನ ಶಾಪ್ಪ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ಮೊ. ೯೯೭೨೮ ಅಆ೧೨೫೬ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೧೧ 


ಆಗ ಹಿರೇ ಉಪೇರಿಯ ಮಾಲೀಗೌಡರು ಮತ್ತು ಪೋಲೀಸ್‌ಗೌಡರು ಊರಿನ ಜನರ ಸಭೆಯನ್ನು ನಡೆಸುತ್ತಾರೆ. 
ಈ ಗೌಡರ ಮನೆತನದ ವಂಶಸ್ಥರು ಇಂದಿಗೂ ಹಿರೇ ಉಪ್ಪೇರಿಯಲ್ಲಿ ವಾಸವಾಗಿದ್ದಾರೆ. ಆಗ ಮಾಲೀಗೌಡರ ಮನೆಯ 
ಸಂಬಂಧಿಕರುಗಳಾದ ತಿಪ್ಪಣ್ಣವರ್‌ ಎಂಬ ಅಡ್ಡ ಹೆಸರಿನ ಮನೆಯವರಲ್ಲಿ ಬಸಪುನ ಪತ್ನಿ ಕೆಂಚಮ್ಮಳು ಗರ್ಭವತಿಯಾಗಿದ್ದ 
ವಿಷಯ ತಿಳಿಯುತ್ತದೆ.” ಆಗ ಗುಂತಗೋಳದ ಅರಸ ರಾಜಾ ರಾಯಪ್ಪನಾಯಕನ ಒಪ್ಪಿಗೆಯನ್ನು ಪಡೆದ ಕುರಿತಾದ 
ಜಾನಪದ ನುಡಿಯೊಂದು ಹೀಗೆ ಹೇಳುತ್ತದೆ: 

“ರಾಜ ರಾಯಪ್ಪ ನಾಯಕನ ಒಪ್ಪಿಗೆ 

ಪಡೆದಾರ, ಗೌಡರೆಲ್ಲರೂ/ಸೇರ್ಯಾರ 

ಬಲಿಕೊಡುವ ಯೋಚನಾ ಮಾಡ್ಯಾರ” 

ಹೀಗೆ ಗುಂತಗೋಳ ಸಂಸ್ಥಾನದ ಅರಸರ ಅನುಮತಿಯನ್ನು ಪಡೆದು ತಿಪುಣ್ಣವರ್‌ ಮನೆತನದವರು ಹಾಗೂ 
ಕೆಂಚಮ್ಮಳ ಪತಿ ಬಸಪ್ಪ ತಿಪ್ಪಣ್ಣವರ್‌ ಅವರ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಕೆಂಚಮ್ಮಳಿಗೆ ಈ ವಿಚಾರವನ್ನು 
ಹೇಳದೆ, “ನೀನು ಕೆರೆಗೆ ಪೂಜೆ ಮಾಡಬೇಕು ಎಂದು ಜೋಯಿಸರು ಹೇಳಿದ್ದಾರೆ” ಎಂದು ಮಾತ್ರ ಹೇಳುತ್ತಾರೆ. ಈ 
ಕುರಿತಾಗಿ ಜಾನಪದ ನುಡಿಯೊಂದು ಹೀಗೆ ಹೇಳುತ್ತದೆ: 

“ರಾಜಾ ಓಬಳಪ್ಪನ ಕೆರೆಗೆ 

ಕರಕೊಂಡು ಹೊಂಟಾರ/ಕೆಂಚಮ್ಮ 

ನಿನ್ನ ರಿಣ ಇಲ್ಲಿಗೆ ಮುಗಿತವ್ಪ”” 

ಒಂದು ಶುಭ ದಿನದಂದು ಬಾಜಾ-ಬಜಂತ್ರಿ ಸಮೇತ ಮೆರವಣಿಗೆಯೊಂದಿಗೆ ಕೆರೆಗೆ ಕರೆದುಕೊಂಡು ಬರುತ್ತಾರೆ. 
ಕೆರೆಯ ಒಡ್ಡಿನ ಪಕ್ಕದಲ್ಲಿ ಈ ಮೊದಲೇ ಒಂದು ತೆಗ್ಗನ್ನು ತೋಡಿರುತ್ತಾರೆ. ಕೆಂಚಮ್ಮಲಳಿಗೆ “ನೀನು ಕಳಸವನ್ನು ಬೆಳಗು” 
ಎಂದು ಹೇಳಿ, ಆ ತೆಗ್ಗಿನಲ್ಲಿ ಇಳಿಸುತ್ತಾರೆ. ಆ ಕುರಿತಾಗಿ ಜಾನಪದ ನುಡಿಯೊಂದು ಹೀಗೆ ಹೇಳುತ್ತದೆ: 

“ಏನೇನೂ ಗೊತ್ತಿಲ್ಲ ಕೆಂಚಮ್ಮ ನಿನಗ 

ಕರಕೊಂಡು ಹೋಗ್ಯಾರ/ಕಳಸ 

ಬೆಳಗಾಕ ಇಳಿಸ್ಕಾರ”” 

ಕೆಂಚೆಮ್ಮಳು ತೆಗ್ಗಿಗೆ ಇಳಿದು ಪೂಜೆ ಮಾಡುತ್ತಾಳೆ. ನಂತರ ಆಕೆಯ ಮೇಲೆ ದೊಡ್ಡದಾದ ಬಂಡೆಯನ್ನು ಎಳದು 
ಮುಚ್ಚುತ್ತಾರೆ. ನಂತರದ ದಿನಗಳಲ್ಲಿ ಸಮಾಧಿಯನ್ನು ಕಟ್ಟುತ್ತಾರೆ. 


ಕೆಂಚಮ್ಮಳಿಗೆ ಒಬ್ಬ ಮಗನಿದ್ದ ಕುರಿತು ಸೋಬಾನೆ ಹಾಡೊಂದರಲ್ಲಿ ಮಾಹಿತಿ ಇದೆ. ಅದು ಇಂತಿದೆ: “ತಿರುಗಿ ಬಂದೆ 
ನೋಡ ನೀ ಹಡೆದವ್ವ ಬಾಲ ಕೆಂಚನ ಮೇಲೆ/ದಯೆ ಇರಲಿ ಸೋ ಎನ್ನೀರೆ*” ಎಂದು ಹೀಗೆ ಹಾಡು ಮುಂದುವರೆಯುತ್ತದೆ. 


ಕೆಲವು ದಿನಗಳಾದ ಮೇಲೆ ಕೆಂಚಮ್ಮಳ ಮನೆತನಕ್ಕೆ ಕಾಡಾಟ ಪ್ರಾರಂಭವಾಗುತ್ತದೆ. ಆಗ ಜೋಯಿಸರನ್ನು ಕೇಳಲಾಗಿ, 
ಜೋಯಿಸರು "“ಕೆಂಚಮ್ಮಳ ಹೆಸರಿನಲ್ಲಿ ದೇವಾಲಯವನ್ನು ಕಟ್ಟಿಸಿ, ಈ ಮನೆತನದವರೇ ಪೂಜೆಯನ್ನು ಮಾಡಬೇಕು” 
ಎಂದು ಹೇಳುತ್ತಾರೆ. ಆಗ ತಿಪಣ್ಣವರ್‌ ಮನೆತನದವರು ಕೆಂಚಮ್ಮಳ ದೇವಾಲಯನ್ನು ಕಟ್ಟಿಸಿ, ಪೂಜೆಯನ್ನು ಆರಂಭಿಸುತ್ತಾರೆ. 
ಅಂದಿನಿಂದ ಇಂದಿನವರೆಗೂ ಈ ಮನೆತನದವರೇ ಪೂಜೆಯನ್ನು ಮಾಡುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ 
ಕೆಂಚೆಮ್ಮಳಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಮಳೆ ಬರದಿದ್ದಾಗ ಕೆಂಚಮ್ಮಳ ಹೆಸರಿನಲ್ಲಿ ವಾರವನ್ನು ಮಾಡುತ್ತಾರೆ. ಹೊಲ 
ಬಿತ್ತನೆ ಮಾಡುವಾಗ ಹೊಸ ಸೀರೆ, ಬಳೆಯನ್ನು ತೊಡಿಸುವುದರೊಂದಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡುತ್ತಾರೆ. 
ರೈತರು ರಾಶಿಯನ್ನು ಮಾಡುವ ಮೊದಲು ಕೆಂಚಮ್ಮಲಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ದೀಪಾವಳಿ ಪಾಡ್ಕದ ದಿನ ಕಳಸದ 
ಪೂಜೆಯು ಜರುಗುತ್ತದೆ. ಕೆಂಚಮ್ಮಳಿಗೆ ಬಲಿಕೊಡುವ ಪದ್ಧತಿಯೂ ಇದೆ. ಹಿರೇ ಉಪ್ಪೇರಿಯ ಅಕ್ಕಪಕ್ಕದ ಗ್ರಾಮಗಳಾದ 
ಹಾಲಬಾವಿ, ಯರಗುಂಟಿ, ಈಚನಾಳ, ತೋರಲಬೆಂಚಿ, ಸುಣಕಲ್ಲು, ಚಿಕ್ಕ ಉಪ್ಪೇರಿ ಮುಂತಾದ ಗ್ರಾಮದವರು ಕೆಂಚಮ್ಮಳ 
ಪೂಜೆಯನ್ನು ಮಾಡುತ್ತಾರೆ. ಕೆಂಚಮ್ಮಳು ವಾಲ್ಲೀಕಿ ಜನಾಂಗಕ್ಕೆ ಸೇರಿದವಳಾಗಿದ್ದರೂ ಸರ್ವ ಜನಾಂಗದವರು ಈಕೆಗೆ 
ಪೂಜೆಯನ್ನು ಸಲ್ಲಿಸುತ್ತಾರೆ. ಹಿರೇ ಉಪ್ಪೇರಿ ಹಾಗೂ ಸುತ್ತಲಿನ ಹಳ್ಳಿಯ ಜನರು ಜಾತ್ಯತೀತವಾಗಿ ಇವತ್ತಿಗೂ ಕೂಡ 
ತಮ್ಮ ಮನೆಯಲ್ಲಿ ಕೆಂಚಮ್ಮ ಕೆಂಚವ್ವ, ಕೆಂಚಪ್ಪ ಎ೦ಬ ಹೆಸರುಗಳನ್ನು ಇಡುವರು. 


ಕೆಂಚಮ್ಮನ ಕೆರೆಯ ಪಕ್ಕದ ಗುಡ್ಡಕ್ಕೆ "ಕೆಂಚಮ್ಮಳ ಗುಡ್ಡ್‌ವೆಂದು, ಅಲ್ಲಿಂದ ಹರಿಯುವ ಹಳ್ಳಕ್ಕೆ "ಕೆಂಚಮ್ಮಳ ಹಳ್ಳ' 
ಎಂದು ಕರೆಯುತ್ತಾರೆ. ಇತ್ತೀಚೆಗೆ ಗೊರೆಬಾಳ ಗ್ರಾಮ ಪಂಚಾಯಿತಿಯ ವತಿಯಿಂದ ಈ ಕೆಂಚಮ್ಮಳ ಕೆರೆಯ ಅಭಿವೃದ್ಧಿ 


೩೧೨ ಇತಿಹಾಸ ದರ್ಶನ : ಸಂ. ಹ೩೬ಿ/೨೦೨೧ 


ಯೋಜನೆಯ ಕಾರ್ಯ ನಡೆದಿದೆ. ಕೆಂಚಮ್ಮಳ ಗುಡಿಯ ಅಕ್ಕಪಕ್ಕ ಕೆಂಚಮ್ಮಳ ಸಂಬಂಧಿಕರುಗಳಾದ ಪೂರ್ವಕ್ಕೆ 
ಸೋಮನಗೌಡರ ಹೊಲ, ಪಶ್ಚಿಮಕ್ಕೆ ಯಮನಪುನವರ ಹೊಲ, ಉತ್ತರಕ್ಕೆ ಲಾಲನಾಯಕರ ಹೊಲ ಮತ್ತು ದಕ್ಷಿಣಕ್ಕೆ 
ಕರಿಬಸಪುನವರ ಹೊಲಗಳಿವೆ. 

ಕೆರೆಗೆ ಹಾರವಾದ ಈ ಘಟನೆಯು ಗುಂತಗೋಳ ಸಂಸ್ಥಾನದ ಇತಿಹಾಸದೊಂದಿಗೆ ತಳಕು ಹಾಕಿಕೊಂಡಿರುವುದು 
ವಿಶೇಷವಾಗಿದೆ. ಕೆಂಚಮ್ಮಳ ಕುರಿತಾಗಿ ಇನ್ನೂ ಅನೇಕ ಜಾನಪದ ಹಾಡುಗಳು ಮತ್ತು ಕಥೆಗಳು ಸಿಗುವ ಸಾಧ್ಯತೆ ಇದೆ. 
ಅವುಗಳನ್ನು ಸಂಗಹಿಸಿ ಚಾರಿತ್ರಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸುವ ಕಾರ್ಯ ಮಾಡಬೇಕಾಗಿದೆ. 


ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಕೋಟಿಗೆ ಬಾಳ ಸಂಗಮ್ಮನನ್ನು ಬಲಿ ನೀಡಿದ ಪ್ರಸಂಗ, 
ಬಿಜ್ಜಮಳನ್ನು ಕರಡಕಲ್ಲಿನ ಬಿಲ್ಲಮುನ ಕೆರೆಗೆ ಹಾರ ನೀಡಿದುದರ ಸಾಲಿಗೆ ಹಿರೇ ಉಪ್ಪೇರಿಯ ಕೆಂಚಮ್ಮಳು ಕೆರೆಗೆ 
ಹಾರವಾದ ಘಟನೆಯೂ ಸೇರುತ್ತದೆ. ಇಲ್ಲಿಯವರೆಗೂ ಚರಿತ್ರೆಯಲ್ಲಿ ದಾಖಲಾಗದ ಹಿರೇ ಉಪೇರಿಯ ಕೆರೆಗೆ ಹಾರವಾದ 
ಕೆಂಚಮ್ಮಳ ಚಾರಿತ್ರಿಕ ಸಂಗತಿಯು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಗೆ ಹೊಸ ಸೇರ್ಪಡೆಯಾಗಿದೆ. 


[ಕ್ಷೇತಕಾರ್ಯದಲ್ಲಿ ಸಹಕರಿಸಿದ ಶ್ರೀ ಬಾಲರಾಜು ಮುಂಡರಗಿ ಸಾ. ಹಾಲಬಾವಿ, ಶ್ರೀ ಅಮರೇಗೌಡ ಮಾಲೀಪಾಟೀಲ್‌ ಸಾ. ಹಿರೇ ಉಪ್ಪೇರಿ 
ಇವರುಗಳಿಗೆ ಅನಂತ ಕೃತಜ್ಞತೆಗಳು.) 


ಅಡಿ ಟಪ್ಪಣಿಗಳು 
ಡಾ. ಅಮರೇಶ ಯತಗಲ್‌, ಇತಿಹಾಸ ಇಂಚರ, ಅದಿತಿ ಪ್ರಕಾಶನ, ಲಿಂಗಸೂಗೂರು, ೨೦೦೭, ಪುಟ ೫೬. 
ಶ್ರೀ ಶಿವಪ್ಪ ವಾಲಿ (ವಯಸ್ಸು ೮೦), ಹಿರೇ ಉಪ್ಪೇರಿ, ತಾಲ್ಲೂಕು ಲಿಂಗಸೂಗೂರು, ರಾಯಚೂರು ಜಿಲ್ಲೆ ಇವರ ಹೇಳಿಕೆಯಿಂದ. 
ಶ್ರೀ ಬಸಪ್ಪ ಪರಾಂಪುರ (ವಯಸ್ಸು ೮೫), ಹಿರೇ ಉಪ್ಪೇರಿ, ತಾಲ್ಲೂಕು ಲಿಂಗಸೂಗೂರು, ರಾಯಚೂರು ಜಿಲ್ಲೆ ಇವರ ಹೇಳಿಕೆಯಿಂದ. 


ಡಾ. ಅಮರೇಶ ಯತಗಲ್‌, ಕರ್ನಾಟಕದ ಜೀವಂತ ನಾಯಕ ಅರಸುಮನೆತನಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೨೦, 
ಪುಟ ೧೨೮. 


೫. ಶ್ರೀ ಯಮನಪ್ಪ ಸಂಗಪ್ಪ ತಿಪ್ಪಣ್ಣವರ್‌ (ವಯಸ್ಸು ೬೦), ಹಿರೇ ಉಪ್ಪೇರಿ, ತಾಲ್ಲೂಕು ಲಿಂಗಸೂಗೂರು, ರಾಯಚೂರು ಜಿಲ್ಲೆ ಇವರ 
ಹೇಳಿಕೆಯಿಂದ. 


೬ ಶ್ರೀಮತಿ ಶಿವಮ್ಮ ತೋರಲಬೆಂಚಿ (ವಯಸ್ಸು ೬೮), ಶ್ರೀಮತಿ ಬಸಮ್ಮ ತಳವಾರ (ವಯಸ್ಸು ೫೮), ಶ್ರೀಮತಿ ಹನುಮಮ್ಮ ಗುಡದಾರ 
(ವಯಸ್ಸು ೫೬), ಶ್ರೀಮತಿ ದೇವಮ್ಮ ಗುಡಗುಂಟಿ (ವಯಸ್ಸು ೫೫), ಶ್ರೀಮತಿ ರೇಣಮ್ಮ ಯರಗೋಡಿ (ವಯಸ್ಸು ೫೫), ಶ್ರೀಮತಿ ಬಾಲಮ್ಮ 
ಮಿಂಚೇರಿ (ವಯಸ್ಸು ೫೪), ಹಿರೇ ಉಪ್ಪೇರಿ, ತಾಲ್ಲೂಕು ಲಿಂಗಸೂಗೂರು, ರಾಯಚೂರು ಜಿಲ್ಲೆ ಇವರ ಹೇಳಿಕೆಯಿಂದ. 


೭. ಶ್ರೀ ಬಸಪ್ರ ಪರಾಂಪುರ (ವಯಸ್ಸು ೮೫), ಹಿರೇ ಉಪ್ಪೇರಿ, ತಾಲ್ಲೂಕು ಲಿಂಗಸೂಗೂರು, ರಾಯಚೂರು ಜಿಲ್ಲೆ ಇವರ ಹೇಳಿಕೆಯಿಂದ. 
೮. ಶ್ರೀಮತಿ ಶಿವಮ್ಮ ತೋರಲಬೆಂಚಿ, ಪೂರ್ವೋಕ್ತ, ಹಾಡಿದುದು. 

ನಂಬಿದೆ 

೧೦. ಅದೇ. 

೧೧. ಅದೇ. 


NO Oe) 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೧೩ 


೭೩ 
ಕರ್ನಾಟಕದಲ್ಲಿ ಚೋಳರ ಕಾಲದ ಸ್ಕಾರಕ ಪಿಲೆದಳು 


ತಾ.ನಂ. ಕುಮಾರಸ್ವಾಮಿ* 


ಕರ್ನಾಟಕದಲ್ಲಿ ವೀರಗಲ್ಲುಗಳ ಪರಂಪರೆ ದೊಡ್ಡದು. ಪ್ರಸ್ತುತ ನಮಗೆ ಲಭ್ಯವಿರುವ ವೀರಗಲ್ಲುಗಳು ಮತ್ತು 
ಮಾಸ್ತಿಕಲ್ಲುಗಳಿಗೆ ಸು. ೧೫೦೦ ವರ್ಷಗಳ ಇತಿಹಾಸವಿದೆ. ವೀರಗಲ್ಲುಗಳು ಸಾಮಾಜಿಕ ವ್ಯವಸ್ಥೆಯೊಂದರ ಬಗ್ಗೆ, 
ಆಡಳಿತದ ಬಗ್ಗೆ, ಆಯುಧಗಳ ಬಗ್ಗೆ, ವಾದ್ಯ ಪ್ರಕಾರಗಳ ಬಗ್ಗೆ, ಶಿಲ್ಲಗಳೇ ಮುಂತಾದವುಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು 
ನೀಡುತ್ತವೆ. ಇದುವರೆಗೆ ಕರ್ನಾಟಕದಲ್ಲಿ ದೊರೆತ ಚೋಳರ ವೀರಗಲ್ಲುಗಳ ಬಗ್ಗೆ ಕ್ರಮವಾದ ಅಧ್ಯಯನ ನಡೆದಿಲ್ಲ. 
ಕರ್ನಾಟಕದಲ್ಲಿ ಸದ್ಯಕ್ಕೆ ಲಭ್ಯವಿರುವ ಚೋಳರ ಕನ್ನಡ ಶಾಸನಗಳ ಸಂಖ್ಯೆ ಸುಮಾರು ೭೦ ಮಾತ್ರ ಇವೂ ಸೇರಿದಂತೆ 
ಚೋಳರ ಒಟ್ಟು ಶಾಸನಗಳ ಸಂಖ್ಯೆ ಸು. ೨೩೫ ಮಾತ್ರ. ಈ ಪೈಕಿ ಸು. ೩೦ ವೀರಸ್ಮಾರಕಶಿಲೆಗನ್ನು ಮಾತ್ರ ನಾನು ಇಲ್ಲಿ 
ಗುರುತಿಸಿದ್ದೇನೆ. ಇವುಗಳಲ್ಲಿ ೫ ಮಾತ್ರ ತಮಿಳಿನಲ್ಲಿವೆ ಅಷ್ಟೆ ಹಾಗಾಗಿ ಸಾಮ್ರಾಟ-ಚೋಳರ ಕಾಲದಲ್ಲಿ ಕನ್ನಡ ವೀರರೇ 
ಹೆಚ್ಚು ಹೋರಾಟಗಳಲ್ಲಿ ಭಾಗವಹಿಸಿರುವುದು ಕಂಡುಬರುತ್ತದೆ. 


ವೀರಗಲ್ಲನ್ನು ನೆಡುವಾಗ ಅದನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಉದ್ದೇಶವಿತ್ತೆಂಬುದು ಗಮನಾರ್ಹ. ಇಲ್ಲೂ 
ಕೂಡ ಎರಡು ಉದ್ದೇಶಗಳಿವೆ. ಒಂದು ವೀರನ ಪ್ರರಾಕ್ರಮವನ್ನು ಮೆಚ್ಚಿ ಅದನ್ನು ಲೋಕಕ್ಕೆ ತಿಳಿಯಲೆಂದು ಪ್ರಕಟಿಸುವುದು 
(ಲೌಕಿಕ) ಮತ್ತು ಎರಡನೆಯದು ಅವನ/ಅವಳ ತ್ಯಾಗದಿಂದ ಸ್ಪರ್ಗ, ಕೈಲಾಸ, ವೈಕುಂಠ ಪ್ರಾಪ್ತವಾಗುತ್ತದೆಯೆಂದು 
ನಂಬುವುದು (ಪಾರಮಾರ್ಥಿಕ). ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸಾಮ್ರಾಟ-ಚೋಳರ ಶಾಸನಗಳಲ್ಲಿ ಲಭ್ಯವಿರುವ 
ಕೆಲವು ವೀರಸ್ಥಾರಕ ಶಿಲೆಗಳನ್ನು ಪರಿಚಯಿಸುವುದೇ ಆಶಯ. 


ಜೋಳರ ಕಾಲದ ವೀರಗಲ್ಲುಗಳಲ್ಲಿ ಹೆಚ್ಚಿನವು ತುರುಗಾಳೆಗ4ಪೆಣ್ಣುಯಲ್‌ ಮತ್ತು ಯುದ್ಧಗಳಿಗೆ ಸಂಬಂಧಿಸಿದ 
ವೀರಗಲ್ಲುಗಳಾಗಿವೆ. ಉಳಿದಂತೆ ಊರಳಿವು, ಕಳ್ಳರೊಡನೆ ಹೋರಾಟ, ಹಂದಿಬೇಟೆ, ಮಾಸಿಕಲ್ಲುಗಳು ಮತ್ತು ಇತರ 
ಸ್ಮಾರಕಗಳು ಎಂದು ವಿಭಾಗಿಸಿಕೊಂಡು ಅವಲೋಕಿಸಲು ಇಲ್ಲಿ ಪ್ರಯತ್ನಿ ಸಲಾಗಿದೆ. 


ತುರುಗಾಳೆಗದ ವೀರಗಲ್ಲುಗಳು: ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕಿನ ಬೈರಕೂರು ಗ್ರಾಮದ ಕ್ರಿ.ಶ. 
೯೩೪ರ ಪರಾಂತಕಚೋಳನ (ಪರಕೇಸರಿವರ್ಮನ) ವೀರಗಲ್ಲು ಇದೆ. ಕಾಲದ ದೃಷಿಯಿಂದ ಫಯ ಗಮನಾರ್ಹವಾದುದು. 
ಏಕೆಂದರೆ ಈ ಶಾಸನದ ಕಾಲಕ್ಕೆ ಚೋಳರು ಆಗ ತಾನೇ ತಮಿಳುನಾಡಿನ ಉತ್ತರ ದಿಸೆಗೆ ತಮ್ಮ ಆಕ್ರಮಣಗಳನ್ನು 
ಆರಂಭಿಸಿದ್ದರು. ಆದರೆ ತಮಿಳುನಾಡಿನ ಉತ್ತರ ದಿಸೆಯಲ್ಲಿ ರಾಷ್ಟಕೂಟರ ಪ್ರ ಪಬಲ ಆಡಳಿತವಿದ್ದುದರಿಂದ ಅವರು 
ಕ್ರಿ.ಶ. ಸು. ೯೯೦ರ ವರೆಗೂ ಕರ್ನಾಟಕದ ಕಡೆ ಕಣ್ಣಾಕಲು ಸಾಧ್ಯವಾಗಿರಲಿಲ್ಲ ಅಲ್ಲದೆ ಕ್ರಿಶ) ಸು.೯೪೨ - ೯೪೩ರ 
ಸುಮಾರಿನಲ್ಲಿ ರಾಷ್ಟಕೂಟರು-ಗಂಗರು ಸೇರಿ ತಕ್ಟೋಲದಲ್ಲಿ ಜೋಳೆರ ವಿರುದ್ದ ನಡೆದ ಭೀಕರ ಕಾಳಗದ ಪರಿಣಾಮವಾಗಿ 
ಇಡೀ ತೊಂಡೈೆ ಮಂಡಲ ಪ್ರದೇಶವು ರಾಷ್ಟಕೂಟರ ಆಳ್ಲಕೆಗ ಒಳಪಟ್ಟು ಸು. ೨೪ ವರ್ಷಗಳ ಕಾಲ ರಾಷ್ಟ್ರಕೂಟರು ತಮ್ಮ 
ಯ್‌ ಗಂಗ, ಬಾಣ, ನೊಳಂಬ ಮತ್ತು ವೈದುಂಬರ ಸಹಕಾರದೊಂದಿಗೆ ಅಖಂಡವಾಗಿ ಆಳ್ಳಿಕ ನಡೆಸಿದರು. 
ಅವರ ಆಳಿಕೆಯ ಕುರುಹಾಗಿ ಆ ಪ್ರದೇಶದಲ್ಲಿ ರಾಷ್ಟಕೂಟರ ಸು . ೧೦೬ ಶಿಲಾಶಾಸನಗಳು ಆ ಪ್ರದೇಶದಲ್ಲಿದ್ದು ಸಾಕ್ಷಿ 
ನುಡಿಯುತಿವೆ. 


ಪ್ರಸ್ತುತ ಭೈರಕೂರು ವೀರಗಲ್ಲಿನಲ್ಲಿ ಬೈರಕೂರು ಮಾರೆಮ್ಮನ ಮೊಮ್ಮಗನಾದ ಗನಿಪರಾಮ ತುಖುವನಿಕ್ಕಿಸಿ ಮಡಿದ 
ವಿವರವಿದೆ. ಪರ್ಮಾಡಿಯ ಸಾಮನ್ತ್ನನು ಒಂದು ಖಂಡುಗ ಗದ್ದೆ ಭೂಮಿಯನ್ನು ಕಲ್ಲಾಟು ದತ್ತಿಯಾಗಿ ಬಿಟ್ಟ ಉಲ್ಲೇಖ 
ಬಂದಿದೆ. [ಎ.ಕ. ೧೦ (ರೈಸ್‌) ಮುಳುಬಾಗಿಲು ೨೦೩] 


Ka ಸಂಸ್ಥಾಪಕ ಕಾರ್ಯದರ್ಶಿ, ವಿಧಾಡ್‌ ವಿದ್ಯಾ ಸಂಸ್ಥೆಗಳು. ಆಅನಮೇಹಲ್‌. 


೩೧೪ ಇತಿಹಾಸ ದರ್ಶನ : ಸಂ. ೩೬ಿ/ ೨೦೨೧ 


ಕ್ರಿಶ. ೧೦೧೧ರಲ್ಲಿ ಮಂಡ್ಕ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನ ಚಿನಕುರಳಿ ಗ್ರಾಮದಲ್ಲಿನ ಒಂದನೇ ರಾಜರಾಜಚೋಳನ 
ಕಾಲಕ್ಕ ಸೇರಿದ ವೀರಗಲ್ಲಿನಲ್ಲಿ ಬಂಗಲಿ ಎರೆಯಮ್ಮನ ಮಗನಾದ ನಾಗಯ್ದನು ಚಿಕವಂಗಲದ ತುರುಗಾಳೆಗದಲ್ಲಿ 
ತುರುಗಳನ್ನು ಇಕ್ಕಿಸಿ ಹೋರಾಡಿ ಮಡಿದ ವಿವರ ಬಂದಿದೆ. [ಎ.ಕ.-೬ (ಪರಿಷ್ಠೃತ), ಪಾಂಡವಪುರ ೫೧]. 


ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾ॥ ಕಿರುಗೊಠಾರ ಗ್ರಾಮದ, ಬಹುವಾಗಿ ತುುಟಿತವಾದ ವೀರಗಲ್ಲು 
ಶಾಸನವು ಒಂದನೇ ರಾಜೇಂದ್ರ ಚೋಳನ (ಕ್ರಿಶ. ೧೦೧೬) ಕಾಲಕ್ವ ಸೇರಿದೆ. ಈ ವೀರಗಲ್ಲು ಶಾಸನವು ತುರುಕಾಳಗದಲ್ಲಿ 
ಯೋಧನೊಬ್ಬನು ವೀರ ಮರಣ ಹೊಂದಿದನೆಂದು ಹೇಳಿದೆ. [ಎ.ಕ.-೪ (ಪರಿಷ್ಠತ), ಚಾಮರಾಜನಗರ ೪೦೬]. 


ಮೈಸೂರು ಜಿಲ್ಲೆಯ ಹುಣಸೂರು ತಾಲ್ಲೂಕಿನ ಮರೂರು ಗ್ರಾಮದ ಈ ವೀರಗಲ್ಲು ಶಾಸನ ತುುಟಿತವಿದ್ದು 
ಇಪಗೊಂಡಚೋಳ ಎಂಬ ಶೂರನು ತುರುಕಾಳಗದಲ್ಲಿ ಪ್ರದರ್ಶಿಸಿದ ಶೌರ್ಯಕ್ಕೆ ಯಣವಾಗಿ ನಾಲ್ಕು ಖಂಡುಗ ಬೆಳೆದ 
ಭೂಮಿಯನ್ನು ಉಡುಗೊರೆಯಾಗಿ ನೀಡಿದ ಪ್ರಸ್ತಾಪಿಸಿದೆ. [ಎ.ಕ.-೪ (ಪರಿಷತ). ಹುಣಸೂರು ೫]. 
ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಲಕ್ಷ್ಮಣಾಪುರದಲ್ಲಿರುವ ಈ ವೀರಗಲ್ಲು, ಒಂದನೇ 
ರಾಜೇಂದ್ರಚೋಳನ ಕಾಲಕಕ್ರಿಶ. ೧೦೩೦)ದ್ದಾಗಿದೆ, ಬಾಣಿಗ ಭೀಮಯ್ಯನ ಮಗ ತಟ್ಟಲ ಏಚಗಾವುಂಡನ ಮಾವ 
ಸಾಂತಯ್ಯ ಕೊಟ್ಟಗನು ಬಂದು ತುಖುವ ಕೊಂಡು ಹೋಗುವಾಗ ದಟ್ಟಬಿನ್ನಾಂಡಿಯು ತುಜಖುವ ಮಗುಳ್ಳಿ ಸುರಲೋಕಕ್ಕೆ 


ಸಂದನೆಂದು ದಾಖಲಿಸಿದೆ. [ಎ.ಕ.-೩ (ಪರಿಷ್ಠ ತ), ಹೆಗ್ಗಡದೇವನಕೋಟೆ ೯೮]. 

ಕೋಲಾರ ಜಿಲ್ಲೆಯ ಕೋಲಾರ ತಾಲ್ಲೂಕಿನ ಪುರಹಳ್ಳಿ ಗ್ರಾಮದಲ್ಲಿನ ವೀರಗಲ್ಲು ಒಂದನೆಯ ರಾಜೇಂದಚೋಳನ 
ಕಾಲಕ್ಕೆ (ಕ್ರಿ.ಶ. ೧೦೩೫) ಸೇರಿದೆ. ಕಯ್ದರನಾಡ ಬೇಬುಗಲ್ಲ. ಬುಕಯ್ಯನ ಅರಮನೆಯ ಪೂಜಾರಿಯ ಅಳಿಯ ಪಾಲಡು 
ತಗಡನಾಡಿನ ವೊಲೆಯೂರ ತುಜುಗಳನ್ನು ಕಳ್ಳರು ಕೊಂಡೊಯ್ಯುವಾಗ ಕಳ್ಳನೊಬ್ಬನನ್ನು ಕೊಂದು 
ತುಖುಗಳನ್ನು ಹಿಂಪಡೆದು, ಹೋರಾಟದಲ್ಲಿ ಗಾಯಗೊಂಡು ಸ ಸತ್ತು 'ಸ್ಪರ್ಗವಾಸಿಯಾದ. [ಎ.ಕೆ. ೧೦ (ರೈ ಸ್‌)-ಕೋಲಾರ 
9]. 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕಿನ ಬೇಚಿರಾಕ್‌ ತಿಮ್ಮಸಂದ್ರ ಗ್ರಾಮದ ಸಿದ್ದನಹಳ್ಳಿಯ 
ಕೆರೇ ಏರಿಯ ಕೆಳಗೆ ಹಳೇಕೊಡಿಯ ಬಳಿ ಬಿದ್ದಿದ್ದಿತೆಂದು ಹೇಳುವ ಕ್ರ.ಶ. ೧೦೪೧ರ, ಠಃ ಮಹತ್ವದ ವೀರ-ಸ್ರೀಯೊರ್ಡಳ 
ವೀರಗಲ್ಲು ಈಗ ಕಾಣುತ್ತಿಲ್ಲ. ಇದು ಒಂದನೇ ರಾಜೇಂದಜೋಳ ದೊರೆಯ ಕಾಲದ್ದಾಗಿದೆ. ಕಿವಾರನಾಡಿನ ಸೆರಕ್ಸನೂರು 
ಕಿಟ್ರಂಬಿ -—- ಸರಗಾವುಂಡೆನ. ಮಗ ಮಳ್ಳಗಾವುಂಡನ್‌ ಅವನ ಮಗ ಚಾವಯ್ಯ ಗಾವುಂಡನ್‌ ಅವನ pe ರ 
ಅವನ ಮಗಳು ಲಕ್ಷ ಮ್ಮ-ಗಾವುಂಡಿ. 'ಈಕೆ ಸರಕ್ಕನೂರ ಎಮ್ಮೆ ಫಲ ಕಳುವಿನ ಪುಯ್ಕಲನ್ನು ಕೇಳಿ ವೈರಿಗಳ ವಿರುದ್ದ 
ವೀರಾವೇಶದಿಂದ ಹೋರಾಡಿ ಪಶುಗಳನ್ನು J ಸತ್ತು ಸ್ಪರ್ಗ ಸೇರಿದಳೆಂದು, ಸಷ ಶಾಸನವನ್ನು ಮ 
ಚೋಳಪಟ್ಟಿ ಎಂಬುವನು ಬರೆದ ವಿವರವೂ ಇದೆ. [ಎ.ಕ. ೯ (ರೈಸ್‌) ಹೊಸಕೋಟೆ ೧೧] 


ಕುಲೋತ್ತುಂಗ ಚೋಳದೇವನ ಕ್ರಿಶ. ೧೦೭೬ರ ಕೋಲಾರ ತಾಲ್ಲೂಕು ಸೂಳೂರು ಗ್ರಾಮದ ವೀರಗಲ್ಲು ತಮಿಳು 
: ಶಾಸನ ನಿಗರಿಲಿ ಚೋಳಮಂಡಲದ ಕೈವಾರನಾಡಿನ ಜನನಾಥಚತುರ್ವೇದಿಮಂಗಲ ಎಂಬ ವೆಳ್ಳಿಯೂರಿನ 
ಕುಮಾರಾಂಡೈಕಾಟ್ಟಮೈಯನ್‌ ಇಮ್ಮಡಿ ಚೋಳಮಾಯಲಟ್ಟ ಎಂಬುವನು, ವೈರಿಗಳು ಆ ಊರಿನ ಮೇಲೆ ನಡೆಸಿದ 
ಆಕ್ರಮಣದಲ್ಲಿ ತುಖುಗಳನ್ನೂ ಊರನ್ನೂ ರಕ್ಷಿಸುವಲ್ಲಿ ಹೋರಾಡಿ ಮಡಿದು ಸ್ಪರ್ಗವೇರಿದನು. ಆಗ ಅವನ ಮಗ 
ಕೇತ್ತಿರಪಾಲ ಇರುಮುಡಿ ಚಜೋಳ-ಮಾಯಲಟ್ರಿ ಎಂಬುವನು ಈ ಕಲ್ಲನ್ನು ನಿಲ್ಲಿಸದನು ಎಂಬ ವಿವರವಿದೆ. [ಎ.ಕ. ೧೦ 
(ರೈಸ್‌) ಕೋಲಾರ ೯೧]. 

ತುರುಗಾಳೆಗ ಒಂದರಲ್ಲಿ ಗಾಮುಂಡನೊರ್ವನು ಮಡಿದಾಗ, ಅವನ ಸ್ನಾರಕವಾಗಿ ವೀರಗಲ್ಲನ್ನು ಸ್ಥಾಪಿಸಿದ ಸಂಗತಿ 
ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಅಣ್ಣೂರುಗ್ರಾಮದ ಕ್ರಿ.ಶ. ೧೧೧೫-೧೧೧೬ರ ಶಾಸನದಲ್ಲಿ ಬಂದಿದೆ. 
[ಎ.ಕ.-೩ (ಪರಿಷ್ಟ್ರ, ಹೆಗ್ಗಡದೇವನಕೋಟೆ ೧೦]. 


ತುರುಗಾಳೆಗ ಮತ್ತು ಪೆಣ್‌ಪುಯಲ್‌ ವೀರಗಲ್ಲುಗಳು 


ಕ್ರಿಶ. ೧೦೧೫ರಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿನ ಒಂದನೆಯ 
ರಾಜೇಂದ್ರನ ಕಾಲದಲ್ಲಿ ಚೋರಯದೇವನ ಆಳ್ಗಿಕೆಯಲ್ಲಿ ಅರಸಿಗಯಗಾವುಂಡನ ಮಗ ಎರೆಯಗಾವುಂಡನು ತೊರಗೋಳಲ್ಲಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೬೧೫ 


(ಪೆಣ್ಣಿರನೂಡೆಉಡ್ಡಲು) ಪೇಣುಯಲ್‌ ಸಂದರ್ಭ ಹೋರಾಡಿ ಮಡಿದ ವಿವರ. ಮಂಗಪಾಲೆಯಗಾವುಂಡ (ಕಲ್ಲನ್ನು)ಮಾಡಿಸಿದ. 
[ಎ.ಕ.-೧೦ (ರೈಸ್‌) ಶ್ರೀನಿವಾಸಪುರ ೧೪]. 

ಮೈಸೂರು ಜಿಲ್ಲೆಯ ಮೈಸೂರು ತಾಲ್ಲೂಕಿನ ಮಲ್ಲೇಗೌಡನಕೊಪ್ಪಲು ಗ್ರಾಮದ ಕ್ರಿಶ. ೧೦೩೬ರ ಈ ವೀರಗಲ್ಲು 
ಒಂದನೇ ರಾಜೇಂದಚೋಳನ ಕಾಲದ್ದಾಗಿದೆ. ತಿಲುಗರಮಾರಿ ಎಂಬ ಬಿರುದಾಂಕಿತನಾದ ಚಂಗಾಳ್ಳನು ಮತ್ತು ಅವನ 
ಕಿರಿಯ ಸೋದರ ಕೂಡಿ ತುಜುಗಾಳೆಗ ನಡೆಸಿದಾಗ, ಒಳಿನಾಗಯ್ಯನ ಮಗ ಬಾಗ್ಗುಳಿ ಸಿರಿಯಣ್ಣನು ಚಂಗಾಳ್ಳನೊಂದಿಗೆ 
ಹೋರಾಡಿ ತುರುಗಳನ್ನು ಮಗುಳ್ಳಿ ಪೆಣ್ಣಿರ ಪೆಜಗಿಕ್ಕಿ ಕಾದಿ ಸತ್ತನು. ಅವನ ತಮ್ಮ ಅಣ್ಣನಿಗೆ ಪರೋಕ್ಷ ವಿನಯಂಗೆಯ್ದನು 
ಎಂದು ಶಾಸನ ದಾಖಲಿಸಿದೆ. [ಎ.ಕ.-೪ (ಪರಿಷ್ಣ್ಮಶ), ಮೈಸೂರು ೧೧೩]. 

ಮೈಸೂರು ಜಿಲ್ಲೆಯ ಮೈಸೂರು ತಾಲ್ಲೂಕಿನ ಮಲ್ಲೇಗೌಡನಕೊಪ್ಪಲು ಗ್ರಾಮದ ಕ್ರಿಶ. ೧೦೩೬ರ ಈ ವೀರಗಲ್ಲು 
ಒಂದನೇ ರಾಜೇಂದ್ರ ಚೋಳನ ಕಾಲದ್ದಾಗಿದೆ. ಪಂಚಿಯ ಸಿರಿಯಮ್ಮನ ಮಗ ಪಂಚಿಯ ಮುದ್ದಯ್ಯನು ಸ್ಪರ್ಗಸ್ಥನಾದ 
ಯೋಧನಿಗಾಗಿ ನೆಟ್ಟ ವೀರಗಲ್ಲು. [ಎ.ಕ.-೪ (ಪರಿಷ್ಠತ), ಮೈಸೂರು ೧೧೪]. 


ಯುದ್ಧ ಸಂಬಂಧಿ ವೀರಗಲ್ಲುಗಳು 


ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕಿನ ದೊಡ್ಡಶಿವಾರ ಎಂಬ ಗ್ರಾಮದಲ್ಲಿನ ವೀರಗಲ್ಲು ಒಂದನೇ ರಾಜರಾಜ 
ಚೋಳನ ಕಾಲಕ್ಕೆ (ಕ್ರಿ.ಶ. ೧೦೦೯) ಸೇರಿದೆ. ನಾಲ್ಲಾವುಂಡನೊರ್ವನು ದುಷ್ಟ ನಿಗ್ರಹ ವಿಸಿಷ್ಟ ಪ್ರತಿಪಾಲನಂಗೆಯ್ಕುವಲ್ಲಿ 
ನಡೆದ ಯುದ್ದದಲ್ಲಿ ವೀರನು ಹೋರಾಡಿ ಕಳಗೆ ಬಿದ್ದು ನಿಧನ ಹೊಂದಿದ ಎಂಬ ವಿವರವಿದೆ. ಇದು ಆತನ ಬಲಿದಾನದ 
ಪ್ರತೀಕವಾಗಿ ನೆಡಿಸಿದ ಸ್ಮಾರಕವಾಗಿದೆ. [ಎ.ಕ. ೧೦ (ರೈಸ್‌) ಮಾಲೂರು ೧೧೨]. 


ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ರಾಜೇಂದ್ರಪುರ ಗ್ರಾಮದ ವೀರಗಲ್ಲು ತುಟಿತ ಶಾಸನವು ಒಂದನೇ 
ರಾಜೇಂದಚೋಳನ ಕಾಲದ್ದಾಗಿದೆ (ಕ್ರಿಶ. ೧೦೨೨-೨೩). ರಾಜೇಂದಚಜೋಳ ಪೃಥಧುವಿ ಮಹಾರಾಜ ಮತ್ತು ಹೊಯ್ದಳ 
ನೃಪಕಾಮನ ನಡುವೆ ನಡೆದ ಹೋರಾಟದಲ್ಲಿ, ಮಹಾರಾಜನ ಆಜ್ಞೆಯ ಮೇರೆಗೆ ಪಡೆವಳ ಜೋಗಯ್ಯ ಕನ್ನಂಮ್ಮನೊಂದಿಗೆ 
ಯುದ್ಧಮಾಡಿ ಅವನ ಕುದುರೆಯನ್ನು ಕೊಂದು ಮಡಿಯುತ್ತಾನೆ. [ಎ.ಕ.-೯ (ಪರಿಷತ), ಸಕಲೇಶಪುರ ೩೪]. 


ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲ್ಲೂಕಿನ ಹಂಪಾಪುರ ಗ್ರಾಮದಕ್ರಿ.ಶ. ೧೦೩೩ರ ಈ ವೀರಗಲ್ಲು ಒಂದನೇ 
ರಾಜೇಂದ್ರ ಚೋಳನ ಕಾಲದ್ದು, ಆತನ ಆಡಳಿತ ಕಾಲದಲ್ಲಿ ಚಂಗಾಳ್ಲಾರ ಜೊತೆ ಹೋರಾಡಿ ಮಡಿದ ವ್ಯಕ್ತಿಯೊಬ್ಬನ 
ದಾಖಲೆ ಇದಾಗಿದೆ. ಆದರೆ ಶಾಸನವು ತುಟಿತವಿದ್ದು ಹೆಚ್ಚಿನ ವಿವರಗಳು ಅಲಭ್ಯ. [ಎ.ಕ.-೪ (ಪರಿಷ್ಣತ). ಕೃಷ್ಣರಾಜನಗರ 
೧A]. 


ಕ್ರಿಶ. ೧೦೩೩ರ ಚೋಳ ಮೊದಲನೆಯ ರಾಜೇಂದ್ರನ ಶಾಸನ, ಕೃಷ್ಣಗಿರಿ ಜಿಲ್ಲೆ ಡೆಂಕಣಿಕೋಟೆ ತಾಲ್ಲೂಕಿನ 
ಚಿಂತನಪಲ್ಲಿ ಗ್ರಾಮದಲ್ಲಿದ್ದು, ತ್ರುಟಿತವಿದ್ದು ವಸಂತನ ಮಗ ಕಾಜ್‌ಯಮುಂಮಡಿಸ್ತಾಮಿ ಎಂಬ ಉಲ್ಲೇಖವಿದ್ದು ಪಾಯ್ದು 
ಕೊಂದ ಎಂಬ ಅಸ್ಪಷ್ಟ ಉಲ್ಲೇಖವಿದೆ. ಇದು ಯಾವುದೋ ಹೋರಾಟವನ್ನು ಸೂಚಿಸುವಂತಿದೆ. [ಖಿವಿಕೆ. ತಮಿಳುನಾಡಿನ 
ಕನ್ನಡ ಶಾಸನಗಳು, ಶಾಸಂ-೭೩, ಪು. ೭೧]. 

ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲ್ಲೂಕಿನ ಕುರುಬಳ್ಳಿ ಗ್ರಾಮದಲ್ಲಿನ ಕ್ರಿಶ. ೧೦೩೪ರ ವೀರಗಲ್ಲು. ಒಂದನೇ 
ರಾಜೇಂದ್ರ ಚೋಳನ ಆಳ್ಳಿಕೆಯ ಕಾಲದ್ದಾಗಿದೆ. ರಾಜೇಂದ್ರಚೋಳನ ರಾಜ್ಯದಿಂದ ಚಂಗಾಳ್ಳ ನಾಯಕನು ಹೋಗಿ 
ಚಂಗಾಳ್ಗರೊಂದಿಗೆ ಹೋರಾಡಿ ಕೌಂಡಿಗರ ಕುಲದಾತ ಪಾಡಿಕಬೆಗೆ ಬರುತ್ತಿರುವಾಗ ಎಣ್ಣಸಿರ ಕಲ್ಲೆತ್ತಿ ಬನಿಕಿ ಬುಂಕರಗವುಂಡನ 
ಮಗ ಬಿಂಜವುಣಿರದೇವನ ನೆನಪಿನಲ್ಲಿ ವೀರಗಲ್ಲನ್ನು ಸ್ಥಾಪಿಸಲಾಯಿತು ಎಂಬ ಅಸ್ಪಷ್ಟ ವಿವರವಿದೆ. [ಎ.ಕ.-೪ (ಪರಿಷತ), 
ಕೃಷ್ಣರಾಜನಗರ C೫]. 

ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಅಂಕನಾಥಪುರದಲ್ಲಿರುವ ಒಂದನೇ ರಾಜೇಂದ್ರ ಚೋಳನ 
ಕ್ರಿಶ. ೧೦೩೭ರ ಶಾಸನವು ಚೆಂಗಾಳ್ಸರಿಂದ ನೊಲೆನಾಡಿನ ಕೂಡಲೂರನ್ನು ಗೆದ್ದಾಗ ಪ್ರಾಯಃ ಆ ಯುದ್ದದಲ್ಲಿ ಭಾಗಿಗಳಾದ 
ಪಿಳಿ೦ಗೆಯ ಅಜ್ಜುಣಗಾವುಂಡನ ಮಕ್ಕಳು ಐವರು; ಜೋಗಗಾವುಂಡ, ಅಂಕಗಾವುಂಡ, ಓಬಗಾವುಂಡ, ಚಾವಗಾವುಂಡ, 
ಭಸಗಾವುಂಡ ಕೇತಗಾವುಂಡ ಮುಂತಾದವರಿಗೆ ತೆಲುಗರಮಾರಿ ಮಹಾದಂಡನಾಯಕ ಪಂಚವಮಾರಾಯನು ತನ್ನ 


೩೧೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


"ತೆಲುಗರಮಾರಿ' ಎಂಬ ಬಿರುದನ್ನು ಅವರಿಗೆ ನೀಡಿ ನಾಗವಂಗಲವನ್ನು ಕಲ್ಲಾಡು ದತ್ತಿಯನ್ನಾಗಿ ಕೊಟ್ಟು ಸತ್ಯರಿಸಿದನು. 
ಆ ಸಂದರ್ಭದಲ್ಲಿ ಪರ್ವಯಿಲಿನ ನಾಳ್ಗಾವುಂಡರೆಲ್ಲರೂ ಸೇರಿದ್ದರು. [ಎ.ಕ.-ಹಿ (ಪಿಷ್ಠ; ತ), ಹೆಗ್ಗಡದೇವನಕೋಟಿ ೭]. 


ಇಂದಿನ ಮಹಾರಾಷ್ಟದ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಾಲಯದ ಮೇಲಿನ ಆಕ್ರಮಣದ ಸಂದರ್ಭದಲ್ಲಿ ಮೊದಲನೆಯ 
ರಾಜೇಂದ್ರಚೋಳನ ಸೈನ್ಯ ಮಹಾಲಕ್ಷಿ € ದೇವಾಲಯವನ್ನು ಮುತ್ತಿ ಅದನ್ನು ಸುಡಲೆತ್ಲಿಸುತ್ತಿದ್ದಾಗ ಮುಟ್ಟಯ್ಯನೆಂಬ 
ಯೋಧನೊಬ್ಬನು ಹೋರಾಡ ಮಡಿದನೆ೦ಬ ಸೂಚನೆ ಕೊಲ್ಲಾಪುರದ ಲಕ್ಷಿ (ವಿಲಾಸ ಅರಮನೆಯ ವಸ್ತು ಸಂಗಹಾಲಯದಲ್ಲಿನ 
ಶಾಸನದಿಂದ" ತಿಳಿಯುತ್ತದೆ. [ಕೊಲ್ಲಾಪುರದ ಲಕ್ಷ್ಮೀವಿಲಾಸ ಮ್ಯೂಸಿಯಂನ ವೀರಗಲ್ಲು, ಕೊಲ್ಲಾಪುರದ ಶಾಸನಗಳು 
(೨೦೦೦), ಸಂ.೨೭]. 

ಕ್ರಿಶ. ೧೦೮೦ರ ಕೋಲಾರ ಜಿಲ್ಲೆ ಶಿಡ್ಲಘಟ್ಟ ತಾಲ್ಲೂಕಿನ ಗುಡಿಹಳ್ಳಿಯ ವೀರಗಲ್‌ ತಮಿಳು ಶಾಸನ ಬಹುವಾಗಿ 
ತ್ರುಟಿತವಿದ್ದು ವಿಜಯರಾಜೇಂದ್ರಮಂಡಲದ ಕಳವಾರನಾಡನ್ನು ಉಲ್ಲೇಖಿಸುತ್ತದೆ. ಇದೊಂದು ಸ್ಥಳೀಯವಾಗಿ ನಡೆದಿರುವ 
ಕಾಳಗದಲ್ಲಿ ವೀರ ಭಾಗವಹಿಸಿ ಸತ್ತನೆಂದು ಹೇಳಬಹುದು. [ಎ.ಕ. ೧೦ (ರೈಸ್‌) ಶಿಡ್ಲಘಟ್ಟ ೬೯]. 

ಕುಲೋತ್ತುಂಗ ಚೋಳನ ಆಳ್ಗಿಕೆಯನ್ನು ಉಲ್ಲೇಖಿಸುವ ಕೋಲಾರ ಜಿಲ್ಲೆ ಶಿಡ್ಲಘಟ್ಟದ ವೀರಗಲ್ಲು ಅಸ್ಪಷ್ಟವಾಗಿದ್ದು 
ಕೈವಾರನಾಡು ಮತ್ತು ಕುಣಪೂರಗಳನ್ನು ಉಲ್ಲೇಖಿಸುತ್ತದೆ. ಇದು ಪ್ರಾಯಃ ಸ್ಥಳೀಯ ಹೋರಾಟಕ್ಕೆ ಸಂಬಂಧಿಸಿದೆಂದು 
ತೋರುತ್ತದೆ. [ಎ.ಕ. ೧೦ (ರೈಸ್‌) ಶಿಡ್ಲಘಟ್ಟ ೩೦]. 

ಊರಳಿವು ವೀರಗಲ್ಲುಗಳು: ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲ್ಲೂಕಿನ ಬಿಸ್ನನಹಳ್ಳಿ ಗ್ರಾಮದಲ್ಲಿ ಒಂದನೇ 
ರಾಜರಾಜ ಚೋಳನ ಕಾಲಕ್ಕೆ ಸೇರಿದ (ಕ್ರಿ.ಶ. ಸು. ೧೦೦೦) ವೀರಗಲ್ಲಿನಲ್ಲಿ ಎಲವರದ ಕಧವಬೂರ ಮಯಗಾವುಂಡರ 
ಮಗಕ..ತ್ತಯ..ಗಿಯ... ಮಂಡಿಕಲ್ಲ ಊರಟೆವಿನೊಳ್‌ ಕಾದಿ ಸತ್ತಂ ಎಂಬ ವಿವರವಿದೆ. [ಎ.ಕ. ೧೦ (ರೈಸ್‌) 
ಮುಳಬಾಗಿಲು ೨೫೭೬] 


ಚಿಕ್ಕಬಳ್ಳಾಪುರ ಜಿಲ್ಲಯ ಚಿಂತಾಮಣಿ ತಾಲ್ಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಒಂದನೇ ರಾಜರಾಜ ಚೋಳನ ಕಾಲಕ್ಕೆ 
ಸೇರಿದ (ಕ್ರಿಶ. ೧೦೧೦) ವೀರಗಲ್ಲಿನಲ್ಲಿ ಚೊಳರ ರಾಜರಾಜನ ಸಾಮಂತನಾಗಿ ನೊಳಂಬರ ಚೋರಯ್ಯನ ಆಳ್ಗಿಕೆಯಲ್ಲಿ 
ಕೆಯಮಂಗಲ ಗ್ರಾಮದ ಊರಳಿವಿನ ಹೋರಾಟದಲ್ಲಿ ನನ್ನಿಯಭೂಪನ ಮಗ ಜೆಬಯ್ಯನಿಂದ ಬಳಲೆ ಚೋರನೊಳಂಬಸೆಟ್ಟಿ 
ನನ್ನಿಯಭೂಪನು ಕೊಳತೂರ ಕಲ್ದಾಡುಪಟ್ಟವನ್ನು ಪಡೆದನು. ವೀರಗಲ್ಲನ್ನು ವೀರನ ಅಣ್ಣ ನೆಲ್ಲಿಗೆರೆಯಲ್ಲಿ ಸ್ಥಾಪಿಸಿದನು. 
ನಿರ್ಗುಂದಸೆಟ್ರಿ ಕಲ್ಲನ್ನು ನಿಲ್ಲಿಸಿದನು. [ಎ.ಕ. ೧೦ (ರೈಸ್‌) ಚೆಂತಾಮಣಿ ೧೧೮]. 

ಕಳ್ಳರೊಡನೆ ಹೋರಾಟದ ವೀರಗಲ್ಲುಗಳು: ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ನಿಂಗಹಳ್ಳಿ ಗ್ರಾಮದ 
ಕ್ರಿ.ಶ. ೧೦೬೯-೭೦ರ ಈ ವೀರಗಲ್ಲು ಎರಡನೇ ರಾಜೇಂದ್ರಚೋಳನ ಕಾಲದ್ದಾಗಿದ್ದು, ತ್ರುಟಿತವಾಗಿರುವ ಈ ವೀರಗಲ್ಲು 
ಬಯನಾಡಹರಿನಲಿ ಬೀರ ಎಂಬುವನು ಕಳ್ಳರೊಂದಿಗೆ ಹೋರಾಡಿ ಅವರನ್ನು ಓಡಿಸಿ ವೀರಪದವಿಯನ್ನು ಪಡೆದನು. 
ಅವನ ಮಗನು ಪ್ರಾಯಃ ಈ ವೀರಗಲ್ಲನ್ನು ನೆಡಿಸಿದ್ದಾನೆ. [ಎ.ಕ.-೩ (ಪರಿಷ್ಣತ), ಹೆಗ್ಗಡದೇವನಕೋಟೆ ೧೨2 

ಹಂದಿ ಬೇಟೆ ವೀರಗಲ್ಲುಗಳು: ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲ್ಲೂಕಿನ ಅಲ್ಲಾಳಸಂದ್ರ 
ಗ್ರಾಮದ ಈ ವೀರಗಲ್ಲು. ಒಂದನೇ ಕುಲೋತ್ತುಂಗ ಚೋಳನ ಕಾಲದ್ದಾಗಿದೆ. ಇದು ಕ್ರಿಶ. ಸು. ೧೦೮೦ ಕ್ಕೆ ಸೇರಿದೆ. 
ಸಣ್ಣೆನಾಡ ಪ್ರಭು ಕಾಡೆಯನಾಯಕನ ಭಂಟ ಮುಮ್ಮಡಿ ನಟ್ಟಯನ ಮಗ ಗೂಳಿಯಣ್ಣನ ತಮ್ಮ ರಾಮದೇವನು ಬೇಟಿ 
ಹೊರವಟ್ಟು ಹಿರಿಯ ಹಂದಿಗೆ ಬೇಂಟಿಯಲು ಬಿಟ್ಟಾಗ ಅದನ್ನು ತಾಗಿ ಕೊಂದು ತಾನೂ ಗಾಯಗೊಂಡು ದೇಹ 
ಬಾಧೆಯಿಂದ ನರಳಿ ಮಡಿದ. [ಎ.ಕ. ೯ (ರೈಸ್‌) ಬೆಂಗಳೂರು ೩೨] 

ಯಲಹಂಕದಲ್ಲಿದ್ದ ರಾಜೇಂದ್ರ ಚೋಳನ (೧೦೧೨-೪೪) ವೀರಗಲ್ಲಿನಿಂದ ಕನ್ನಾಲ ಎಂಬ ಗ್ರಾಮದ ಪಲ್ಲವ 
ಗಾವುಂಡ ನೆಂಬ ಬೇಟೆಗಾರನ ನಾಯಿ ಮಾದಕೇಸರಿ ಎಂಬುದು ಹಂದಿಯೊಡನೆ ಹೋರಾಡುವಲ್ಲಿ ಸತ್ತ ವಿಷಯ 
ತಿಳಿಯುತ್ತದೆ. [ಎಂ. ಚಿದಾನಂದಮೂರ್ತಿ., ಬೇಟೆಯ ವೀರಗಲ್ಲುಗಳು, ಉದಯವಾಣಿ (ದೀಪಾವಳಿ ವಿಶೇಷಾಂಕ 
೧೯೭೩), ಪು. ೬೫]. 

ಮಾಸ್ತಿಕಲ್ಲುಗಳು: ಕ್ರಿಶ. ಸು. ಹನ್ನೊಂದನೇ ಶತಮಾನದ ಶಾಸನ ಚಿತ್ತೂರು ಜಿಲ್ಲ ಪುಂಗನೂರು ತಾಲ್ಲೂಕಿನ 
ಕರ್ಶನಪಲ್ಲಿ' ಗ್ರಾಮದಲ್ಲಿದ್ದು, ಚೋಳ ದೊರೆಂಮಡಿ ರಾಜೇಂದನ ಆಳ್ಳಿಕೆಯಲ್ಲಿ 'ಮುತ್ತಕೂರು ಕಿತ್ತಿಾವುಂಡನ ಮಗಳು 
ನಡುಳಬ್ಬೆ 'ಸತ್ತಳ್‌ ಎಂ "ವವರ ಬಂದಿದೆ. [ಕವಿಶಾಸಂ- ೫ ಶಾ.ಸಂ. ೨೨೩) 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ಜಗ೭ 


ಮೈಸೂರು ಜಿಲ್ಲೆಯ ಹಗ್ಗಡದೇವನಕೋಟಿ ತಾಲ್ಲೂಕಿನ ಬೆಳತೂರು ಗ್ರಾಮದ ಹೊಲವೊಂದರಲ್ಲಿರುವ ಬಿನಕಲಮ್ಮನ 
ಗುಡಿಯ” ಬಳಿ ಇರುವ ಶಾಸನ ಶಿಲದ ಕಲ್ಲು ವಿಶಿಷ್ಠವಾದುದು. ಇದು ಇಮ್ಮಡಿ ರಾಜೇಂದ್ರನ ಕಾಲಕ್ಕೆ ಅಂದರೆ ಕ್ರಿಶ. 
೧೦೫೭ಕ್ಕೆ ಸೇರಿದೆ. ನುಗನಾಡಿನ ಅಧಿಪನಾದ ರವಿಗನು ತನ್ನ ಮಗಳಾದ ದೇಕಬೆಗಾಗಿ ಹಾಕಿಸಿದ ಮಾಸಿಕಲ್ಲು ಇದಾಗಿದೆ. 
ಆಕೆ ನವಲೆನಾಡಿನ ಪೆರ್ವಯಲ ಏಚನನ್ನು ಮದವೆಯಾಗಿದಳು. ಆಕೆಯ ಗಂಡನಾದ ಏಚನನ್ನು ಚೋಳರಾಜ ತನ್ನ 
ದಾಯಿಗರನ್ನು ಪ್ರಾಯಃ ಫಘಾತಿಸಿದಕ್ಕಾಗಿ ತಲಕಾಡಿಗೆ ಹೊಯ್ದು ಕೊಂದುಹಾಕಿದರು ಆ ವಾರ್ತೆಯನ್ನು ಕೇಳಿ ದೇಕದೆ 
ಮಹಾಸತಿ. ಆಗಲು ನಿಶ್ಚೈಸಿದಳು, ಬಂಧು ಭಾಂದವರು ವಿರೋಧಿಸಿದರೂ ಕೇಳದೆ ನಯವಾಗಿ ದಿಕ್ಕರಿಸಿ ದೇವರಿಗೆ 
ನಂದಾದೀವಿಗೆ, ನೈವೇಧ್ಯ ಮುಂತಾದವುಗಳಿಗೆಲ್ಲಾ ದವ್ಯದಾನ, ಭೂಮಿ ದಾನ ಮುಂತಾದವುಗಳನ್ನು ಮಾಡಿ ದೇವರಿಗೆ 
ಪ್ರೀತಿಯಿಂದ ಕೈಮುಗಿದು ಉರಿ ಉರಿಯನ್ನು ಪೊಕ್ಕು ದೇವಲೋಕಕ್ಕೆ ಹೋದಳಂಬ ವರ್ಣನೆ ಕಾವ್ಯಮಯವಾಗಿ 
ಬಂದಿದೆ. ಇತ್ತೀಚೆಗೆ ಆ ಶಾಸನ ಶಿಲೆಯ ಹಿಂಬದಿಯಲ್ಲಿದ್ದ ಸಚಿತ್ರ ವಿರಣೆಯನ್ನು ಮಾನ್ಯ ಡಾ. ಡಿ.ವ. ಪರಮಶಿವಮೂರ್ತಿ 
ಅವರು ಬೆಳಕಿಗೆ ತಂದಿದ್ದಾರೆ. ಸದ್ಧದಮಟ್ಟಿಗೆಮಾಸ್ತಿ ಆಚರಣೆಗೆ ಸಂಬಂಧಿಸಿದ ವಿಸ್ತ; ತ ಶಿಲ್ಪ ಇದೊಂದೆ ಎಂದು ತೋರುತ್ತದೆ. 
[ಎ.ಕ.-೩ (ಪರಿಷ್ಠ ತ), ಹೆಗ್ಗಡದೇವನಕೋಟೆ ೬೦] 

ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಹಬ್ಬಲಗುಪ್ಪೆ ಗ್ರಾಮದ ರಾಮೇಶ್ವರ ದೇವಾಲಯದ ಬಳಿ 
ನೆಟ್ಟ ಸ್ಮಾರಕ ಶಿಲೆ. ಇದು ಒಂದನೇ ಕುಲೋತುಂಗ ಚೋಳನ ಕಾಲದ್ದಾಗಿದೆ (ಕ್ರಿಶ. ೧೦೮೮-೮೯). ಇದು ಸಾಕಷ್ಟು 
ಸವೆದಿದ್ದು ನವಿಲೆನಾಡಿನ ನಾಳಗಾವುಂಡ ಪೆವನ್ಧಯಲ ಅಟಗಿಯಚೋಳನು, ಆತನ ಮಗ ನವಲಾಷಿರಾಜ ಸತ್ತಾಗ ಆತನ 
ಮಡದಿ ತಪಜ”*ಯಕಮ್ಮಾರಿ ಎಂಬುವಳು ಉಯ್ದು ಸತ್ತಳು ಆಗ ಪ್ರಾಯಃ ಅವರ ನೆನಪಿನಲ್ಲಿ ಅಟಗಿಯಚೋಳನು 
ಅವರಿಗೆ ಸದ್ಗತಿಯನ್ನು ಕೋರಿ (ರಾಮೇಶ್ವರದೇವರಿಗೆ) ಹೂಲ ಗದ್ದೆ ಭೂಮಿಗಳನ್ನು ದತ್ತಿ ಬಿಟ್ಟ ವಿವರವಿದ್ದಂತಿದೆ. 
[ಎ.ಕ.-೩ಿ (ಪರಿಷ್ಠತ), ಹೆಗ್ಗಡದೇವನಕೋಟೆ ೬೧] 

ಇತರ ಸ್ಮಾರಕಗಳು: ಮೈಸೂರು ಜಿಲ್ಲೆಯ ಹುಣಸೂರು ತಾಲ್ಲೂಕಿನ ಮರೂರು ಗ್ರಾಮದ ಈ ವೀರಗಲ್ಲು ತ್ರುಟಿತವಿದ್ದು 
ಒಂದನೇ ರಾಜೇಂದ್ರ ಚೋಳನ (ಕ್ರಿಶ. ೧೦೨೦-೨೧9) ಕಾಲದ್ದು, ಈ ವೀರಗಲ್ಲು ಬಮ್ಮಗಾವುಂಡನಾಡಿನ ವರಲರಕ್ಷ 
ಗಾವುಂಡನ ಮಗ ರಾಜೇಂದ್ರ ಚೋಳಸೆಟ್ಟಿಯ ಮರಣಕ್ಕೆ ಸಂಬಂಧಿಸಿದೆ. ಇದಲ್ಲದೆ ಹುಲಿಮುದ್ದನಾದ ರಾಜೇಂದಯೋಳನಾಬಟ್ದರ್‌, 
ಚೋಳ ಚಟ್ಟಯನಿಕ್ಕಿ ಕೊಂದ ಮದ್ದಯ್ಯನನ್ನು ಕೊಂದು ತಳವ ತಂದಂ, ನಟ್ಟರೆಯನಿಗೆ ಕೆಳೆಯಬ್ಬೆ ಸಿರಿಕಾವಣ್ಣ ಬಿ . ಣ್ನನು 
ಜಟ್ಟಿಯಬಯಲಲ್ಲಿ? .. . .ಎಣ್ಣು ಕಣ್ಣುಗ ಎಂಬುವ ಅಸ್ಪಷ್ಟ ತ್ರುಟಿತ ಉಲ್ಲೇಖಗಳು ಕಾಣುತ್ತದೆ.[ಎ.ಕ.-೪ (ಪರಿಷ್ಠ ತ), 
ಹುಣಸೂರು ೪]. 

ಕ್ರಿಶ. ಸು. ಹನ್ನೊಂದನೆ ಶತಮಾನದ ಚೋಳ ದೊರೆ ಮೊದಲನೆಯ ರಾಜೇಂದ್ರನ ಶಾಸನ ಕೃಷ್ಣಗಿರಿ ಜಿಲ್ಲೆ 
ಡೆಂಕಣಿಕೋಟೆ ತಾಲ್ಲೂಕಿನ ಚಿನ್ನಟ್ಟಿ ಗ್ರಾಮದಲ್ಲಿದ್ದು, ತ್ರುಟಿತವಿದೆ. ಇದರಲ್ಲಿ ರಕ್ಕಸಗಂಗನ ಅನೇಕ ಬಿರುದಗಳ ಪಟ್ಟಿ 
ಇಲ್ಲಿದೆ.ದೆ. ಎರಡು ಕೆರೆಗಳ ನಿರ್ಮಾಣ ಅದರ ನಿರ್ವಹಣೆಗೆ ಕೆಲವು ದತ್ತಿಗಳನ್ನು ನೀಡಿರುವ ವಿವಗಳೂಂದಿಗೆ ಮಲ್ಲಯ್ಯನ 
ಮಗ .... ಪರಲೋಕ ಪ್ರಾಪ್ರನಾದಾಗ ಆತನ ಭೋಗೆ (ಹೆಂಡತಿ) ಕೇತಬ್ಬೆ ತಲೆಯನ್ನು ಕಡಿಸಿಕೊಂಡು ಸತ್ತಳು. ಎ೦ಬ 

ಅಸ್ಪ ವಿವರಗಳು ದಾಖಲಾಗಿವೆ. [ಪಿವಿಕೆ., ತಮಿಳುನಾಡಿನ ಕನ್ನಡ ಶಾಸ ಸನಗಳು, ಖಳರ ೭೪, ಪು. ೯೮] 

ಹೋರಾಟವೊಂದರಲ್ಲಿ ವ್ಯಕ್ತಿಯೊರ್ದನು ಮಡಿದನು ಆಗ ಅವನ ಗೆಳೆಯನು ಪ್ರತಿಯಾಗಿ ಮುಡಿಗೊಂಡಜೋಳ 
ಮಂಡಲದ ನವಲೆನಾಡಿನಲ್ಲಿ ಅವನ ವೈರಿಯನ್ನು ಕೊಂದನೆಂಬ ವಿವರ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕಿನ 
ಗುಜ್ಜಪುನಹುಂಡಿ ಗ್ರಾಮದ ಕ್ರಿ.ಶ. ೧೦೬೩ರ ಶಾಸನದಲ್ಲಿ ಬಂದಿದೆ. [ಎ.ಕ.-೩ಿ (ಪರಿಷತ), ಹೆಗ್ಗಡದೇವನಕೋಟೆ ೩೪]. 


ಆಕರ ರದ್ರಂಥಗಳು 
೧. ಎಪಿಗ್ರಾಫಿಯಾ ಕರ್ನಾಟಿಕ, ಶಾಸನ ಸಂಪುಟಗಳು, ರೈಸ್‌ ಮತ್ತು ಪರಿಷ್ಠತ ಆವೃತ್ತಿಗಳು, ಮೈಸೂರು. 
೨. ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ ೪ ಮತ್ತು ೫, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
೩. ತಮಿಳುನಾಡಿನ ಕನ್ನಡ ಶಾಸನಗಳು, ಪಿ.ವಿ. ಕೃಷ್ಣಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೨೦೧೮. 


೩೧೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


| ೭೮ 
ಹೃದರಾಅ ಕಾಲದ ಮಿಂಚುಕಲ್ಲು ಬೆಟ್ಟದ ಹೂೋದೆ 


ಎನ್‌. ನಂದೀಶ್ರರ% 


ಹೈದರಾಲಿ ಕಾಲದಲ್ಲಿ ತನ್ನ ರಾಜ್ಯದಾದ್ಯಂತ ಅನೇಕ ಕೋಟೆ ಕೊತ್ತಲಗಳನ್ನು ಕಟ್ಟಿಸುವುದರ ಜೊತೆಗೆ, ಅವುಗಳನ್ನು 
ಜೀರ್ಣೋದ್ದಾರವನ್ನು ಮಾಡಿಸಿದರೆಂದು ಅನೇಕ ವಿದ್ವಾಂಸರು ತಿಳಿಸುತ್ತಾರೆ. ಇಂತಹ ಕಟ್ಟಿಸಿದ ಕೋಟೆಗಳಲ್ಲಿ ತುಮಕೂರು 
ಜಿಲ್ಲಯ ತುಮಕೂರು ತಾಲ್ಲೂಕಿನ ಮಿಂಚುಕಲ್ಲು ಬೆಟ್ಟದ ಕೋಟೆಯು ಒಂದಾಗಿದೆ.ಆದರೆ ಈ ಅಜ್ಞಾತ ಕೋಟೆಯನ್ನು 
ಹೈದರಾಲಿ ನಿರ್ಮಿಸಿದ ಬಗ್ಗೆಯಾಗಲಿ ಅಥವಾ ಮಿಂಚುಗಲ್ಲು ಕೋಟೆಯ ಬಗ್ಗೆಯಾಗಲಿ ಇತಿಹಾಸಕಾರರ ಗಮನಕ್ಕೆ 
ಬಂದಿಲ್ಲ. ಇದನ್ನು ತಿಳಿಸುವುದೇ ಈ ಪ್ರಬಂಧದ ಉದ್ದೇಶ. 

ತುಮಕೂರು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ದಕ್ಷಿಣ, ಆಗ್ನೇಯ ದಿಕ್ಕಿನ ಕಡೆ ಬೆಟ್ಟಗಳ ಸುಮಾರು ಉದ್ದನೆಯ 
ಸಾಲುಗಳಿವೆ. ಇಲ್ಲಿರುವ ಬೆಟ್ಟಗಳ ಸಾಲು ಚಿತ್ರದುರ್ಗ ಸಿ(ಶಿ)ಸ್ಟ್‌ ಪಟ್ಟಿಯ ದಕ್ಷಿಣ ದಿಕ್ಕಿನ ವಿಸ್ತರಣೆಯಾಗಿದ್ದು ರಾಜ್ಯದಲ್ಲಿ 
ಕಂಡುಬರುವ ಧಾರವಾಡ ಶಿಸ್ಟ್‌ಗಳ ಕೇಂದ್ರ ಗುಂಪಿಗೆ ಸೇರುತ್ತವೆ. ಜಿಲ್ಲೆಯ ಪೂರ್ವ ಭಾಗಕ್ಕೆ ಕಡಿದಾದ ಗಾನೈಟ್‌ 
ಬಂಡೆಗಳ ಬೆಟ್ಟಗಳಿವೆ. ಈ ಗುಂಪಿನ ಬೆಟ್ಟಗಳಲ್ಲಿ ದೇವರಾಯನದುರ್ಗ ಮತ್ತು ಮಧುಗಿರಿ ಬೆಟ್ಟಗಳನ್ನು ಸೇರಿಸಬಹುದು. 
ಈ ಜಿಲ್ಲೆಯಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎರಡು ಸಮಾನಾಂತರದ ಬೆಟ್ಟಗಳ ಸಾಲುಗಳಿವೆ. ಮೊದಲನೆಯ ಸಾಲು ಜಿಲ್ಲೆಯ 
ಪೂರ್ವ ಭಾಗದಲ್ಲಿದ್ದು ಗ್ರಾನೈಟ್‌ ಶಿಲೆಗಳಿಂದ ರಚಿತವಾಗಿದೆ ಮತ್ತು ಇವು ಪಾವಗಡ, ಮಧುಗಿರಿ, ಕೊರಟಗೆರೆ ಮತ್ತು 
ತುಮಕೂರು ತಾಲ್ಲೂಕಿನ ಉತ್ತರದ ಭಾಗದ ಮುಖಾಂತರ ಹಾದು ಹೋಗುತ್ತವೆ. ಎರಡನೇ ಸಾಲಿನವು ಪ್ರಮುಖವಾಗಿ 
ಶಿಸ್ಫೋಸ್‌ ಬಂಡೆಗಳಿಂದ ಕೂಡಿದ್ದು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಸಿರಾ ಮತ್ತು ಗುಬ್ಬಿ ತಾಲ್ಲೂಕುಗಳ ಮೂಲಕ ಹಾದು 
ಹೋಗುತ್ತವೆ. ಕುಣಿಗಲ್‌ ತಾಲ್ಲೂಕಿನ ಮಧ್ಯಭಾಗ ಮತ್ತು ದಕ್ಷಿಣ ಭಾಗಗಳಲ್ಲಿ ಬೆಟ್ಟಗಳ ಮತ್ತೊಂದು ಗುಂಪಿದೆ"”. 

ತುಮಕೂರು ತಾಲ್ಲೂಕಿನಲ್ಲಿ ದೇವರಾಯನದುರ್ಗ ೩೮೯೬ ಅಡಿ, ರಾಮದೇವರ ಬೆಟ್ಟ ೩ಲಲ೧ಿ ಅಡಿ, ಮಂದರಗಿರಿ 
ಬೆಟ್ರ ೨೫೬೦ ಅಡಿ, ಸೀತಕಲ್ಲು ಬೆಟ್ಟ ೨೨೪೫ ಅಡಿ, ಮಧುಗಿರಿ ತಾಲ್ಲೂಕಿನಲ್ಲಿ ಮಧುಗಿರಿ ಬೆಟ್ರ ೩೯೩೦ ಅಡಿ, ಮಿಡಿಗೇಶಿ 
ಬೆಟ್ಟ ೩೪೦೯ ಅಡಿ, ಬ್ಯಾಲ್ಯ ಬೆಟ್ಟ ೨೯೧೩ ಅಡಿ, ಕೊರಟಗೆರೆ ತಾಲ್ಲೂಕಿನಲ್ಲಿ ಚನ್ನರಾಯನದುರ್ಗ ೩೭೩೪ ಅಡಿ, 
ಕೊರಟಗೆರೆ ಬೆಟ್ಟ ೨೮೮೫ ಅಡಿ, ಸಿದ್ದರಬೆಟ್ಟ ೨೬೫೦ ಅಡಿ, ಪಾವಗಡ ತಾಲ್ಲೂಕಿನಲ್ಲಿ ಕಾಮನದುರ್ಗ ೩೫೩೪ ಅಡಿ, 
ನಿಡಗಲ್‌ ಬೆಟ್ಟ ೩೭೬೯ ಅಡಿ, ಪಾವಗಡ ಬೆಟ್ಟ ೩೦೧೨ ಅಡಿ, ಯಲ್ಲಪನನಾಯಕನ ಕೋಟಿ (ವೈ.ಎನ್‌. ಹೊಸಕೋಟೆ 
ಬೆಟ್ಟ ೨೬೭೦ ಅಡಿ, ತಿಪಟೂರು ತಾಲ್ಲೂಕು ಬೊಮ್ಮನಹಳ್ಳಿ ಬೆಟ್ಟ ೩೧೨೫ ಅಡಿ, ಚೌಡನಹಳ್ಳಿ ಬೆಟ್ಟ ೨೬೬೫ ಅಡಿ, 
ಕುಣಿಗಲ್‌ ತಾಲ್ಲೂಕಿನಲ್ಲಿ ಹುತ್ರಿದುರ್ಗ ೩೭೦೮ ಅಡಿ, ಹುಲಿಯೂರು ದುರ್ಗ ೨೭೭೧ ಅಡಿ, ಹೇಮಗಿರಿ ಬೆಟ್ಟ ೩೦೮೩ 
ಅಡಿ, ರಂಗಸ್ತಾಮಿ ಬೆಟ್ಟ ೨೯೯೭ ಅಡಿಗಳಷ್ಟು ಎತ್ತರ ಇದ್ದು, ಇವು ಜಿಲ್ಲೆಯಲ್ಲಿರುವ ಅತಿ ಪ್ರಮುಖ ಬೆಟ್ಟಗಳಾಗಿರುತ್ತವೆ-. 

ತುಮಕೂರು ಕೊರಟಗೆರೆ ರಸ್ಟೆಯಲ್ಲಿ ಬೆಳಧರ ಗ್ರಾಮದಿಂದ ಪೂರ್ವಕ್ಕೆ ೧.೫ ದೂರದಲ್ಲಿ, ತಾಲ್ಲೂಕು ಹಾಗೂ 
ಜಿಲ್ಲಾ ಕೇಂದವಾದ ತುಮಕೂರಿನಿಂದ ೧೬ ಕಿ.ಮೀ. ದೂರದಲ್ಲಿ ಅಹೋಬಲ ಅಗಹಾರ ಗ್ರಾಮವಿದೆ. ಅಹೋಬಲ 
ಅಗ್ರಹಾರ ಗ್ರಾಮದ ಪೂರ್ವಕ್ಕೆ ಹಾಗೂ ದಕ್ಷಿಣಕ್ಕೆ ಊರ ಬಾಗಿಲು ಇದೆ. ಸುತ್ತಲೂ ರಕ್ಷಣಾ ಗೋಡೆ ಇದೆ.ಈ ಗ್ರಾಮದಲ್ಲಿ 
೫ ಬ್ರಾಹ್ಮಣರ ಮನೆಗಳು ಹಿಂದೆ ಇದ್ದವು.ಆದರೆ ಇವರು ೪-೫ ವರ್ಷಗಳ ಹಿಂದೆ ಬೆಂಗಳೂರು ನಗರವನ್ನು ಸೇರಿದ 
ನಂತರ ಇಂದು ಗ್ರಾಮದಲ್ಲಿ ಯಾರು ಇರುವುದಿಲ್ಲ. ಈ ಬ್ರಾಹ್ಮಣರು ವಾಸಿಸುತ್ತಿದ್ದ ಪ್ರದೇಶದ ಜಾಗವೇ ಹಿಂದೆ 
ಅಗಹಾರವಾಗಿತ್ತು.ಈ ಪ್ರದೇಶದಲ್ಲಿ ರಾಮೇಶ್ವರ ದೇವಸ್ಥಾನವಿದೆ. 


ಅಹೋಬಲ ಅಗ್ರಹಾರ ಉತ್ತರಕ್ಕೆ ೨.೫ ಕಿ.ಮೀ. ದೂರಲ್ಲಿ ಮಿಂಚುಕಲ್ಲು ಬೆಟ್ಟ ಇದೆ. ಈ ಬೆಟ್ಟವು ೩೬೧೨.೮ ಅಡಿ 
ಎತ್ತರವನ್ನು ಹೊಂದಿದೆ.ಈ ಬೆಟ್ಟದ ಹತ್ತಿರ ಮಿಂಚುಕಲ್ಲು ಗೊಲ್ಲಹಳ್ಳಿ ಇದೆ. ಈ ಬೆಟ್ಟದ ಉತ್ತರಕ್ಕೆ ಮಿಂಚುಕಲ್ಲು ಗೊಲ್ಲಹಳ್ಳಿ. 


% ಪ್ರಾಂಶುಪಾಲರು, ಪೂರ್ಣಚಂದ್ರ ತೇಜಲ್ವ ಸದನ, ನಿದ್ಧಪ್ಪ ಲೇಔಟ್‌, ರಾ ಬೌನ್‌, ತುಮಹೂರು, ಮೊ. ೯೯4೬೨ ೦೭೧೨೩ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೧೯ 


ದಕ್ಷಿಣಕ್ಕೆ ಜಕ್ಕೇನಹಳ್ಳಿ, ಪೂರ್ವಕ್ಕೆ ಕೊರಟಗೆರೆ ತಾಲ್ಲೂಕಿನ ಹೊಸಕೋಟೆ, ಪಶ್ಚಿಮಕ್ಕೆ ಅಹೋಬಲ ಅಗ್ರಹಾರ, ಅಗ್ನೇಯಕ್ಕೆ 
ಹೊನ್ನೇನಹಳ್ಳಿ, ವಾಯುವ್ಯಕ್ಕೆ ಮಸಣಿಪಾಳ್ಯ, ಈಶಾನ್ಯಕ್ಕೆ ನವಿಲುಕುರಿಕೆ, ನೈರುತ್ಯಕ್ಕ ಜಿನವಾರದಹಳ್ಳಿ, ಮಲ್ಲಯ್ಯನಪಾಳ್ಯ, 
ಅನ್ನ ದಾನಶಾಸಿಪಾಳ್ಳ ಗ್ರಾಮಗಳು ಇರುತ್ತವೆ. ಬೆಬ್ರದ ಲ ಭಾಗ ಹಾಗೂ ದೇವರಬೆಟವು ಸೇರಿ ಮಿಂಚಿಕಲ್‌ ಕಾಯ್ದಿರಿಸಿದ 
ಅರಣ್ಯ ಪದೇಶೆವದೆ. ಮಿಂಚುಕಲ್ಲು ಬೆಟಿದ ಈಶಾನ್ಯೆ ಹಂಚಿಹಳ್ಳಿ ಬೆಟ್ಟ (೩೧೩೨ ಅಡಿ), ದಕ್ಷಿಣಕ್ಕೆ ದೇವರಾಯನದುರ್ಗ 
(೩೮೯೬ ಅಡಿ), ಚಿನ್ನಾಗರ ಬೆಟ್ಟ (೪೦೧೬ ಫಡ, ವಾಯುವ್ಯಕ್ಕೆ ಕಾವರಗಲ್‌ ಬೆಟ್ಟ (೫೬೮ ಅಡಿ), ಭೀಮನಬೆಟ್ಟ 
(೩೩೮೫ ಅಡಿ), ಅಜ್ಜಿ 'ಬೆಟ(೨೮೬ ಅಡಿ)ಗಳು ಇವೆ”. 

ಮಿಂಚುಕಲ್ಲು ಬೆಟ್ಟವನ್ನು ಪಶ್ಚಿಮ ದಿಕ್ಕಿನಿಂದ ಮೇಲೇರುತ್ತಾ ಹೋದರೆ ಮೊದಲ ಸುತ್ತಿನ ಕೋಟೆ ಹಾಗೂ ಕೋಟಿ 
ಬಾಗಿಲು ಕಂಡುಬರುತ್ತದೆ. ಬೆಟ್ಟದ ಮಧ್ಯಭಾಗದಲ್ಲಿ ಮುದಕದ ಕಟ್ಟೆ ಇದೆ. ಇದು ಮಣ್ಣು ತುಂಬಿ ಇಂದು ನೀರು ನಿಲ್ಲುತ್ತಿಲ್ಲ. 


ಒಂದನೇ ಕೋಟೆಯಿಂದ ಎರಡನೇ ಕೋಟೆಗೆ ೫೦೦-೬೦೦ ಅಡಿ ಅಂತರವಿದೆ. ಕೋಟೆಯ ಬಾಗಿಲು ಕಿತ್ತು 
ಹಾಕಲಾಗಿದೆ. ಬಾಗಿಲಿನಲ್ಲಿ ನಿಲ್ಲಿಸಿರುವ ಕಂಬಗಳಲ್ಲಿ ಆಂಜನೇಯ, ವೀರನ ಚಿತ್ರಗಳನ್ನು ಕೆತ್ತಿರುತ್ತಾರೆ. ಒಂದನೇ ಕೋಟೆ 
ಬಾಗಿಲಿಗೆ ೧೦೦ ಅಡಿ ಅಂತರದಲ್ಲಿ ಇನ್ನೊಂದು ಕೋಟೆ ಪ್ರವೇಶ ದ್ವಾರವಿದೆ. ಒಂದನೇ ಕೋಟಿ ಬಾಗಿಲ ಹತ್ತಿರ 
ಬಂಡೆಯ ಮೇಲೆ ಒಳಕಲ್ಲು ಇವೆ. ಒಂದನೆ ಹಾಗೂ ಎರಡನೇ ಕೋಟೆ ಮಧ್ಯದಲ್ಲಿ ಸೈನಿಕರ ವಾಸದ ತಳಪಾಯ ಇವೆ. 
ಆದರೆ ಇವುಗಳು ಬಿದ್ದು ಅಧಿಷ್ಠಾನ ಮಾತ್ರ ಉಳಿದಿದೆ. ಈ ಎರಡು ಕೋಟೆಗಳಿಗೆ ಪ್ರಕೃತಿಯಲ್ಲಿ ಸಿಗುವ ಕಲ್ಲನ್ನು ಯಾವುದೇ 
ರೀತಿ ಕೆತ್ತನೆ ಮಾಡದೆ ಮಣ್ಣನ್ನು ಉಪಯೋಗಿಸಿ ಕೋಟೆ ಗೋಡೆ ನಿರ್ಮಿಸಿರುತ್ತಾರೆ. ಎರಡನೇ ಕೋಟೆಯ ಕೆಳಭಾಗದಲ್ಲಿ 
ದಕ್ಷಿಣ ದಿಕ್ಕಿನಲ್ಲಿ ಜಕ್ಕೇನಹಳ್ಳಿ ಊರ ಬಾಗಿಲು ಎಂದು ಕರೆಯುತ್ತಿದ್ದರು.ಆದರೆ ಇ೦ಿದು ಮಳೆ ಬಂದು ಈ ಊರ ಬಾಗಿಲು 
ಬಿದ್ದು, ಕಲೆಗೆ ಜರುಗಿ ಹೋಗಿರುತದೆ. | 


ಮೂರನೆಯ ಸುತ್ತಿನ ಕೋಟೆಯನ್ನು ಅತ್ಯಂತ ನಯವಾಗಿ ಕಟ್ಟಿರುತ್ತಾರೆ. ಸಾಳ್ಳ ನರಸಿಂಹ ಹಾಗೂ ೨ನೇ ನರಸಿಂಹ 
ವಿಜಯನಗರದಿಂದ ಆಳ್ಳಿಕೆ ನಡೆಸಿರುತ್ತಾರೆ. ಈ ಸಾಳ್ಳ ವಂಶದಲ್ಲಿ ಆಹೋಬಲ ವೀರನರಸಿಂಹ ಕೂಡ ಒಬ್ಬನಾಗಿದ್ದ. ಈ 
ವಂಶದ ಅಹೋಬಲ ನರಸಿಂಹನ ಹೆಸರಿನಲ್ಲಿ ಅಹೋಬಲ ಅಗ್ರಹಾರ ಸ್ಥಾಪನೆಯಾಗಿರುವ ಸಾಧ್ಯತೆ ಉಂಟು. 


ಮೂರನೆಯ ಸುತ್ತಿನ ಕೋಟೆಯು ಸುಮಾರು ೩೦೦ ಅಡಿ ಉದ್ದ ಬೆಟ್ಟದ ಅಚ್ಚಿನಂತೆ ಸ್ವಲ್ಪವೂ ಸಂದು ಇಲ್ಲದೆ 
ಗಾರೆ, ಕೆಸರು ಮಣ್ಣು ಉಪಯೋಗಿಸದೆ ಕೋಟಿ ನಿರ್ಮಾಣವಾಗಿದೆ. ಅಹೋಬಲ ಅಗ್ರಹಾರದ ಜೊತೆಗೆ ಮೂರನೆ 
ಸುತ್ತಿನ ಕೋಟೆಯನ್ನು ನಿರ್ಮಿಸಿದ್ದಿರಬಹುದು. ಅದರ ಮೇಲೆ ನಂತರ ಬಹುಶಃ ಹೈದರಾಲಿ ಅಳ್ಳಿಕೆಯ ಕಾಲದಲ್ಲಿ 
ದಿಂಡಿಕಲ್ಲುಗಳನ್ನು ಉಪಯೋಗಿಸಿ ಕೋಟೆ ಗೋಡೆಯನ್ನು ನಿರ್ಮಿಸಿರುತ್ತಾರೆ. ಬೆಲ್ಲ ಅಚ್ಚಿನಂತಿರುವ ಕೆಲವೆಡೆ ೧೦ 
ಸಾಲುಗಳಲ್ಲಿ ಕಟ್ಟಿದ ಕೋಟೆ ಇದೆ. ವಿಜಯನಗರ ಅರಸರ ರಾಜಧಾನಿಯಾದ ಇಂದಿನ ಹಂಪೆಯಲ್ಲೂ ಕೂಡ ಇದೇ 
ಮಾದರಿಯ ಕೋಟೆ ಗೋಡೆಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಮಿಂಚುಕಲ್ಲು ಬೆಟ್ಟದ ಕೋಟೆಯು ಗಿರಿದುರ್ಗ 
ಕೋಟೆಯ ಸಾಲಿಗೆ ಸೇರುತ್ತದೆ. 


ಮೂರನೆಯ ಸುತ್ತಿನ ಕೋಟೆ ದಾಟಿ ಹೋದರೆ ಕಾವಲು ಮಂಟಪ ಇದೆ. ಇದರಲ್ಲಿ ೫ ಅಡಿ ಎತ್ತರದ ಬಂಡೆಗೆ 
ಆಂಜನೇಯನ ವಿಗ್ರಹವನ್ನು ಕೆತ್ತಿ, ದೇವಸ್ಥಾನ ನಿರ್ಮಿಸಿರುತ್ತಾರೆ. ಮೂರನೇ ಸುತ್ತಿನ ಕೋಟೆಯಲ್ಲಿ ಅರ್ಧಚಂದ್ರಾಕಾರದ 
ಕೊತ್ತಲ ಇದೆ. ಪೂರ್ವ ದಿಕ್ಕಿನಲ್ಲಿ ಬೆಟ್ಟ ಕಡಿದಾಗಿ ಇರುವುದರಿಂದ ಕೋಟೆಯನ್ನು ಪೂರ್ತಿ ಕಟ್ಟಿರುವುದಿಲ್ಲ. ಪಶ್ಚಿಮ 
ದಿಕ್ಕಿನಲ್ಲಿ ಮಾತ್ರ ಕೋಟೆಯನ್ನು ಹತ್ತಬಹುದು. 


ಮಿಂಚುಕಲ್ಲು ಬೆಟ್ಟದ ತುಂಬೆಲ್ಲಾ ತಗ್ಗು ಪ್ರದೇಶ ಇರುವ ಕಡೆ ಕಟ್ಟೆಯನ್ನು ಕಟ್ಟಿ ನೀರಿನ ದೊಣೆಯನ್ನು ನಿರ್ಮಿಸಿರುತ್ತಾರೆ. 
ಬೆಟ್ಟದ ಮೊದಲನೇ ಕೋಟೆ ಬಾಗಿನಿಂದ ಶಿಖರಾಗ್ರದ ಕೋಟೆಯವರೆಗೆ ಕಲ್ಲಿನ ದಾರಿಯನ್ನು ನಿರ್ಮಿಸಿರುವುದನ್ನು ನಾವು 
ಇಂದಿಗೂ ನೋಡಬಹುದಾಗಿದೆ. 


ಬೆಟ್ಟದ ಶಿಖರಾಗಹದಲ್ಲಿ ವೆಂಕಟಪ್ಪನವರ ಅರಮನೆ ಇದೆ. ಕ್ಷೇತ್ರ ಕಾರ್ಯಕ್ಕೆ ದಿನಾಂಕ ೨೭-೯-೨೦೨೦ ರಂದು 
ಇಲ್ಲಿಗೆ ಭೇಟಿ ನೀಡಿದಾಗ ಮೂಡಲಗಿರಿಯಪ್ಪ ನಿವೃತ್ತ ಆರೋಗ್ಯ ಇಲಾಖೆಯ ಇನ್‌ಸ್ಪೆಕ್ಷರ್‌ ಹಾಗೂ ವೆಂಕಟೇಶ್‌ ಸನ್‌ 
ಆಫ್‌ ವೆಂಕಟರವಣಪ್ಪ ಮಾಜಿ ಗ್ರಾಮ ಸ್ಯ ಸದಸ್ಯರು ಭಾ ಸುತ್ತಮುತ್ತಲಿನ ಗ್ರಾಮಸ್ಥರು ವಯೋವ್ಯ ದ್ದರು 
ಇಂದಿಗೂ ಕೂಡ ಇದನ್ನು ಅರಮನೆಯ ಭಗಾ ವಶೇಷಗಳನ್ನು ಅರಮನೆ ಎಂದೇ ಕರೆಯುತ್ತಾರೆ. ಆದುದರಿಂದ ಹೈದೆರ್‌ 
ನಾಮೆಯಲ್ಲಿ ಉಲ್ಲೇಖಗೊಂಡ ಹೈದರಾಲಿಯ ಪ್ರಧಾನ ಪೆಂಕಪ್ರಯ್ಯ ನಿರ್ಮಿಸಿದ ಕೋಟೆ ಹಾಗೂ ಅರಮನೆ ಇದೇ 


೩೨೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಎಂದು ಖಚಿತವಾಗುತ್ತದೆ. ಅರಮನೆಯನ್ನು ಹುಟ್ಟುಬಂಡೆಯ ಮೇಲೆ ಪೂರ್ವ ಪಶ್ಚಿಮ ೨೦೦ ಅಡಿ, ಉತ್ತರ ದಕ್ಷಿಣ 
೧೫೦ ಅಡಿ ಜಾಗದಲ್ಲಿ ನಿರ್ಮಿಸಲಾಗಿದೆ. ಅರಮನೆಯನ್ನು ನಿರ್ಮಿಸಲು ೨೦ ಕಂಬಗಳ ನಿಲುಗಳನ್ನು ನಿಲ್ಲಿಸಿ, ಕಂಬಗಳಿಗೆ 
ಗಾರೆಯಿಂದ ಪ್ಲಾಸ್ಸಿಂಗ್‌ ಮಾಡಿರುತ್ತಾರೆ. ಪ್ರತಿಯೊಂದು ಕಂಬದ ಮೇಲೆ ಸಾದಾ ಬೋದಿಗೆ ಕಲ್ಲು ಇದೆ. ಅದರ ಮೇಲೆ 
ಅಡ್ಡ ಉದ್ದ ಕಲ್ಲಿನ ತೊಲೆಗಳನ್ನು ಹಾಕಿರುತ್ತಾರೆ. ಅದರ ಮೇಲೆ ಸ್ಪಲ್ಪ ಸಂದು ಇರದೆ ಚಪ್ಪಡಿ ಕಲ್ಲು ಜೋಡಿಸಿ, ಗಾರೆ ಚುರಕಿ 
ಹಾಕಿಸಿರುತ್ತಾರೆ. ತಳಪಾಯದ ಮೇಲೆ ದಿಮ್ಮಿಕಲ್ಲುಗಳನ್ನು ಸುತ್ತಲೂ ಒಂದು ಸಾಲು ಹಾಕಿರುತ್ತಾರೆ. ಸುತ್ತಲೂ ನೀರು 
ಹಾಗೂ ಹುಳಗಳು ಬರದಂತೆ ಒಂದು ಅಡಿ ಎತ್ತರ ಮಾಡಿರುತ್ತಾರೆ. 


ಅರಮನೆಯ ಪ್ರಾಂಗಣದ ಬಲಭಾಗದಲ್ಲಿ ೨೦ ಅಡಿ ದೂರದಲ್ಲಿ ಅಡುಗೆ ಮನೆ ಇದೆ. ಅರಮನೆಯ ಪ್ರಾಂಗಣದ 
ಪ್ರದೇಶದಲ್ಲಿ ಯತೇಚ್ಛ ವಾಗಿ ಮಡಿಕೆ ಚೂರು ಇರುತ್ತವೆ. ಅರಮನೆ ಸುತ್ತ ಇರುವ ರಕ್ಷಣಾ ಗೋಡೆ ತಳಪಾಯವು ೩ ಅಡಿ 
ಅಗಲವಿದ್ದು, ಮೇಲೆ ಹೋದಂತೆಲ್ಲಾ ಕಿರಿದಾಗುತ್ತಾ "6 ಅಡಿ ಎತ್ತರದವರೆಗೂ ಗೋಡೆ ನಿರ್ಮಿಸಿರುತ್ತಾರೆ. ಇದೇ ರೀತಿಯ 
ಗೋಡೆಯು ಹಂಪಿಯ ಸ್ನಾನಗ್ಯ ಹದ : ಹತ್ತಿರ ಇದೆ. ಅರಮನೆಯ ಹತ್ತಿರದಲ್ಲಿಯೇ ಒಂದು ಗುಂಡಿನ ಕೆಳಗೆ ಮದ್ದುಗುಂಡುಗಳನ್ನು 
ಅರೆಯುತ್ತಿದ್ದರು. ಈ ಗುಂಡನ್ನು ಇಂದಿಗೂ ಮದ್ದುಗುಂಡು ಎಂದು ಕರೆಯುತ್ತಾರೆ. ಇಲ್ಲ ಚಿಕ್ಕ ಗೋಡೆಯನು  ಕಟ್ಟರುತಾರೆ. 


ಬೆಟ್ಟದ ಮೇಲ್ಲಾಗದಲ್ಲಿ ನೈಸರ್ಗಿಕ ದೊಣೆಗಳು ಇವೆ. ಎಂತಹ ಕಾಲದಲ್ಲೂ ಇವು ಬತುವುದಿಲ್ಲ. ಇಂದು ಬೆಟ್ಟದ 
ಮೇಲಿರುವ ವೆಂಕಟರವಣಸ್ಟಾಮಿಯ ಪಾದಕ್ಕೆ ಉತ್ತವ ಮಾಡುವಾಗ ಇಲ್ಲಿ ಅಡುಗೆ ಮಾಡಲು ದೊಣೆಯಲ್ಲಿನ ನೀರನ್ನು 
ತೆಗೆದುಕೊಂಡು ಹೋಗುತ್ತಾರೆ. ಬೆಬ್ರದ ಉತ್ತರಕ್ಕೆ ನೈಸರ್ಗಿಕವಾದ ಕರಡಿಗವಿ, ಪಶ್ಚಿಮ ದಿಕ್ಕಿನಲ್ಲಿ ಮಡಕೆಗವಿ ಮತ್ತು 
ಮಲ್ಲೇಗವಿಗಳು ಇರುತ್ತವೆ. 


ಬೆಬ್ರದ ಮೇಲ್ಲಾಗದಲ್ಲಿ ೪ನೇ ಸುತ್ತಿನ ಕೋಟಿ ಇದೆ. ೩-೪ನೇ ಕೋಟಿಯ ಮಧ್ಯೆ ಸ್ಥೆ ಸೃನಿಕರ ೩ ವಾಸದ ತಳಪಾಯಗಳು 
ಇವೆ. ಬೆಟಿದ ತುತ್ತ ತುದಿಯಲ್ಲಿ ೧೦೦ ಅಡಿ ಉದ್ದ, ೧೦ ಅಗಲದ ವಾಸದ ತರಸಾ ಇವೆ. ಇವು ಸೈನಿಕರ ವಾಸದ 
ತಳಪಾಯವಾಗಿರುವ ಸಾಧ್ಯತೆ ಉಂಟು. 


ಬೆಟ್ಟದ ತುದಿಯಲ್ಲಿ % ಸುತ್ತಿನ ಕೋಟೆ ಕಂಡುಬರುತ್ತದೆ. ಅಂದರೆ ಬೆಟ್ಟಕ್ತ ಒಟ್ಟು ೫ ಸುತ್ತಿನ ಕೋಟಿಗಳು ಕಂಡು 
ಬರುತ್ತವೆ. ೧, ೨, ೩ನೇ ಸುತ್ತಿನ ಕೋಟಿಗಳು ಅರ್ಧಚಂದ್ರಾಕಾರದಲ್ಲಿ ಕಂಡುಬರುತ್ತವೆ. ಪಶ್ಚಿಮ ದಿಕ್ಕಿನಲ್ಲಿ ಬೆಟ್ಟ ಕಡಿದಾಗಿ 
ಇರುವುದರಿಂದ ಕೋಟೆಯನ್ನು ಕಟ್ಟಿರುವುದಿಲ್ಲ. ಕೊತ್ತಲಗಳು ಚಚೌಕಾರವಾಗಿ ಇರುತ್ತವೆ. 


ಹಾಗಾದರೆ ಈ ಕೋಟಿಯನ್ನು ಕಟ್ಟಿಸಿದ ವೆಂಕಟೇಶಯ್ಕನವರು ಯಾರು ಎಂದು ಯೋಚಿಸಿದಾಗ ಇವರೇ ಪ್ರಧಾನ 
ವೆಂಕಪ್ಪಯ್ಯನವರ ತಮ್ಮ ಇವರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೂಕು ಅಕ್ಕಿರಾಂಪುರ ಹಂಪೆಯಮಾತ್ಯಾ ಮತ್ತು 
ವಾಮಾಂಬೆಯವರ ಮಗನಾಗಿ ಕ್ರಿಶ. ೧೭೨೮ರಲ್ಲಿ ಜನಿಸಿದರು. ವೆಂಕಪ್ಪಯ್ಯನವರಿಗೆ ಮೂವರು ಸಹೋದರಿಯರು 
ಹಾಗೂ ತಮ್ಮ ವೆಂಕಟೇಶಯ್ಕನವರು ಇದ್ದರು. ಪ್ರಧಾನ ವೆಂಕಪುನವರು ತುಮಕೂರು ಹಾಗೂ ಮೈಸೂರಿನಲ್ಲಿ ಶಿಕ್ಷಣ 
ಪಡೆದು ದೇವಲಾಪುರದ ಶ್ಯಾಮುಭೋಗರಾದ ವೀರಪ್ಪಯ್ಯನವರ ಪುತ್ರಿ ಲಕ್ಷ ಮ್ಹನವರೊಂದಿಗೆ ವಿವಾಹವಾದರು". ಪ್ರಧಾನ 
ವೆಂಕಪುನವರು ಸಾಕಷ್ಟು ಸಾಹಿತ್ತ ಕೃಷಿ ಮಾಡಿ “ವೆ೦ಕಾಮಾತ' ಎಂಬ ಹೆಸರಿನಲ್ಲಿ ಅನೇಕ ಕೃತಿಗಳನ್ನು ರಚಿಸಿರುವರು. 
ಕಾಮವಿಲಾಸ ಬಾಣ, ಕುಂಟ: ಬಾಣ, ಮಹೇಂದ್ರ ವಿಜಯ ಟನ ವೀರ ರಾಘವ ವ್ಯಾಯೋಗ. ಲಕಿ € ಸ್ವಯಂವರ 
ಸಮವತಾರ (ವಿಬುಧದಾನವ ಸಮವತಾರ), ಸೀತಾ ಕಲ್ಯಾಣ ವಿಧಿ, ರುಕ್ಕೀಣೀ ಮಾಧವ (ಸಂಸ್ಕೃತ ನಾಟಕ). *ದಾರುರಿ 
(ಗದ್ಯಗಂಥ). ಕುಶಲವ ಚಂಪೂ, ಆಲಂಕಾರ ಮಣಿಡಪವಾಃ ಜಗನ್ನಾಥ ಕಾವ್ಯಂ, ಹನುಮಾನ್‌ ಶತಕ, ಸೂರ್ಯ ಶತಕ 
ಕೃತಿಗಳನ್ನು ಸಂಸ್ಕೃತ ಭಾಷೆಯಲ್ಲಿ, ಕರ್ನಾಟ ರಾಮಾಯಣ, ಇಂದಿರಾಭ್ಯುದಯ, ಹನುಮದ್ದಿಲಾಸ ಕೃತಿಗಳನ್ನು ಕನ್ನಡದಲ್ಲಿ 
ಬರೆದಿರುವರು”. 


ಹೈದರಾಲಿಯು ಮೈಸೂರು ಸಂಸ್ಥಾನದ ಫೌಜುದಾರನಾಗಿದ್ದಾಗ ಸಿರಾ, ಮಧುಗಿರಿ, ಮಾಕಳಿದುರ್ಗ ಮುಂತಾದ 
ತಾಲ್ಲೂಕುಗಳ ಇರಸಾಲಿಯನ್ನು ಮೈಸೂರು ಅರಮನೆಯ ಖಜಾನೆಗೆ ತಲುಪಿಸುವ ಮಾರ್ಗದಲ್ಲಿ ತುಮಕೂರಿನ ಶೆಟ್ಟಿಹಳ್ಳಿ 
ಬಳಿ ತೋಪೊಂದರಲ್ಲಿ ವಿಶ್ರಾಂತಿಗಾಗಿ ಮಲಗಿದ್ದನು. ಆ ಸಮಯದಲ್ಲಿ ಸರ್ಪವೊಂದು ಹೈದರಾಲಿಯ ತಲೆಯ ಮೇಲೆ 
ಹೆಡೆಯಾಡಿಸುತ್ತಿದ್ದುದನ್ನು ಪ್ರಧಾನ ವೆಂಕಪಯ್ಧ ನವರು ಕಂಡರು. ಅವರು ಹೈದರಾಲಿಯು ನಿದೆಯಿಂದ ಎಚ್ಚೆತ್ತ ಬಳಿಕ ಈ 
ವಿಷಯವನ್ನು ಆತನಿಗೆ ತಿಳಿಸಿ, ನೀವು ಮುಂದೆ ಸಾಮಾಜ್ಯ ಪದವಿಯನ್ನು ಹೊಂದುತೀರಿ ಎಂದು ಭವಿಷ್ಯ ನುಡಿದನು. ಆಗ 
ಹೈದರಾಲಿಯು. "ನೀವು ತಿಳಿಸಿದಂತೆ ಈ ರಾಜ್ಯದ ಪಭುತ್ತ ಪಾಪವಾದಲ್ಲಿ ಆಗ್ಗೆ ನಿಮ್ಮನ್ನು ನನ್ನಲ್ಲಿ ರಾಜ್ಯದ ಪ್ರಧಾನತ್ನದಲ್ಲಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೨೧ 


ತೆಕ್ಕೋಳ್ಳುವುದಾಗಿ ತಿಳಿಸಿದನು. ಅದರಂತೆ ಹೈದರಾಲಿಯು ಸರ್ವಾಧಿಕಾರಿಯಾದಾಗ ವೆಂಕಪನವರು ಅವರನ್ನು ಕಂಡು 
ತಮ್ಮ ಮತ್ತು ಆತನ ನಡುವೆ ಹಿಂದೆ ನಡೆದಿದ್ದ ಮಾತುಕತೆಯನ್ನು ನೆನಪು ಮಾಡಲಾಗಿ, ಹೈದರನು ಅವರನ್ನು ಪ್ರಧಾನರಾಗಿ 
ಸ್ಪೀಕರಿಸಿದವನೆಂದು ಹಸ್ತಪ್ರತಿ ತಿಳಿಸುತ್ತದೆ. ಆದರೆ ಹೈದರ್‌ ನಾಮೆಯಾಗಲೀ, ಹೈದರನ ಕೈಫಿಯತ್ತಾಗಲಿ, ವೆಂಕಪುಯ್ಯನವರ 
(ವೆಂಕಾಮಾತ್ಯರ) ಕೃತಿಯಾಗಲಿ ಇದನ್ನು ಅನುಮೋದಿಸುವುದಿಲ್ಲ. ಹಾಗಾಗಿ ಈ ವಿವರವನ್ನು ದಂತಕಥೆಯೆಂದು 
ನಿರ್ಧರಿಸಲಾಗಿದೆ". 

ಹೃದರನು ಪ್ರಾಬಲ್ಯಕ್ಕೆ ಬರುವ ಪೂರ್ವದಲ್ಲಿ ಮಧುಗಿರಿ ಮತ್ತು ಸಿರಾ ಪ್ರಾಂತ್ಯಗಳಲ್ಲಿ ಮರಾಠರ ಒಡನಾಟ 
ಬಹಳವಾಗಿತ್ತು. ಶಿಕ್ಷಿತರೂ, ವ್ಯವಹಾರ ಚತುರರೂ ಆದ ವೆಂಕಪ್ರ್ತಯ್ಯನವರು ಮರಾಠರ ಜೊತೆಯಲ್ಲಿ ಮುಂದುವರೆದು 
ಬಿದನೂರನ್ನು ತಲುಪಿ, ಅವರಲ್ಲಿ ಸೇವೆಗೆ ಸೇರಿರುವ ಸಾಧ್ಯತೆಗಳಿವೆ. ಅಥವಾ ಮರಾಠರಿಗೆ ಸಹಾಯಕನಾಗಿ ಬಂದ 
ಬಿದನೂರಿನ ಸೈನ್ಯಾಧಿಕಾರಿಗಳ ಗಮನಕ್ಕೆ ಬಿದ್ದ ವೆಂಕಪುಯ್ಕನವರನ್ನು ಬಿದನೂರಿಗೆ ಕರೆದುಕೊಂಡು ಹೋಗಿ ಸೇವೆಯಲ್ಲಿ 
ಸೇರಿಸಿಕೊಂಡಿರುವ ಸಾಧ್ಯತೆ ಅಧಿಕವಾಗಿ ಕಂಡುಬರುತ್ತದೆ. ವೆಂಕಪ್ಪಯ್ಯನವರ ಭಾಷಾ ಜ್ಞಾನ ಮತ್ತು ಸಂಧಾನ ಕುಶಲತೆಯನ್ನು 
ಗಮನಿಸಿದ ಬಿದನೂರಿನ ರಾಣಿ ವೀರಮ್ಮಾಜಿಯು ಅವರನ್ನು ತಮ್ಮ ಸಂಧಾನಕಾರರಾಗಿ ನೇಮಿಸಿಕೊಂಡರು". 


ಹೈದರನು ಬಿದನೂರನ್ನು ಆಕ್ರಮಿಸಿದಾಗ ವೀರಮ್ಮಾಜಿ ಹೈದರನೊಂದಿಗೆ ಸಂಧಾನ ಮಾಡಿಕೊಳ್ಳುವ ಪ್ರಯತ್ನ 
ಮಾಡುತ್ತಾಳೆ. ವೀರಮ್ಮಾಜಿಯ ಸಂಧಾನದ ಪ್ರಯತ್ನವನ್ನು ಹೈದರನು ತಿರಸ್ಕರಿಸಿ, ಕಣಿವೆಯನ್ನು ವಶಪಡಿಸಿಕೊಳ್ಳುತ್ತಾನೆ. 
ಬಿದನೂರಿನ ಆಕ್ರಮಣದ ಬಳಿಕ ಹೈದರಾಲಿಯು ವೀರಮ್ನಾಜಿಯ ಸೇವೆಯಲ್ಲಿದ್ದ ವೆಂಕಪ್ಪಯ್ಯನವರನ್ನು ಕ್ರಿಶ. ೧೭೬೩ರಲ್ಲಿ 
ನಗರದ ಪ್ರಧಾನರಾಗಿ ನಿಯೋಜಿಸಿದನೆಂದು ಹೈದರ್‌ ನಾಮೆ ಮತ್ತು ವಂಶರತ್ನಾಕರ ಖಚಿತಪಡಿಸುತ್ತವೆ”. 

ಪ್ರಧಾನ ವೆಂಕಪ್ಪಯ್ಯನವರ ತಮ್ಮ ವೆಂಕಟೇಶಯ್ಕನವರನ್ನು ಮಿಂಚುಕಲ್ಲುಬೆಟ್ಟದ ಪ್ರದೇಶಕ್ಕೆ ಸೈನ್ಯಾಧಿಕಾರಿಯನ್ನಾಗಿ 
ನೇಮಕ ಮಾಡಿರಬಹುದು. ವೆಂಕಟೇಶಯ್ಯನವರು ಮಿಂಚುಕಲ್ಲು ಗೊಲ್ಲಹಳ್ಳಿ ಬೆಟ್ಟದ ಮೇಲೆ ಒಂದು ಮನೆ ಕಟ್ಟಿಸಿ ಇವರು 
ಅಲ್ಲಿಯೂ ಕೆಲವು ದಿವಸ ವಾಸಮಾಡುತ್ತಿದ್ದರೆಂದು ತಿಳಿದುಬರುತ್ತದೆ".ಇದೇ ವಿಷಯವನ್ನು ಹೈದರ್‌ ನಾಮವು ಪ್ರಧಾನ 
ವೆಂಕಪುನವರ ತಮ್ಮ ವೆಂಕಟೇಶಯ್ಯನವರು ಮಿಂಚುಕಲ್ಲು ಬೆಟ್ಟದ ಮೇಲೆ ಕೋಟೆ ಮನೆ ಕಟ್ಟಿಸಿಕೊಂಡು ಕೆಲವು ಸಿಬ್ಬಂಧಿಯನ್ನು 
ಇಟ್ಟುಕೊಂಡಿದ್ದನೆಂದು ತಿಳಿಸುತ್ತದೆ". ಅಂದರೆ ಮಿಂಚುಕಲ್ಲು ಬೆಟ್ಟದ ಮೇಲೆ ಪ್ರಧಾನ ವೆಂಕಪ್ಪಯ್ಯ ಹಾಗೂ ತಮ್ಮ 
ವೆಂಕಟೇಶಯ್ಯನವರು ಅರಮನೆ ಹಾಗೂ ಕೋಟೆಯನ್ನು ೧೭೬೮-೬೯ರಲ್ಲಿ ಕಟ್ಟಿಸಿರಬಹುದು. 


ವಿರೋಧಿಕೃತ್‌ ನಾಮ ಸಂವತ್ಸರದ ಪುಷ್ಕ ಮಾಸದಲ್ಲಿ ಅಂದರೆ, ೧೭೭೦ರ ಜನವರಿಯಲ್ಲಿ ಹೈದರನು ಪ್ರಧಾನ 
ವೆಂಕಪ್ಪ್ರಯ್ಯನವರಿಗೆ ಹಾಸನ, ಮಹಾರಾಜನ ದುರ್ಗ, ವಸ್ತಾರೆ, ಬೇಲೂರು ಮತ್ತಿತರ ಪಾಳೆಯಗಾರರನ್ನು ಹತ್ತಿಕ್ಕುವ 
ಸಲುವಾಗಿ ಸೈನ್ಯಾಧಿಕಾರವನ್ನು ನೀಡಿದನು. ಕ್ರಿಶ. ೧೭೭೧ರ ಏಪ್ರಿಲ್‌ ತಿಂಗಳಿನಲ್ಲಿ ಮರಾಠರು ಮೇಲುಕೋಟೆಯನ್ನು 
ಮುತ್ತಿದಾಗ, ಹೈದರನ ಮಗನಾದ ಟಿಪುುವಿನ ಸಂಗಡ ಮರಾಠರ ವಿರುದ್ದ ಸೈನ್ಯ ಕಾರ್ಯಾಚರಣೆಯಲ್ಲಿ ಅವರು ಭಾಗಿಯಾಗಿದ್ದರು. 
ಯುದ್ದದಲ್ಲಿ ಮರಾಠರ ಕೈ ಮೇಲಾದಾಗ ಯುವರಾಜ ಟಿಪ್ಪು ಮರಾಠರಿಗೆ ಸೆರೆ ಸಿಕ್ಕದಂತೆ ಅವರನ್ನು ರಕ್ಷಿಸಿದ್ದು 
ವೆಂಕಪ್ಪಯ್ಯನವರ ಮತ್ತೊಂದು ಮಹತ್ವದ ಸಾಧನೆ. ಇದಾದ ಬಳಿಕ ಅದೇ ವರ್ಷ ಅಂದರೆ, ೧೭೭೧ರ ಮೇ ತಿಂಗಳಲ್ಲಿ 
ವೆಂಕಪ್ಪಯ್ಯನವರನ್ನು ಕೊಡಗಿನ ರಾಜನೊಂದಿಗೆ ಸಂಧಾನ ನಡೆಸಲು ಕಳಿಸಲಾಗಿತ್ತು”. 

ಕ್ರಿಶ. ೧೭೭೨ರಲ್ಲಿ ಹೃದರನು ಪ್ರಧಾನ ವೆಂಕಪ್ಪಯ್ಕನವರು ಆವರೆಗೆ ಸಲ್ಲಿಸಿದ ಸೇವೆಯಿಂದ ಸಂತುಷ್ಠನಾಗಿ 
ಅವರನ್ನು "ಮಹಾಲಾಟಿ ಕಛೇರಿ'ಯ ದಿವಾನರಾಗಿ ನೇಮಕ ಮಾಡಿದನು". 

ಕಶ. ೧೭೭೪ರ ಏಪ್ರಿಲ್‌ನಲ್ಲಿ ಹೈದರನು ದಿವಾನರಾದ ಪ್ರಧಾನ ವೆಂಕಪ್ಪಯ್ಯನವರನ್ನು ಮರಾಠ ಪೇಶ್ವೆಯಾದ 
ರಘುನಾಥರಾಯ ರಘೋಬನ ಆಸ್ಥಾನಕ್ಕೆ ಮೈಸೂರು ಸಂಸ್ಥಾನದ ಸಂಧಾನಕಾರನಾಗಿ ಅಪ್ರಾಜಿರಾವ್‌ ಮತ್ತು ಹರಿಕಾರ 
ನರಸಪ್ರ ನಾಯಕರ ಸಂಗಡ ಕಳುಹಿಸಿಕೊಟ್ಟನು. ಅದೇ ವರ್ಷ ಅಕ್ಟೋಬರ್‌ನಲ್ಲಿ ಹೈದರನು ಪ್ರಧಾನ ವೆಂಕಪ್ಪಯ್ಯನವರನ್ನು 
ಮಧುಗಿರಿ, ಚನ್ನರಾಯನದುರ್ಗ ಮತ್ತು ಸಿರಾ ಪ್ರದೇಶದ ರಾಜ್ಯಪಾಲರಾಗಿ (ಪ್ರಧಾನರಾಗಿ) ನೇಮಕ ಮಾಡಿದನು". 

೧೭೬೧ರಿಂದ ೧೭೭೨ರವರೆಗೆ ಪೇಶ್ವೆ ಮಾಧವರಾಯನ ಕಾಲ. ಮೈಸೂರಿನ ಕೆಲವು ಭಾಗಗಳು ಮರಾಠರಿಗೆ 
ಸೇರಿದ್ದವು. ಸೇರಿದ ಪ್ರದೇಶಗಳ ಮೇಲೆಲ್ಲಾ ಕೈಚಾಚಿ ಚೌತಾಯವೆಂಬ ಕರಾಳ ಸುಂಕ ವಸಾಲಿಯನ್ನು ಮಾಡುತ್ತಿದ್ದರು. 
ಅದರಂತೆ ೧೭೭೨ರಲ್ಲಿ ಮಾಧವರಾಯನು ತನ್ನ ಸೇನೆಯೊಡನೆ ಇತ್ತ ಧಾವಿಸಿದನು. ಹೈದರ್‌, ಟಿಪ್ಲುರವರು ಮಾಧವರಾಯನ 
ಸರದಾರ ತ್ರಿಯಂಬಕಮಾನೆನನ್ನು ಚಿನಕುರಳಿಯ ಬಳಿ ಎದುರಿಸಬೇಕಾಯಿತು. ಆದರೆ ಟಿಪ್ಪು ಮತ್ತು ಹೈದರ್‌ ಇಬ್ಬರೂ 


[ಈ ಇತಿಹಾಸ ದರ್ಶನ : ಸಂ. ೩೬1೨೦೨೧ 


ಹಿಮ್ಮೆಟ್ಟಿ ಶ್ರೀರಂಗಪಟ್ಟಣಕ್ಕೆ ಓಡಿದರು. ಆದರೆ ಮರಾಠರ ಸೈನ್ಯವು ಹಿಂಬಾಲಿಸಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡಿತು. 
ಹೈದರ್‌ ಮರಾಠರನ್ನು ಹೊರದೂಡುವುದರಲ್ಲಿ ನ A ಮಾಡಿಕೊಳ್ಳಬೇಕಾಯಿತು. ೦ ಲಕ್ಷ ವರಾಹಗಳನ್ನು 
ನೀಡುವುದಾಗಿ ಒಪ್ಪಿ, i ಪಾವತಿ ಮಾಡುವವರೆಗೂ ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಸಿರಾ, ಮದುಗಿರಿ. 
ಚನ್ನ ರಾಯನದುರ್ಗ. ಗುರಪುಬೆಟ್ಟ ಮುಂತಾದ ಪುದೇಶಗಳನ್ನು ಭೋಗ್ಯ ಮಾಡಿದನು". ಈ "ಸಂದರ್ಭದಲ್ಲಿಯೇ ಆಡಳಿತದ 
ಕಾಲದಲ್ಲಿ ಮಿಂಚುಕಲ್ಲು ಬೆಟ್ಟದ ಮೇಲೆ ಧಾಳಿ ಮಾಡಿ ವೆಂಕಟೇಶಯನನ್ನು ಸರೆ ಹಿಡಿಯುತಾನೆ. ಸೆರೆಹಿಡಿದ ವೆಂಕಟೀಶಯ್ಕನನ್ನು 
ಮದುಗಿರಿ ಜೈಲಿಗೆ ಹಾಕುತ್ತಾರೆ. ಆದರೆ ಮುಂದೆ ಬರೇ ನವರು ಏನಾದರೆಂದು ಮಾಹಿತಿ $ಿಳಿದುಬರುವುದಿಲ್ಲ. 


ಮರಾಠ ನಾಯಕರುಗಳು ಈ ಗೆದ್ದ ಪ್ರದೇಶಗಳಿಗೆಲ್ಲಾ Er ಮರಾಠ ನಾಯಕರನ್ನು ನೇಮಿಸಿದನು. ಇವರುಗಳಲ್ಲಿ 
ಬಾಮಾಜಿ ಸಿಂಧ್ಯನಿಗೆ ಸಿರಾ, ಆನಂದರಾವ್‌ ಎಂಬುವನಿಗೆ ಮಧುಗಿರಿ, ಗಣೇಶರಾವ್‌ ನಾರಾಯಣ ಚನ್ನರಾಯನ 
ದುರ್ಗಗಳ ಮೇಲ್ಲಿಚಾರಕರಾದರು"”- 


ಇತ್ತ ಪ್ರಧಾನ ವೆಂಕಪ್ತನವರು ಪೂನಾಕ್ಕೆ ತೆರಳಿ ಕಾರ್ಯಭಾರ ನಿರ್ವಹಿಸಿದ ಮೇಲೆ ರಾಜಧಾನಿ ಶೀರಂಗಪಟ್ಟಣಕ್ಕೆ 
ಹಿಂತಿರುಗಿದರು. ಆ ವೇಳಗೆ ಪೂನಾದಲ್ಲಿ ಒಂದು ಮಹತ್ತರ ಘಟನೆ ಜನಿಸಿತು. ರಘೋಬನು ನಾರಾಯಣರಾಯನನ್ನು 
ಕೊಲೆಮಾಡಿ ಭೀಕರವಾದ ಅಪರಾಧವೆಸ ಗಿದ್ದನು. ಕುಪಿತೆಗೊಂಡಿದ್ದ ಸರದಾರರೆಲ್ಲರೂ ಒಟ್ಟುಗೂಡಿ ಮಗುವೇ ರಾಜದ 
ಸೂಕ್ತ ಹಕ್ಕುದಾರನೆಂದು ಘೋಷಿಸಿದರು. ಈ ಮಗು ಬೆಳೆಯುವವರೆಗೂ ನಾನಾಫಡ್ಡವೀಸನನ್ನು ರಾಜದ 
ಮೇಲಾಧಿಕಾರಿಯನ್ನಾಗಿ ನೇಮಿಸಿದರು. ರಥೋಬರಿಗೆ ಇವರ ಮೇಲೆ ತಿರುಗಿ ಬೀಳಲು ಶಕ್ತಿ ಸ ಸಾಲದಾಯಿತು. ಇಂಗ್ಲೀಷರನ್ನು 
ಸಂಧಿಸಲು ಬೊಂಬಾಯಿಗೆ ಹೋದನು. ಸವಾಯಿ ಮಾಧವರಾವ್‌ ನಾರಾಯಣ ವಾರಸುದಾರನಾದ ವಿಚಾರವನ್ನು 
ಮರಾಠರು ಎಲ್ಲಾ ಮರಾಠ ಪ್ರಾಂತ್ಯಗಳಿಗೆ ತಿಳಿಸಿದರು. ಈ ಮೊದಲು ರಘೋಬನು ಒಂದು ಪತ್ರವನ್ನು ಬರೆದು 
ವೆಂಕಪ್ತಯ್ಯನವರ ಮುಖಾಂತರ ಕಳುಹಿಸಿದ್ದನು. ಸಿರಾ ಪ್ರಾಂತ್ಯವನ್ನು ಮೈಸೂರು ರಾಜ್ಯಕ್ಕೆ ಬಿಟ್ಟುಕೊಡುವ ವಿಚಾರ ಆ 
ಪತ್ರದಲ್ಲಿತ್ತು. ಆದರೆ ರಥಶೋಬನು ಪೇಶ್ರಯಲ್ಲವೆಂದು., ಸವಾಯಿ ಮಾಧವರಾವ್‌ ನಾರಾಯಣನ ಉತ್ತರಾಧಿಕಾರಿ ಸಿರಾವನ್ನು 
ಬಿಟ್ಟುಕೊಡಲು ನಿರಾಕರಿಸಿದರು. ರಘೋಬನು ಪದಚ್ಛುತನಾಗಿದ್ದ ವಿಷಯ ವೆಂಕಪ್ಪಯ್ಯನವರಿಗೆ `ತಿಳಿದಿರಲಿಲ್ಲ. ಭರ 
ಪೂನಾದಿಂದ ಹಿಂತಿರುಗುವ ವೇಳಗೆ ಈ ಎಲ್ಲ ಸಂಗತಿಗಳೂ ನಡೆದುಹೋಗಿದ್ದವು. ವೆಂಕಪಯ ನವರು ಈ ವಿಚಾರಗಳನ್ನೆಲ್ಲಾ 
ಹೈದರನಿಗೆ ವಿವರಿಸಿದರು. ಹೈದರನಿಗೆ ಇಷ್ಟೇ ಸಾಕಾಗಿತ್ತು. ಇದೇ ಒಂದು ಪ್ರಮುಖ ತಿಳಿದು ತನ್ನ 
ದ ಟಿಪ್ತುವಿನ ಮುಖಂಡತ್ತದಲ್ಲಿ ದೊಡ್ಡ ಸೈನ್ಯವನ್ನು ಕಳುಹಿಸಿದನು. ಟಿಪ್ಪು ವೀರಾವೇಶದಿಂದ ಹಾರ 
೧೭೭೪ರಲ್ಲಿ ಸಿರಾ ಮತ್ತು ಮಧುಗಿರಿಯನ್ನು ವಶಪಡಿಸಿಕೊಂಡನು. ಅನಂತರ ಚನ್ನರಾಯನದುರ್ಗವನ್ನು ವಶಪಡಿಸಿಕೊಂಡನು. 
ಈ ಹೋರಾಟ ಸುಮಾರು ತಿಂಗಳುಗಳ ಕಾಲ ನಡೆಯಿತು. ಅನಂತರ ಮರಾಠರು ಇಲ್ಲಿಂದ ಪಲಾಯನ ಮಾಡಿದರು. 
ಏಳು ವರ್ಷಗಳ ಕಾಲ ಮಧುಗಿರಿ ಮರಾಠರ ವಶದಲ್ಲಿದ್ದು ಮತ್ತೆ ಮೈಸೂರು ಆಳ್ಳಕೆಗ ಸೇರಿತು. ಟಿಪುವು ಸೈಯದ್‌ 
ಫಕ್ರುದ್ದೀನ್‌ ಎಂಬುವನನ್ನು ಮಧುಗಿರಿಯ ಅಧಿಕಾರಿಯನ್ನಾಗಿ ಮತ್ತು pe ವೆರಿಕಪ್ತಯ್ಯನವರ ತಮ್ಮ ಸಹೋದರ 
ವೆಂಕಟೇಶಯ್ದನವರ (ಪುಟ್ಟೋಬಮಳನನ್ನು ವಿವಾಹ) ಅಳಿಯ ತಮ್ಮ ಅಳಿಯನ ತಮನಾಗಿದ್ದ ರಘುಪತೆಯ ನವರನ್ನು 

ಸಿರಾದ ಮೇಲಾಧಿಕಾರಿಯನ್ನಾಗಿ ನೇಮಕ ಮಾಡಿದರು"-. 


ಹೈದರಾಲಿಯು ಚಿತ್ರದುರ್ಗದ ಮೇಲೆ ದಾಳಿ ಮಾಡುವ ಸಲುವಾಗಿ ಸಿರಾ ಮಾರ್ಗವಾಗಿ ಮುಂದುವರೆಯುತ್ತಿದ್ದಾಗ, 
ಸಿರಾದ ಪ್ರಧಾನರಾದ ರಘುಪತಯ್ಯನವರು ಸರ್ವಾಧಿಕಾರಿಯನ್ನು ಸಿರಾದ ಸೀಮೆಯಲ್ಲಿ ಎದರುಗೊಂಡು ಸೂಕ್ತ ರೀತಿಯಲ್ಲ 
ಸತ್ಯರಿಸಲಿಲ್ಲವೆಂದೂ, ಗಡಿಯ ಅಂತ್ಯದವರೆಗೆ ಪ್ರಧಾನ ತನ್ನೊಂದಿಗೆ ಬರಲಿಲ್ಲವೆಂದೂ ಕುಪಿತನಾದ ಹೃದರನು ಆತನನ್ನೂ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೨೩ 


ಪ್ರಧಾನ ಪದವಿಯಿಂದ ಕೆಳಗಿಳಿಸಿದ. ರಘುಪತಯ್ಯನ ಸ್ಥಾನಕ್ಕೆ ಖಾಜಿ ಅಬ್ದುಲ್ಲಾನನ್ನು ನೇಮಕ ಮಾಡಿದನು. ಈ ಘಟನೆಯಿಂದ 
ಹೈದರಾಲಿ ಮತ್ತು ಪ್ರಧಾನ ವೆಂಕಪ್ಪಯ್ಕನವರ ಸಂಬಂಧ ಬಿರುಕು ಬಿಡಲಾರಂಭಿಸಿದಂತೆ ಕಂಡುಬರುತ್ತದೆ. ಇದರ 
ಫಲವಾಗಿ ೧೭೭೯ರಲ್ಲಿ ನಗರದ ಪ್ರಧಾನರನ್ನು ಆ ಪದವಿಯಿಂದ ಕೆಳಗಿಳಿಸಿ, ಶ್ರೀರಂಗಪಟ್ಟಣದ ಸೆರೆಮನೆಗೆ ಹಾಕಲಾಯಿತು. 
ಅಪ್ರಾಜಿರಾಯನ ಸಂಧಾನದಿಂದ ೬೦೦೦೦ ವರಹಗಳನ್ನು ತೆತ್ತು, ೧೦೦೦ ರೂಪಾಯಿ ಮಾಸಾಶನದೊಂದಿಗೆ "ಪ್ರಧಾನ' 
ಬಿರುದಿನೊಂದಿಗೆ ನಿವೃತ್ತಿಗೊಳಿಸಿದರು”. 

ಪ್ರಧಾನ ವೆಂಕಪ್ಪನವರು ಪತ್ನಿ ಮರಣ ಹೊಂದಿದ ನಂತರ ಲಕ್ಷ್ಮಮ್ಮ ಎಂಬುವವರನ್ನು ದ್ವೀತಿಯ ಸಂಸಾರವಾಗಿ 
ಸ್ಪೀಕರಿಸಿದರು. ವೆಂಕಪ್ಪಯ್ಕನವರು ತಮ್ಮ ೫೫ ವರ್ಷ ವಯಸಿನಲ್ಲಿ ಅಂದರೆ ೧೭೮೨ರ ನವೆಂಬರ್‌ ತಿಂಗಳಿನಲ್ಲಿ 
ಇಹಲೋಕ ತ್ಯಜಿಸಿದರು. 


ತುಮಕೂರು ತಾಲ್ಲೂಕಿನ ಮಿಂಚುಕಲ್ಲು ಬೆಟ್ಟದ ಮೇಲಿರುವ ಕೋಟೆಯನ್ನು ಪ್ರಧಾನ ವೆಂಕಪುನವರು ಹಾಗೂ 
ಅವರ ಸಹೋದರ ಸೈನ್ಯಾಧಿಕಾರಿಯಾಗಿದ್ದ ವೆಂಕಟೇಶಯ್ಯನವರು ಕಟ್ಟಿಸಿರುವರು. ಆದ್ದರಿಂದಲೇ ಇಲ್ಲಿರುವ ಅರಮನೆಯ 
ಅವಶೇಷವನ್ನು ವೆಂಕಪ್ಪಯ್ಯನವರ ಅರಮನೆಯೆಂದು ಕರೆಯುತ್ತಾರೆ.ಈ ಅಜ್ಞಾನ ಮಿಂಚುಕಲ್ಲು ಕೋಟೆಯ ಅವಶೇಷಗಳು 
ನಾಶವಾಗುತ್ತಿದ್ದು ಇತಿಹಾಸ ದಲ್ಲಿ ದಾಖಲಾಗುತ್ತಿದೆ. 


[ಕ್ಷೇತ್ರ ಕಾರ್ಯದಲ್ಲಿ ಸಹಕಾರ ನೀಡಿದ ಬೆಂಗಳೂರಿನ ಹಲಸೂರು ಜೌಗುಪಾಳ್ಕದ ಬಿ. ತಾಯಪ್ರ ಅಹೋಬಲ ಅಗ್ರಹಾರದ ಮಾಜಿ ತಾಲ್ಲೂಕು 
ಪಂಚಾಯಿತಿ ಸದಸ್ಯರಾದ ಮೂಡಲಗಿರಿಯಪ್ರ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್‌ರವರಿಗೆ ಕೃತಜ್ಞತೆಗಳು.] 


pe 
[5 hr 
ಹೇ 


ಅಡಿ ಟಪ್ಪಣಿಗಳು 


೧ ಎನ್‌. ಚಂದ್ರಶೇಖರ್‌, (ಮುಖ್ಯ ಸಂಪಾದಕರು), ತುಮಕೂರು ಜಿಲ್ಲಾ ಗ್ಯಾಸೆಟಿಯರ್‌, (ಕನ್ನಡ ಪರಿಷ್ಣತ ಆವೃತ್ತಿ), ಕರ್ನಾಟಕ ಗ್ಯಾಸಟಿಯರ್‌ 
ಇಲಾಖೆ, ಬೆಂಗಳೂರು, ೨೦೧೭. 


ದೇ 
೩ ಸರ್ವೇ ಆಫ್‌ ಇಂಡಿಯಾ ಟ್ರೋಪೋ ಶೀಟ್‌, ಓಪನ್‌ ಸೀರಿಸ್‌ ಮ್ಯಾಪ್‌ ನಂ. ಡಿ-೪೩ಆರ್‌೩ಿ (೫೭ಜಿ/ಸಿ). 


೪ ಡಾ.ಲ.ನ.ಸ್ಥಾಮಿ ಹಾಗೂ ಡಾ. ಬಿ.ಆರ್‌. ಭಾರತೀ, (ಸಂ.) ಮೈಸೂರು ಸಂಸ್ಥಾನದ ಪ್ರಧಾನ ವೆಂಕಪ್ತನವರು (ವೆಂಕಾಮಾತ್ಯರ ಜೀವನ ಚರಿತ್ರೆ, 
ಶ್ರೀ ಚಿನ್ನಯಿ ಪ್ರಕಾಶನ, ಉಜಿರೆ, ಪುಟ ೧೫. 


೫ ಅದೇ, ಪುಟ ೨೦, ೨೧. 

೬ ಅದೇ ಪುಟ ೧೭. 

೭ ಅದೇ, ಪುಟ ೧೭. 

೮ ಅದೇ, ಪುಟ ೧೭. 

೯ ಅದೇ, ಪುಟ ೬೧. 

೧೦ ತಿ.ತಾ. ಶರ್ಮಾ (ಸಂ.), ಚಾರಿತ್ರಿಕ ದಾಖಲೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ೧೯೯೯, ಪುಟ ೫೯. 
೧೧ ಡಾ. ಲ.ನ. ಸ್ಥಾಮಿ ಹಾಗೂ ಡಾ. ಬಿ.ಆರ್‌. ಭಾರತೀ, (ಸಂ.) ಅದೇ, ಪುಟ ೧೮. 

೧೨ ಅದೇ, ಪುಟ ೧೮. 

೧೩ ಅದೇ, ಪುಟ ೧೮. 

೧೪ ಎಂ.ಡಿ. ಶ್ರೀನಿವಾಸ್‌, ಮಧುಗಿರಿ ಇತಿಹಾಸ, ಸುಧಾ ಪ್ರಕಾಶನ, ಮಧುಗಿರಿ, ೧೯೮೭, ಪುಟ ೫೫. 
೧೫ ತಿ.ತಾ. ಶರ್ಮಾ (ಸಂ), ಅದೇ, ಪುಟ ೫೯. 

೧೬ ಎಂ.ಡಿ. ಶ್ರೀನಿವಾಸ್‌, ಅದೇ, ಪುಟ ೫೫. 

೧೭ ಎಂ.ಡಿ. ಶ್ರೀನಿವಾಸ್‌, ಅದೇ, ಪುಟ ೫೫. 

೧೮ ಎಂ.ಡಿ. ಶ್ರೀನಿವಾಸ್‌, ಅದೇ, ಪುಟ ೫೭. 


೩೨೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


| 2% 
ರಾಜನವಹಕೋಳೂರು ದ್ರಾಮದ ಅವಶೇಷಗಳು 


ನಿಂಗನಗೌಡ.ಹ.ದೇಸಾಲು (ಹನಿ)%* 


ಯಾದಗಿರಿ ಜಿಲ್ಲೆಯಲ್ಲಿ ನೂತನವಾಗಿ ರಚನೆಯಾದ ಹುಣಸಗಿ ತಾಲೂಕಿನಲ್ಲಿ ಅನೇಕ ಐತಿಹಾಸಿಕ ದೇವಾಲಯ, 
ಶಿಲ್ಲಗಳು, ಶಾಸನಗಳು ಲಭ್ಯವಿದ್ದು. ಆದರೆ ಸದ್ಯ ಅವುಗಳ ವಸ್ತುಸ್ಥಿತಿ ಸರಿಯಿಲ್ಲ. ಈ ತಾಲೂಕಿನಲ್ಲಿ ಪ್ರಮುಖವಾಗಿ 
ಹಗರಟಗಿ, ವಜ್ಜಲ, ಮುದನೂರ, ಅರಕೇರಾ, ರಾಜನಕೋಳೂರು ಗ್ರಾಮಗಳಲ್ಲಿ ಮಹತ್ವದ ದೇವಾಲಯಗಳಿದ್ದು, ತಾಲೂಕಿನ 
ಹಿರಿಮೆ-ಗರಿಮೆಗೆ ಸಾಕ್ಷಿಯಾಗಿವೆ. ಅದರಲ್ಲೂ ರಾಜನಕೋಳುರು ಗ್ರಾಮ ಬಹುವೈಶಿಷ್ಟತೆಯಿಂದ ಕೂಡಿದ ಇತಿಹಾಸಿಕ 
ಸ್ಥಳ ಎನ್ನಬಹುದು, ಏಕೆಂದರೆ ಇದೊಂದು ಬೃಹತ್‌ ಶಿಲಾಯುಗದ ಸಂಸ್ಥೃತಿಯ ನೆಲೆ ಇಲ್ಲಿಯ ನೂರಾರು ಶಿಲಾಸಮಾಧಿಗಳು 
ನಾಡಿನ ಇತಿಹಾಸ ಚರಿತ್ರೆಗೆ ಹೊಸ ಮೆರಗು ನೀಡಿವೆ. ಇದುವರೆಗೆ ರಾಜನಕೋಳೂರದ ಶಿಲಾಸಮಾಧಿಗಳ ಬಗ್ಗೆ ಕೆಲವರು 
ಲೇಖನ ಬರೆದಿದ್ದಾರೆ. 


ಈ ರಾಜನಕೋಳೂರು ಗ್ರಾಮವು ತಾಲೂಕು ಕೇಂದ್ರ ಹುಣಸಗಿಯಿಂದ ನೈರುತ್ಯಕ್ಕೆ ೧೨ ಕಿ.ಮೀ. ದೂರದಲ್ಲಿದೆ. 
ಸದ್ಯ ಇಲ್ಲಿಯ ದೇವಾಲಯ ಶಿಲ್ಲಗಳ ಬಗ್ಗೆ ನೋಡುವ ಮೊದಲು ಈ ಗ್ರಾಮದ ಸಮೀಪದಲ್ಲಿರುವ ಬೃಹತ್‌ ಶಿಲಾಯುಗ 
ಸಂಸ್ಕೃತಿಯ ನೆಲೆಯನ್ನು ನೋಡೋಣ. 


ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ನೆಲೆ 


ಈ ರಾಜನಕೋಳೂರು ಗ್ರಾಮದಿಂದ ಪಶ್ಚಿಮಕ್ಕೆ ೨ ಕಿ.ಮೀ. ದೂರದಲ್ಲಿ ತೀರ್ಥಗ್ರಾಮದ ದಾರಿಯಲ್ಲಿ ಸುಮಾರು ೪ 
ಎಕರೆ ಪ್ರದೇಶದಲ್ಲಿ ಬೃಹತ್‌ ಶಿಲಾಯುಗ ಸಂಸ್ಥೃತಿಯ ನೂರಾರು ಶಿಲಾಸಮಾಧಿಗಳು ಇಲ್ಲಿವೆ. ಇಷ್ಟೊಂದು ಬೃಹತ್‌ 
ಶಿಲಾಯುಗ ಸಮಾಧಿಗಳು ಒಂದೇ ಕಡೆ ದೊರೆತಿದ್ದನ್ನು ಗಮನಿಸಿ ಇದೊಂದು ಬೃಹತ್‌ ಶಿಲಾಯುಗದ ಪ್ರಮುಖ ನೆಲೆ 
ಎಂದು ಡಾ॥ ಕೆ. ಪೆದ್ದಯ್ಯನವರು ಹೇಳಿದ್ದಾರೆ. 


ಇದಲ್ಲದೆ ಇದೇ ಭಾಗದಲ್ಲಿ ಬರುವ ಕೊಡೇಕಲ್‌, ಬೂದಿಹಾಳ, ಹುಣಸಗಿಗಳಲ್ಲಿ ನವ ಶಿಲಾಯುಗ ಸಂಸ್ಕೃತಿಯ 
ನೆಲೆಗಳು ಇವೆ. ಇದೇ ಪರಿಸರದಲ್ಲಿ ಅದರ ಮುಂದುವರಿದ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿಗಳು ಈ 
ರಾಜನಕೋಳೂರು ಸಮೀಪದ ನೆಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಲಭಿಸಿರುವುದು ಗಮನಾರ್ಹ ಸಂಗತಿ ಎಂದು ಡಾ. ಕೆ. 
ಪದ್ದಯ್ಯನವರು ಹೇಳಿದ್ದಾರೆ. | 

ಬುಡ್ಡರ ಮನೆ: ಈ ಪ್ರದೇಶದಲ್ಲಿ ದೊರೆತಿರುವ ಈ ಪುರಾತನ ಸಮಾಧಿಗಳಿಗೆ ಬುಡ್ಡರ ಮನೆ ಅಥವಾ ಮೋರೆರ 
ಮನೆ ಎಂದು ಕರೆಯುವುದಲ್ಲದೇ ಚಿಕ್ಕಮನೆಗಳಂತೆ ಕಾಣುವ ಈ ಸಮಾಧಿಗಳು ನಿಜವಾಗಿಯೂ ಮನೆಗಳಾಗಿರದೆ 
ಮೂರುಸಾವಿರ ವರ್ಷ ಹಿಂದಿನ ಹಳೆಯ ಶಿಲಾ ಸಮಾಧಿಗಳೆಂದು ಡಾ ಕೆ. ಪೆದ್ದಯ್ಯನವರು ತಿಳಿಸಿದ್ದಾರೆ. ಸುಮಾರು 
೩೫೦ಕ್ಕೂ ಹೆಚ್ಚು ಶಿಲಾಸಮಾಧಿಗಳು ಇಲ್ಲಿದ್ದು ಈ ಸಮಾಧಿಗಳಿಗೆ ಮೂರು ಕಡೆ ಬಂಡೆ ಜೋಡಿಸಿದ್ದು ಮುಖಭಾಗ 
ತೆರೆಯಲಾಗಿದೆ. ಮೇಲೆ ದೊಡ್ಡದಾದ ಬಂಡೆ ಹಾಕಲಾಗಿದೆ. ಈ ಪ್ರದೇಶದಲ್ಲಿ ವಾಸಿಸಿದ್ದ ಜನರು ಮೃತರಾದ ನಂತರ ಅವರ 
ಸಂಬಂಧಿಕರು ಮೃತರನ್ನು ಸಮಾಧಿಯೊಳಗೆ ಹೂತು ಮೇಲೆ ಈ ರೀತಿ ಆ ಕಾಲದಲ್ಲಿಯೇ ನಿರ್ಮಿಸಿರುವುದು ವಿಶೇಷವಾಗಿದೆ 
ಎಂದು ವಿದ್ವಾಂಸರು ಹೇಳಿದ್ದಾರೆ. 


ಶಾಸನಗಳಲ್ಲಿ ರಾಜನಕೋಳೂರು 


ಪ್ರಾಗೈತಿಹಾಸಿಕ ನೆಲೆಯಾದ ರಾಜನ ಕೋಳೂರಿನಲ್ಲಿ ಐತಿಹಾಸಿಕವಾಗಿ ಮೂರು ಶಾಸನಗಳು ಲಭ್ಯವಾಗಿದ್ದು 
ಅದರಲ್ಲಿ ಕ್ರಿಶ. ೧೦೯೧ರ ಶಾಸನವು ಕಲ್ಯಾಣ ಚಾಲುಕ್ಕರ ಚಕ್ರವರ್ತಿ ೬ನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ್ದಾಗಿದ್ದು ಅವನ 


* ಪರಕಾಲಿ ಬಾಲಕಿಯರ ಪ್ರೌಢಶಾಲೆ, ಕೆಂಭಾವಿ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೨೫ 


ವೀರಗಲ್ಲು ಜೈನತಿರ್ಥಂಕರ ವಿಗ್ರಹ ರವ ವಿಗ್ರಹ 


ರಾಣಿ ಚಂದಲಾಮಹಾದೇವಿಯು ರಾಜನಕೋಳೂರಿನಲ್ಲಿ ಇದ್ದುಕೊಂಡು ಅಲ್ಲಿಯ ಬ್ರಹ್ಮಪುರಿಯ ೩೨ ಬ್ರಾಹ್ಮಣರಿಗೆ 
ಭೂಮಿದಾನ ನೀಡಿದ ವಿವರ ತಿಳಿಸುತ್ತದೆ. ಕ್ರಿಶ. ೧೦೯೭ಕ್ಕೆ ಸೇರಿದ ಮತ್ತೊಂದು ಶಾಸ ಸನ ರಾಣಿ ಚ೦ದಲಾದೇವಿ 
ಶಂಕರನಾರಾಯಣ ದೇವಾಲಯಕ್ಕೆ ದಾನ ನೀಡಿದ ಹೊಲ್ಲ ಗಾಣ, ಪೂಜಾ ನಿವೇಶನದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ. 
೧೨೧೪ರ ಶಾಸನವು ಯಾದವ ಚಕ್ರವರ್ತಿ ಸಿಂಘಣನ ಕಾಲದ್ದಾಗಿದ್ದು, ಶಂಕರನಾರಾಯಣ ದೇವರಿಗೆ ಅನೇಕರು ದತ್ತಿ 
ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 
ಭತ್ತಗ್ರಾಮ 

ಮೇಲಿನ ಮೂರು ಶಾಸನಗಳಲ್ಲಿ ಅಂದರೆ ೧೦೯೧ ಶಾಸನ. ೧೦೯೭ರ ಶಾಸನದಲ್ಲಿ ಹಾಗೂ ೧೨೧೪ರ 
ಶಾಸನದಲ್ಲಿ ಭತ್ತಗ್ರಾಮ ಎಂದು ಪದ ಬಳಕೆಯಾಗಿದೆ. ಭತ್ತಗ್ರಾಮವೆಂದರೆ ಸ್ವಂತ ಉಪಯೋಗಕ್ಕೆ ಪಡೆದ ಗ್ರಾಮ 
ಎಂದಾಗುತ್ತದೆ. 'ಅಲದೆ ಬ್ರಾಹ್ಮಣರ ಉಪಯೋಗಕ್ಕೆ ಕೊಟ್ಟಿರುವ ಊರು ಎಂದೂ ಕೂಡಾ ಅಥೈೈ ನಸದ್ದಾರೆ. ಅಲ್ಲದೆ 
ಅಗ್ರಹಾರಕ್ಕೆ ಇರುವ ಇನ್ನೊ ೦ದು ಹೆಸರೇ ಭತಗಾಮ ಎಂದು ಹಿರಿಯ ವಿದ್ವಾಂಸರು ತಿಳಿಸಿದ್ದಾರೆ. (ಭತಗಾಮದ ಕುರಿತು 
ನನ್ನ ಪೇಖಿನ ನೋಡಿರಿ ಸಂಶೋಧನಾ ವಾಸಂಗ, ದೈಮಾಸಿಕ ಪತ್ರಿಕೆ, ಸಂ- ೧೪, ಸಂಚಿಕೆ- ೮೦ ಗುಲ್ಬರ್ಗಾ ವಿ.ವಿ- 
೨೦೦೨) ಒಟ್ಟಾರೆ ಮೇಲಿನ ಎಲ್ಲದರಿಂದ ರಾಣಿ ಚಂದಲಾಡೇವಿಯ "ಜೀವನೋಪಾಯಕ್ಕೆ ಈ ಗ್ರಾಮದ ಆದಾಯವನ್ನು 
ನೀಡಿದ್ದ ಕಾರಣಕ್ಕಾಗಿ ಭತ್ತಗ್ರಾಮ ಎಂದು ವಿಶೇಷ ಪದ ಬಳಕೆಯಾಗಿರಬಹುದು. 


ಶಂಕರ ನಾರಾಯಣಗುಡಿ 


ಶಾಸನೋಕ್ತ ಶಂಕರನಾರಾಯಣ ದೇವಾಲಯವು ಇತ್ತೀಚಿಗೆ ಜೀರ್ಣೊದ್ದಾರಗೊಂಡಿದ್ದು ಈ ದೇವಾಲಯ ಮೂಲ 
ರೂಪದಲ್ಲಿ ಉಳಿದಿಲ್ಲ ಅಲ್ಲಸ್ಪಲ್ಪ ಪಳಿಯುಳಿಕೆಯೊಂದಿಗೆ ಐತಿಹಾಸಿಕ ದೇವಾಲಯವೆಂದು ಗುರುತಿಸಬಹುದು. ಕ್ರಿ.ಶ. 
೧೦೯೭ರ ಈ ಊರಿನ ಶಾಸನದಲ್ಲಿ ರಾಣಿ ಚಂದಲಾದೇವಿಯು ಈ ದೇವಾಲಯಕ್ಕೆ. ನಾಲ್ಕು ಮತ್ತರು:ಹೊಲ ಎರಡು 
ತೋಟ ಒಂದು ಗಾಣ ಹಾಗೂ ಒಂದು ನಿವೇಶನ ದತ್ತಿ ಬಿಟ್ಟ: ವಿಷಯ ಇರುವುದರಿಂದ ಕ್ರಿಶ. ೧೧ನೇ ಶತಮಾನದಲ್ಲಿ 
ಗ್ರಾಮದ ಮಹತ್ವದ ದೇವಾಲಯವಾಗಿರಲು ಸಾಧ್ಯವಿದೆ. 


ರಾಮಲಿಂಗೇಶ್ವರ ಗುಡಿ 


ಗ್ರಾಮದ ಮಾಲೀಗೌಡರ ಓೀಕಿಯಲ್ಲಿರುವ ಈ ರಾಮಲಿಂಗೇಶ್ವರ ದೇವಾಲಯವು ತಿಕೂಟ ಮಾದರಿಯಲ್ಲಿದ್ದು ಇದು 
ಕೂಡಾ ಜೀರ್ಣೊದ್ದಾರಗೊಂಡಿದೆ. ಆದರೂ ಮೂಲ ಸ್ಪರೂಪ ಉಳಿದುಕೊಂಡಿದೆ. ಮೂರು ಗರ್ಭಗೃಹ ಮೂರು ತೆರೆದ 
ಅಂತರಾಳ ಹಾಗೂ ಒಂದೇ ನವರಂಗ ಹೊಂದಿವೆ. ಈ ಗುಡಿಯ ಮೂಲ ಗರ್ಭಗೃಹದಲ್ಲಿ (ಪೂರ್ವಕ್ಕೆ ಮುಖ 
ಮಾಡಿರುವ) ಬೃಹತ್‌ ಶಿವಲಿಂಗ ಇದೆ. ಪೀಠ ಹಳೆಯದು ಶಿವಲಿಂಗ ಇತ್ತೀಚಿನದಾಗಿದೆ. (ಹಳಯ ಶಿವಲಿಂಗ ಪಕ್ಕದಲ್ಲಿದೆ) 
ಅಲ್ಲದೆ ಈ ದೇವಾಲಯದಲ್ಲಿ ಸೂರ್ಯ, ಮಹಿಷಮರ್ಧಿನಿ ಶಿಲ್ಲಗಳಿವೆ. ದೇವಾಲಯದ ನವರಂಗದ ಬಲಕೋಷ್ನದಲ್ಲಿ 
ಮತ್ತು ಗುಡಿಯ ಮುಂಭಾಗದಲ್ಲಿ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ. ಶಿವಲಿಂಗದ ಎದುರಿಗೆ ಬೆಳ್ಳಿ ನಂದಿ ವಿಗ್ರಹ ಇದೆ. ಈ 
ದೇವಾಲಯ ಕೂಡಾ ೧೧-೧೨ನೇ ಶತಮಾನದಲ್ಲಿ ಪ್ರಮುಖ ದೇವಾಲಯವಾಗಿತ್ತೆಂದು ತಿಳಿಯುತ್ತದೆ. 


೩೨೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಹನುಮಂತ ದೇವಾಲಯ ಹಾಗೂ ಅಲ್ಲಿರುವ ಶಿಲ್ಪಗಳು 


ಈ ದೇವಾಲಯವು ಕೂಡಾ ಮೂರು ಗರ್ಭಗೃಹ ಹೊಂದಿದ್ದು ಅಂತರಾಳವಿಲ್ಲದೆ. ಒಂದೇ ನವರಂಗ ಹೊಂದಿದೆ. 
ನವರಂಗದ ಕಂಬಗಳು ಇತ್ತೀಚೆಗೆ ಪರಿವರ್ತಿಸಿ ನೂತನ ಆಕಾರದಲ್ಲಿ ಮಾಡಿದ್ದಾರೆ. ಈ ದೇವಾಲಯ ಪರಿಸರದಲ್ಲಿ 
ಭೈರವ ಹಾಗೂ ನಾಲ್ಕು ಮಾತೃಕೆಯರ ಶಿಲ್ಲಗಳಿವೆ. ಮತ್ತು ಕುದುರೆ ವೀರನನ್ನೊಳಗೊಂಡ ಭಗ್ನ ವೀರಗಲ್ಲಿದೆ. ಇಲ್ಲಿಯೇ 
ಒಂದು ತೀರ್ಥಂಕರ ವಿಗಹವಿದೆ ಹಾಗೂ ನಾಗಶಿಲಗಳಿವೆ. 


ಈ ವೀರಗಲ್ಲಿನಲ್ಲಿ ವೀರ ತನ್ನ ಎಡಗೈ ಮುಂದೆ ಮಾಡಿ ಬಲಗೈಯಲ್ಲಿ ಕತ್ತಿ ಹಿಡಿದು ಎದುರಿಗಿರುವ ಕುದುರೆ ಕಡೆ 
ಮುಖ ಮಾಡಿ ಹೋರಾಡುವ ವೀರನನ್ನು ಸುಂದರವಾಗಿ ಕೆತ್ತಲಾಗಿದೆ. ಕುದುರೆಗೆ ತಡಿ ಸಾಮಗ್ರಿಗಳನ್ನು ಕೆತ್ತಲಾಗಿದೆ. 

ಜಿನತೀರ್ಥಂಕರ: ಈ ಪದ್ಮಾಸೀನ ಭಂಗಿಯದ್ದು ಮುಖಭಾಗ ಸಂಪೂರ್ಣ ಭಗ್ನಗೊಂಡಿದ್ದು ನಾಸಿಕ ಹಾಗೂ 
ಕಿವಿಗಳು ಕೂಡಾ ತೃಟಿತಗೊಂಡಿವೆ ಕಪ್ಪು ಕಲ್ಲಿನಲ್ಲಿ ಕೆತ್ತುವ ಈ ವಿಗ್ರಹದ ಮೇಲೆ ಮುಕ್ಕೊಡೆವಿದೆ. ವಿಗಹದ ಎಡ ಮತ್ತು 
ಬಲಕ್ಕೆ ಚಾಮರದಾರಿ ಶಿಲಗಳನ್ನು ಕೆತ್ತಿದ್ದು ತುಂಬಾ ಸುಂದರವಾಗಿ ಕಾಣುತ್ತವೆ. 

ಭೈರವ: ಹನುಮಂತ ದೇವಾಲಯದ ಪರಿಸರದಲ್ಲಿರುವ ಕಪ್ಪುಕಲ್ಲಿನಲ್ಲಿ ಕೆತ್ತಿರುವ ಈ ವಿಗ್ರಹಕ್ಕೆ ಜನರು ಎಣ್ಣೆ ಹಾಕಿ 
ವಿರೂಪಗೊಳಿಸಿದ್ದಾರೆ ಆದರೂ ಸೂಕ್ಷ್ಮವಾಗಿ ಗಮನಿಸಿದಾಗ ವಿಗಹದ ಕೈಗಳಲ್ಲಿ ಡಮರು, ತ್ರಿಶೂಲ, ಖಡ್ಗ ಬೂದುಬಟ್ಟಲು 
ಕೆತ್ತಿರುವುದು ಕಾಣುತ್ತದೆ. ವಿಗಹದ ಕೊರಳಲ್ಲಿ ರುಂಡಮಾಲೆ ಇದೆ ಒಟ್ಟಾರೆ ವಿಗಹ ಕ್ರಿಶ. ೧೧-೧೨ನೇ ಶತಮಾನಕ್ಕೆ 
ಸೇರಿದ್ದಾಗಿದೆ. 


ಶಿವಲಿಂಗ: ಕಪುಕಲ್ಲಿನಲ್ಲಿ ಕೆತ್ತಿರುವ ರಾಮಲಿಂಗೇಶ್ವರ ದೇವಾಲಯದ ಗರ್ಭಗೃಹದಲ್ಲಿ ಪೂರ್ವಕ್ಕೆ ಮುಖ ಮಾಡಿದ 
ಬೃಹತ್‌ ಶಿವಲಿಂಗ ಇದೆ. ಪೀಠ ಹಳೆಯದಾಗಿದ್ದು ಶಿವಲಿಂಗ ಇತ್ತೀಚಿನದಾಗಿದೆ. (ಹಳೆಯ ಶಿವಲಿಂಗ ಪಕ್ಕದಲ್ಲಿದೆ) 
ಮೇಲಿರುವ ಲಿಂಗ ಚಿಕ್ಕದಾಗಿದ್ದು ಒಟ್ಟಾರೆ ಈ ಶಿವಲಿಂಗ ಸುಂದರವಾಗಿದೆ. ನಿತ್ಯ ಪೂಜೆ ಮಾಡಲಾಗುತ್ತದೆ. ಈ 
ಹನುಮಂತ ದೇವಾಲಯದ ಪರಿಸರದಲ್ಲಿ ಗ್ರಾಮದ ಬೇರೆ ಬೇರೆ ಐತಿಹಾಸಿಕ ದೇವಾಲಯಗಳ ಬಿಡಿಭಾಗಗಳು ಇಲ್ಲಿವೆ. 
ಇದರಲ್ಲಿ ಊರ ಹೊರಗಡೆ ಚನ್ನಕೇಶವ ದೇವಾಲಯವಿದ್ದು ಅದು ಸಂಪೂರ್ಣ ಹಾಳಾದ ಸ್ಥಿತಿಯಲ್ಲಿದೆ. 

ಅಲ್ಲದೆ ಗ್ರಾಮದಲ್ಲಿ ಇತ್ತೀಚಿನ ಸೋಮನಾಥ, ಹನುಮಂತ, ಕೊಟ್ಟೂರು ಬಸವ, ಮರಗಮ್ಮ ದುರ್ಗಮ್ಮ ವೀರಭದ್ರೇಶ್ವರ 
ಗುಡಿ ಇವೆ. ಜುಮ್ಮಾ ಮಸೀದಿ, ದರ್ಗಾ ಕೂಡಾ ಇದೆ. ಇಲ್ಲಿ ಷೇಕಲಿ ಕಟ್ಟೆಯು ಇದ್ದು ಹಿಂದೂ ಮುಸ್ಲಿಂ ಭಾವೈಕ್ಕತೆಯ 
ಸಂಕೇತವಾಗಿದೆ. ಒಟ್ಟಾರೆ ಐತಿಹಾಸಿಕ ಮಹತ್ವದ ನೆಲೆಯಾಗಿರುವ ಈ ಗ್ರಾಮ ಇಂದು ಆಧುನಿಕವಾಗಿ ಬೆಳೆದರೂ, 
ದುರ್ದೈವವೆಂದರೆ ಇಲ್ಲಿಯ ಇತಿಹಾಸಿಕ ಶಿಲ್ಲಗಳು ಯಾವುದೇ ರಕ್ಷಣೆ ಇಲ್ಲದೆ ಅನಾಥವಾಗಿ ಬಿದ್ದಿರುವುದು ನೋವಿನ 
ಸಂಗತಿ. 


I 


RT 


ಆಕರ ರ್ರಂಥಗಳು 
೧. ಕಲಬುರ್ಗಿ ಜಿಲ್ಲಾ ಗ್ಯಾಸೆಟಿಯರ್‌, ೧೯೯೭, ಎಂ.ಬಿ. ಪಾಟೀಲ. 
೨. ಸುರಪುರ ತಾಲೂಕಿನ ಶಾಸನಗಳು, ಹನುಮಾಕ್ಷಿ ಗೋಗಿ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೨೭ 


೭೬ 
ದುಳ್ಬ ತಾಲ್ಲೂಕಿವ ಸ್ಕಾರಕ ಶಿಲಗಳ ಸಂಕ್ಷಿಪ್ತ ಅಧ್ಯಯನ 
ಎಸ್‌.ಆರ್‌. ಪ್ರಸನ್ನಕುಮಾರ್‌* 


ಗುಬ್ಬಿ ದಕ್ಷಿಣ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿನ ಒಂದು ತಾಲ್ಲೂಕು ಕೇಂದ್ರವಾಗಿದೆ. ಈ ತಾಲ್ಲೂಕು ಚೇಳೂರು, 
ಚಂದಶೇಖರಪುರ (ಸಿ.ಎಸ್‌. ಪುರ), ಗುಬ್ಬಿ ಕಸಬಾ, ಹಾಗಲವಾಡಿ, ಕಡಬ ಹಾಗೂ ನಿಟ್ಟೂರು ಹೀಗೆ ಒಟ್ಟು ಆರು 
ಹೋಬಳಿಗಳನ್ನು ೩೮೬ ಹಳ್ಳಿಗಳನ್ನು ಹಾಗೂ ಒಂದು ಪಟ್ಟಣವನ್ನು ಒಳಗೊಂಡಂತೆ ೧೨೨೨.೨೩ ಚ.ಕಿ.ಮೀ. 
ಭೂಪ್ರದೇಶದಲ್ಲಿ ವ್ಯಾಪಿಸಿದೆ. ಈ ತಾಲ್ಲೂಕು ಕ್ರಿ.ಶ. ೧೮೮೬ರಲ್ಲಿ ಅಸ್ಲಿತ್ವಕ್ಕೆ ಬಂದಿತು. ಗುಬ್ಬಿ ಹೊಸಳ್ಳಿಯ ಮಹಾನಾಡಪ್ರಭು 
ಹೊನ್ನಪುಗೌಡರು ಗುಬ್ಬಿ ಪಟ್ಟಣವನ್ನು ಕ್ರಿ.ಶ. ೧೫ನೇ ಶತಮಾನದಲ್ಲಿ ಸ್ಥಾಪಿಸಿದರು. 

ಐತಿಹಾಸಿಕ ಸ್ನಾರಕ ಶಿಲ್ಪಗಳು ವ್ಯಕ್ತಿ ಓರ್ವನ ಅಥವಾ ವ್ಯಕ್ತಿಗಳ CURES ಅಗಲಿಕೆಯನ್ನು ಸ್ನ ಸ್ಮರಿಸುವ, 
ಜಗಜ್ಞಾಹಿರಾಗಿಸುವ ಹಾಗೂ" ನಿಷ ಪೀಳಿಗೆಯಲ್ಲಿ ಪ್ರವರ: ಬಗ್ಗೆ ಆಸಕ್ತಿ ಹಾಗೂ ಗೌರವ ಉರ್‌ ಮಾಡುವ 
ಉದ್ದೇಶದಿಂದ ಸ ಸ್ಥಾಪಿ ಪಿಸಲಾಗುತ್ತಿತ್ತು ಈ ಸ್ಮಾರಕ ಶಿಲಗಳು ಕೇವಲ ಮನುಷರಿಗಪ್ಪೆ ಸೀಮಿತವಾಗಿರದೆ ಅವರ ಒಡನಾಡಿಗಳಾದ 
ಪ್ರಾಣಿ. ಪಕ್ಷಿಗಳಿಗೂ ಸ್ಥಾಪಿಸಿದ ಸ ಸಾಕಷ್ಟು ಉದಾಹರಣೆಗಳಿವೆ. ಈ ನಿಟ್ಟಿನಲ್ಲಿ ಸ್ನಾರಕ ಶಿಲ್ಪಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ 
ಸಾಕಷ್ಟು ಅಲಿಖಿತ ಐತಿಹಾಸಿಕ ಮಾಹಿತಿಗಳನ್ನು ಹೊರತೆಗೆಯಬಹುದಾಗಿದೆ. 


ಪ್ರಸ್ತುತ ಮಂಡನೆಯಾಗಿರುವ ಸಂಶೋಧನಾ ಕ್ಷೇತ್ರದಲ್ಲಿ ಒಟ್ಟು ೧೪೫ ಸುಸ್ಸಿತಿಯಲ್ಲಿರುವ, ವಿವಿಧ ಕಾಲಘಟ್ಟಕ್ಕೆ 
ಸೇರಿದ, ವಿವಿಧ ಪ್ರಕಾರದ ಸ್ಮಾರಕ ಶಿಲ್ಪಗಳು ಪತ್ತೆಯಾಗಿವೆ. ಗುಬ್ಬಿ ಪರಿಸರದಲ್ಲಿ ಸಾರಕ ಶಿಲಗಳ ಲಭ್ಯತೆ ಕ್ರಿ.ಶ. ೯ನೇ 
ಶತಮಾನದಿಂದ ಆರಂಭಗೊಂಡಿರುವುದು ತಿಳಿದುಬಿರುತದೆ. ಆದರೆ ಇವುಗಳ ರಚನೆ ಸರ್ವವ್ಯಾಪಿಯಾಗಿ ಆರಂಭಗೊಂಡದ್ದು 
ಕ್ರಿಶ. ೮೯ನೇ ಶತಮಾನದಿಂದ. 


ವಿವಿಧ ಶತಮಾನಗಳಲ್ಲಿ ಸ್ಥಾಪಿತವಾದ ಸ್ಮಾರಕ ಶಿಲ್ಪಗಳು: ಗುಬ್ಬಿ ತಾಲ್ಲೂಕಿನ ವಿವಿಧ ಹೋಬಳಿಗಳಲ್ಲಿ ಕ್ರಿಶ. ೯ನೇ 
ಶತಮಾನದಿಂದ ೧೮ನೇ ಶತಮಾನದವರೆಗೆ ಸ ಸ್ಥಾಪಿತವಾಗಿರುವ ಸ ಸ್ಲಾರಕ ಶಿಲಗಳ ವಿಶ್ಲೇಷಣಾತ್ಮಕ ಅಧ್ಯ ಯನಕ್ಕೆ ಮಾಹಿತಿ 
ನೀಡುತ್ತದೆ. ಈ ದತ್ತಾಂಶಗಳನ್ನು ಗಮನಿಸಿದಾಗ ಕ್ರಿ.ಶ. ೯, ೧೦, ಮತ್ತು ೧೧ನೇ ಶತಮಾನದಲ್ಲಿ ತಲ ಎರಡು ಸ್ಮಾರಕ 
ಶಿಲಗಳು ಆರಂಭಿಕ ಕಾಲಘಟ್ಟದಲ್ಲಿ ಸ್ನಾರಕ ಶಿಲಿಗಳ ಸ್ಥಾಪನೆ ಅತ್ಯಂತ ವಿರಳ ಹಾಗೂ ನಸೀಮೆತ 
ವರ್ಗಗಳಿಗೆ ಮೀಸಲಿದ್ದವೆಂದು ಮೇಲ್ನೋಟಕ್ಕೆ ಗೋಚರಿಸುತ್ತದೆ. ಕ್ರ.ಶ. "೧೨ ಮತ್ತು ೧೩ನೇ ಶತಮಾನದಲ್ಲಿ ಕಮೇಣ ೬ 
ಹಾಗೂ ೧೧ಕ್ಕೆ ಏರಿಕೆಯಾಗಿರುವುದು ್ಟ್ರ ಪಡಿ ರಾಜಕೀಯ ಚಟುವಟಿಕೆಗಳ ಪ್ರಭಾವಗಳನ್ನು ತೋರ್ಪಡಿಸುತ್ತವೆ, 
ಆದರೆ ಕ್ರಿಶ. ೧೪ನೇ ಶತಮಾನದಲ್ಲಿ ಇವುಗಳ ಸಂಖ್ಯೆ ಎರಡಕ್ಕೆ ಕುಸಿದಿರುವುದು ದಕ್ಷಿಣ ಭಾ ರಾಜಕೀಯ 
ಚಟುವಟಿಕೆಗಳು ಉತ್ತರ ಭಾರತದ ಆಡಳಿತಶಾಹಿಗಳ ಕರಿನೆರಳಿಗೆ 'ಒಳಪಟಿದುದ್ದರ ಪ್ರತೀಕ ಎಂಬುದಕ್ಕೆ ಸಾಕ್ಷ್ಯಗಳಾಗಿ 
ಕಂಡುಬರುತ್ತಿವೆ. 


ಕ್ರಿಶ. ೧೫ ಮತ್ತು ೧೬ನೇ ಶತಮಾನಗಳು ಕರ್ನಾಟಕದ ಶ್ರೇಷ್ಠ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ 
ಬೆಳವಣಿಗೆ ಹಾಗೂ ವಿಸರಣೆಯ ಕಾಲಘಟ್ಟವಾಗಿದ್ದು, ಈ ಅವಧಿಯಲ್ಲಿ Ne ಹಲವು ರಾಜಮನೆತನಗಳು 
ಹಾಗು ಅನ್ಯಧರ್ಮೀಯ ಆಡಳಿತಾಧಿಕಾರಿಗಳೊಂದಿಗೆ ಹೋರಾಟ ನಡೆಸಬೇಕಾಯಿತು, ಈ ಅವಧಿಯಲ್ಲಿ ಸೈನಿಕರ 
ಸ್ಕೃೈರ್ಯ ಬ ಬಲವನ್ನು ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿ ಅವುಗಳಲ್ಲಿ ಒಂದು ಸ್ಮಾರಕ ಶಿಲಗಳ 
ಸ್ಥಾಪನೆ, ಈ ಮೂಲಕ ಸೈನಿಕರ ಹಾಗೂ ಅವರ ಒಡನಾಡಿಗಳ ತ್ಯಾಗ, ಬಲಿದಾನವನ್ನು ಸ್ಮರಿಸುವುದಕ್ಕಾಗಿ ಆಡಳಿತಶಾಹಿ 
ವರ್ಗ ಸಹಕರಿಸಿರುವುದು ಸನ ನೆರವು ನೀಡಿರುವುದು ಸ ಸಷವಾಗಿ ಕಂಡುಬರುತ್ತದೆ. 4 ಶ್ರ. ೧೭ನೇ ಶತಮಾನದಲ್ಲಿ ಈ 
ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ೫೭ ಸ್ಮಾರಕ ಶಿಲ್ಪಗಳು ಸ್ಥಾಪಿತವಾಗಿರುವುದು ಅತ್ಸೇ ೦ತ ಗಮನಾರ್ಹವಾಗಿದೆ. ಈ ನಿಟ್ಟಿನಲ್ಲಿ 


* ಐಫಪಿಹೆಚ್‌ಆರ್‌, ಜಲಿಯ ಪಂಶೋಧನಾರ್ಥಿ, ತುಮಹೂರು ವಿಶ್ವವಿದ್ಯಾನಿಲಯ, ತುಮಕೂರು, ಮೊ. ೯ಟಲ.೨೭ ೨೨೫೯೧ 


೩೨೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ವಿಶ್ಲೇಷಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಪಥನದ ನಂತರ ಅನೇಕ ಸ್ಥಳೀಯ ನಾಯಕರುಗಳು ಸ್ವಾತಂತ್ರರಾಗಿ ಆಡಳಿತ 
ನಡೆಸಲು ಆರಂಭಿಸಿದ್ದರಿಂದ ಹಲವಾರು ಸಣ್ಣ ಸಣ್ಣ ಯುದ್ದಗಳು ನಾಯಕರುಗಳ ನಡುವೆ ಸಂಭವಿಸಿದ್ದಕ್ಕೆ ಈ ಸ್ಮಾರಕ 
ಶಿಲ್ಲಗಳು ಆಧಾರಗಳಾಗಿವೆ, ಅಲ್ಲದೆ ಈ ವೇಳಗಾಗಲೇ ಸ್ಮಾರಕ ಶಿಲ್ಲಗಳ ರಚನೆ ಮತ್ತು ಸ್ಥಾಪನೆ ಪ್ರತಿಷ್ಠೆ ಹಾಗೂ ಒಂದು 
ಸಂಪ್ರದಾಯದಂತೆ ಬೆಳೆದು ಬಂದಿದ್ದದ್ದು ತಿಳಿಯುತ್ತದೆ. ನಂತರದ ಕಾಲದಲ್ಲಿ ಹಲವು ನಾಯಕ ಮನೆತನಗಳು ಸ್ಥಳೀಯ 
ಸಂಸ್ಥಾನಗಳಲ್ಲಿ ವಿಲೀನವಾಗಿ ರಾಜಕೀಯ ಪ್ಷುಬ್ದತೆ ತಣ್ಣಗಾದದ್ದು ೧೮ನೇ ಶತಮಾನದಲ್ಲಿ ದೊರೆತಿರುವ ಕೇವಲ ಒಂದು 
ಸ್ನಾರಕ ಶಿಲ್ಪ ಪ್ರತಿಬಿಂಬಿಸುತ್ತದೆ. ಈ ಮೇಲಿನ ದತ್ತಾಂಶಗಳು ಗುಬ್ಬ ಪ್ರದೇಶದ ಸ್ಮಾರಕ ಶಿಲ್ಲಗಳ ಸಂಖ್ಯಾಧಾರಿತ 
ವಿಶ್ಲೇಷಣೆಯಾಗಿದ್ದರೂ ಇವುಗಳು ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ಸ್ಥೂಲವಾಗಿ ಪಠತಿನಿಧಿಸುತ್ತಿರುವುದು ಗಮನಾರ್ಹ. 


ಕಸಂ.[ಹೋಬಳಿ ವೀರಗಲ್ಲುಗಳು ವೀರ ಮಾಸ್ತಿ | ಸತಿ ಶಿಲ್ಪಗಳು ಇತರೆ ಒಟ್ಟು ಸ್ಮಾರಕ 
ಶಿಲ್ಪಗಳು ಸ್ಮಾರಕ ಶಿಲ್ಪಗಳು ಶಿಲಗಳು 


ಗುಬ್ಬಿ ತಾಲ್ಲೂಕಿನ ಹೋಬಳಿಗಳಲ್ಲಿ ಹಂಚಿಕೆಯಾಗಿರುವ ವಿವಿಧ ಬಗೆಯ ಸ ಸ್ಮಾರಕ ಶಿಲ್ಪಗಳು 


ಗುಬ್ಬಿ ತಾಲ್ಲೂಕಿನ ಆರು ಹೋಬಳಿಗಳಲ್ಲಿ ಹಂಚಿಕೆಯಾಗಿರುವ ವಿವಿಧ ಬಗೆಯ ಸ್ಮಾರಕ ಶಿಲ್ಲಗಳ ದತ್ತಾಂಶವು 
ದೊರೆಯುತ್ತದೆ. ಈ ದತ್ತಾಂಶಗಳಿಂದ ಹಲವು ಮಾಹಿತಿಗಳು ದೊರೆಯುವುದರ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. 
ಗುಬ್ಬಿ ತಾಲ್ಲೂಕಿನಲ್ಲಿ ದೊರಕಿರುವ ಒಟ್ಟು ೧೪೫ ಸ್ಮಾರಕ ಶಿಲ್ಪಗಳಲ್ಲಿ ೯೩ ವೀರಗಲ್ಲುಗಳು ಮೊದಲ ಸ್ಥಾನದಲ್ಲಿ, ೩೯ 
ವೀರಮಾಸ್ತಿಗಲ್ಲು ಎರಡನೇ ಸ್ಥಾನದಲ್ಲಿ, ೮ ಮಾಸ್ತಿಗಲ್ಲುಗಳು ಮೂರನೇ ಸ್ಥಾನದಲ್ಲಿ ಹಾಗೂ ಇತರೆ ಸ್ನಾರಕ ಶಿಲ್ಪಗಳು 
ಕಡೆಯ ಸ್ಥಾನದಲ್ಲಿವೆ. 


ಈ ದತ್ತಾಂಶಗಳನ್ನು ಗಮನಿಸಿದಾಗ ಸ್ನಾರಕ ಶಿಲಗಳೆಂದರೆ ವೀರಗಲ್ಲುಗಳೇ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, 
ಇದಕ್ಕೆಕಾರಣ ಅವುಗಳ ಸಂಖ್ಯೆ ಹಾಗು ವ್ಯಾಪಕತೆ. ಭಾರತೀಯ ಸಮಾಜ ಸರ್ವಕಾಲದಲ್ಲೂ ಪುರುಷ ಪ್ರಧಾನ ಹಾಗೂ 
ವೀರತನಕ್ಕೆ ಆದ್ಯತೆ ನೀಡುತ್ತಾ pe ಸಷ್ಟವಾಗುತ್ತದೆ. ಇನ್ನು ಸತಿ ಸ್ಮಾರಕ ಶಿಲಗಳ ಸಂಖ್ಯೆ ಗಮನಿಸಿದಾಗ ಸ್ಟೀ 
ಓರ್ವಳು "ಒಬ್ಬೊಂಟಿಯಾಗಿ ಆತ್ಸಾರ್ಪಣೆ ಮಾಡಿಕೊಳ್ಳುವುದಕ್ಕೆ eo ಮಾಡಿಕೊಂಡದ್ದಕ್ಕೆ ಹೆಚ್ಚನ ಆದ್ಯತೆ, ಪುರಸ್ಕಾರ 
ಹಾಗು ಸ್ಟೀಕೃತ "ಮನೋಭಾವ ಸಮಾಜದಲ್ಲಿ ಇಲ್ಲದೆ ಇದ್ದದ್ದು ತಿಳಿದು ಬರುತ್ತದೆ. 4 ಪ್ರದೇಶದಲ್ಲಿ ದೊರೆತಿರುವ 
ಐತಿಹಾಸಿಕ ಲಿಖಿತ ದಾಖಲೆಗಳಲ್ಲಿ ಸತಿಸಹಗಮನದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕಂಡುಬಂದಿಲ್ಲ, ಆದರೆ ಈ ಸ್ಮಾರಕ 
ಶಿಲ್ಲಗಳು ಅದಕ್ಕೆ ತದ್ದಿರುದ್ದವಾಗಿ ಮಾಹಿತಿ ಒದಗಿಸುತಿರುವುದು ಈ ಸಂಪ್ರದಾಯದ ಬಗೆಗಿನ ಸತ್ಯಾಸತ್ಯತೆಯ ಬಗ್ಗೆ 
ಮಾಹಿತಿ ಸಂಗಹಿಸಲು ಪರೋಕ್ಷವಾಗಿ ಪ್ರೇರಣೆ ನೀಡುತಿವೆ. 


ವೀರಗಲ್ಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವುಗಳಿಂದ ವೀರನ ಉದಾತ್ತ ಕರ್ತವ್ಯ ಪಜ್ಞೆ ಹಾಗೂ ಸಾಮಾಜಿಕ 
ಜವಾಬ್ದಾರಿಗಳನ್ನು ರ ಜೊತೆಗೆ ಆ ವೀರನಿಗೆ ಅವನ ಸಮಾಜದಲ್ಲಿದ್ದ ಸ್ಥಾನಮಾನ, ಅಧಿಕಾರ ಹಾಗೂ ಅವನ 
ಕಾರ್ಯಕ್ಸಿದ್ದ ಗ ಮನ್ನಣೆಯನ್ನು ತಿಳಿಸುವುದರ ಜೊತೆಗೆ ಬಳಕೆಯಲ್ಲಿದ್ದ ಶಸ್ತ್ರಾಸ್ತ ಸಗಳ ಅಧ್ಯಯನಕ್ಕೂ ಈ 
ಶಿಲಗಳು "ನೆರವಾಗುತವೆ. ಈ ತಾಲ್ಲೂಕಿನಲ್ಲಿ ದೊರಕಿರುವ ೯೩ ವೀರಗಲ್ಲುಗಳಲ್ಲಿ ನ ತುಮಗೊಳ್‌. My ಪ್ರಾಣಿ ರ 
ಹಾಗೂ ಹೋರಾಟದ. ಅ ಬಂದೂಕು. ೧೦ ಅಧಿಕಾರಶಾಹಿ ಸಂಕೇತಗಳನ್ನು ಒಳಗೊಂಡ ಹಾಗೂ ೭೦ ಸಾಮಾನ್ಯ 
ವೀರಗಲ್ಲುಗಳು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೨೯ 


ಇನ್ನು ಈ ತಾಲ್ಲೂಕಿನಲ್ಲಿ ದೊರಕಿರುವ ಸ್ಮಾರಕ ಶಿಲ್ಲಗಳಲ್ಲಿ ಹಲವು ವೈಶಿಷ್ಟ್ಯಗಳನ್ನು ಗುರುತಿಸಬಹುದಾಗಿದೆ. 
ಅವುಗಳನ್ನು ಗಮನಿಸುವುದಾದರೆ, ಪ್ರಭುವನಹಳ್ಳಿ, ಕೆ. ರಾಂಪುರ, ತಾಳಕೊಪ್ಪ ಕೋಣನಕಲ್ಲು ಗ್ರಾಮಗಳಲ್ಲಿ ಪತ್ತೆಯಾಗಿರುವ 
ಸ್ಮಾರಕ ಶಿಲ್ಪಗಳಲ್ಲಿ ಸರ್ಪಗಳನ್ನು ಚಿತ್ರಿಸಲಾಗಿದೆ, ಸ್ಮಾರಕ ಶಿಲ್ಪಗಳಲ್ಲಿ ಸರ್ಪಗಳ ರಚನೆಗೆ ಸಂಬಂಧಿಸಿದಂತೆ ಜಿ.ಕೆ. 
ದೇವರಾಜಸ್ಥಾಮಿಯವರು ಸರ್ಪಗಳು ಅವರ ಕುಲವನ್ನು ಪ್ರತಿನಿಧಿಸುತ್ತವೆ ಎಂದು ತಮ್ಮ ಲೇಖನವೊಂದರಲ್ಲಿ ತಿಳಿಸಿರುತ್ತಾರೆ, 
ಹಾಗೂ ಹಲವರು ಆ ವೀರನು ಸರ್ಪ ಕಡಿತದಿಂದ ಮರಣ ಹೊಂದಿರುವುದಾಗಿ ಅಭಿಪ್ರಾಯಪಟ್ಟಿರುತ್ತಾರೆ. ಇಲ್ಲಿ 
ದೇವರಾಜಸ್ವಾಮಿಯವರ ಅಭಿಪ್ರಾಯದಂತೆ ಶಿಲ್ಲಗಳಲ್ಲಿರುವ ಸರ್ಪವು ಕುಲದ ಪ್ರತೀಕವೇ ಆಗಿರಬಹುದೆಂಬುದು ಹಚ್ಚು 
ಸೂಕ್ತವಾಗಿದೆ. ಉದಾಹರಣೆಗೆ, ಒಕ್ಕಲಿಗ ಸ ಸಮುದಾಯದಲ್ಲಿ ಸರ್ಪ ಒಕ್ಕಲಿಗ ಎಂಬ ಒಳಪಂಗಡ ಇದೆ, ಇದೇ ರೀತಿ 
ಕುರುಬ ಸಮಾಜದಲ್ಲಿ ಸರ್ಪ ಗೋತ್ರದವರು ಇರುವುದು ತಿಳಿದುಬರುತದೆ. ಅಲ್ಲದೆ, ಪ್ರಾಣಹಾನಿ ಮಾಡಿದ ಜೀವಿಯನ್ನು 
ಸ್ಮಾರಕ ಶಿಲ್ಪಗಳಲ್ಲಿ ಅಷ್ಟೊಂದು ಗೌರವಯುತವಾಗಿ ಚಿತ್ರಿಸುವುದು ತಾರ್ಕಿಕವಾಗಿಲ್ಲ. ಕಗ್ಗೆರೆಯಲ್ಲಿ ಪತ್ತೆಯಾಗಿರುವ ಸ್ಲಾರಕ 
ಶಿಲವು ಅತ್ಯಂತ ವಿಶಿಷ್ಟವಾಗಿದ್ದು ಇದು ಒಂದು ಇಡೀ ಕುಟುಂಬದ ಸ್ಮಾರಕ ಶಿಲವಾಗಿದೆ. ಇದರಲ್ಲಿ ಬಿಲ್ಲುಧಾರಿಯಾದ 
ವೀರ, ಆತನ ಪತ್ನಿ, ನಗ್ನವಾಗಿರುವ ಒಂದು ಹೆಣ್ಣು ಹಾಗೂ ಗಂಡು ಮಗು, ವೀರನ ಸಾಕುನಾಯಿಯನ್ನು ಈ ಶಿಲದಲ್ಲಿ 
ಕೆತ್ತಿರುವುದು ವ ವಿಶ್ಲೇಷಣೆಗೆ ಎಡೆಮಾಡಿಕೊಟ್ಟಿದೆ. ತಾಳಕೊಪ್ಪದ ಸ್ಮಾರಕ ಶಿಲ್ಲವೊಂದರಲ್ಲಿ ಪಿಸ pa ಸರ್ಪವನ್ನು 
ಕೈಯಲ್ಲಿ ಹಿಡಿದು ನಿಂತಿರುವ ಶಿಲ್ಪವು ದಿವ್ಯ ಪರೀಕ್ಷ” ಸ್ಮಾರಕ ಶಿಲ್ಪಕ್ಕೆ "ಒಂದು ಉತ್ತಮ ಉದಾಹರಣ ಸೆಯಾಗಿದೆ. ಡಹ 
ನರಕಸೆಂದ್ದ ಗ್ರಾಮದಲ್ಲಿ ದೊರೆತಿರುವ ಆನೆ ಜೊತೆಗಿನ ಹೋರಾಟದ ವೀರಗಲ್ಲು ಗಜಬೇಂಟೆಕಾರ ಎಂಬ ಬಿರುದನ್ನು 
ಸ್ಮತಿ ಪಟಲಕ್ಕೆ ತರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಅವಲೋಕಿಸಿದಾಗ ಗುಬ್ಬಿ ತಾಲ್ಲೂಕು ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ 
ರಾಜಕೀಯ ಕೇಂದವಾಗಿದ್ದುದ್ದರ ಜೊತೆಗೆ, ಇದು ಹಲವು ಬಗೆಯ ಇತಿಹಾಸಿಕ ಕುರುಹುಗಳಿಂದ ಸಂಮೃದ್ದವಾಗಿದ್ದು, 
ಇಲ್ಲಿ ದೊರೆಯುವ ಸ್ಮಾರಕ ಶಿಲ್ಲಗಳು ಹೊಸ ದೃಷ್ಟಿಕೋನದ ಮೂಲಕ ಅಧ್ಯಯನ ಕೈಗೊಳ್ಳಲು ಪ್ರೇರೇಪಿಸುತ್ತಿವೆ. 


ಆಕರ ದ್ರಂಥಗಳು 
೧. ಚಿದಾನಂದಮೂರ್ತಿ ಎಂ. ೨೦೧೪, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನಗಳು, ಬೆಂಗಳೂರು, ಸಪ್ನ ಬುಕ್‌ ಹೌಸ್‌ (ಪ್ರೈ) ಲಿಮಿಟೆಡ್‌. 


iy ದೇವರಾಜಸ್ಥಾಮಿ ಜಿ.ಕೆ ೨೦೧೭, ಶಾಸನಗಳಲ್ಲಿ ಬೇಟಿ ಹಾಗೂ ಸ್ನಾರಕಗಳು, ಡಾ. ಆರ್‌. ಶೇಷಶಾಸ್ತ್ರಿ ಅಭಿನಂದನಾ ಗಂಥದಲ್ಲಿ (ಗೋಪಾಲರಾವ್‌, 
ಹೆ.ಎಸ್‌. ಹಾಗೂ ಶ್ರೀನಿವಾಸಮೂರ್ತಿ, ಎಸ್‌.ಎಲ್‌. ಸಂ.): ಕುಪ್ಪಂ, ಚಿತ್ವಲಾ ಪ್ರಕಾಶನ, ೩೨೩-೩೩೬. 


೩. ಶೇಷಶಾಸ್ತ್ರಿ ಆರ್‌. ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ತು. 
೪. ಪರಮಶಿವಮೂರ್ತಿ ಡಿ.ವಿ. ೧೯೯೯. ಕನ್ನಡ ಶಾಸನ ಶಿಲ್ಪ, ಹಂಪಿ, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ. 


೫. ಪ್ರಸನ್ನಕುಮಾರ್‌ ಎಸ್‌.ಆರ್‌. ೨೦೨೦, ಎ ಸ್ಪಡಿ ಆಫ್‌ ಆರ್ಟ್‌ ಅಂಡ್‌ ಆರ್ಕಿಟೆಕ್ಟರ್‌ ಆಫ್‌ ಗುಬ್ಬಿ ತಾಲ್ಲೂಕು, (ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ 
ಸಲ್ಲಿಸಿರುವ ಅಪ್ರಕಟಿತ ಪಿ.ಹೆಚ್‌ಡಿ. ಸಂಶೋಧನಾ ಪ್ರಬಂಧ), ತುಮಕೂರು. 


೬ ಶೆಟ್ಟರ್‌ ಎಸ್‌. ಅಂಡ್‌ ಅದರ್‌ (ಸಂ). ೧೯೮೨, ಮೆಮೋರಿಯಲ್‌ ಸ್ಟೋನ್ಸ್‌, ಎ ಸ್ಪಡಿ ಆಫ್‌ ದೇರ್‌ ಓರಿಜಿನ್‌, ಸಿಗ್ನಿಫಿಕೆನ್ಸ್‌ ಅಂಡ್‌ ವೆರೈಟಿ, 
ಧಾರವಾಡ, ಇನ್‌ಸ್ಟಿಟ್ಯೂಟ್‌ ಆಫ್‌ ಇಂಡಿಯನ್‌ ಆರ್ಟ್‌ ಹಿಸ್ಟರಿ, ಕರ್ನಾಟಕ್‌ ಯೂನಿವರ್ಸಿಟಿ. 


೩೩೦ | ಇತಿಹಾಸ ದರ್ಶನ: ಸಂ. ೩ಷ೬ಿ/1೨೦೨೧ 


ಪಿ 
ಬಡವನಹಳ್ವ ಪಲಿಪರದ ಸ್ಕಾರಕ ಶಿಲ್ಪಗಳು 


ಬ.ಆರ್‌. ರಂಗನಾಥ್‌ 


ra Os PIE PTY YC Le EMT UAC a 


ಬಡವನಹಳ್ಳಿ ಗ್ರಾಮವು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನಲ್ಲಿದ್ದು, ಮಧುಗಿರಿ ತಾಲ್ಲೂಕು ಕೇಂದದಿಂದ 
ಪಶ್ಚಿಮಕ್ಕೆ ೧೬ ಕಿ. ಮೀ ದೂರದಲಿ ರಾಷ್ಟ್ರೀಯ ಹೆದ್ದಾರಿ ೨೩೪ರಲ್ಲಿ ಇದೆ. ಬಡವನಹಳ್ಳಿ ಗ್ರಾಮವು ಐತಿಹಾಸಿಕ ಮಹತ್ವ 
ಪಡೆದಿದ್ದ. ಇಲ್ಲಿನ ಶಾಸನ ಹಾಗೂ ವೀರೆಗಲ್ಲುಗಳಿಂದ ತಿಳಿದು ಬರುತದೆ. ಈ ಗಾಮದಲ್ಲಿ ೨ ವೀರಗಾರಗುಡಿಗಳು ಇದು 
ಸ ವೀರಗಾರಗುಡಿಗಳನ್ನು ಒಳಗೊಂಡಂತೆ ಒಟ್ಟು ೯ ವೀರಗಲ್ಲು ೧೨ ವೀರಮಾಸಿಗಲ್ಲು, ೧ ಮಾಸ್ತಿಗಲ್ಲು ಇವೆ. 


ಮೊದಲನೇ ವೀರರ ಗುಡಿ 


ಈ ವೀರಗಾರರ ಗುಡಿಯು ಬಡವನಹಳ್ಳಿಯ ಉತ್ತರ ದಿಕ್ಕಿಗೆ ಪೂರ್ವ ಹೊರ ಭಾಗದ ಸರ್ವೆ ನಂ. ೧೬೭ರ 
ಜಮೀನಿನಲ್ಲಿ ಇದೆ. ಈ ವೀರಗಾರರ ಗುಡಿಯು ಪೂರ್ವಭಿಮುಖವಾಗಿದ್ದು ಈ ಗುಡಿಯು ದೇವಾಲಯ ಹಾಗೆ ಕಟ್ಟಡ 
ಮತ್ತು ಗೋಪುರವನ್ನು ಹೊಂದಿಲ್ಲ ಸರಳವಾದ ಕಟ್ಟಡವಾಗಿದ್ದು ಗುಂಡುಕಲ್ಲುಗಳಿಂದ ಕಟ್ಟಲಾಗಿದೆ. ಮೇಲ್ಲಾವಣಿ ಬಿದ್ದು 
ಹೋಗಿ ವೀರಗಲ್ಲುಗಳು ಮುಚ್ಚಿಕೊಂಡಿದೆ. ಈ ವೀರಗಾರರ ಗುಡಿಯನ್ನು ಕುರುಬ ಜನಾಂಗದ ಕೊಳ್ಳಿ ಕುರುಬರು 
ಪೂಜಿಸುತ್ತಾರೆ. ಹಬ್ಬದ ದಿನಗಳಲ್ಲಿ ನಾಗಧಾರನೆ ಸಮಯದಲ್ಲಿ ತಮ್ಮ ಪೂರ್ವಿಕರೆಂದು ಪೂಜಿಸುತ್ತಾರೆ ಹಾಗೂ ದಾಸ 
ಪದ್ದತಿ ಮಾಡುತ್ತಿದ್ದು ಈ ವೀರಗಾರ ಗುಡಿಗೆ ಸ್ತ್ರೀಯರು ಹಾಗೂ ಕೆಲ ವರ್ಗದ ಜನರು ಇಂದಿಗೂ ಹೋಗುವುದಿಲ್ಲ. pe 
ವೀರಗಾರರ ಗುಡಿಯಲ್ಲಿ ೬ ವೀರಗಲ್ಲು ೨ ವೀರ ಮಾಸ್ತಿಗಲ್ಲುಗಳಿವೆ. ಈ ವೀರಗಲ್ಲುಗಳ ಮೇಲೆ ಶಾಸನದ ಪಾಠಗಳು ಈ 
ವೀರಗಾರರ ಗುಡಿಯಲ್ಲಿ ಒಂದೆ ಕಾಲಕ್ಕೆ ಸೇರಿದ ವೀರಗಲ್ಲುಗಳು ಇಲ್ಲ ೧೬-೧೭ ನೇ ಶತಮಾನಕ್ಕೆ ಸೇರಿದ ವಿಜಯನಗರ 
ಅರಸರ ಕಾಲದ ಹಾಗೂ ಚಕ ಕಾಲದ ವೀರಗಲ್ಲುಗಳನ್ನು ಇರುವುದು ಗಮನಿಸಬಹುದು: ಈ ವೀರಗಾರರ 
ಗುಡಿಯಲ್ಲಿ ವೀರಗಲ್ಲುಗಳಿಗಿಂತ ಹಚ್ಚು ವೀರ ಮಾಸಿಗಲ್ಲುಗಳಿಗೆ ಪ್ರಾಧಾನ್ಯತೆ ನೀಡಿ ವೀರ ಶಿಲ್ಪಗಳನ್ನು ಸುಂದರವಾಗಿ 
ಕೆತಲಾಗಿದೆ. 


ಒಂದನೇ ವೀರಗಲ್ಲು 


ಈ ವೀರಗಲ್ಲು ಒಂದು ಹಂತದಲ್ಲಿ ಇದೆ ೨ ಅಡಿ ಎತ್ತರ ೨ ಅಡಿ ಅಗಲವಿದ್ದು ಬಿಳಿ ವರ್ಣದ ಒರಟು ಕಲ್ಲಿನಿಂದ 
ಕೆತ್ತಲಾಗಿದೆ. ಈ ವೀರಗಲ್ಲಿನಲ್ಲಿ ಇಬ್ಬರು. ವೀರರು ಇದ್ದಾರೆ ಮೊದನೆಯ ವೀರನು ಕಿರೀಟವನ್ನು ಹಾಕಿಕೊಂಡಿದ್ದಾನೆ. ಕೈ 
ಮುಗಿದು ನಿಂತಿದ್ದಾನೆ, ಎಡಗೈ ಯಲ್ಲಿ ಕತ್ತಿ ಸಿಗಿಸಿಕೊಂಡಿದ್ದಾನೆ. ಎರಡನೇ ವೀರನು ಬಲಗೈ ಯಲ್ಲಿ ಕತ್ತಿಯನ್ನು ಸರಿದ 
ಮೇಲೆ ಬಾಣ ಭತ್ತಳಿಕೆಯನ್ನು "ಹಾಕಿದ್ದು ಎಡಗೆ ೈಯಲ್ಲಿ ಬಿಲ್ಲು ಹಿಡಿದಿದ್ದಾನೆ, ಆಭರಣ ಧರಿಸಿದ್ದು ಮುಡಿಯನ್ನು ತುರಿಬಿನಂತೆ 
ಕಟ್ಟಿಕೂಂಡಿದ್ದಾನೆ. ವೀರರು ತೋಳು ಬಂದಿ ಕಂಠಿಹಾರ ಕಿವಿ ಓಲೆ ಹಾಕಿಕೊಂಡು ಸ ಉಡುಪು 
ಧರಿಸಿದ್ದಾರೆ. 

ಈ ವೀರಗಲ್ಲು ಎತ್ತರ ೨ ಅಡಿ ಅಗಲ ೧ ಅಡಿ ಇದೆ. ಒಂದು ಹಂತದಲ್ಲಿ ಇದೆ ಅರ್ಧದಷ್ಟು ಭಾಗ ಭೂಮಿಯಲ್ಲ 
ಹುದುಗಿದೆ ವೀರನು ಕೈ ಮುಗಿದು ನಿಂತಿದ್ದಾನೆ ಎಡಗೈಯಲ್ಲಿ ಕತ್ತಿಯನ್ನು ಸಿಗಿಸಿಕೊಂಡಿದ್ದಾನೆ ಆಭರಣಗಳನ್ನು ಧರಿಸಿದ್ದಾರೆ. 


ಈ ವೀರಗಲ್ಲು ಒಂದು ಹಂತದಲ್ಲಿ ಇದೆ ಎತ್ತರ ಒಂದೂವರೆ ಅಡಿ ೨ ಅಡಿ ಅಗಲ ಇದೆ ಅರ್ಧದಷ್ಟು ಭಾಗ 
ಭೂಮಿಯಲ್ಲಿ ಹುದುಗಿದೆ ಈ ವೀರಗಲ್ಲಿನಲ್ಲಿ ಸೂರ್ಯಚಂದ ಶಿಲಗಳಿವೆ, ವೀರನ ಬಲಗೈಯಲ್ಲಿ ಕತ್ತಿ ಎಡಗೈಯಲ್ಲಿ 
ಗುರಾಣಿ ಹಿಡಿದ್ದಿದ್ದಾನೆ, ಕೇಶವನ್ನು ಮುಡಿಯಂತೆ ಮೆಲಕ್ಕೆ ಕಟ್ಟಿಕೊಂಡಿದ್ದಾನೆ. 


* ಬ.ಆರ್‌. ರಂಗವಾಥ್‌, 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೩೧ 


ಈ ವೀರಗಲ್ಲು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲ ಇದೆ ಒಂದು ಹಂತದಲ್ಲಿದೆ ಚೌಕಕಾರದ ಪಟ್ಟಿಕೆಯಲ್ಲಿ ಶಿಲ್ಪ 
ಕೆತ್ತಲಾಗಿದೆ ವೀರನು ಕಿರೀಟವನ್ನು ಹಾಕಿದ್ದಾನೆ ಬಲಗೈಯಲ್ಲಿ ವೀರಾವೇಶದಿಂದ ವಿಶೇಷವಾಗಿ ಈ ವೀರಗಾರರ ಗುಡಿಯ 
ವೀರರ ಶಿಲಗಳಲ್ಲಿ ವಿಭಿನ್ನ ರೀತಿಯ ಆಯುಧವನ್ನು ಹಿಡಿದ್ದಿದಾನೆ ೩ ಆಭರಣಗಳನ್ನು ಧರಿಸಿದ್ದಾನೆ. 


ಈ ವಿರಗಲ್ಲು ಒಂದೂವರೆ ಅಡಿ ಉದ್ದ ಒಂದೂವರೆ ಅಡಿ ಅಗಲ ಇದೆ ಒಂದು ಹಂತದಲ್ಲಿದೆ ಈ ಶಿಲ್ಪದಲ್ಲಿ 
ವೀರನು ಬಲಗೈಯಲ್ಲಿ ಕತ್ತಿ ಎಡಗೈಯಲಿ ಗುರಾಣಿ ಹಿಡಿದಿದ್ದಾನೆ ಕೇಶವನ್ನು ಮುಡಿಯಂತೆ ಕಟ್ಟಿಕೊಂಡಿದ್ದಾನೆ, ತ್ರಿಭಂಗಾಸನದಲ್ಲಿ 
ನಿಂತಿದ್ದಾನೆ, ಯುದ್ದ ಮಾಡುವಂತೆ ಶಿಲವು ಕಾಣಬರುತ್ತದೆ. 


ಒಂದು ಹಂತದಲ್ಲಿ ಈ ವೀರಗಲ್ಲು ಇದೆ ೨ ಅಡಿ ಅಗಲ ೨ ಅಡಿ ಎತ್ತರ ಇದ್ದು ಅರ್ಧದಷ್ಟು ಭಾಗ ಭೂಮಿಯಲ್ಲಿ 
ಹುದುಗಿದೆ ಈ ವೀರಗಲ್ಲಿನಲ್ಲಿ ಇಬ್ಬರು ವೀರರು ಇದ್ದು ಬಲಗೈಯಲ್ಲಿ ಕತ್ತಿ ಎಡಗೈಯಲ್ಲಿ ಗುರಾಣಿ ಹಿಡಿದಿದ್ದಾರೆ, ಈ 
ಶಿಲ್ಪವನ್ನು ಗಮನಿಸಿದರೆ ಯುದ್ದದ ರಣಕಹಳೆ ಮುಳುಗಿದಾಗ ಎದುರಾಳಿಗಳ ಕಡೆಗೆ ಓಡುವಂತೆ ಶಿಲ್ಪ ಕಾಣುತ್ತದೆ. 


ಈ ವೀರಮಾಸಿಗಲ್ಲು ೩ ಅಡಿ ಎತ್ತರ ೬ ಅಡಿ ಅಗಲವಿದೆ ೨ ಹಂತದಲ್ಲಿ ಇದೆ. ಬಿಳಿ ವರ್ಣದ ಶಿಲೆಯಿಂದ 
ಕೆತ್ತಲಾಗಿದೆ. ಅರ್ಧದಷ್ಟು ಭಾಗ ಭೂಮಿಯಲ್ಲಿ ಹುದುಗಿಹೋಗಿದೆ, ಮೊದಲ ಹಂತದಲ್ಲಿ ೫ ಜನ ವೀರರು ಇದ್ದು, 
ವತೇಷವೇನೆಂದರೆ ಪ 'ವೀರಮಾಸಿಗಲ್ಲಿನಲ್ಲಿ ೬ ಜನರು ಇದ್ದಾರೆ ಮೊದಲನೆಯ ವೀರನು ಗುಡಿಯ ಕಟ್ಟಡ ಹಾಗೂ 
ಮಣ್ಣಿನಲ್ಲಿ ಹುದುಗಿ ಹೋಗಿದ್ದಾನೆ ೨ನೇ ವೀರನು ಬಲಗೈ ಯಲ್ಲಿ : ಬಾಣ ಎಡಗೈಯಲ್ಲಿ ಬಿಲ್ಲು ಹಿಡಿದಿದ್ದಾನೆ ೩ನೇ ವೀರನು 
ಬಲಗೈಯಲ್ಲಿ ಕತ್ತಿ ಎಡಗೈಯಲ್ಲಿ ಗುರಾಣಿ ಹಿಡಿದಿದ್ದಾನೆ. ೩ನೇ ವೀರನು ಬಲಗ ಯಲ್ಲಿ ಕತ್ತಿ ಎಡಗ್ಗೆ ಯಲ್ಲಿ ಗುರಾಣಿ 
ಒಡಿದಿದ್ದಾನೆ ನ೦ತರ ಸ್ತೀಯು ಇದ್ದು ಬಲಗೈಯಲ್ಲಿ ನಿಂಬೆ ಹಣ್ಣಿದ್ದು ಕೈ ಮೇಲಕ್ಕೆ ಎತಿದಾಳೆ ಎಡಗೈ ಯಲ್ಲಿ ಕನ್ನ ಡಿಯನ್ನು 
ಹಿಡಿದು ನೋಡುತಿರುಪೆ ದೃಶ್ಯವಿದ್ದು ನಂತರದಲ್ಲಿ ಕುದುರೆಯ ನೀರನು ಕುಳಿತು ಬಲಗ್ಗೆ ಯಲಿ Gur ಎಡಗೆ ಯಲ್ಲಿ 
ಲಗಾಮು ಒಡಿದಿದ್ದಾನೆ ನಂತರ ಛತ್ರಿಯನ್ನು ಸೇವಕ ಹಿಡಿದಿದ್ದಾನೆ, ೨ನೇ ಹಂತದಲ್ಲಿ ಸೂರ್ಯಚಂದ್ರರ ಶಿಲವು' ಇದ್ದು 
ಶಿವಲಿಂಗ ಹಾಗೂ "ನಂದಿಯ ಶಿಲವು ಇದ್ದು ವೀರನು ಪೂಜೆಯನ್ನು ಮಾಡುತ್ತಿರುವ ದೃಶ್ಯ ಬಿಡಿಸಲಾಗಿದೆ. ತ 
ವೀರಮಾಸ್ತಿಗಲ್ಲಿನಲ್ಲಿ ವಿಶೇಷ ಲಕ್ಷಣ ಏನೆಂದರೆ ೪ ರಂಧ್ರಗಳನ್ನು ಕೊರೆಯಲಾಗಿದೆ. ವಿಜಯನಗರ ಅರಸರ ಕಾಲದಲ್ಲಿ 
ವೀರಗಲ್ಲುಗಳ ಮೇಲೆ ರಂಧ್ರವನ್ನು ಕೊರೆಸಲಾಗುತ್ತಿತ್ತು ಆದರೆ ಯಾವುದೇ ಉದ್ದೇಶಕ್ಕೆ ಮಾಡಿರುವರೆಂಬ ಮಾಹಿತಿ ಇಲ್ಲ. 
ಇದರಿಂದಾಗಿ 5 ವೀರಮಾಸಿಗಲ್ಲುಗಳು ವಿಜಯನಗರ ಅರಸರ ಕಾಲದಾಗಿದೆ. “_: ವೀರಮಾಸ್ತಿಗಲ್ಲು ವೀರನನ್ನು 
ನಾಯಕನ ರೀತಿಯಲ್ಲಿ, ಆತನ 'ಮಡದಿಯನ್ನು ನಾಯಕಿಯಾಗಿ ಚಿತ್ರವನ್ನು ಬಿಡಿಸಲಾಗಿದೆ. 


ಈ ವೀರಮಾಸಿಗಲ್ಲು ೨ ಅಡಿ ಎತ್ತರ ೫ ಅಡಿ ಅಗಲವಿದೆ ಒಂದು ಹಂತದಲ್ಲಿದೆ. ಮೂವರು ವೀರರು, ಇಬ್ಬರು 
ಸ್ತ್ರೀಯರು ಇರುವುದನ್ನು ಗಮನಿಸಬಹುದು ಮೊದಲನೆಯ ವೀರನ ಬಲಗೈಯಲ್ಲಿ ಕತ್ತಿ ಎಡಗೈಯಲ್ಲಿ ಬಿಲ್ಲು ಡಿದಿದ್ದು 
5ನೇ ವೀರನು ಕೈ ಘು ನಿಂತಿದ್ದಾನೆ ನಂತರ ಸ್ತ್ರೀಯು ಬಲಗೈಯಲ್ಲಿ ನಿಂಬೆ ಹಣ್ಣನ್ನು ದು ಮೆಲೆ ಮಾಡಿದ್ದಾಳೆ, 
ಎಡಗೈಯಲ್ಲಿ ಕನ್ನಡ ಹಿಡಿದು ನೊಡುತ್ತಿರುವುದನ್ನು ಮ ನಂತರ ೩ನೇ ವೀರನು ಕೈ ಮುಗಿದು ನಿಂತಿದ್ದಾನೆ 
ನಂತರ ಸ್ತೀಯು ಬಲಗೈ ಯಲ್ಲಿ ನಿಂಬೆಹಣ್ಣನ್ನು ಒಡಿದು ಎಡಗೈ ಯಲ್ಲಿ ಕನ್ನಡಿ ಹಿಡಿದು ನೋಡುತ್ತಿರುವುದನ್ನು ಗಮನಿಸಬಹುದು. 
ವೀರರ ಮೌಸಿಗಲ್ಲಿನಲ್ಲಿ ರಂಧ್ರ ಕೊರೆದಿರುವುದನ್ನು ಗ 


ಈ ವೀರಗಾರರ ಗುಡಿಯು ಬಡವನಹಳ್ಳಿ ಗ್ರಾಮದ ದಕ್ಷಿಣ ದಿಕ್ಕಿಗೆ ತೇರಿನ ಬೀದಿ ಬಳಿ ಇದೆ. ಮೊದಲ ವೀರಗಾರರ 
ಗುಡಿಯ ಸಮೀಪದಲ್ಲಿ ಸರ್ವೇ ನಂ. ೧೬೮ ಜಮೀನಿನಲ್ಲಿದೆ ಈ ವೀರಗಾರ ಗುಡಿಯು ಪೂರ್ವಾಭಿಮುಖವಾಗಿದ್ದು 
ಸರಳವಾದ ಕಟ್ಟಡವನ್ನು ಹೊಂದಿದೆ. ದೇವಾಲಯಗಳ ಹಾಗೆ ಗೋಪುರವನ್ನು ಹೊಂದಿಲ್ಲ ಸ್ಥಳಿಯರು ಕುರುಬರ 
ವೀರಗಾರರ ಗುಡಿ oe ಕರೆಯುತ್ತಾರೆ. ಕುರುಬ ಜನಾಂಗದ ಕೊಳ್ಳಿ ನಡ ಪೂಜೆ ಮಾಡುತಿದ್ದು ಅದರಲ್ಲಿ 
ತಿಂಗಳವರೆಗೆ ಸರದಿ ರೂಪದಲ್ಲಿ ಪೂಜೆ ಮಾಡುತ್ತಾರೆ ಯುಗಾದಿ ಹಬ್ಬದ ಸ ಸಮಯದಲ್ಲಿ ಹೆಚ್ಚು ಪೂಜೆ ಮಾಡುತ್ತಾರೆ. 
ವೀರಗಲ್ಲು ಪಕ್ಕದಲ್ಲಿ ಪ್ರತ್ಯಕವಾದ : ನಾಗರ ಕಲ್ಲುಗಳನ್ನು ಹಾಕಲಾಗಿದ್ದು ಇಂದಿಗೂ ಈ ವೀರಗಾರರ ಗುಡಿಯಲ್ಲಿ ಪೂಜೆಯನ್ನು 
ಮಾಡುತ್ತಿರುವುದನ್ನು ಗಮನಿಸಬಹುದು. ಕೆಲವರ್ಗದ ಜನರು ಪ್ರವೇಶ ಮಾಡುವುದಿಲ್ಲ ಈ ವೀರಗಾರರ ಗುಡಿಯಲ್ಲಿ 
ವೀರಗಲ್ಲುಗಳೆ ಮೇಲೆ ಶಾಸನದ ಪಾಠವಿಲ್ಲ ಒಂದೇ ಕಾಲಕ್ಕೆ ಸೇರಿದ ವೀರಗಲ್ಲುಗಳಿಲ್ಲ ಹೆಚ್ಚಾಗಿ ವೀರ ಮಾಸ್ತಿಗಲ್ಲುಗಳಿವೆ 
೨ ವೀರಗಲ್ಲುಗಳು ೮ ವೀರಮಾಸ್ತಿಗಲ್ಲುಗಳಿವೆ. 


೩೩೨ ಇತಿಹಾಸ ದರ್ಶನ : ಸಂ. ಹ೬ಿ/(೨೦೨೧ 


ಈ ವೀರಗಲ್ಲು ಒಂದು ಹಂತದಲ್ಲಿದ್ದು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ವೀರನು ಬಲಗೈಯಲ್ಲಿ ಕತ್ತಿ 
ಹಿಡಿದಿದ್ದಾನೆ ಎಡಗೈಯನ್ನು ಮೇಲಕ್ಕೆ ಮಾಡಿರುವುದನ್ನು ವೀರಾವೇಶದಲ್ಲಿ ಚಿತ್ರಿಸಿದ್ದಾರೆ, ಈತನು ಕಿವಿ ಓಲೆ, ಕಡಗ, ಸರ 
ಸೊಂಟಪಟ್ಟಿ ತೋಳುಬಂದಿ ಹಾಕಿದ್ದಾನೆ ಕೇಶವನ್ನು ಕಿರೀಟದಂತೆ ಕಟ್ಟಿಕೊಂಡಿದ್ದನ್ನು ಗಮನಿಸಿದರೆ ವಿಜಯನಗರದ 
ಅರಸರ ಕಾಲದಾಗಿದೆ. 


ಈ ವೀರಗಲ್ಲು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ಒಂದು ಹಂತದಲ್ಲಿದೆ ವೀರನು ಬಲಗೈಯಲ್ಲಿ 
ಕತ್ತಿಯನ್ನು ಹಿಡಿದಿದ್ದಾನೆ ಎಡಗೈ ಸೊಂಟದ ಮೇಲೆ ಇದೆ ಕೇಶವನ್ನು ಮುಡಿಯಂತೆ ಕಟ್ಟಿಕೊಂಡಿದ್ದಾನೆ ಹಾಗೂ ಆಭರಣಗಳನ್ನು 
ಧರಿಸಿದ್ದಾನೆ ವೀರನು ನಿಂತಿರುವ ದೃಶ್ಯವು ಯುದ್ದದಲ್ಲಿ ವೀರರ ಏರುದ್ದ ಸೆಣೆಸಾಡಿ ಆಯಾಸಗೊಂಡಂತೆ ಕಾಣಬರುತ್ತಿದೆ. 


ಈ ವೀರಮಾಸಿಗಲ್ಲು ಬಿಳಿ ಶಿಲೆಯ ಕಲ್ಲಿನಲ್ಲಿ ಕೆತ್ತಲಾಗಿದ್ದು ಈ ವೀರಗಲ್ಲು ೨ ಅಡಿ ಎತ್ತರ ೧/೨ ಅಗಲ ಒಂದು 
ಹಂತದಲ್ಲಿ ಇದೆ. ಈ ಶಿಲದಲ್ಲಿ ಮೊದಲು ಸೂರ್ಯಚೆ೦ದರ ಉಬ್ಬುಶಿಲ್ಪಗಳಿವೆ ಮೊದಲು ಸ್ಪೀಯಿದ್ದು ನಂತರ ವೀರನು 
ಇದ್ದಾನೆ ವೀರನು ನೀರಾಯುಧನಾಗಿ ಕೈ ಮುಗಿದು ನಿಂತಿದ್ದಾನೆ, ಸ್ತೀಯು ಬಲಗೈ ಮೇಲೆ “ಮಾಡಿದ್ದಾಳೆ ಎಡಗೈಯಲ್ಲಿ 
ಕನ್ನಡಿಯನ್ನು ಹಿಡಿದಿದ್ದಾಳೆ ಇವರ Ro ಗಮನಿಸಿದಾಗ ಕವ್‌ ಓಲೆ, J ಸರ, ಸೊಂಟಪಟ್ಟಿ ಕಾಲು "ಡಗ. 
ತೋಳುಬಂದಿ ಹಾಕಿಕೊಂಡು ವಸ್ತ ಧರಿಸಿದ್ದಾರೆ ಹಾಗೂ ಇವರಿಬ್ದರೂ ಕೇಶವನ್ನು ಬಲಕ್ಕೆ ತುರುಬಿನಾಕಾರದಲ್ಲಿ ಕಟ್ಟಿಕೊಂಡಿದ್ದಾರೆ. 


ಈ ವೀರ ಮಾಸ್ಟಿಗಲ್ಲು ಸುಮಾರು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ಒಂದು ಹಂತದಲ್ಲಿ ಈ 
ವೀರಮಾಸ್ತಿಗಲ್ಲು ಇದೆ. 


ಈ ವೀರಮಾಸಿಗಲ್ಲಿನಲ್ಲಿ ಮೊದಲು ವೀರನು ಇದ್ದು ವೀರನು ಕೈ ಮುಗಿದು ನಿಂತಿದ್ದಾನೆ ವೀರನ ಬಲಭುಜದ 
ಮೇಲೆ ಬಿಲ್ಲು ಮತ್ತು ಬಾಣಗಳಿರುವ ಬತ್ತಳಿಕೆ ಹಾಕಿಕೊಂಡಿದ್ದಾನೆ, ನೀಯು ಬಲಗೆ ೈಯನ್ನು ಮೇಲೆ ಮಾಡಿದ್ದಾಳೆ, 
ಆಭರಣಗಳಾಗಿ ಇಬ್ಬರು ಕಿವಿ, ಓಲೆ, ಸೊಂಟಪಟ್ಟಿ, ತೋಳುಬಂದಿ ಕಡಗ. ಸರ ತ ವಸ್ತ್ರ ಹಾಕಿದ್ದಾರೆ, 
ಕೇಶವನ್ನು ಬಲಕ್ಕೆ ವೀರನು ಮತ್ತು ಸ್ತೀ ಕೇಶವನ್ನು. ಎಡಕ್ಕೆ ಗಂಟು ಕಟ್ಟಕೊಂಡಿದ್ದಾರೆ. 


ಧು ೨ ಅಡಿ ಎತ್ತರ ಒಂದೂವರೆ ಅಡಿ ee ಒಂದು ಹಂತದಲ್ಲಿ ಇದೆ ಈ ವೀರಮಾಸಿಗಲ್ಲಿನಲ್ಲಿ 
ವೀರನು ಮೊದವಿದ್ದು ವೀರನು ಕೈ ಮುಗಿದು ನಿಂತಿದ್ದಾನೆ ಯಾವುದೇ ಆಯುಧವನ್ನು ಬಳಸಿಲ್ಲ, ಎಡಕ್ಕೆ ಸ್ತೀಯು ಇದ್ದು 
ಬಲಗೈ ಮೇಲೆ ಮಾಡಿದ್ದಾಳೆ ಎಡಗೈ ಸೊಂಟದ ಮೇಲೆ ಇದೆ ಇಬ್ಬರು ಆಭರಣಗಳನ್ನು ಹಾಕಿದ್ದು ಕಿವಿ, ರ ಸರ, ಬಳೆ. 
ಕ ತೋಳುಬಂದಿ, ಸೊಂಟಪಟ್ಟಿ ಹಾಕಿ ಕೇಶವನ್ನು ತುರುಬಿನಂತೆ ಕಟ್ಟದ್ದಾರೆ. 


ಈ ವೀರಮಾಸಿಗಲ್ಲು ಸುಮಾರು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ಒಂದು ಹಂತದಲ್ಲಿದೆ ವೀರನು 
ಬಲಗೈ ಯಲ್ಲಿ ಕತ್ತಿ ಬಡಿದಿದ್ದಾನೆ ಎಡಭುಜದ ಮೇಲೆ `ಏಲ್ಲನ್ನು ಹಾಕಿದ್ದಾನೆ, ಸ್ತ್ರೀಯು ಬಲಗೈ ಯಲ್ಲಿ ನಿಂಬೆಹಣ್ಣು ಹಿಡಿದು 
ಮೇಲಕ್ಕೆ ಕ್ಸಿ ಎತ್ತಿದ್ದಾಳೆ, ಎಡಗ್ಗೆ ಯಲ್ಲಿ ಕನ್ನಡಿ ಇದೆ, Br ತ್ತೋಳುಬಂದಿ, ಸೊಂಟಪಟ್ಟ ಕಿವಿ ಓಲೆ ಸರ 
ಹಾಕಿಕೊಂಡಿದ್ದಾಳ ವೀರನು ಕೇಶವನ್ನು ಲ ಕಟಿದ್ದಾನೆ, ಸ್ತ್ರೀಯು ಉದ್ಬಕ್ಕೆ ತುರುಬಿನಂತೆ ಮುಡಿ ಕಟ್ಟದ್ದಾಲೆ. 


ಈ ವೀರಮಾಸಿಗಲ್ಲು ಹ ಅಡಿ ಎತ್ತರ ೨ ಅಡಿ ಅಗಲವಿದೆ, ೨ ಹಂತದಲ್ಲಿ ಇದೆ ಸ ಹಂತದಲ್ಲಿ ಸೂರ್ಯಚಂದರ 
ಕೆತ್ತನೆ ಇದೆ, ಶಿವಲಿಂಗದ ಕೆತನೆ ಇದೆ ಶಿವಲಿಂಗದ ಎಡಕ್ಕೆ ನಂದಿಯ ಶಿಲದ ಕೆತ್ತನೆ ಇದೆ, ಸ್ತ್ರೀಯು ಮೊದಲು ಇದ್ದು ಬಲಗೈ 
ಮೇಲೆ ಮಾಡಿದ್ದಾಳೆ ಎಡಸ್ಥೆ ಯಲ್ಲಿ ನಿಂಬೆಹಣ್ಣು ಒಡಿದಿದ್ದಾಳೆ ವೀರನು ಕತ್ತಿಯನ್ನು ಬರಿಗೈ ಯಲ್ಲಿ ಓಡಿದಿದ್ದಾನೆ ಎಡಗೈ 
ಸೊಂಟದ ಮೇಲೆ ಇದೆ. 


ಈ ವೀರಮಾಸ್ಪಿಗಲ್ಲು ಸುಮಾರು ೨ ಅಡಿ ಎತ್ತರ ೨ ಅಡಿ ಅಗಲವಿದೆ ಒಂದು ಹಂತದಲ್ಲಿದೆ ಈ ವೀರಗಲ್ಲಿನಲ್ಲಿ 
ವೀರನು ಇಬ್ಬರು ಮಡದಿಯರನ್ನು ಹೊಂದಿದ್ದು ವೀರನು ಕೈ ಮುಗಿದು ನಿಂತಿದ್ದು ಯಾವುದೇ ಆಯುಧವಿಲ್ಲ, ವೀರನ 
ಬಲಕ್ಕೆ ನಂತ ಸ್ಲೀಯು ಬಲಗೈಯನ್ನು ಮೇಲೆ ಮಾಡಿದ್ದಾಳೆ ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ ವೀರನು ಎಡಕ್ಕೆ ನಂತ 
ಸ್ತ್ರೀಯು ಬಲಗೈ ಮೇಲೆ ಮಾಡಿದ್ದಾಳೆ 

ಈ ವೀರಮಾಸಿಗಲ್ಲು ಒಂದು ಹಂತದಲ್ಲಿದ್ದು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ಈ ವೀರಮಾಸಿಗಲ್ಲಿನಲ್ಲಿ 
ಸ್ತ್ರೀಯು ಶಿಲವು ಮೊದಲು ಇದ್ದು ಸ್ತ್ರೀಯ ಬಲಗೈ ಯನ್ನು ಮೇಲೆ ಮಾಡಿದ್ದು ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ, "ವೀರನು 
ಬಿಂಸೈೆ ಯಲ್ಲಿ ಕತ್ತಿಯನ್ನು ಒಡಿದಿದ್ದ್‌ನೆ ಈ ಶಿಲ್ಪ ವೀರನು ತಲಗ ನಿಂತಿರುವಂತೆ ಕಾಣಬರುತ್ತದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೩೩ 


ಮೂರನೇ ವೀರಗಲ್ಲು ನಾಲ್ಕನೇ ವೀರಗಲ್ಲು ಐದನೇ ವೀರಗಲ್ಲು 


ಜೆ 


ರನೇ ವೀರಗಲ್ಲು 


ಸನ 


ಎರಡನೇ ವೀರಗಾರರಗುಡಿ ಎರಡನೇ ವೀರಗಲ್ಲು ಎರಡನೇ ವೀರ 


ಮಾಸ್ತಿಗಲ್ಲು 


ಮೂರನೇ ವೀರಮಾಸ್ತಿಗಲ್ಲು 


ಏಳನೇ ವೀರಮಾಸ್ತಿಗಲ್ಲು ಎಂಟನೇ ವೀರಮಾಸ್ತಿಗಲ್ಲು ಬಡವನಹಳ್ಳಿಯ ಹೊಸ ಬಡಾವಣೆಯ ಸರ್ವೆ 
ನಂ. ೦೪ರಲ್ಲಿರುವ ವೀರ ಮಾಸ್ತಿಗಲ್ಲು 


೩೩೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಒಂದು ಹಂತದಲ್ಲಿ ವೀರಮಾಸ್ತಿಗಲ್ಲು ಇದ್ದು ೨ ಅಡಿ 
ಎತ್ತರ ಒಂದುವರೆ ಅಡಿ ಅಗಲವಿದೆ ವೀರನ ಬಲಗೈ ಯಲ್ಲಿ 
ಕತ್ತಿಯನ್ನು ವೀರಾವೇಶದಿಂದ ಹಿಡಿದಿದ್ದಾನೆ, ಸ್ತೀಯು ee 
ಕ್ಲಿಗಳನ್ನು ಮೇಲೆ ಮಾಡಿದ್ದಾಳ. 


ಬಡವನಹಳ್ಳಿ ಠಈ ೨ ವೀರಗಾರರ ಗುಡಿಯನ್ನು 


ರ ಬಡವನಪಳಿಯ ಪೂರ್ವ 
ಈ ೪ ರ್ದ h 9 
ಸರ್ವೆ ನಂ. ೩೮ರಲ್ಲಿರುವ ' ದಿಕ್ಕಿನಲ್ಲಿರುವ ಸರ್ವೆ ನಂ. ೩೭ರ ಬಗಲ ಿಿಮೂಬಟಿಲಯ್ಲವ ಯತು 


ವೀರಮಾಸ್ಸಿಗಲ್ಲು ರಂಗನಾಥಪ್ಪನವರ ಜಮೀನಿನಲ್ಲಿ F) ಮಾಸಿಗಲ್ಲು ಇವೆ. ಈ ವೀರಗಲ್ಲುಗಳಿಗೆ ಕುರುಬ 
ಇರುವ ಮಾಸ್ತಿಗಲ್ಲು ಜನಾಂಗದರೇತರರು ಪೂಜೆ ಮಾಡುತ್ತಾರೆ. ಈ ವೀರಗಲ್ಲು 


ಗಳು ಊರ ಹೋರ ಭಾಗದ ಹೊಲಗಳಲ್ಲಿ ಇವೆ. 
ಬಡವನಹಳ್ಳಿಯ ಗಾಂಧಿನಗರದಲ್ಲರುವ ವೀರಗಲ್ಲುಗಳು 


ಈ ವೀರಗಲ್ಲು ಒಂದು ಹಂತದಲ್ಲಿ ಇದ್ದು ಕುದುರೆ ಕಾಳಗದ ವೀರಗಲ್ಲು ಆಗಿದ್ದು, ೨ ಅಡಿ ಎತ್ತರವಿದ್ದು ಅರ್ಧದಷ್ಟು 
ಭಾಗ ಭೂಮಿಯಲ್ಲಿ ಹುದುಗಿದೆ ಇದರ ಅಗಲ ಒಂದೂವರೆ ಅಡಿ ಇದೆ ೬ ಇಂಚು ಕಪ್ಪು ಕಲ್ಲಿನದಾಗಿದ್ದು ಈ 
ವೀರಗಲ್ಲಿನಲ್ಲಿ ಸೂರ್ಯಚಂದ್ರ ಇದ್ದು, ವೀರನು ಕುದುರೆ ಮೇಲೆ ಕುಳಿತಿದ್ದು ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದು 
ಎಡಗೈಯಲ್ಲಿ ಲಗಾಮು ಹಿಡಿದಿದ್ದು ಯುದ್ಧಕ್ಕೆ ಸನ್ನದ್ದನಾಗಿ ನಿಂತಿರುವಂತೆ ದೃಶ್ಯ ಮನೋಹರವಾಗಿದೆ ಈತನ ಕೈಗಳಲ್ಲಿ 
ಕಡಗ ತೋಳುಬಂದಿ ಕಿವಿಓಲೆ, ಸರ ಸೊಂಟಪಟ್ಟಿ ಹಾಕಿಕೊಂಡಿದ್ದಾನೆ, ಕೇಶವನ್ನು ಮುಡಿಯಂತೆ ಕಟ್ಟಿಕೊಂಡಿದ್ದಾನೆ. 


ಈ ವೀರ ಮಾಸಿಗಲ್ಲಿ ವಿಶೇಷವಾಗಿದು ೨ ಅಡಿ ಎತ್ತರ ೪ ಅಡಿ ಅಗಲವಿದ್ದು ಒಂದು ಪೆಟ್ಟಿಗೆಯಿಂದ ಕೂಡಿದೆ, ಈ 
ಚಿತ್ರದಲ್ಲಿ ಕಂಡುಬರುವಂತ ಸ್ತ್ರೀಯರು ಮತ್ತು ಪುರುಷರ ಶಿಲಗಳಿವೆ, ಇಲ್ಲಿವೀರ ಪುರುಷನು ಕುದುರೆಯ ಮೇಲೆ 
ಕುಳಿತಿದ್ದು ಬಲಗೈ ಯಲ್ಲಿ ಭರ್ಜೆ ಒಡಿದಿದ್ದಾನೆ ಎಡಗೈ ಯಲ್ಲಿ ಲಗಾಮು ಓಡಿದಿದ್ದಾನೆ ಈ ವೀರನ ಎಡಗಡೆಯಲ್ಲಿ 
ಮೂವರು ಸೇವಕರು ಇದ್ದು ಛತ್ರಿ, ಚಾಮರಗಳನ್ನು. ಒಡಿದಿದ್ದಾನೆ. ವೀರನ ಬಲಗಡೆಯಲ್ಲಿ ಸ್ತ್ರೀಯ ಚಿತ್ರವಿದ್ದು 
ಮನಮೋಹಕವಾಗಿದೆ ಬಲಗೆ. ೈಯನ್ನು ಮೇಲಕ್ಕೆ ಎತ್ತಿದಾಳೆ ಎಡಗೈ ಯಲ್ಲಿ ಹೂವನ್ನು ಓಡಿದಿದ್ದಾಳೆ ನಜ್ಯಕೆಯು ಇೇದಿಗೆ 
ಗರಿಯನ್ನು ಮುಡಿದು ನಹನ್‌ ದೃಶ್ಮವಾಗಿದ್ದು' ಬಲಗಡೆಯಲ್ಲಿ ಸೇವಕಿ ಶಿಲವು ಇದೆ. ಈ "ವೀರ ಮಾಸಿಗಲ್ಲಿನಲ್ಲಿ 
ಗ ಮೇಲೆ ಕುಳಿತಿರುವ ವೀರನನ್ನು ನ ಸ್ತ್ರೀಯನ್ನು ನಾಯಕಿಯಾಗಿ” ಮಾಡಿದ್ದು ಇಬ್ಬರು ವೀರೋಚಿತವಾದ 


ಉಡುಪುಗಳನ್ನು ಹಾಕಿಕೊಂಡಿದ್ದಾರೆ. 


ಈ ವೀರಮಾಸಿಗಲ್ಲು ಒಂದು ಹಂತದಲ್ಲಿದೆ ೨ ಅಡಿ ಎತ್ತರಒಂದೂವರೆ ಅಡಿ ಅಗಲವಿದೆ ವೀರನು ವೀರಾವೇಶದಿಂದ 
ಕತ್ತಿಯನ್ನು ಓಡಿದಿದ್ದು ಸ್ತೀಯು ಬಲಗೈ ಯನ್ನು ಮೇಲೆ ಎತ್ತಿದ್ದಾಳೆ ಕೇದಿಗೆಗರಿ ಮುಡಿದು ಆಭರಣ ಧರಿಸಿದ್ದಾಳೆ. ಈ ಶಿಲದ 
ಹನ ಭೂಮಿಯಲ್ಲಿ ಹುದುಗಿ ಸುಟಂತೆ ಆಗಿದೆ. 

ಒಂದು ಹಂತದ ಮಾಸ್ತಿಗಲ್ಲು ಆಗಿದ್ದು ಇದು ೨ ಅಡಿ ಎತ್ತರ ಒಂದೂವರೆ ಅಡಿ ಅಗಲವಿದೆ ಸೂರ್ಯಚಂದರ 
ಶಿಲಗಳಿವೆ ಸ್ತ್ರೀಯು ಬಲಗೆ ೈಯನ್ನು ಮೇಲಕ್ಕೆ ಎತ್ತಿದ್ದಾಳೆ ಕೇಶವನ್ನು ಮುಡಿಯಂತೆ ಕಟ್ಟಿಕೊಂಡಿದ್ದು ಆಭರಣಗಳನ್ನು 
ಧರಿಸಿದ್ದು ಸ್ಪೀಯ ಶಿಲದ ಬಲಕ್ಕೆ ಸಾ ಶಿಲ್ಲ ಸರ 


[ಶಶಿಕುಮಾರ್‌ ನಾಯ್ಯ ಕೆ.ಸಿ. ಇಸ ಮಾರ್ಗದರ್ಶನ ನೀಡಿರುವ ಗುರುಗಳಾದ ಡಾ. ಎಂ. ಕೊಟ್ರೇಶ್‌ ಹಾಗೂ ಡಾ. ಎಲ್‌.ಪಿ. ರಾಜು 
ಇವರಿಗೆ ಧನ್ಯವಾದಗಳು.] 


yp 


{3 
y% 


(E 


ಅಡಿ ಟಪ್ಪಣಿಗಳು 
೧. ಶೇಷಶಾಸ್ತ್ರಿ ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು. 
ಪರಮಶಿವಮೂರ್ತಿ, ಕನ್ನಡ ಶಾಸನ ಶಿಲ್ಪ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, ೧೯೯೭. 
೩. ಇತಿಹಾಸ ದರ್ಶನ, ಸಂಪುಟ ೨೨, ಡಾ. ಎನ್‌. ನಂದೀಶ್ವರ್‌, ೨೦೦೭, ದ್ಹಾರುಳಗಳ ವೀರಗಲ್ಲುಗಳು ಹಾಗೂ ಅಪ್ರಕಟಿತ ವೀರಗಲ್ಲು 
ಶಾಸನಗಳು, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು, ಪುಟ ಸಂಖ್ಯೆ ೧೫೭-೧೫೯. 
೪. ಇತಿಹಾಸ ದರ್ಶನ, ಸಂಪುಟ ೩೩, ಕೆ.ಎನ್‌. ಸುಪ್ರೀತ್‌, ೨೦೧೮, ಬಿನ್ನಾಡಿಯಲ್ಲಿನ ದೇವಾಲಯಗಳು ಮತ್ತು ಸ್ಥಾರಕ ಶಿಲ್ಲಗಳು, ಕರ್ನಾಟಕ 
ಇತಿಹಾಸ ಅಕಾಡೆಮಿ, ಬೆಂಗಳೂರು, ಪುಟ ಸಂಖ್ಯೆ ೫೦೫-೫೦೭. 


lb 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೩೫ 


2 
ತಾಆಕೊಪ್ಪ ಪಲಿಪರದ ಪ್ರಾಚ್ಛಾವಶೇಷದಳು 


ಎ.ಜಿ. ಶ್ರೀನಿವಾಸ 


ತೌಳಕೊಪ್ಪ ಗ್ರಾಮವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕು ಕೇಂದ್ರದ ವಾಯುವ್ಯ ದಿಕ್ಕಿಗೆ ಸುಮಾರು ೨೬ 
ಕಿ.ಮೀ. ದೂರದಲ್ಲಿ ಕಂಡುಬರುವ ಒಂದು ಪುಟ್ಟಗ್ರಾಮ' ಇದರ ಪ್ರಾಚೀನ ಹೆಸರು ಹೊನ್ನಿನ ಕೊಪ ಎಂದಾಗಿತ್ತು. 
ಹೊನ್ನಿನ ಕೊಪ್ಪ ಎಂದು ಹೆಸರು ಬರಲು ಜನರಲ್ಲಿ ಒಂದು ಕಥೆಯೂ ತಳಕು ಹಾಕಿಕೊಂಡಿದೆ. "ಒಮ್ಮೆ ಪವಾಡ ಪುರುಷ 
ಸಂತ 'ಪಲ್ಲಾರದಯ್ಸನವರು ಕೊರಟಗೆರೆ ತಾಲ್ಲೂಕಿನ ಸಿದ್ದರಬೆಟ್ಟಕ್ಕೆ ಹೋದ ಸಂದರ್ಭದಲ್ಲಿ ದೇವಕನ್ಯೆಯರು ಚಿನ್ನದ 
ಕಳಸವನ್ನು ಕೊಟ್ಟು ಕಳುಹಿಸಿದ್ದರು. ಈ ಸಂತ ಶರಣರು ತಂದ ಕಳಸವನ್ನು ನೋಡಿದ ಜನರು ಈ ಗ್ರಾಮಕ್ಕೆ ಆಪತ್ತು 
ತರುತ್ತಾರೆಂದು ಭಾವಿಸಿ ಅವರನ್ನು ಓಡಿಸಿಕೊಂಡು ಹೋಗಿ ಬೇರೆಡೆಗೆ ಬಿಟ್ಟು ವಾಪಾಸಾಗುವುದರ ವೇಳೆಗೆ ಮತ್ತೆ ಶರಣರು 
ಅದೇ ಊರಿನಲ್ಲಿದ್ದುದನ್ನು ಕಂಡು ಬೆಕ್ಕಸ ಬೆರಗಾಗಿ ಚಿನ್ನದ ಕೊಪ್ಪ ಎಂದು ಹೆಸರಿಡಲಾಯಿತು. ಮತ್ತೊಂದು ಅಂಶದ 
ಪಕಾರ ಹಿಂದೆ ಈ ಗ್ರಾಮದಲ್ಲಿ ಆಗರ್ಭ ಶ್ರೀಮಂತರಿದ್ದು ಬಂಗಾರ ಧನಕನಕಗಳನ್ನು ಹೊಂದಿದ್ದ ಗ್ರಾಮವಾಗಿತ್ತು. ಅಪಾರ 
ದವಸ ಧಾನ್ಯಗಳನ್ನು ಬೆಳೆಯುತ್ತಿದ್ದರು ಹಾಗಾಗಿ ಹೊನ್ನಿನ ಕೊಪ್ಪ ಎನ್ನುತ್ತಿದ್ದರು. ಕಾಲಾನಂತರದಲ್ಲಿ ತಾಳಕೊಪ್ಪ ಎನ್ನುತ್ತಾರೆ. 

ಗ್ರಾಮದ ಭೂಭಾಗ ಬಯಲುನಾಡಿನಿಂದ ಕೂಡಿದ್ದು ಮರಳು ಮಿಶ್ರಿತ ಕೃಷಿಗೆ ಯೋಗ್ಯ ಫಲವತ್ತಾದ ಭೂಮಿಯನ್ನು 
ಹೊಂದಿದೆ ಗ್ರಾಮದ ಈಶಾನ್ಯ ದಿಕ್ಕಿನಲ್ಲಿ ಕಪ್ತಯ್ಯನ ಕಟ್ಟಿ, ಅಗಸರ ಕಟ್ಟೆ, ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹರಿಯುವ 
ಕಣಿವೆ ಹಳ್ಳ, ಪೂರ್ವದಿಂದ ಪಸಿಮಕ್ಕೆ ಹರಿಯುವ" ದಾಗೆಹಳ್ಳ, ನುರುಬರ ಹಳ್ಳಿ, ಹಳ್ಳಗಳಿವೆ. ಗ್ರಾಮದ ಉತ್ತರಕ್ಕೆ 
ಸಾಮಾಜಿಕ 'ಅರಣ್ಯವಿದೆ. ಅಲ್ಲಲ್ಲಿ ದೊಡ ಬಂಡೆಗಳು ಕಂಡು ಬಂದರೆ ಕಪುಕಲ್ಲು ಬಂಡೆಗಳ ಸಾಲು ಸಿದ್ದರ ಬೆಟದವರೆಗೂ 
ಹಾದು ಹೋಗಿದೆ. ಈ ಗ್ರಾಮವು ೧೩.೫೦೦ ಉತ್ತರ ರೇಖಾಂಶ ೭೬.೮೮೦ ಅಕ್ಷಾಂಶ ಮಧ್ಯೆ ಕಂಡುಬಂದಿದ್ದು ಸಮುದ 
ಮಟ್ಟಕ್ಕಿಂತ ೨೫೦೦ ಅಡಿ ಎತ್ತರದಲ್ಲಿದೆ 


ಶಿಲಾ ಶಾಸನ: ಗ್ರಾಮದ ಸರ್ವೇ ನಂಬರ್‌ ೧೯೧ರ ಜಮೀನಿನಲ್ಲಿ ಹೂವಿನಕಟ್ಟಿಗೆ ಹೋಗುವ ದಾರಿಯ ಸಮೀಪದಲ್ಲಿ 
ಸುಮಾರು ೧೦ ಅಡಿ ಎತ್ತರವುಳ್ಳ ೧೩ನೇ ಶತಮಾನದ ಶಿಲಾಶಾಸನವಿದೆ. ಈ ಶಾಸನದ ಸಾಲುಗಳು ಸವೆದು ಹೋಗಿದ್ದು 
ಶಕವರುಷ, ಹನ್ನೆರಡು ಸಂವತ್ಸರದ ಹಳ್ಳಿಯ ಹೊಲ ಮೇರೆಯಿಂದ.” ಬನಹಳ್ಳಿಯ ಹೊಲ ಮೇರೆಯವರೆಗೆ ಎಂಬ 
ಪದಗಳನ್ನು ಹೊರತುಪಡಿಸಿದರೆ ಉಳಿದಿದೆಲ್ಲವೂ ನಶಿಸಿಹೋಗಿದೆ. ಯಾವ ಹಳ್ಳಿಯ ಹೊಲ ಮೇರೆಯಿಂದ ಎಂದು 
ಗುರುತಿಸಲಾಗಿದೆ. ೧೨ ಎಂಬ ಸಂಖ್ಯೆ ಸ್ಪಷ್ಟವಾಗಿದ್ದು ಮುಂದಿನ ಅಕ್ಷರ ಸವೆದಿರುವುದರಿಂದ ಈ ಶಾಸನ ಹದಿಮೂರನೇ 
ಶತಮಾನಕ್ಕೆ ಸೇರಿರುವುದು ಎಂದು ತಿಳಿಯುತ್ತದೆ. ಈ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಬನಹಳ್ಳಿಯನ್ನು ಎಸ್‌.ಆರ್‌. 
ಪ್ರಸನ್ನಕುಮಾರ್‌ರವರು ತಾಳಕೊಪ್ಪ ಗ್ರಾಮದ ದಕ್ಷಿಣಕ್ಕೆ ಒಂದು ಕಿ.ಮೀ. ದೂರದಲ್ಲಿರುವ ಸಣಬನಹಳ್ಳಿಯೇ ಬನಹಳ್ಳಿ 
ಆಗಿರಬಹುದು” ಎಂದು ಅಭಿಪ್ರಾಯಪಟ್ಟದ್ದಾರೆ. 


ದೇವಾಲಯಗಳು 


ಈ ಗ್ರಾಮದಲ್ಲಿ ಆಂಜನೇಯ, ಈಶ್ವರ, ತಿರುಮಲೇಶ್ವರ, ಕಣಿವೆ ಆಂಜನೇಯ ಮಾರಮ್ಮ ಎಂಬ ಐದು ದೇವಾಲಯಗಳಿವೆ. 
ಆಂಜನೇಯ ಮತ್ತು ಈಶ್ವರ ದೇವಾಲಯಗಳು ಪ್ರಾಚೀನ ದೇವಾಲಯಗಳಾಗಿವೆ ಆದರೂ ಜೀರ್ಣೋದ್ದಾರಗೊಂಡಿವೆ. 
ಆಂಜನೇಯ ದೇವಾಲಯ ಗ್ರಾಮದ ಮಧ್ಯಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನಿರ್ಮಾಣಗೊಂಡಿದ್ದು ಗರ್ಭಗೃಹ ಮತ್ತು 
ನವರಂಗ ಭಾಗಗಳನ್ನು ಒಳಗೊಂಡಿದ್ದು ಗರ್ಭಗೃಹದಲ್ಲಿ ಸುಮಾರು ಹಿ "/, ಅಡಿ ಎತ್ತರದ ಆಂಜನೇಯನ ವಿಗಹವಿದೆ. 
ಹಿಂಭಾಗದಲ್ಲಿ ಹಿತ್ತಾಳ ಪ್ರಭಾವಳಿಯಿದೆ. ನವರಂಗದಲ್ಲಿ ನಾಲ್ಕು ಕಂಬಗಳಿದ್ದು ಮೇಲ್ಛಾವಣಿಯನ್ನು ಹೊತ್ತು ನಿಂತಿವೆ. 
ಇದೇ ಭಾಗದಲ್ಲಿ ಮೆರವಣಿಗೆ ದೇವರುಗಳಿವೆ. ನವರಂಗದ ಮುಂದೆ ತೆರೆದ ಮಂಟಪವಿದೆ. ನಾಲ್ಕು ಮೆಟ್ಟಿಲುಗಳನ್ನು ಹತ್ತಿ 


* ಸಂಶೋಧನಾ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಪ & ಪುರಾತತ್ವ ಅಧ್ಯಯನ ವಿಭಾಗ, ಕನ್ನಡ ವಿನಿ. ಹಂಪಿ, ಮೊ. ೮೯೯೮೬೭ ೬೫.೨೩೯ 


೩೩೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಒಳ ಪ್ರವೇಶಿಸಬೇಕು. ದೇವಾಲಯದ ಎದುರಿಗೆ ಸುಮಾರು ೪ ಅಡಿ ಜಗತಿಯ ಮೇಲೆ ಸುಮಾರು 
ಹ! ೨೦ ಅಡಿ ಎತ್ತರದ ಗರುಡ ಕಂಬವಿದೆ. ಗರುಡಕಂಬದ ಮುಂದೆ ನಾಲ್ಕು ಕಂಬಗಳ ದ್ಹಾರ ಮಂಟಪವಿದೆ. 
೫ ದೇವಾಲಯದ ಗರ್ಭಗೃಹದ ಮೇಲೆ ಶಿಖರವಿದೆ. ಈ ದೇವಾಲಯದಲ್ಲಿ ಜೀರ್ಣೋದ್ದಾರಗೊಳ್ಳುವುದಕ್ಕಿಂತ 
ಮುಂಚೆ ಪಾಕಶಾಲೆ. ಪಾಠಶಾಲೆ. ಅಂಚೆ ಇಲಾಖೆ, ಗಣಪತಿ ದೇವಸ್ಥಾನ ಎಲ್ಲವೂ ಇದೇ 
' ದೇವಾಲಯದಲ್ಲಿದ್ದವೆಂದು ಗ್ರಾಮದ ಹಿರಿಯರು ತಿಳಿಸುತ್ತಾರೆ. ಇದರ ಕಾಲ ಸುಮಾರು ೧೫ನೇ 
¥ ಶತಮಾನ. 

ಪಂಜನ್‌ಯ ದೇವಾಲಯದ ಸಮೀಪದಲ್ಲೇ ಪೂರ್ವಾಭಿಮುಖವಾಗಿ ಈಶ್ವರ ದೇವಾಲಯ ನಿರ್ಮಾಣಗೊಂಡಿದೆ. 
ಈ ದೇವಾಲಯವು ಗರ್ಭಗೃಹ ಮತ್ತು ನವರಂಗ ಭಾಗಗಳನ್ನು ಒಳಗೊಂಡಿದೆ. ದೇವಾಲಯದ ಗರ್ಭಗುಡಿಯಲ್ಲಿ 
ಶಿವಲಿಂಗುವಿದ್ದು ಅದರ ಅಭಿಮುಖವಾಗಿ ನಂದಿಯನ್ನು ಪ್ರಶಿಷ್ಟಾಪಿಸಲಾಗಿದೆ. ನವರಂಗದಲ್ಲಿ ಸಾಧಾರಣವಾದ ನಾಲ್ಕು 
ಕಂಬಗಳಿವೆ ದೇವಾಲಯದ ಮೇಲ್ಛಾವಣಿಯ ಮೇಲೆ ನಾಲ್ಕು ಮೂಲೆಗಳಲ್ಲಿ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 
ಮುಂಭಾಗದಲ್ಲಿನ ದೇವ ಕೋಷ್ಠಕದಲ್ಲಿ ಶಿವ, ಪಾರ್ವತಿ, ಗಣಪತಿ ಮೂರ್ತಿಗಳಿವೆ. 


ವೀರಗಲ್ಲುಗಳು 

ಇದೇ ಗ್ರಾಮದಲ್ಲಿ ಎರಡು ವೀರಗಲ್ಲುಗಳು ಕಂಡುಬಂದಿವೆ. ಒಂದು ವೀರಗಲ್ಲು ಪ್ರಕಾಶ್‌ ಎಂಬುವರ ಮಾವಿನ 
ತೋಟದ ಬದುವಿನಲ್ಲಿದ್ದು ಎಲ್ಲಿಂದಲೋ ತಂದು ಹಾಕಲಾಗಿದೆ. ಇದು ಗಟ್ಟಿಯಾದ ಗ್ರಾನೈಟ್‌ ಕಲ್ಲಿನಿಂದ ಕೂಡಿದ್ದು 
ವೀರನಾದವನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಬಲಗೈಯಲ್ಲಿ ಬಾಣವನ್ನು ಹೂಡಿ ಯುದ್ದಕ್ಕೆ ಸಿದ್ಧನಾಗಿ ನಿಂತಿರುವಂತಿದೆ. 
ಆತನ ಸೊಂಟದಲ್ಲಿ ಹಿಮ್ಮುಖವಾಗಿ ಚಿಕ್ಕದಾದ ಕತ್ತಿಯನ್ನು ಇಟ್ಟಿದ್ದಾನೆ. ತನ್ನ ತಲೆಯ ಕೂದಲನ್ನು ಹಿಂಬದಿಯಲ್ಲಿ 
ದಪ್ಪನಾಗಿ ಕಟ್ಟಿದ್ದಾನೆ. ಮುಂದೆ ಸತಿಯು ನಿಂತಿದ್ದು ತನ್ನ ಬಲಗೈಯನ್ನು ಮೇಲೆತ್ತಿ ನಿಂತಿದ್ದಾಳ. ವೀರನ ಕಾಲ ಕೆಳಭಾಗದಲ್ಲಿ 
ಅಡ್ಡಲಾಗಿ ಶತ್ರುವೀರನು ಮರಣ ಹೊಂದಿರುವುದನ್ನು ಸೂಚಿಸುತದೆ. "ಕಲ್ಲಿನ ಮೇಲ್ಭಾಗದಲ್ಲಿ ಶಿವಲಿಂಗು. ನಂದಿಯ ಕೆತ್ತನೆ 
ಮತ್ತು ಮರಣ ಹೊಂದಿರುವ ವೀರ ಸ್ಪರ್ಗದಲ್ಲಿ ಶಿವನ ದರ್ಶೆನ ಮಾಡಿರುವಂತೆ ಕೆತ್ತಲಾಗಿದೆ. ಸೂರ್ಯ- ಚಂದರ 
ಕೆತ್ತನೆಯಿದೆ. ಈ ವೀರಗಲ್ಲನ್ನು ಗಮನಸಿದಾಗ ಮತ್ತೊಂದು ಪೀಠದ ಕಲ್ಲಿನ ರಂಧ್ಯಕ್ಕೆ ಜೋಡಿಸುವಂತೆ ತಳಭಾಗದಲ್ಲಿ ಸ್ವಲ್ಲ 
ಉದ್ದವಾದ ಕಲ್ಲಿನ ಭಾಗಚೂಪಾಗಿ ಬಿಡಲಾಗಿದೆ. 

ಮತ್ತೊಂದು ವೀರಗಲ್ಲು ಕಪ್ಪಯ್ಕನ ಕಟ್ಟೆಯಲ್ಲಿದ್ದು ಗಟ್ಟಿಯಾದ ಗಾನೈಟ್‌ ಶಿಲೆಯಿಂದ ನಿರ್ಮಿಸಲಾಗಿದೆ. ಇದನ್ನು 
ಸ್ಥಳೀಯರು ರಾಮನ ಕಲ್ಲು ಎರದು" ಕರೆಯುತ್ತಾರೆ. ಈ “ನೀರಗಲ್ಲಿನಲ್ಲಿ" ವೀರನು ಎಡಗೈಯಲ್ಲಿ ಬಿಲ್ಲನ್ನು ಓಡಿದು 
ಬಲಗೈಯಲ್ಲಿ ಬಾಣವನ್ನು ಹಿಡಿದು ನಿಂತಿದ್ದಾನೆ. ಸೊಂಟದಲ್ಲಿ ಚಿಕ್ಕದಾದ ಕತ್ತಿಯನ್ನು ಇಟ್ಟಿದ್ದಾನೆ. 1 ತನ್ನ ತಲೆಕೂದಲನ್ನು 
ಜಡೆ ರೊಪದಲ್ಲಿ ಉದ್ದವಾಗಿ ಹಿಂದಕ್ಕೆ ಬಿಟಿದ್ದಾನೆ. ಸೊಂಟದಲ್ಲಿ ಕಟಿವಸ್ತ, ವೀರಗಟೆ' ಧರಿಸಿದ್ದಾನೆ. ಕಲ್ಲಿನ ತುದಿಯ ನ, 
ಬಲಭಾಗದಲ್ಲಿ ಸೂರ್ಯ ಚಂದರ 3ತನೆಯಿದೆ. of ಎರಡೂ ವೀರಗಲ್ಲಿನ ಶಿಲವೈ ೈವಿಧ್ಯತೆ ಮತ್ತು ಬಳಸಿರುವ ಶಿಲೆಯ 
ಆಧಾರದ ಮೇಲೆ ಕ್ರಿ.ಶ. ೧೫ನೇ. ಶತಮಾನಕ್ಕೆ ಸೇರಿದ್ದವೆಂದು ತಿಳಿಯುತ್ತದೆ. 

ಕಲುಳಿಗಳು: 'ತಾಳೆಕೊಪ ಗ್ರಾಮದ ಉತ್ತರಕ್ಕಿರುವ ಅರಣ್ಯ ಪ್ರದೇಶದಲ್ಲಿ ಕಣಿವೆ ಆಂಜನೇಯ ದೇವಾಲಯಕ್ಕೆ 
ಹೋಗುವ ದಾರಿ ಸಮೀಪದಲ್ಲಿ ವಿಶಾಲವಾದ ಬಿಳಿ ಬಣ್ಣದ ಬಂಡೆಯಿದೆ. ಇದನ್ನು ಇಲ್ಲಿನ ಸ್ಥಳೀಯರು ಈ ಶಿಲಾ 
ಬಂಡೆಯನ್ನು ಪಾಂಡವರ ಕಲ್ಲು ಎನ್ನುತ್ತಾರೆ. ಪಾಂಡವರು ವನವಾಸದ ಸಂದರ್ಭದಲ್ಲಿ ಇಲ್ಲಿ ಬಂದು ವಾಸಿಸುತ್ತಿದ್ದರು. ' 
ಬಂಡೆಯ ಮೇಲಿರುವ ಕಲುಳ್ಗಿಗಳನ್ನು ಬಂಡೆಯ ಮೇಲೆ ಅಡುಗೆ ಮಾಡಿ ಊಟ ಮಾಡಿರುವುದು ಎಂಬ ಪರಿಕಲ್ಪನೆ 
ಹೊಂದಿದ್ದಾರೆ. ಈ ಪರಿಸರವನ್ನು ಗಮನಿಸಿದರೆ ಆದಿ ಮಾನವನ ವಾಸಕ್ಕೆ ಎಲ್ಲಿ ರೀತಿಯಲ್ಲೂ ಯೋಗ್ಯವಾದ ಪ್ರದೇಶವಾಗಿದೆ. 
ಅವನಿಗೆ ಅಗತ್ಯವಾಗಿರುವ ನೀರು ಹರಿಯುವ ಹಳ್ಳಗಳು ಸೂಕ್ತವಾದ ಭೂಪುದೇಶ, ಅಗತ್ಯವಾದ ಬಯಲು ಬಂಡೆಗಳು 
ಕಂಡುಬಂದಿರುವುದರಿಂದ ಆದಿಮಾನವನಿಗೆ ಯೋಗ್ಯವಾದ ಪ್ರದೇಶವಾಗಿತ್ತೆಂದು ತಿಳಿಯುತ್ತದೆ. ಕ್ಷೇತಕಾರ್ಯ ಕೈಗೊಂಡಾಗ 
ಯಾವುದೇ ಸಮಾಧಿಗಳಾಗಲೀ ಇತರ ಅವಶೇಷಗಳು ಕಂಡುಬಂದಿಲ್ಲ ಕಲ್ಲುಳಿಗಳು ಮಾತ್ರ ಕಂಡುಬಂದಿವೆ. ಈ ಕಲ್ಲುಳಿಗಳನ್ನು 
ಒಳಗೊಂಡಿರುವ ದೈತ್ಯಾಕಾರದ ಶಿಲಾಬಂಡೆ ಅದರ ಸುತ್ತಲೂ ಇರುವ ಕಲ್ಲುಳಿಗಳನ್ನು ಗಮನಿಸಿದಾಗ ಇದೇ ಬೃಹತ್‌ 
ಶಿಲಾಯುಗದ ವೃತ್ತಾಕಾರದ ಸಮಾಧಿಯಾಗಿರುವುದು ಎಂದು ಅನುಮಾನ ಬರುತ್ತದೆ. 

ಮಧ್ಯದಲ್ಲಿರುವ ದೈತ್ಯಾಕರದ ಶಿಲಾಬಂಡೆಯ ಕೆಳಗೆ ಸಣ್ಣದಾದ ಬಂಡೆಯಿದ್ದು ಅದರ ಮೇಲೆ ಓರೆಯಾಗಿ ದೈತ್ಯಾಕಾರದ 
ಕಲ್ಲುಬಂಡೆಯಿದೆ. ಅದರ ಮೇಲಿನ ಬಂಡೆಯಲ್ಲಿ ೧೫೫ ಕಲ್ಲುಳಿಗಳು ಕಂಡು ಬಂದಿವೆ. ಕಲ್ಲುಳಿಗಳು ಇರುವ ಹಾಸು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೩೭ 


ಬಂಡೆಯು ಒಡೆದು ಹೋಗಿದೆ. ಈ ಶಿಲಾ ಬಂಡೆಯು ಪೂರ್ವ ಪಶ್ಚಿಮವಾಗಿ ೧೫ ಅಡಿ, ಉತ್ತರ ದಕ್ಷಿಣವಾಗಿ ೧೪ ಅಡಿ 
ಇದ್ದು ೭ ಅಡಿ ಎತ್ತರವಾಗಿದೆ. ಇಲ್ಲಿ ಕಂಡುಬರುವ ಕಲುಳಿಗಳಲ್ಲಿ ಮೂರು ಚೌಕಾಕಾರವಾಗಿದ್ದು ಉಳಿದವು ವೃತ್ತಾಕಾರದಲ್ಲಿವೆ. 
ಕೆಲವು ಕಲ್ಲುಳಿಗಳು ಕಪ್‌ ರೀತಿಯಲಿದ್ದು ಕೆಲವು ಬಟ್ಟಲಾಕೃತಿಯಲ್ಲಿವೆ. ಚೌಕಾಕಾರವಾಗಿರುವ ಕಲ್ಲುಳಿಗಳಲ್ಲ ಎರಡು 
೫೫ ಉದ್ದ ಅಗಲವಿದ್ದು ಹಿ ಸೆ.ಮೀ. ಆಳವಿದೆ ಮತ್ತೊಂದು ೪.೪ ಉದ್ದಗಲವಿದ್ದು ೨ ಸೆ.ಮೀ. ಆಳವಿದೆ. ಉಳಿದ ಎಲ್ಲಾ 
ಕಲ್ಲುಳಿಗಳು ವಿವಿಧ ಅಳತೆಗಳಿಂದ ಕೂಡಿವೆ. ಇಲ್ಲಿ ಕಂಡು ಬರುವ ಕಲ್ಲುಳಿಗಳಲ್ಲಿ ಅಳುಗುಳಿಮನೆ ಮತ್ತು ಚನ್ನಮಣೆಯೆಂದು 
ಕರೆಯುವ ಆಟದ ಮನೆಯನ್ನು ಹೋಲುವ ಕಲ್ಲುಳಿಗಳಿವೆ. ೧೨೬ ಸೆ.ಮೀ. ಉದ್ದಗಲದಲ್ಲಿ ಬಾಕ್ಸ್‌ನಂತೆ ಮಾಡಿಕೊಂಡು 
ಸಮಾನಾಂತರವಾಗಿ ಒಂದೊಂದು ಸಾಲಿನಲ್ಲಿ ಐದೈದು ಕಲ್ಲುಳಿಗಳಿರುವ ಎರಡು ಸಾಲುಗಳಿವೆ. ಒಟ್ಟು ೧೦ ಗುಳಿಗಳಿವೆ 
ಮತ್ತೊಂದು ೧೪.೬ ಸೆ.ಮೀ. ಉದ್ದಗಲದ ಬಾಕ್ಸ್‌ನಲ್ಲಿ ಒಂದು ಸಾಲಿನಲ್ಲಿ ನಾಲ್ಕು ಕಲ್ಲು ಇರುವ ಎರಡು ಸಮಾನಾಂತರ 
ಸಾಲುಗಳಿವೆ ಒಟ್ಟು ಎಂಟು ಗುಳಿಗಳನ್ನು ಒಳಗೊಂಡಿದೆ. ಚನ್ನಮಣೆ ಆಟ ಇಂದಿಗೂ ಈ ಭಾಗದಲ್ಲಿ ಮುಂದುವರೆಯುತ್ತಿರುವ 
ಒಳಾಂಗಣ ಆಟವಾಗಿದೆ. ಇದೇ ಪರಿಸರದಲ್ಲಿ ಕಂಡುಬರುವ ಸಣಬನಹಳ್ಳಿಯ ಜುಂಜಪುನ ದೇವಾಲಯದ ಆವರಣದಲ್ಲಿನ 
ಹಾಸುಬಂಡೆಯ ಮೇಲಿನ ಎರಡು ಕಲ್ಲುಳಿಗಳನ್ನು ಪ್ರಸನ್ನಕುಮಾರ್‌ ರವರು ವರದಿ ಮಾಡಿದ್ದಾರೆ. ಬೃಹತ್‌ ಶಿಲಾ 
ಸಂಸ್ಕತಿಯ ಕಾಲದಲ್ಲಿ ಕಲ್ಲುಳಿಗಳು ಸಹ ಸಾವಿನ ಸಂಕೇತವಾಗಿದೆ ಎಂದು ಕಳಸ ಪರಿಸರದ ನವಶೋಧಿತ ಬೃಹತ್‌ 
ಶಿಲಾಯುಗದ ಸಮಾದಿ ಮತ್ತು ಕಲ್ಲುಳಿಗಳು ಎಂಬ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ. 

ತಾಳೆಕೊಪ್ಪ ಗ್ರಾಮದ ಪಠ್ಲಿಮಕ್ಕೆ ಸುಮಾರು ಮೂರು ಕಿ.ಮೀ. ದೂರದಲ್ಲಿರುವ ಗುಡ್ಡದ ಜೋಗಿಹಳ್ಳಿಯಲ್ಲಿ ಕಲ್ಲುಳಿಗಳು 
ಕಂಡುಬಂದಿವೆ. ಗ್ರಾಮದ ಪೂರ್ವದಿಕ್ಕಿನಲ್ಲಿ ಕಲ್ಲು ಬಂಡೆ, ಗುಂಡುಗಳ ಸಮೂಹವಿದೆ ಮತ್ತು ನೀರು ಹರಿಯುವ 
ಹಳ್ಳಗಳಿವೆ. ಇಲ್ಲಿ ಕಂಡುಬರುವ ಕಲ್ಲು ಬಂಡೆಗಳು ಗ್ರಾನೈಟ್‌ ಶಿಲಾವರ್ಗಕ್ಕೆ ಸೇರಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ಅಲ್ಲಲ್ಲಿ 
ಚದುರಿದಂತೆ ಬಂಡೆಗಳ ಸಮೂಹವಿದೆ. ಸರ್ವೇ ನಂಬರ್‌ ೦೫ರಲ್ಲಿ ಕಂಡುಬರುವ ಕಲ್ಲುಬಂಡೆಯನ್ನು ಸ್ಥಳೀಯರು 
ದೊಡ್ಡಬಂಡೆ ಎನ್ನುತ್ತಾರೆ ಸುಮಾರು ೧೫ ಅಡಿ ಎತ್ತರದ ದೊಡ್ಡ ಬಂಡೆಯ ಮೇಲೆ ಸುಮಾರು ಮೂರು ಅಡಿ ಎತ್ತರದ 
ದುಂಡಾದ ಹಾಸು ಬಂಡೆಯಿದೆ. ಇದನ್ನು ಕುಟ್ಟಿದರೆ ಠಣ್‌ಠಣ್‌ ಎಂಬ ಲೋಹದ ಶಬ್ದ ಬರುತ್ತದೆ. ಇದು ಪ್ರಕೃತಿಯ ವಿಶಿಷ್ಟ 
ರಚನೆಯಾಗಿದೆ. 

ಈ ಅಂಡಾಕಾರದ ಬಂಡೆಯ ಮೇಲೆ ಬಟ್ಟಲಾಕಾರದ ಹನ್ನೊಂದು(೧೧) ಕಲ್ಲುಗುಳಿಗಳು ಕ್ಷೇತಕಾರ್ಯದಲ್ಲಿ ಕಂಡು 
ಬಂದಿವೆ. ಬಂಡೆಯ ಮಧ್ಯಭಾಗ, ನೈರುತ್ಯ, ವಾಯುವ್ಯ, ಪಶ್ಲಿಮ ಭಾಗಗಳಲ್ಲಿ ಗುಳಿಗಳು ಕಂಡು ಬಂದಿದ್ದು, ೯.೫. 
ಸೆ.ಮೀ. ನಿಂದ ೭ ಸೆ.ಮೀ ನ ನಿಸ ಸೆ.ಮೀ. ಆಳದಿಂದ ೨ ಸೆ.ಮೀ. ವಿಭಿನ್ನ ಅಳತೆಗಳನ್ನು ಹೊಂದಿವೆ. 
ಕಲ್ಲು ಸತಿಯೂ ಇದೆ. ಈ ಹಿಂದೆ ಇದೇ ಪರಿಸರದಲ್ಲಿ ಕೆ.ಬಿ.ಶಿವತಾರಕ್‌ರವರು ಅಂತ್ಯ ಹಳೆ pe ಮತ್ತು ಸೂಕ್ಷ್ಮ 
ಶಿಲಾಯುಗ ಕಾಲಘಟ್ಟದ ಜಾಸ್ತರ್‌ರ್‌ ಮತ್ತು ಬೆಣಚುಕಲ್ಲಿನಲ್ಲಿ ಸಿದ್ದಗೊಳಿಸಿರುವ ಉಪಕರಣಗಳಾದ ನೀಳಚಕ್ಕೆ, ಹೆರೆಚಕ್ಕೆ, 
ಮೊನೆ, ಕೊರಗ, ಕೊರೆಯುಳಿಗಳು, ಅರ್ಧ ಚಂದ್ರಾಕೃತಿ ಉಪಕರಣ, ದಬ್ದಳಗಳನ್ನು ಗುರುತಿಸಿದ್ದಾರೆ.” ಈ ಕಲ್ಲುಳಿಗಳನ್ನು 
ಗಮನಿಸಿದಾಗ ಆಯುಧಗಳನ್ನು ಹರಿತಗೊಳಿಸಲು ಬಳಸಿಕೊಂಡಿರುವಂತೆಯೂ ಅಳಿಗುಳಿಮನೆ ಆಟಕ್ಕೆ ಬಳಕೆಯಾಗಿರುವುದು, 
ನೂರ ಐವತ್ತು ಕಲ್ಲುಳಿಗಳು ಒಂದೇ ಬಂಡೆಯಲ್ಲಿರುವುದರಿಂದ ಧಾರ್ಮಿಕ ಕಾರ್ಯಗಳಿಗೆ ದೀಪವನ್ನು ಹಚ್ಚಲು ಬಳಸಿರುವ 
ಸಾಧ್ಯತೆಯೂ ಮೇಲ್ನೋಟಕ್ಕೆ ಕಂಡುಬರುತ್ತದೆ. 

ಕಲ್ಲುಳಿ ಆಕೃತಿಗಳು ಯಾವುದೋ ಒಂದು ಜನಾಂಗ ಅಥವಾ ಸಾಂಸ್ಕೃತಿಕ ವಲಯಕ್ಕೆ ಸಂಬಂಧಿಸಿದ್ದೆಂದು ಭಾವಿಸಲು 
ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಶಿಲಾಯುಗದ ಮಾನವರು ಕಡಿಮೆ ಶ್ರಮದಿಂದ ಅವರಿಗೆ ಬೇಕಾದ ವಸ್ತು, ಉಪಕರಣಗಳನ್ನು 
ತಯಾರಿಸಲು ಅನುಕೂಲವಾಗುವಂತಹ ಬಿಡಿಯಾದ ಕಲ್ಲು ಬಂಡೆಗಳನ್ನು ಆಯ್ದು ಸೂಕ್ತ ರೂಪ ಕೊಡುತ್ತಿದ್ದರು. ಅದಕ್ಕೆ 
ತಾಳಕೊಪ್ರ ಪರಿಸರವು ಸೂಕ್ತವಾದ ಪ್ರದೇಶವಾಗಿತ್ತು ಎಂದು ತಿಳಿಯುತ್ತದೆ. 


ಅಡಿ ಟಪ್ಪಣಿಗಳು 
ಬಿ.ಎಲ್‌. ರೈಸ್‌, ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ ೧೨ (ಹಳೆಯದು) ಗುಬ್ಬಿ ೫೪. 
ಎಸ್‌.ಆರ್‌. ಪ್ರಸನ್ನಕುಮಾರ್‌ (ಲೇ), ಸಣಬನಹಳ್ಳಿಯ ಐತಿಹಾಸಿಕ ಕುರುಹುಗಳು ಪು. ೩೫೪-೩೫೫. 
ಕೆ.ಎನ್‌. ಸುಪ್ರೀತ, ಕಳಸ ಪರಿಸರದ ನವಶೋಧಿತ ಬೃಹತ್‌ ಶಿಲಾಯುಗದ ಸಮಾಧಿ ಮತ್ತು ಕಲ್ಲುಳಿಗಳು ಪು. ೧೯-೨೦. 
ಕೆ.ಬಿ. ಶಿವತಾರಕ್‌, ಕರ್ನಾಟಕದ ಪುರಾತತ್ವ ನೆಲೆಗಳು ಪು. ೨೭೮. 
ಲಕ್ಷ್ಮಣ್‌ ತೆಲಗಾವಿ (ಲೇ), ಚಿತ್ರದುರ್ಗ ಪರಿಸರದ ಕುಳಿಭರಿತ ಭೀಮನ ಗುಂಡು: ಪುರಾತಾತ್ವಿಕ ಅಧ್ಯಯನ ಪು. ೧-೧೩. 


ಜಿ ಟD 


೩೩೮ ಇತಿಹಾಸ ದರ್ಶನ: ಸಂ. ೩೬/೨೦೨೧ 


| 22 
ಕಟದೇಲಿ ದ್ರಾಮದ ಪ್ರಾಚ್ಛಾವಶೇಷಗಳು 
ಅಶೋಕ ಕಂದಗಲ್ಲ%* 


'ಅನಾದಿ ಅಗ್ರಹಾರ' ಹಾಗೂ "ಬಣಂಜದ ಆದಿ ಪಟ್ಟಣ” ವೆಂದು ಶಾಸನಗಳಲ್ಲಿ ಉಲ್ಲೇಖಿತವಾದ ಕಟಗೇರಿ 
ಗ್ರಾಮವು ಬಾಗಲಕೋಟೆಯಿಂದ ದಕ್ಷಿಣಕ್ಕ ೧೫ ಕಿ.ಮೀ. ಅಂತರದಲ್ಲಿರುವ ಚಾಲುಕ್ಕರ ರಾಜಧಾನಿ ಬದಾಮಿಯಿಂದ 
ಉತ್ತರಕ್ಕೆ ೧೯ ಕಿ.ಮೀ. ಅಂತರದಲ್ಲಿದೆ. ಇಂದು ಬಾದಾಮಿ ತಾಲ್ಲೂಕಿನ ಪ್ರಮುಖ ಗ್ರಾಮಗಳಲ್ಲೊಂದಾಗಿದೆ. 


ಈ ಗ್ರಾಮದಲ್ಲಿ ಈಗಾಗಲೇ ಪ್ರಕಟಿತವಾಗಿರುವ ಐದು ಶಾಸನಗಳಿವೆ. ಕಲ್ಯಾಣದ ಚಾಲುಕ್ಕ ಚಕ್ರವರ್ತಿ ಆರನೇ 
ವಿಕ್ರಮಾದಿತ್ಯನ ಆಳ್ಗಿಕೆಯಲ್ಲಿ ಕ್ರಿಶ. ೧೦೯೨ರಲ್ಲಿ ರಚನೆಯಾದ ಎರಡು ಶಾಸನಗಳು, ಕಲಚೂರಿಯರ ಕಾಲದ ಕ್ರಿ.ಶ. 
೧೧೭೬, ಕ್ರಿಶ. ೧೧೭೮ರ ಕಾಲದ ಎರಡು ಶಾಸನಗಳು, ಇನ್ನೊಂದು ೧೨ನೇ ಶತಮಾನಕ್ಕೆ ಸಂಬಂಧಿಸಿದ ವೀರಗಲ್ಲು 
ಶಾಸನವೊಂದು ಈ ಗ್ರಾಮದಲ್ಲಿವೆ. 

ಒಂದನೇ ವೀರಗಲ್ಲು: ಗ್ರಾಮದ ಕೆ.ವ್ಪಿ.ವೃ್ವ. ಪ್ರೌಢಶಾಲೆಯ ಆವರಣದಲ್ಲಿ ಸಾಲಾಗಿ ನಿಲ್ಲಿಸಿರುವ ಈ ವೀರಗಲ್ಲುಗಳು 
ಹೀಗಿವೆ ಬಲದಿಂದ ಒಂದನೇ ವೀರಗಲ್ಲು ಮೂರು ಅಡಿ ಎತ್ತರ ಹಾಗೂ ಎರಡು ಅಡಿ ಅಗಲವಾಗಿದ್ದು ಬಳಪದ ಕಲ್ಲಿನಲ್ಲಿ 
ನಿರ್ಮಾಣವಾಗಿದೆ. ಇದರ ಮೊದಲನೇ ಪಟ್ಟಿಕೆಯಲ್ಲಿ ವೀರನು ವೈರಗಳೂಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಮುಂಭಾಗದಲ್ಲಿ 
ವೈರಿಪಡೆಯನ್ನು ಚಿತ್ರಿಸಿದ್ದಾರೆ. ವೀರನ ಹಿಂಬದಿಯಲ್ಲಿ ಹಸುಗಳ ಸಾಲನ್ನು ಕಾಣುತ್ತೇವೆ. ಎರಡನೇ ಪಟ್ಟಿಕೆಯಲ್ಲಿ ಮರಣ 
ಹೊಂದಿದ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ ದೃಶ್ಯವಿದೆ. ವೀರನು ಮಂಟಪದಲ್ಲಿ ಕುಳಿತಿದ್ದು, 
ಎಡ-ಬಲದಲ್ಲಿ ಚಾಮರವನ್ನು ಹಿಡಿದ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮೂರನೇ ಪಟ್ಟಿಕೆ 
ತೃಟಿತಗೊಂಡಿದೆ. 


ಮಾಸ್ತಿಕಲ್ಲು: ಬಲದಿಂದ ಎರಡನೇ ಕಲ್ಲು ವೀರ ಮಾಸಿಕಲ್ಲು ಇದು ೨ % ಅಡಿ ಎತ್ತರ ೧ % ಅಡಿ ಅಗಲವಾಗಿದ್ದು, 
ಕೆಂಪು ಉಸುಕು ಮಿಶ್ರಿತ ಕಲ್ಲಿ (Rd Shine Stone) ನಲ್ಲಿ ನಿರ್ಮಿಸಲಾಗಿದೆ. ಬಾದಾಮಿ ಚಾಲುಕ್ಕರ ಕಾಲದ ಸ್ಥಾರಕಗಳು 
ಇದೇ ಮಾದರಿಯ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ಈ ವೀರ ಮಾಸಿಕಲ್ಲಿನಲ್ಲಿ ವೀರ ಮತ್ತು ಆತನ ಸತಿಯನ್ನು ಚಿತ್ರಿಸಲಾಗಿದೆ. 
ವೀರನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು ಬಲಗೈಯನ್ನು ಟೊಂಕದ ಮೇಲೆ ಇಟ್ಟಿದ್ದಾನೆ. ಇವನ ಪಕ್ಕದಲ್ಲಿ ಸತಿಯು 
ನಿಂತಿದ್ದು ಬಲಗೈಯನ್ನು ಎತ್ತಿ ಹಿಡಿದಿದ್ದು ಎಡಗೈಯನ್ನು ಇಳಿಬಿಟ್ಟಿದ್ದಾಳ. ಇವರಿಬ್ಬರೂ ಹಿರಿದಾದ ತುರುಬನ್ನು ಕಟ್ಟಿದ್ದಾರೆ. 

ಎರಡನೇ ವೀರಗಲ್ಲು: ಬಲದಿಂದ ಮೂರನೆ ಸ್ಮಾರಕ ಶಿಲೆಯು ೧ % ಅಡಿ ಎತ್ತರವಾಗಿದ್ದು, ಬಳಪದ ಕಲ್ಲಿನಲ್ಲಿ 
ಕಂಡರಿಸಲ್ಪಟ್ಟಿದೆ. ಈ ವೀರಗಲ್ಲಿನಲ್ಲಿ ವೀರನೋರ್ವನ ಚಿತ್ರಣವೇ ಪ್ರಧಾನವಾಗಿದೆ. ವೀರನು ಎಡಗೈಯಲ್ಲಿ ಬಿಲ್ಲನ್ನು 
ಹಿಡಿದಿದ್ದು ಬಲಗೈಯಲ್ಲಿ ಬಾಣವನ್ನು ಹಿಡಿದಿದ್ದಾನೆ. ಈತನು ಬಿಲ್ಲಿದ್ಯೆಯಲ್ಲಿ ಪ್ರವೀಣನಾಗಿದ್ದು ಶತ್ರುಗಳೊಂದಿಗೆ ಹೋರಾಡಿ 
ಮರಣಹೊಂದಿರುವುದರಿಂದ ಈ ಸ್ಮಾರಕ ಶಿಲೆಯನ್ನು ನಿರ್ಮಿಸಿದ್ದಾರೆ. ಹಚ್ಚಿನ ಅಲಂಕಾರಗಳಿರುವದಿಲ್ಲ. 


ಮೂರನೇ ವೀರಗಲ್ಲು: ಬಲದಿಂದ ಎಡಕ್ಕೆ ಸಾಲಾಗಿ ನಿಲ್ಲಿಸಿರುವ ಈ ಸ್ಮಾರಕ ಶಿಲೆಗಳಲ್ಲಿ ನಾಲ್ಕನೆ ಸ್ಮಾರಕ ಈ 
ವೀರಗಲ್ಲು ಇದು ತ್ರುಟಿತಗೊಂಡಿದ್ದು, ಸ್ಪಲ್ಪ ಭಾಗ ಮಾತ್ರ ಇದೆ. ಇನ್ನುಳಿದ ಭಾಗವು ಕಾಣಿಸುತ್ತಿಲ್ಲ ಇದು ಸುಮಾರು 
ಮೂರು ಅಡಿ ಎತ್ತರ ಎರಡು ಅಡಿ ಅಗಲವಾದ ಬಳಪದ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ. ಇದು ತುರುಗೋಳ್‌ ಶಿಲವಾಗಿದೆ. 

೪ನೇ ವೀರಗಲ್ಲು: ಇದು ನಾಲ್ಕು ಅಡಿ ಎತ್ತರ ಎರಡು ಅಡಿ ಅಗಲವಾಗಿದೆ. ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. 
ಈ ವೀರಗಲ್ಲಿನ ವಿಶೇಷವೆಂದೆರೆ ಎರಡು ಜನ ಯೋಧರು ಹೋರಾಡಿರುವುದನ್ನು ಇಲ್ಲಿ ಕಾಣುತ್ತೇವೆ. ಮೊದಲನೇ 
ಪಟ್ಟಕೆಯಲ್ಲಿ ವೀರ ಯೋಧರು ಹೋರಾಡುವ ದೃಶ್ಯವಿದೆ. ಈ ಎರಡೂ ಯೋಧರು ಹೋರಾಡುವದನು ಪತ್ನೇಕವಾದ 


ಎ 
ಭಾಗದಲ್ಲಿ ಚಿತ್ರಿಸಿದ್ದಾರೆ. ಈ ಇಬ್ಬರೂ ಯೋಧರು ಬಿಲ್ಲು-ಬಾಣಗಳಿಂದ ಶತ್ರುಗಳೂಂದಿಗೆ ಹೋರಾಡುತ್ತಿದ್ದಾರೆ. ವೈರಿಗಳು 


* ಪ್ರಾಚಾರ್ಯರು, ಪಕ್ರೀ ಪದವಿಪೂರ್ವ ಕಾಲೇಜು, ಬಾಗಲಕೋಟೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೩೯ 


ಖಡ್ಗವನ್ನು ಹಿಡಿದಿದ್ದಾರೆ. ಒಬ್ಬ ವೈರಿ ಪಡೆಯ ಯೋಧನು ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದಿದ್ದಾನೆ. ಯೋಧರು 
ಕೊರಳಹಾರ, ಕಂಠಹಾರ ವಿವಿಧ ಆಭರಣಗಳನ್ನು ಧರಿಸಿದ್ದು, ಇವರೀರ್ವರ ಉತ್ತಮ ಆಭರಣ, ವಸ್ತುಗಳನ್ನು ಗಮನಿಸಿದರೆ 
ಇವರು ಪ್ರಮುಖ ವ್ಯಕ್ತಿಗಳಾಗಿದ್ದರೆಂದು ತಿಳಿಯಬಹುದಾಗಿದೆ. 


ಈ ಮೊದಲನೇ ಪಟ್ಟಿಕೆಯ ಮೇಲ್ಭಾಗದ ಪಟ್ಟಿಕೆಯಲ್ಲಿ ಶಾಸನವಿದ್ದು ಪ್ರಕಟಿತವಾಗಿದೆ. *ತಳಾರ ಚಾವೆಯನಾಯ್ಕನ 
ಮಗ ಕಲ್ಲ, ಅವನ ಅಣ್ಣನ ಮಗ ಸಂಕಯುಖ್ಯರು ಬಾದಾಮಿಯ ದಾರಿಯಲ್ಲಿ ಕಡಕೆರೆಯ ಮಹಾಜನರ (ಕೋರಿಕೆಯಂತೆ) 
ಕಳ್ಳರೊಡನೆ ಕಾದಿ ಸತ್ತಾಗ ಅವರ ದೈರ್ಯವನ್ನು ಮೆಚ್ಚಿದ ಮಹಾಜನರು ಭೂದಾನ ನೀಡಿದಂತೆ ಉಲ್ಲೇಖವಿದೆ. ಶಾಸನದ 
ಉಲ್ಲೇಖದಂತೆ ಈರ್ವರು ಯೋಧರು ಕಳ್ಳರೊಡನೆ ಹೋರಾಡಿ ವೀರ ಮರಣವನ್ನು ಹೊಂದಿರುವುದರಿಂದ ಇವರೀರ್ವರ 
ಹೋರಾಟವನ್ನು ಪ್ರತ್ಯೇಕವಾಗಿ ಚಿತ್ರಿಸಲಾಗಿದೆ. ಎರಡನೇ ಪಟ್ಟಿಕೆಯಲ್ಲಿ ಯೋಧರು ಪ್ರತ್ತೇಕವಾದ ಮಂಟಪದಲ್ಲಿ ಕುಳತಿದ್ದು, 
ಎಡ ಬಲದಲ್ಲಿ ಚಜಾಮರಧಾರಿಣಿಯರಾದ ಅಪ್ಪರೆಯರಿದ್ದಾರೆ. ಮೇಲ್ಲಾಗದಲ್ಲಿ ವಾದ್ಯಗಳನ್ನು ನುಡಿಸುತ್ತಿರುವ ದೃಶ್ಯ 
ಪುಷ್ಪಾರ್ಚನೆ ಮಾಡುತ್ತಿರುವ ದೃಶ್ಯವಿದೆ. ಮೂರನೇ ಪಟ್ಟಿಕೆಯ ಮಧ್ಯದಲ್ಲಿ ಈಶ್ವರ ಶಿಲ್ಲವಿದ್ದು ಇಕ್ಕೆಲಗಳಲ್ಲಿ ಯೋಧರು 
ಕುಳಿತಿದ್ದಾರೆ. ಎಡಬದಿಯ ಯೋಧನ ಹಿಂದೆ ನಂದಿಯ ಶಿಲವಿದೆ. ಬಲಬದಿಯ ಯೋಧನ ಮುಂದೆ ಜಟಾಧಾರಿಯಾದ 
ಮುನಿಯೊಬ್ಬನು ಕೈಮುಗಿದು ನಿಂತಿದ್ದಾನೆ ಶಿವಲಿಂಗದ ಮೇಲ್ಲಾಗದ ಇಕ್ಕೆಲಗಳಲ್ಲಿ ಸೂರ್ಯ-ಚಂದರನ್ನು ಚಿತ್ರಿಸಿದ್ದಾರೆ. 


ಐದನೇ ವೀರಗಲ್ಲು: ಬಲದಿಂದ ಎಡಕ್ಕೆ ಇರುವ ಆರನೆ ಸ್ಮಾರಕ ಶಿಲೆ ಈ ಐದನೇ ವೀರಗಲ್ಲು. ಇದು ನಾಲ್ಕು ಅಡಿ 
ಎತ್ತರ ೨ % ಅಡಿ ಅಗಲವಾಗಿದೆ. ಬಳಪದ ಕಲ್ಲಿನಲ್ಲಿ ನಿರ್ಮಿಸಲಾಗಿದ್ದು ತ್ರುಟಿತಗೊಂಡಿದೆ. 

ಮೊದಲನೆ ಪಟ್ಟಿಕೆಯಲ್ಲಿ ಯುದ್ಧದ ದೃಶ್ಯವಿದೆ. ಪ್ರಧಾನ ಯೋಧನು ಕೈಯಲ್ಲಿ ಖಡ್ಗವನ್ನು ಹಿಡಿದು ಕುದುರೆ ಮೇಲೆ 
ಕುಳಿತ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ಇವನ ಹಿಂಭಾಗದಲ್ಲಿ ಕುದುರೆ ಮೇಲೆ ಕುಳಿತ ಯೋಧನಿದ್ದಾನೆ ಕುದುರೆಗಳ 
ಸಾಲುಗಳನ್ನೆ ಚಿತ್ರಿಸಿದ್ದಾರೆ. ಎರಡನೇ ಪಟ್ಟಿಕೆಯಲ್ಲಿ ವೀರಮರಣ ಹೊಂದಿದ ಯೋಧನನ್ನು ಅಪ್ಪರೆಯರು ಸ್ಪರ್ಗಕ್ಕೆ 


ಕೊಂಡೊಯುತ್ತಿದ್ದಾರೆ ವೀರನು ಮಂಟಪದಲ್ಲಿ ಕುಳಿತಿದ್ದು ಚಾಮರಧಾರಿಣಿಯರು ನಿಂತಿದ್ದಾರೆ. ಮೂರನೆ ಪಟ್ಟಿಕೆ ತುಟಿತವಾಗಿದೆ. 
ಒಟ್ಟಿನಲ್ಲಿ ಕಟಗೇರಿ ಗ್ರಾಮವು ವಿವಿಧ ರಾಜಮನೆತನಗಳ ಆಳ್ಲಿಕೆಗೆ ಒಳಪಟ್ಟು ಆಳರಸರ ಆಳಿಕೆಯ ಕಾಲದಲ್ಲಿ ಊರ 
ರಕ್ಷಣೆಗಾಗಿ (ತುರುಗಳೆ) ಹಸು-ದನ ಕರಗಳ ರಕ್ಷಣೆಗಾಗಿ ಶತೃಗಳೊಂದಿಗೆ ಹೋರಾಡಿ ವೀರಮರಣವನ್ನಪ್ಪಿದ ಯೋಧರ 


[oY 


ಸ್ನರಣಾರ್ಥ ವೀರಗಲ್ಲುಗಳನ್ನು, ವೀರಮಾಸ್ತಿ ಕಲ್ಲನ್ನು ನಿಲ್ಲಿಸಲಾಗಿದೆ. 


ಆ 


೩೪೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


SO 
ಮೇಕನದದ್ದೆ ಪುಲಿಪರದ ಐಪತಿಹಾಪಿಕಹ ನೆಲೆಗಳು 


ಮೇಕನಗದ್ದೆ ಲಕ್ಷ ೌಗೌಡ* 


ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕಿನ ಮೇಕನಗದ್ದೆ ಹಾಗೂ ಸುತ್ತಮುತ್ತಲಿನ ಕಾಡಿನ ಅಂಚಿನಲ್ಲಿರುವ 
ಊರುಗಳಾದ ಹೇರಿಕೆ, ಬೈರಾಪುರ, ಕುಂಬರಡಿ, ಗುತ್ತಿ ಕೋಗಿಲೆ ಮುಂತಾದ ಊರುಗಳು ದಟ್ಟಾರಣ್ಯದಿಂದಾವೃತ 
ಪ್ರದೇಶಗಳು. ಇವು ನಾಗರಿಕ ಜಗತ್ತಿನಿಂದ ಇತ್ತೀಚಿನತನಕ ದೂರವೇ ಉಳಿದಿದ್ದ ಪ್ರದೇಶಗಳು. ಈ ಊರುಗಳ ಗಡಿಯಾಚೆಗೆ 
ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿಗೆ ಯಾವುದೇ ಊರು ಅಥವಾ ಜನವಸತಿಗಳಾಗಲೀ ಈಗ ಇಲ್ಲ. ಆದ್ದರಿಂದ ಮೇಕನಗದ್ದೆಗೆ 
ಬೂಮಿ ಕೊನೆಯಾದ ಭು ಎ೦ಬ ಅನ್ವರ್ಥ ನಾಮವೂ ಇದೆ. ಆದರೆ ಈ ಊರುಗಳಲ್ಲಿ "ಪುರಾತನ ಕಾಲದಲ್ಲಿ 
ಜನವಸತಿ ಇದ್ದುದ್ದರ ಬಗ್ಗೆ ಅಲ್ಲಲ್ಲಿ ಹಲವಾರು ಕುರುಹುಗಳು ಕಂಡುಬರುತ್ತಿವೆ. 


ಮೇಕನಗದ್ದೆಯ ಸುತ್ತಲಿನ ಈ ಪ್ರದೇಶವು ದಕ್ಷಿಣ ಹಾಗೂ ಪಶ್ಚಿಮಕ್ಕೆ ಆವರಿಸಿರುವ ಎತ್ತರವಾದ ಗುಡ್ಡಬೆಟ್ಟಗಳಿಂದಲೂ, 
ಸುತ್ತುವರಿದಿರುವ ದಟ್ಟಾರಣ್ಯಗಳಿಂದ ಕೂಡಿದ್ದು, ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಮುನ್ನೂರು ಇಂಚುಗಳವರೆಗೂ 
ಬೀಳುತ್ತದೆ. ಇಲ್ಲಿನ ಹವಾಗುಣಕ್ಕೆ ಒಗ್ಗಿಕೊಂಡಂತೆ ತರೀ ಜಮೀನಿನಲ್ಲಿ ಖಾರೀಫ್‌ ಯತುವಿನಲ್ಲಿ ಬತ್ತ ಹಾಗೂ ಕಾಡು 
ಮತ್ತು ಹನಾಲಿನಲ್ಲಿ ಏಲಕ್ಕಿ ಬೆಳೆ ಅಷ್ಟೆ ಇಲ್ಲಿನ ಕೃಷಿ ಉತ್ತನ್ನಗಳಾಗಿದ್ದವು. ಅದು ಬಿಟ್ಟರೆ ಇಲ್ಲಿನ ದಟ್ಟ ಕಾಡುಗಳಲ್ಲಿ 
ಸ್ಪಾಭಾವಿಕವಾಗಿ ಬೆಳೆಯುತ್ತಿದ್ದ ಕಾಡು ಏಲಕ್ಕಿ ಸಹ ಒಂದು ಉತ್ತನ್ನವಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಪ್ರಮಾಣ 
ಕಡಿಮೆಯಾದ ಪರಿಣಾಮ ಆಧುನಿಕ ಬೆಳೆಗಳಾದ ಕಾಫಿ, ಮೆಣಸು, ಶುಂಠಿ, ಬಾಳ, ಮುಂತಾದವು ಕಾಣಿಸಿಕೊಳ್ಳುತ್ತಿವೆಯಲ್ಲದೆ 
ಇಲ್ಲಿನ ಪರಂಪರಾನುಗತ ಕೃಷಿ ಪದ್ದತಿ ಮರೆಯಾಗಿ ಹೋಗಿದೆ. ಪುರಾತನ ಕಾಲದಿಂದಲೂ ಜನವಸತಿ ಇದ್ದ ಬಗ್ಗೆ 
ಕಂಡುಬರುವ ಕುರುಹುಗಳ ಬಗ್ಗೆ ಗಮನ ಸೆಳೆಯುವುದೇ ಈ ಲೇಖನದ ಉದ್ದೇಶವಾಗಿದೆ. 


೧. ಕೆಳಮೇಕನಗದ್ದೆಯ ಬೀರರ ಬನ, ೨. ಪಾಂಡವರ ಗುಡ್ಡದ ಮೇಲಿರುವ ಶಿಲಾವಶೇಷಗಳು, ೩. ಕಾಡಿನಲ್ಲಿರುವ 
ಉಳಿಯುವ ಕಲ್ಲುಗಳು, ೪. ದಿಗ್ಗಲ್ಲು/ಎತ್ತಿನಬುಜ, ೫. ಕಬ್ಬಣ ಕರಗಿಸಿದ ಕಲ್ಲಿನ ಅವಶೇಷಗಳು. 


೧. ಕೆಳಮೇಕನಗದ್ದೆಯ ಬೀರರ ಬನ: ಮೇಕನಗದ್ದೆ ಗ್ರಾಮದ ಕೆಳಮೇಕನಗದ್ದೆಯಲ್ಲಿರುವ ಪುರಾತನವಾದ 
ಬಾವಿಯೊಂದರ ಬಳಿ ಮರದ ಬುಡದಲ್ಲಿ ಆರು ಬೀರರ ಕಲ್ಲುಗಳಿವೆ. ಇವು ಕೆತ್ತನೆ ಹಾಗೂ ಆಕಾರ, ಗಾತ್ರಗಳಿಂದಾಗಿ 
ಒಂದೇ ರೀತಿ ಇವೆ. ಸುಮಾರು ನಾಲ್ಕು ಅಡಿ ಎತ್ತರ ಹಾಗೂ ಎರಡು ಅಡಿ ಅಗಲ ಇರುವಗಟ್ಟಿಯಾದ ಕರಿಗಲ್ಲಿನ 
ಶಿಲೆಗಳಲ್ಲಿ ಕೆತ್ತಲಾಗಿದೆ. ಕಲ್ಲಿನ ಕೆಳಭಾಗ ಸಾದಾ ಇದ್ದು ಅರ್ಧಕ್ಕಿಂತ ಮೇಲಿನ ಭಾಗದಲ್ಲಿ ಎರಡು ಹಂತಗಳಲ್ಲಿ ಚಿತ್ರಗಳನ್ನು 
ಕೊರೆಯಲಾಗಿದೆ. ಇಲ್ಲಿ ನಾಲ್ಕು ವೀರಗಲ್ಲುಗಳು ಹಾಗೂ ಸಿಸಿ ವೀರಮಾಸ್ತಿ ಕಲ್ಲುಗಳಿವೆ. ವೀರಗಲ್ಲುಗಳಲ್ಲಿ ಎರಡು 
ರೀತಿ ಕೆತ್ತನೆಗಳಿವೆ. ಎರಡು ಕಲುಗಳಲ್ಲಿ ಕತ್ತಿ ಹಿಡಿದು ಮೇಲೆತ್ತಿ ನೆಲದ ಮೇಲೆ ನಿಂತು ಹೋರಾಡುತ್ತಿರುವ ವೀರರ ಚಿತ್ರದ 
ಜೊತೆಗೆ ಚಾಮರ ಬೀಸುತ್ತಿರುವ ಯೋಧನ ಚಿತ್ರವಿದೆ. 

ಈ ಊರಿನ ಪ್ರತಿ ಮನೆಯಲ್ಲಿ ಹಸು ಕರು ಹಾಕಿದ ಮೇಲೆ ಹನ್ನೆರಡು ದಿನ ಕಳದ ಮೇಲೆ ಆ ಹಸುವಿನ ಹಾಲನ್ನು 
ಬಳಸಿ ಹಾಲನ್ನ ಮಾಡಿ ಈ ಬೀರರ ಕಲ್ಲುಗಳ ಎದುರು ತಂದು ಎಡೆ ಹಾಕಿ ನೈವೇದ್ಯ ಮಾಡ ಬೇಕು. ಹೀಗೆ ಮಾಡಿದ 
ಮೇಲೆಯೇ ಮನೆಯಿಂದ ಹೊರಗಿನವರಿಗೆ ಹಾಲು ನೀಡಬಹುದು. ಒಂದು ವೇಳ ನೈವೇದ್ಯ ಮಾಡದೆ ಹಾಲನ್ನು 
ಇತರರಿಗೆ ನೀಡಿದರೆ ಹಸುವಿನ ಕೆಚ್ಚಲು ಒಡೆಯುವುದು, ಹಾಲಿನ ಬದಲಿಗೆ ರಕ್ತ ಸುರಿಯುವುದು ಇತ್ಕಾದಿ ಅವಗಢಗಳಾಗುತ್ತವೆಂದು 
ಇಲ್ಲಿನ ಹಿರಿಯರು ತಿಳಿಸುತ್ತಾರೆ. 

ಇಲ್ಲಿನ ಸುಗ್ಗಿ ಹಬ್ಬದಲ್ಲಿ ದೇವರ ಸೇವೆಗೆ ಸಂಬಂಧಿಸಿದಂತೆ ಒಂದೊಂದು ಕೆಲಸ ಮಾಡಲು ಒಂದೊಂದು ವರ್ಗಕ್ಕೇ 
ಮೀಸಲಾಗಿರುತ್ತದೆ. ಸುಗ್ಗಿಹಬ್ಬದಲ್ಲಿ ದೇವರಿಗೆ ಮಡೆ ಮಾಡಿ ನೈವೇದ್ಯ ಅರ್ಪಿಸಲು ಮೀಸಲಾಗಿರುವ ಕುಟುಂಬಗಳಿವೆ. 


% ಮೊ. ೯ಟಲಿ೨೧ ೬೨೦೦೧ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ | ೩೪೧ 


ಆಯಾಯ ಕುಟುಂಬದ ನಿರ್ದಿಷ್ಟ ಒಕ್ಕಲಿನವರು ಅದಕ್ಕೆ ಸಂಬಂಧಿಸಿದ ಆಚರಣೆ ನೆರವೇರಿಸುತ್ತಾರೆ. ಊರಿನ ಎಲ್ಲರ 
ಮನೆಯಲ್ಲೂ ಒಂದು ದಿನ ಉಪವಾಸವಿದ್ದು ಬೀರರ ಚೌತ ಆಚರಿಸುತ್ತಾರೆ. ಆ ವರ್ಷದ ಹಬ್ಬದ ಕೊನೆಯ ದಿನ ಬೀರರಿಗೆ 
ಮಡೆ ನೈವೇದ್ಯ ಮಾಡುತ್ತಾರೆ. 


ಮಡೆ ಮಾಡುವ ಮನೆಯವರು ನೀಡುವ ಮಾಹಿತಿಯಂತೆ ಹಿಂದಿನ ರಾತ್ರಿಯೇ ಮೂರು ಬೊಗಸೆ ಅಕ್ಕಿಯನ್ನು 
ತೆಗೆದು ಅದರಲ್ಲಿ ದೋಸೆ ಅನ್ನ ಕಡುಬು ಮುಂತಾಗಿ ಮೂರು ಬಗೆಯ ಖಾದ್ಯ ತಯಾರಿಸಿ ಪೂಜಾ ಸಾಮಗ್ರಿಗಳೊಂದಿಗೆ 
ಬುಟ್ಟಿಯಲ್ಲಿ ತುಂಬಿ ಬಾಯಿಗೆ "ಬಟ್ಟೆ ಕಟ್ಟಕೊಂಡು ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಈ ಬನಕ್ಕೆ ಬರುತ್ತಾರೆ. 
ಇವರ ಮುಂದೆ ಒಂದು ಬೆಂಕಿ ಕೊಳ್ಳ ಹಿಡಿದುಕೊಂಡು ಯಾರೂ ಎದುರುಗಡೆ ಬರಬಾರದೆಂದು ಸೂಚನೆ ಕೊಡುತಾರೆ. 
ಇಲ್ಲಿಗೆ ಬಂದು ಕಲ್ಲುಗಳನ್ನು ತೊಳೆದು ಎಣ್ಣೆಮಜ್ಜನ ಮಾಡಿ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿ ಎಡೆ ಇಟ್ಟು ನೈವೇದ್ಯ 
ಮಾಡಿ ಅರ್ಪಿಸಿ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. 


ಇಲ್ಲಿನ ಈ ಆಚರಣೆಯೊಂದಿಗೆ ಹೊಂದಿಕೊಂಡ ಇನ್ನೊಂದು ವಿಶೇಷತೆಯಿದೆ. ಇಲ್ಲಿ ನೈವೇದ್ಯ ಮಾಡಿದ ಪ್ರಸಾದವನ್ನು 
ಹಣ್ಣು ಮಕ್ಕಳಿಗಾಗಲೀ ಮಹಿಳಯರಿಗಾಗಲಿ ಕಡ್ಡಾಯವಾಗಿ ನೀಡುವುದಿಲ್ಲ. ಒಂದುವೇಳ ಅಚಾನಕ್ಕಾಗಿ ಸೇವಿಸಿದರೆ 
ಅಂತವರಿಗೆ” ಮಕ್ಕಳಾಗುವುದಿಲ್ಲವೆಂಬ ನಂಬಿಕೆಯಿದೆ. ಆದರೆ ಇಲ್ಲಿ ಈ ರೀತಿಯ ಆಚರಣೆಗಳನ್ನು ನೆರವೇರಿಸುವುದು 
ಯಾವಾಗಿನಿಂದ 'ಔರಂಭವಾಯಿತೆಂಬ ಬಗ್ಗೆ ವಿವರಗಳು ದೊರೆಯುವುದಿಲ್ಲ. 


ಇಂತಹ ಕಲ್ಲುಗಳು ಇಲ್ಲಿನ ಸುತ್ತಮುತ್ತಲ ಊರುಗಳಲ್ಲಿ ಕೆಲವು ಕಡೆ ಗುಂಪಾಗಿ, ಮತ್ತೆ ಕೆಲವು ಕಡೆ ಒಂದೊಂದಾಗಿ 
ಬಯಲು ಪ್ರದೇಶಗಳಲ್ಲಿ ಹರಡಿಕೊಂಡಿರುವುದು ಕಂಡುಬರುತ್ತವೆ. ಸಮೀಪದ ಹೊಸಹಳ್ಳಿಯಲ್ಲಿ ಇದೇ ತರಹದ ಗುಂಪಾಗಿರುವ 
ಕಲ್ಲುಗಳಿವೆ. 


೨. ಪಾಂಡವರ ಗುಡ್ಡದ ಶಿಲಾವಶೇಷಗಳು: ಮೇಕನಗದ್ದೆ ಗ್ರಾಮದ ವ್ಯಾಪ್ತಿಯಲ್ಲಿರುವ ಪಾಂಡವರ ಗುಡ್ಡ ಸುಮಾರು 
೨೦೦೦ ಅಡಿಗೂ ಹೆಚ್ಚು ಎತ್ತರವಿರುವ ಚೂಪಾದ ಗುಡ್ಡಗಳ ತುತ್ತತುದಿ. ಇದರ ಸುತ್ತಮುತ್ತ ಹತ್ತಿರದಲ್ಲಿ ಎಲ್ಲೂ 
ಜನವಸತಿಗಳಿಲ್ಲ. ಈ ಗುಡ್ಡದ ಉತ್ತರಕ್ಕೆ ನೂರಾರು ಕಿಲೋಮೀಟರುಗಳವರೆಗೆ ಸಾವಿರಾರು ಎಕರೆ ದಟ್ಟಾರಣ್ಯ ಹರಡಿದೆ. 
ಇಲ್ಲ ಇರುವ ಕಲ್ಲಿನ ಆಕೃತಿಗಳನ್ನು ಆಧರಿಸಿ ಇದಕ್ಕೆ ಪಾಂಡವರ ಗುಡ್ಡ ಎಂಬ ಅನ್ವರ್ಥನಾಮವಿದೆ. ಇವುಗಳನ್ನು ಕುರಿತು 
ಹಲವಾರು ಇತಿಹಾಸ ತಜ್ಞರು ಇಲಿಗೆ ಭೇಟಿ ನೀಡಿ "ಪರಿಶೀಲಿಸ ದೆ ಇವು ಶಿಲಾಯುಗದ ಕಾಲದ ಪಳೆಯುಳಿಕೆಗಳು ಎಂದು 
ಹಲವು ಕಡೆ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಈ ಬೆಬ್ರದ ತುತ್ತತುದಿಯಲ್ಲಿ ಅಪರಿಮಿತವಾದ ಗಾಳಿ ಮಳೆಗಳ ಹೊಡೆತ 
ತಡೆದುಕೊಂಡು ಇಲ್ಲಿ ಜನರು ನೆಲೆ ನಿಂತಿದ್ದರೇ ಎಲಬುದು ಅನುಮಾನ. ಇಲ್ಲಿನ ಹಲವಾರು ಕಲ್ಲುಗಳ ಆಕೃತಿಗಳನ್ನು 
ಕಂಡು ಇವೆಲ್ಲಾ ಪಾಂಡವರ ಕಾಲದ ಅವಶೇಷಗಳೆಂದು, ಪಾಂಡವರು ದಿನಿತ್ಯದಲ್ಲಿ ಬಳಸುತ್ತಿದ್ದ ವಸ್ತುಗಳು ನಂತರದಲ್ಲಿ 
ಕಲ್ಲಾದವೆಂದು ಹೇಳುತ್ತಾರೆ. 


ಕಾಡಿನಲ್ಲಿರುವ ಉಳಿಯುವ ಕಲ್ಲುಗಳು 


ಪಾಂಡವರ ಗುಡ್ಡದ ತಪ್ಪಲಿನಲ್ಲಿರುವ ದಟ್ಟಾರಣ್ಯಗಳಿಗೆ ಇಲ್ಲಿನ ಸುತ್ತಮುತ್ತಲಿನ ಊರುಗಳಿಂದ ಶಿಕಾರಿ ಮತ್ತಿತರ 
ಉದ್ದೇಶಗಳಿಗೆ ಹೋದವರು ಈ ಕಾಡುಗಳಲ್ಲಿರುವ ಕಲ್ಲುಗಳಲ್ಲಿ ಆಶ್ರಯ ಪಡೆಯುದಾಗಿ ತಿಳಿದು ಬರುತ್ತದೆ. ಈ ಕಲ್ಲುಗಳು 
ಮಾನವ ವಾಸ ಯೋಗ್ಯವಾಗಿದ್ದು ಕಾಡುಪ್ರಾಣಿಗಳು ಮತ್ತಿತರ ಅಪಾಯಗಳಿಂದ ರಕ್ಷಣೆ ಪಡೆಯಲು ಯೋಗ್ಯವಾಗಿವೆ 
ಎಂದು ತಿಳಿದು ಬರುತ್ತವೆ. ಇಲ್ಲಿರುವ ಕಲ್ಲುಗಳಿಗೆ ಎಲೇಕಲ್ಲು, ಮರಿಗೌಡನ ಕಲ್ಲು, ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. 
ಈ ಕಲ್ಲುಗಳ ರಚನೆಯಾದದ್ದು ನೈಸರ್ಗಿಕವೇ ಅಥವಾ ಆದಿ ಮಾನವ ಇಲ್ಲಿ ನೆಲೆ ಆರಂಭಿಸಿದಾಗ ಇವುಗಳನ್ನು ವಾಸಯೋಗ್ಯ 
ಮಾಡಿಕೊಂಡಿರಬಹುದೆಂಬ ಅಂಶ ಕಂಡುಬರುತ್ತದೆ. 


ದಿಗ್ಗಲ್ಲು/ಎತ್ತಿನ ಭುಜ 
ಇದೊಂದು ದಟ್ಟಾರಣ್ಕದ ನಡುವೆ ಎದ್ದುಕಾಣುವಂತೆ ಎತ್ತರವಾದ ಕಲ್ಲುಗಳನ್ನು ಕಡೆದು ಜೋಡಿಸಿರುವಂತೆ ಅತ್ಯಂತ 
ಎತ್ತರಕ್ಕೆ ಗೋಚರವಾಗುವ ನಿಸರ್ಗದತ್ತ ಕಲ್ಲಿನ ರಾಶಿ. ಬಹಳ ದೂರಕ್ಕೆ ಗೋಚರಿಸುವುದರಿಂದ ಈ ಕಲ್ಲುಗಳ ರಾಶಿ 


ತಿರುಗಾಡುವವರಿಗೆ ದಾರಿಯನ್ನು - ದಿಕ್ಕನ್ನು ಗುರುತಿಸಲು ಸಹಕಾರಿಯಾಗುತ್ತಿದ್ದದ್ದರಿಂದ ಇದಕ್ಕೆ ದಿಗ್ಗಲ್ಲು ಎಂದು 
ಹೆಸರಿದೆ ಯಾವುದೇ ಜನವಸತಿಗಳಿಲ್ಲದೆ ವಿಪರೀತವಾಗಿ ಸುರಿವ ಬಾರಿ ಮಳೆಯ ಬಿರುಸಿನ ಆರ್ಭಟಕ್ಕೆ ಹಾಗೂ ಗಾಳಿಯ 


೩೪೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


" ಪಾಂಣೆವರ ಗುಣ್ಣದ ಹಿನ್ನೆನೆಯ ಕಾಂ 


ಹೊಡೆತಕ್ಕೆ ನಲುಗದೆ ಅಲುಗಾಡದಂತೆ ನಿಂತಿರುವುದು ನಿಸರ್ಗದ ವಿಸ್ಮಯವಾಗಿದೆ. ಸಂಧುಗಳಲ್ಲಿ ಜನರು ಅಡಗಿಕೊಳ್ಳ 
ಬಹುದಾದಷ್ಟು ದೊಡ್ಡ ಗುಹೆಗಳಿವೆ. ಇವು ಸಹ ಆದಿಮಾನವ ಇಲ್ಲಿ ತನ್ನ ನೆಲೆಯನ್ನು ಕಂಡುಕೂಂಡ ಸಾಧ್ಯತೆಗಳನ್ನು 
ಅಲ್ಲಗಳೆಯುವಂತಿಲ್ಲ. 

ಒಂದು ತಲೆಮಾರಿನ ಹಿಂದೆ ಮಲೆಯರ ಕೆಲವು ಒಕ್ಕಲುಗಳು ಇಲ್ಲಿಗೆ ಸಮೀಪದ ಕುಮಾರಹಳ್ಳಿ ಎಂಬ ಊರಿನಲ್ಲಿ 
ಬಂದು ನೆಲೆಸಿದ್ದು ಆಗಾಗ ತನ್ನ ಸಂಗಡಿಗ ನಾಯಿಗಳೊಂದಿಗೆ ಶಿಕಾರಿ ಮತ್ತಿತರ ಉದ್ದೇಶಗಳಿಗೆ ಕಾಡಿಗೆ ಬರುತ್ತಿದ್ದ ಬಗ್ಗೆ 
ಜನಜನಿತವಾದ ವಿವರಗಳು ದೊರೆಯುತ್ತವೆ. ಈ ಹಿನ್ನೆಲೆಯಲ್ಲಿ ಪೂರ್ಣ ನಾಗರಿಕ ಜೀವನಕ್ಕೆ ಒಗ್ಗಿಕೊಳ್ಳುವ ಮುನ್ನ 
ಯಾವುದೋ ಒಂದು ವರ್ಗದ ಜನರು ಈ ತಾಣಗಳಲ್ಲಿ ಆಶ್ರಯ ಪಡೆದಿರಬಹುದಾದ ಸಾಧ್ಯತೆಯಿದೆ. 

ಬೈರಾಪುರದ ಬಳಿ ಇರುವ ಚೂಪಾದ ಎತ್ತರದ ಗುಡ್ಡವು ನಿಸರ್ಗ ನಿರ್ಮಿತವೇ ಆದರೂ ಬಹಳ ಆಕರ್ಷಣೀಯವಾಗಿದೆ. 
ಅದರ ಸಮೀಪದಲ್ಲಿ ಜನವಸತಿಗಳಿಲ್ಲ. ಆದರೆ ಅದರ ಸಮೀಪದಲ್ಲಿ ಪ್ರಾಚೀನ ಸರಕು ಸಾಗಾಣಿಕೆಯ ಮಾರ್ಗಗಳಿದ್ದ 
ಅವಶೇಷಗಳಿವೆ. 


ಕಬ್ಬಣ ಕರಗಿಸಿದ ಕಲ್ಲುಗಳು 


ಕೆಳಮೇಕನಗದ್ದೆಯ ಬೀರರ ಬನದ ಸಮೀಪದಲ್ಲಿ ಇದ್ದ ದೊಡ್ಡಕರ್ಕಿ ಮರದ ಬುಡದಲ್ಲಿ ರಾಶಿರಾಶಿಯಾಗಿ ಒಂದು 
ಬಗೆಯ ಒರಟು ಒರಟಾದ ಕಲ್ಲುಗಳು ರಾಶಿರಾಶಿಯಾಗಿ ಬಿದ್ದಿದ್ದವು. ಇವುಗಳು ಮೇಲ್ನೋಟಕ್ಕೆ ಇತರ ಕಲ್ಲುಗಳಂತಲ್ಲದೆ 
'ಕಬ್ಬಿಣದಷ್ಟು ಭಾರವಾಗಿದ್ದು, ಅಂಟಂಟಾದ ಮೇಣದ ಅಚ್ಚು ತೆಗೆದಂತೆ ರಂಧ್ರಗಳಿಂದ ಕೂಡಿರುತ್ತಿದ್ದವು. ಇವುಗಳನ್ನು 
ಹಿರಿಯರು ಕಬ್ಬಿಣ ಕರಗಿಸಿದ ಕಲ್ಲುಗಳು ಎನ್ನುತ್ತಿದ್ದರು. ಇತ್ತೀಚೆಗೆ ಈ ಕಲ್ಲುಗಳು ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿಯ 
ಕೆಲಸಗಳಿಂದ ಕಣ್ಣರೆಯಾಗಿವೆ. ಆದರೆ ಈ ಕಲ್ಲುಗಳನ್ನು ಯಾವಾಗ ಯಾರು ತೆಗೆದು ಪರೀಕ್ಷೆಗೊಳಪಡಿಸಿದರು. ಅವುಗಳ 
ನಿಕ್ಷೇಪ ಎಲ್ಲಿದೆ ಇತ್ಕಾದಿ ವಿವರಗಳು ಯಾರಿಗೂ ತಿಳಿದಿಲ್ಲ. ಸುತ್ತಮುತ್ತಲೂ ಹಲವಾರು ಐತಿಹಾಸಿಕ ಹಿನ್ನೆಲೆಗಳನ್ನೊದಗಿಸುವ 
ಸ್ಥಳಗಳು ಕಂಡುಬರುತ್ತವೆ. ಅವುಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಯಬೇಕಾಗಿದೆ. 


ಸ 
Tbs 
Yi: 


ಈ, 
\ 


4 
MAK 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪ಡಿ 


©) 


ಮನರಂಜನೆ, ಪಾಹಪ ಪ್ರವಾಪ ಮಡ್ಣು ಪ್ರಯಾಣಗಳು: 
ಶಿಕಾರ್‌ ಕ್ಯಾಂಪ್‌, ದೇಮ್‌ ಪ್ಲಾನಿಂದ್‌ 


ಎನ್‌.ಆರ್‌. ಲಲತಾಂ೦ಬ% 


ಅತ್ತೀಚಿನ ದಿನಮಾನಗಳಲ್ಲಿ ಪ್ರವಾಸ ಪ್ರಯಾಣಗಳು ಬಹಳ ವಿಶೇಷವಾದಂತಹ ರೀತಿಯ ಆಕರ್ಷಣೆಯನ್ನು 
ಹೊಂದಿವೆ.ಈ ಪ್ರವಾಸ ಮತ್ತು ಪ್ರಯಾಣಗಳು ಹಾಗೂ ಅವುಗಳಿಂದ ಉಂಟಾಗುವ ಸಾಮಾಜಿಕ ಆರ್ಥಿಕ ಪರಿಣಾಮಗಳನ್ನು 
ಆಧರಿಸಿ, ಪ್ರವಾಸವು ಆಧುನಿಕ ಕಾಲದಲ್ಲಿ ಒಂದು ಉದ್ಯಮವಾಗಿ ಬೆಳೆದಿರುವುದನ್ನು ಗಮನಿಸಬಹುದು. ಇಂತಹ ಪ್ರವಾಸ 
ಪ್ರಯಾಣಗಳ ದಾಖಲೆಗಳು ಹಲವು ಬಗೆಯ ವಿಚಾರಗಳನ್ನು ತಮ್ಮ ಒಡಲಿನಲ್ಲಿ ಅಡಗಿಸಿಕೊಂಡಿರುತ್ತವೆ. ಈ ಹಿನ್ನೆಲೆಯಲ್ಲಿ 
ಒಂದು ಸಂಸ್ಥೃತಿಯ ಸಮಾಜೋ-ಆರ್ಥಿಕ ಚಟುವಟಿಕೆಯಾಗಿ ಈ ಪ್ರವಾಸಗಳು ಮತ್ತು ಪಯಾಣಗಳನ್ನು ಪರಿಗಣಿಸಬೇಕಾಗುತ್ತದೆ. 

ಅನಾದಿ ಕಾಲದಿಂದಲೂ ಮನುಷ್ಯ ಒಂದು ತಾಣದಿಂದ ಮತ್ತೊಂದು ತಾಣದೆಡೆಗೆ ತನ್ನ ಜೀವನೋಪಾಯಗಳನ್ನು 
ಉತ್ತಮ ನೆಲೆಗಳನ್ನು ಹುಡುಕಿ ಸಂಚಾರ ಕೈಗೊಂಡಿರುವುದು ಸಾಮಾನ್ಯ. ಸಂಚಾರದ ಅಥವಾ ಪರ್ಯಟನೆಯ ಚರಿತ್ರೆಯು 
ಇಂದು ಟೂರ್ಸ್‌ ಅಂಡ್‌ ಟ್ರಾವೆಲ್ಸ್‌ ಟೂರಿಸಂ ಎಂಬ ಹೆಸರಿನೊಂದಿಗೆ ಮುನ್ನೆಲೆಗೆ ಬಂದಿದೆ. ಪ್ರಾಚೀನ ಕಾಲದಲ್ಲಿ 
ವಿಶೇಷವಾಗಿ ಪುಣ್ಯ ಸಂಪಾದನೆ, ವ್ಯಾಪಾರ-ವಹಿವಾಟು ಅಭಿವೃದ್ಧಿ, ಜ್ಞಾನ ಸಂಗ್ರಹ, ಸ್ಥಾನಮಾನ ಗೌರವಪಡೆವ ಹಂಬಲ, 
ತನ್ನ ವಿದ್ಯಾ ಪಾಂಡಿತ್ಯ, ಕಲಾ ಪ್ರದರ್ಶನದ ಬಯಕೆ, ಸಹಜ ಕುತೂಹಲ, ನಿರಂತರ ಶಾಂತಿ ಸಮಾಧಾನಗಳ ಹುಡುಕಾಟ, 
ಆಧ್ಯಾತ್ಮಿಕ ಸೆಳೆತ ಪ್ರಕೃತಿಯೊಂದಿಗಿನ ಆಧ್ಯಾತ್ಮಿಕ ಅನುಸಂಧಾನ ಇವೆಲ್ಲವೂ ಮನುಷ್ಯನನ್ನು ನಿರಂತರ ಸಂಚಾರಿಯಾಗಿ 
ಮಾಡಿವೆ. ಆಳರಸರ ಜೈತ್ತಯಾತ್ರೆಗಳು ಅಶ್ತಮೇಧಗಳು ಇವೆಲ್ಲವೂ ಸಂಪತ್ತಿನ ವೃದ್ಧಿ, ಅಧಿಕಾರ ವಿಸ್ತರಣೆಯ ಕಾರಣವನ್ನು 
ಹೊಂದಿದ್ದವು. ಭಾರತೀಯ ಸಂಸ್ಕೃತಿಯಲ್ಲಿ ವನವಾಸ, ದೇಶಪರ್ಯಟನೆಗಳು ವ್ಯಕ್ತಿಯು ಹಲವು ಅನುಭವಗಳನ್ನು 
ಪಡೆದುಕೊಳ್ಳುವ ಒಂದು ಅವಕಾಶದಂತೆ ಚಿತ್ರಣಗೊಂಡಿದೆ. ಮಾರ್ಗಕಾವ್ಯ, ದೇಸೀ ಕಾವ್ಯಗಳಿರಲಿ, ಜಾನಪದ ಕಥೆಗಳಿರಲಿ 
ದೇಶ ಪರ್ಯಟನೆ, ದೇಶಾಂತರ ಹೋಗುವುದು ಯಾತ್ರೆ ಕೈಗೊಳ್ಳುವುದು, ಕಾಡಿಗೆ ತಪಸ್ಸಿಗೆ ಹೋಗುವುದು, ವಿದ್ಯಾರ್ಜನೆಗೆ 
ಗುರುವನ್ನು ಅರಸುತ್ತಾ ಹೋಗುವುದು, ಅನ್ನದ ದಾರಿಯನ್ನು ಹುಡುಕಿ ಹೊರಡುವುದು, ವ್ಯಾಪಾರಕ್ಕಾಗಿ ವರ್ತಕರು 
ಸಾರ್ಥವಾಹಕರಾಗಿ ಸಂಚಾರವನ್ನು ಕೈಗೊಳ್ಳುವುದನ್ನು ಕುರಿತ ಕಥನಗಳೇ ತುಂಬಿದೆ. 

ಮನರಂಜನೆ, ರಜೆ, ಆರೋಗ್ಯ, ಅಧ್ಯಯನ, ಧರ್ಮ, ಕ್ರೇಡೆ ವ್ಯಾಪಾರ ವಹಿವಾಟು ಇತ್ಯಾದಿ ಉದ್ದೇಶಗಳಿಗಾಗಿ, ತನ್ನ 
ವೃತ್ತಿಯ ವೈಯಕ್ತಿಕ ಕಾರ್ಯಗಳನ್ನು ನೆರವೇರಿಸಲು ಕರ್ತವ್ಯದ ಮೇಲೆ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣ ಬೆಳೆಸುವುದು 
ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿದೆ. ಕೌಟುಂಬಿಕ ಕಾರಣಕ್ಕಾಗಿ ಸಾಮಾಜಿಕ ಕಾರಣಕ್ಕಾಗಿ ಧಾರ್ಮಿಕ ಕಾರಣಕ್ಕಾಗಿ ವೃತ್ತಿ 
ಸಂಬಂಧಿತವಾಗಿದೆ ಸಮಾರಂಭಗಳಿಗಾಗಿ ಬೇರೆ ಸ್ಥಳಗಳನ್ನು ಸಂದರ್ಶಿಸುವುದು ಇತ್ಯಾದಿಗಳು. ಪ್ರವಾಸ ಪ್ರಯಾಣಗಳಿಗೆ 
ಕಾರಣವಾಗುತ್ತವೆ ಪ್ರಯಾಣ ಮಾಡುವವರೆಲ್ಲರನ್ನೂ "ಪ್ರವಾಸಿಗರು' ಎಂದು ಕರೆಯಲಾಗುವುದಿಲ್ಲ. 

ಪ್ರಸ್ತುತ ಲೇಖನದಲ್ಲಿ ಮೈಸೂರು ಅರಮನೆಯ ಆಯ್ದ ಕೆಲವು ದಾಖಲೆಗಳಲ್ಲಿ ಕಂಡುಬರುವ ಸಾಹಸೀ ಮತ್ತು 
ಮನರಂಜನಾ ಸಂಬಂಧಿತ "ಗೇಮ್‌ ಪ್ಲಾನಿಂಗ್‌' ಶಿಕಾರ್‌ ಕ್ಯಾಂಪ್‌ಗಳಿಗೆ ಸಂಬಂಧಿಸಿದ ಆಯ್ದ ದಾಖಲೆಗಳನ್ನು ಗಮನಿಸಲಾಗಿದೆ. 
ಇವುಗಳ ಅಧ್ಯಯನದಿಂದ ನಮೂದಾಗಿರುವ ಪ್ರವಾಸದ ಮಾರ್ಗಗಳು, ಪ್ರದೇಶಗಳು ಅವುಗಳ ಪ್ರಾಕೃತಿಕ ಮತ್ತು ಭೌಗೋಳಿಕ 
ಪರಿಸರ ಇತಿಹಾಸಿಕ ಪರಂಪರೆಯ ಅರಿವು ಉಂಟಾಗುತ್ತದೆ. ಮೈಸೂರು ಅರಸರು, ಹಾಗೂ ವಸಾಹತುಶಾಹಿ ಆಡಳಿತದ 
ಸಂದರ್ಭಗಳಲ್ಲಿ ಇದ್ದ ನೀತಿ ನಿಯಮ ನಿಬರ೯ಧನೆಗಳು, ಯೋಜನೆಗಳು ಸವಲತ್ತುಗಳನ್ನು ಸಹ ಈ ಅಧ್ಯಯನದಿಂದ ತಿಳಿಯ 
ಬಹುದಾಗಿದೆ. ಸಾರಿಗೆ-ಸಂಪರ್ಕ, ಪ್ರವಾಸಿ ತಂಗುದಾಣಗಳು, ಸಾರಿಗೆ ವೆಚ್ಚ ಸಹಾಯಕರು ಮತ್ತು ಸೇವಕವರ್ಗಗಳ ಭತ್ತೆ, 
ಯಾತ್ರಿಗಳ ಪ್ರಾಯೋಜನೆ, ರಹದಾರಿ ಪತ್ರಗಳ ವಿತರಣೆ ನವೀಕರಣ ರದ್ದತಿ ಇತ್ಕಾದಿ ಮಾಹಿತಿಗಳು ಅಧ್ಯಯನದಲ್ಲಿ ತಿಳಿದು 
ಬರುತ್ತದೆ. 
* ಪ್ರಾಧ್ಯಾಪಕರು, ಸರ್ಕಾಲಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಬೆಂಗಳೂರು. 


೩೪೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಒಂದು ಪ್ರಯಾಣವೆಂದರೆ ಏಕವ್ಯಕ್ತಿ ಪ್ರಯಾಣ-ಪ್ರವಾಸದಂತೆಯೇ ಸಾಂಸ್ಥಿಕ ಪ್ರವಾಸಗಳು, ಒಂದು ದಿನದಿಂದ 
ಹಿಡಿದು ಹಲವು ತಿಂಗಳುಗಳ ವರೆಗಿನ ಪ್ರವಾಸಗಳು ನಡೆಯುತ್ತಿದ್ದು ಅಂತಹ ಪ್ರಯಾಣಗಳ ಮಾಹಿತಿಗಳು ದಾಖಲೆಗಳಲ್ಲಿ 
ದೊರಕುತ್ತವೆ. ಸ ಸಾಮೂಹಿಕ ಪ್ರಯಾಣಗಳು ಕ್ರೀಡಾ ಸಂಬಂಧಿತ, ಕಾರಿ ಟೂರ್‌'ಗಳು ಅನೇಕ ಜನರನು , ಒಳಗೊಂಡಿರುತ್ತವೆ. 
ಅನೇಕ ಸಂಸ್ಥೆಗಳು ಇದರಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತದೆ. ಊಟೋಪಚಾರ ಕಾಳುಕಡ್ಡಿ ಸಾಗಣೆ, ಕ್ಷೇತ್ರಗಳಲ್ಲಿ ನೀರಿನ 
ವ್ಯವಸ್ಥೆ, ಆಹಾರ ವ್ಯವಸ್ಥೆ ರಕ್ಷಣೆ ಒದಗಿಸುವುದು ಯಾವುದೇ ತೊಂದರೆಗಳಿಲ್ಲದೆ ಸರಾಗವಾಗಿ ನಡೆಯಬೇಕಾದರೆ ಈ ಎಲ್ಲ 
ಬಗೆಯ ವ್ಯವಸ್ಥೆಗಳು ಚೆನ್ನಾಗಿ ನಡೆಯಬೇಕಾಗುತ್ತದೆ. ಅದಕ್ಕಾಗಿ ಹಲವಾರು ಜನರನ್ನು ಇದು ಒಳಗೊಳ್ಳುತ್ತದೆ.ಇದರಿಂದಾಗಿ 
ಅನೇಕ ಬಗೆಯ ಉದ್ಯೋಗ ಅವಕಾಶಗಳನ್ನು ಸಹ ಈ ಶಿಕಾರ್‌ ಕ್ಯಾಂಪ್ಲಳು ಒದಗಿಸುತ್ತಿದ್ದವು. ಸೇವಕ ವರ್ಗಕ್ಕೆ ಕೂಲಿ 
ದೊರಕುತ್ತಿತ್ತು. ಬೇಟೆಗಾರರಿಗೆ, ಅಧಿಕಾರೀ ವರ್ಗದವರಿಗೆ ಪ್ರಯಾಣವೆಚ್ಚಗಳು, ದಿನಭತ್ಮೆಗಳು ದೊರಕುತ್ತಿದ್ದವು. 
ಮನರಂಜನಾ ಪ್ರವಾಸಗಳು ವಿಶಾಂತಿ-ವಿರಾಮ- ಮನರಂಜನೆಗಾಗಿ ಮಾಡುವ 'ಪ್ರಯಾಣಗಳೇ ಆಗಿರುತ್ತವೆ. ಪೂ 
ಪ್ರವಾಸಗಳು ಮಾನಸಿಕ ತೃಪ್ತಿಗಾಗಿ ಆನಂದ ಸಂತೋಷಗಳಿಗಾಗಿ ದಿನನಿತ್ಯದ ಏಕತಾನತೆಯನ್ನು ಮುರಿಯಲು ಹೊಸ 
ತಾಜಾ ಅನುಭವಗಳಿಗೆ ತೆರೆದುಕೊಳ್ಳುವುದಕ್ಕಾಗಿ ದೇಶದಲ್ಲಿ ಪ್ರವಾಸಗಳನ್ನು ಕೈಗೊಳ್ಳಲಾಗುತ್ತದೆ. ದಿನನಿತ್ಯದ ಒತ್ತಡ 
ಏಕತಾನತೆಯನ್ನು ನೀಗಲು ನವೋಲ್ಲಾಸವನ್ನು ಪಡೆಯಲು ಜನಸಾಮಾನ್ಯರು ಇಂತಹ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. 
ಆಧುನಿಕಪೂರ್ವ ದಾಖಲೆಗಳಲ್ಲಿ ಕರ್ನಾಟಕದಲ್ಲಿ ಕೇವಲ ಶುದ್ದ ಮನರಂಜನೆಗಾಗಿಯೇ ನಡೆದಿರುವ ಪ್ರವಾಸ ಪ್ರಯಾಣಗಳನ್ನು 
ಕುರಿತ ದಾಖಲೆಗಳು ವಿರಳ. ಬಹುಶಃ ಇಂತಹ ಶುದ್ದ ಮನರಂಜನಾತ್ಮಕವಾದ ಸಾಹಸವನ್ನು ಒಳಗೊಂಡ ಪ್ರವಾಸಗಳು 
ನಮಗೆ ವಸಾಹತುಶಾಹಿ ಆಡಳಿತದ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಂತೆ ಕಂಡುಬರುತ್ತದೆ. ಆದರೆ ಪ್ರಾಚೀನ ಮತ್ತು 
ಮಧ್ಯಕಾಲೀನ ಕರ್ನಾಟಕದ ಅನೇಕ ದೊರೆಗಳು ಮನರಂಜನೆಗಾಗಿ ಬೇಟೆಯನ್ನು ಕೈಗೊಳ್ಳುತ್ತಿದ್ದರು. ಭೇಟಿಯು ಮನರಂಜನೆಯ 
ಜೊತೆಜೊತೆಗೆ ಕಾಡುಪ್ರಾಣಿಗಳಿಂದ ತಮ್ಮ ಪ್ರಜೆಗಳಿಗೆ ಉಂಟಾಗುವ ಹಾನಿಯಿಂದ ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ 
ಎಂಬ ಒಂದು ಉದ್ದೇಶವನ್ನು ಸಹ ಹೊಂದಿರುತ್ತಿದ್ದವು. ಶ್ರೀಮಂತರು ಮಧ್ಯಮ ವರ್ಗದವರು ಮೋಜಿಗಾಗಿ ಬಿಡುವಿನ 
ದಿನಗಳಲ್ಲಿ ವನ್ಯಧಾಮಗಳು ಪಕ್ಷಿಧಾಮಗಳು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಆಧುನಿಕ ಕಾಲದಲ್ಲಿ ಸರ್ವೇಸಾಮಾನ್ಯ 
ಆದರೆ ಹಿಂದೆ" ಶಾಸನಗಳಲ್ಲಿ ಕಡತಗಳಲಿ ಈ ಬಗೆಯ ಮೋಜು-ಮಸ್ಸಿಗಾಗಿಯೇ ಪ್ರವಾಸ ಕೈಗೊಂಡವರ ವಿವರಗಳು 
ದೊರಕುವುದಿಲ್ಲ. ಸಾರಿಗೆ ಸಂಪರ್ಕದ ಸ್ಫೋಟವಾಗಿರುವ ಈ ಕಾಲದಲ್ಲಿ ಪ್ರವಾಸಗಳು ಇಂದು ಹೆಚ್ಚಾಗಿವೆ. ಹಿಂದಿನ 
ಕಾಲದಲ್ಲಿ ಮುಖ್ಯ ಉದ್ದೇಶವಿಲ್ಲದೆ ಕೇವಲ ಮನರಂಜನೆಯ ಪ್ರವಾಸವನ್ನು ಆಳರಸರನ್ನು ಹೂರತುಪಡಿಸಿ ಅನ್ಯರು 
ಕೈಗೊಳ್ಳುತ್ತಿರಲಿಲ್ಲ ವೆಂದು ಹೇಳಬೇಕು. ಧಾರ್ಮಿಕ, ಆಧ್ಯಾತ್ಮಿಕ, ವ್ಯಾಪಾರ ಉದ್ಯೋಗ, ವಿದ್ಯ ಇತ್ಯಾದಿ ಪುಣ್ಯಾರ್ಜನೆ, 
ದವ್ಯಾರ್ಜನೆಗಳು, ಜ್ಞಾನಾರ್ಜನೆಯ ಮೂರು ಪ್ರಮುಖ ಪ್ರೇರಣೆಗಳನ್ನು ಪ್ರವಾಸಗಳಿಗೆ ಮೂಲವೆಂಬುದು ಕಂಡುಬರುತ್ತದೆ. 
ಪ್ರಸ್ತುತ ಗೇಮ್‌ ಪ್ಲಾನಿಂಗ್‌ ಸಾಹಸ ಪ್ರವಾಸ ಪ್ರಯಾಣಗಳು ಕೀವಲ ಮನರಂಜನಾ ಚಟುವಟಿಕೆಗಳಷ್ಟೇ ಅಲ್ಲ ಅವು 
ಹೇಗೆ ಆರ್ಧಿಕ ಚಟುವಟಿಕೆಗಳೂ ಆಗಿದ್ದವು ಎಂಬುದನ್ನು ಅವುಗಳ ಖರ್ಚು- ವೆಚ್ಚದ ದಾಖಲೆಗಳಿಂದ ನಾ 
ಸಂಬಂಧಿಸಿದ ಪ್ರವಾಸಗಳ ಕೂಲಿ, ಸಾರಿಗೆ ವೆಚ್ಚ, ರರು ವ್ಯವಸ್ಥೆಯ ಖರ್ಚು, 'ಜೇಟೆಗಾರರಿಗೆ ಸ ವಸ್ತಗಳು" ಬೆಚ್ಚಗಿನ 
ಬಟ್ಟೆಗಳು, ಸಾಹಸ ತೋರಿದವರಿಗೆ ಮೆಚ್ಚು ಕೊಡುಗೆಗಳು, ಬಹುಮಾನಗಳು” ಟೆಂಟ್‌ಗಳು ಹ ನ ನಿರ್ದ. 
ರಸ್ತೆ ನಿರ್ದಾಣ, ಮಂಚಿಕೆಗಳು ಖೆಡ್ಡ ಗುಳಿಗಳ ನಿರ್ದಾಣ, ಅಗತ್ಯ ಶಿಖಾರಿ ಸಮಾನುಗಳ ಖರೀದಿ" ಬೇಟೆಗಾಗಿ ತರಿಸಿದ 
ದೀವದ ಪ್ರಾಣಿಗಳ ಖರ್ಚುವೆಚ್ಚ” ಊಟೋಪಚಾರದ ಖರ್ಚು ವೆಚ್ಚ ಹೋಟಲುಗಳು, ತಂಗುದಾಣಗಳ ವೆಚ್ಚ ಮುಂತಾದ 
ಅನೇಕ ಆರ್ಥಿಕ ವಿಚಾರಗಳೂ ಸಹ ಮುಖ್ಯವಾಗಿ ದಾಖಲೆಗಳಲ್ಲಿ ದೊರಕುತ್ತವೆ." 
ಮನರಂಜನೆ ಮತ್ತು ಸಾಹಸ ಪ್ರವಾಸೀ [or ನಿಸರ್ಗ ನಿರ್ಮಿತ ಹಾಗೂ ಮಾನವ ನಿರ್ಮಿತವಾದವುಗಳಾಗಿದ್ದು, 
ಇವು ಮನರಂಜನೆ ಬಯಸುವವರನ್ನು ಮತ್ತು ಸಾಹಸಿಗ ಪ್ರಯಾಣಿಕರನ್ನು ಸೆಳೆಯುವ ಎರಡು ವಿಧದ ಆಕರ್ಷಣೆಗಳಾಗಿವೆ. 
"ನಿಸರ್ಗವು ಪ್ರವಾಸೋದ್ಯಮವನ್ನು ಉತ್ಪಾದಿಸುವ ಪ್ರಮುಖ ಕಾರ್ಬಾನೆ" ಇದ್ದಂತೆ ಎಂದು ಹೇಳಲಾಗುತ್ತದೆ. ನಿಸರ್ಗದ 
ಸಹಜ ಸೃಷ್ಟಿಯ ತಾಣಗಳಾದ ಕಾಡು, ಕಡಲು, ನದಿಗಳು. ಸಂಗಮಗಳು. ಗಿರಿಗಳು. ಹಿಮಚ್ಛಾದಿತ ಪರ್ವತಗಳು, 
ಸಹಜವಾಗಿ ಮಾನವನ ಸಾಹಸ ಪ್ರವೃತ್ತಿಯನ್ನು ಉದ್ದೀಪಿಸುತ್ತವೆ. ಇವುಗಳನ್ನು ಗಿರಿಧಾಮಗಳಾಗಿ, ಅರಣ್ಯಧಾಮಗಳು, 
ನ್ಯಾಷನಲ್‌ ಪಾರ್ಕ್‌ಗಳಾಗಿ, ಬಟಾನಿಕಲ್‌ ಗಾರ್ಡನ್‌ಗಳಾಗಿ, ನದಿತೀರದ ಸರೋವರಗಳು ದೋಣಿ ವಿಹಾರ ತಾಣಗಳಾದ 
ಅಪೂರ್ವ ಪ್ರಾಕೃತಿಕ ದೃಶ್ಯಾವಳಿಗಳ ತಾಣಗಳಾಗಿ ಇಂದು ಅಭಿವೃದ್ಧಿ ಪಡಿಸಲಾಗಿದೆ. 
ಮೈಸೂರು ಸಂಸ್ಥಾನದಲ್ಲಿ ವಸಾಹತುಶಾಹಿ ಆಡಳಿತದ ಸಂದರ್ಭದಲ್ಲಿ ಅತ್ಯಂತ ಇಷ್ಟವಾದ ಕ್ರೀಡೆಯಾಗಿ ಬೆಳದದ್ದು 
"ಗೇಮ್‌ ಪ್ಲಾನಿಂಗ್‌' ಎಂಬುದು ಇಲ್ಲಿನ ದಾಖಲೆಗಳಿಂದ ತಿಳಿದುಬರುತ್ತದೆ. ಮೈಸೂರು ಅರಮನೆಯ ಅನೇಕ ದಾಖಲೆಗಳು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೪೫ 


ಇಂತಹ ಪ್ರಯಾಣ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಗೇಮ್ಲಳ ಮಾಹಿತಿಯನ್ನು ನೀಡುತ್ತವೆ. ಹುಲಿ ಬೇಟೆ ಚಿರತೆಯ ಬೇಟಿ 
ಆನೆಯ ಬೇಟಿಯ ಸಂದರ್ಭದಲ್ಲಿ ಕೈಗೊಂಡಿರುವ ಪ್ರಯಾಣಗಳನ್ನು ತಿಳಿಸುವ ಅದರಲ್ಲಿ ಭಾಗವಹಿಸಿದವರುಗಳ ವಿವರಗಳಲ್ಲಿ 
ಎಷ್ಟು ಜನ, ಎಷ್ಟು ದಿನ ಆಡಿದ ಬೇಟೆಯ ವಿವರಗಳೇನು, ಆದ ಖರ್ಚುವೆಚ್ಚಗಳು ಎಷ್ಟು, ಪ್ರಯಾಣಕ್ಕೆ ಬಳಸಿದ ಸಾರಿಗೆ 
ವಿವರ ವೆಚ್ಚ ಇತ್ಯಾದಿಗಳೂ ಸಹ ಈ ದಾಖಲೆಗಳಿಂದ ನಮಗೆ ದೊರಕುತ್ತವೆ. ಇಂತಹ ಗೇಮ್‌ ಟೂರ್‌ಗಳಲ್ಲಿ ವಿದೇಶಿ 
ಅಧಿಕಾರಿಗಳು, ಅವರ ಕುಟುಂಬದವರು, ರಾಜಕುಮಾರರುಗಳು, ಸ್ಥಳೀಯ ಬೇಟೆಗಾರರು ಅವರ ನಾಯಕರುಗಳು 
ಇವರೆಲ್ಲರೂ ಭಾಗವಹಿಸುತ್ತಿದ್ದರು ಎಂಬುದು ಕಂಡುಬಂದಿದೆ. "ಗೇಮ್‌ ಟೂರ್‌' ಗಳು ನಿಗಧಿತವಾಗಿ ನಡೆಯುತ್ತಿದ್ದು, 
ಅದರಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಮೊದಲೇ ಮಾಹಿತಿ ನೀಡಿದ್ದು ಪ್ರವಾಸಿತಾಣಗಳನ್ನು ತಂಗುದಾಣ ವ್ಯವಸ್ಥೆಗಳನ್ನು 
ಮಾಡಿಕೊಳ್ಳುವ ವಿಚಾರಗಳ ಕುರಿತಾದ ದಾಖಲೆಗಳು ದೊರಕಿವೆ. ಗ್ರಾಮಾಂತರ ಪ್ರದೇಶದವರು ಹುಲಿ ಚಿರತೆ ಆನೆಗಳ 
ದಾಂದಲೆಯ ದೂರು ಕೊಟ್ಟ ಸಂದರ್ಭದಲ್ಲೂ ಸಹ ಇಲಾಖೆಯವರು ಆ ಸ್ಥಳಗಳಿಗೆ ಅಗತ್ಯವಸ್ತುಗಳು, ಜನರೊಂದಿಗೆ 
ಪ್ರಯಾಣ ಬೆಳೆಸಿ ಬೇಟೆಯ ಕಾರ್ಯವನ್ನು ಕೈಗೊಂಡಿರುವಂತಹ ಮಾಹಿತಿ ಮತ್ತು ಆದ ಖರ್ಚು ವೆಚ್ಚದ ವಿವರಗಳು ಈ 
ದಾಖಲೆಗಳಲ್ಲಿ ದೊರಕಿವೆ. ಇಂತಹ ಕೆಲವು" ದಾಖಲೆಗಳಲ್ಲಿ ವಿಶಿಷ್ಠವಾದ ಮಾಹಿತಿಗಳು ಸಹ ನಮಗೆ ದೊರಕುತ್ತವೆ 
ವಿದೇಶಿಯರು ಬಂದು ತಂಗಿದ್ದ ಅಂತಹ ಹೋಟೆಲುಗಳು ಅಲ್ಲಿ ಆದ ಖರ್ಚು ವೆಚ್ಚಗಳ ವಿವರಗಳಲ್ಲದೆ ಬೇಟೆಗೆ 
ಅವಶ್ಯಕವಾಗಿದ್ದ ಬಂದೂಕುಗಳನ್ನು ತರಿಸಿಕೊಂಡಿರುವ ವಿವರಗಳು ಹಾಗೂ ಮೀನು ಬೇಟೆಗಾಗಿ ಅಗತ್ಯವಾಗಿದ್ದ ವಸ್ತುಗಳನ್ನು 
ತರಿಸಿಕೊಂಡಿರುವ ಮಾಹಿತಿಗಳು ದೊರಕುತ್ತವೆ 
ಮೈಸೂರಿಗೆ ಅತಿಥಿಗಳಾಗಿ ವೈಸರಾಯಗಳು ಪ್ರೆಸಿಡೆನ್ನಿಯ ಗೌರ್ನರ್‌ಗಳು ಕಮಾಂಡರ್‌ ಇನ್‌ ಚೀಫ್‌ಗಳು ರೆಸಿಡೆಂಟರು 
i: ಇತರ ರಾಜ್ಯಗಳ A Rr ಮತ್ತು ಇತರ ಅತಿಥಿಗಳು ಆಗಮಿಸಿದ ಸಂದರ್ಭದಲ್ಲಿ ಶಿಖಾರ್‌ 
ಕ್ಯಾಂಪುಗಳನ್ನು, ಖೆಡ್ಡಾಗಳನ್ನು ಏರ್ಪಡಿಸಲಾಗುತ್ತಿತ್ತು ಎಂಬುದು ಅರಮನೆಯ ಕೆಲವು ದಾಖಲೆಗಳಿಂದ ತಿಳಿದುಬರುತ್ತದೆ. 
ಲಾರ್‌ ಚೆಲ್ಮ ಫೋರ್‌ರವರು. ವಿಶೇಷ ಅತಿಥಿಯಾಗಿ ಖೆಡ್ಡಾ ನೋಡಲು ಆಗಮಿಸಿದ್ದಾರೆ. ವೇಲ್ಸ್‌ ರಾಜ್ಯದ ರಾಜಕುಮಾರ 
ಖೆಡ್ಡಾ ನೋಡಲು, ಶಿಖಾರಿ ಕ್ಯಾಂಪಿನಲ್ಲಿ ಭಾಗವಹಿಸಲು ಮೈಸೂರಿಗೆ ಪ್ರವಾಸ ಕೈಗೊಂಡಿದ್ದಾರೆ. ವೈಸರಾಯ್‌ ಆಫ್‌ 
ಇಂಡಿಯಾ ಲಾರ್ಡ ಪೀಲ್‌ ಮತ್ತು ಲಾರ್ಲ್‌ ಗೇಜ್‌, ಬರೋಡಾದ ರಾಜಕುಮಾರ್‌ ಪ್ರತಾಪ್‌ ಸಿಂಗ್‌, ಬಿಕನೂರಿನ 
ಮಹಾರಾಜಕುಮಾರ ಮತ್ತು ಜೋದಪುರದ ಮಹಾರಾಜ, ಲಾರ್ಡ್‌ ರೀಡಿಂಗ್‌ ಮಹಾಶಯ ಖೆಡ್ಡಾ ವಿಶೇಷ ಕಾರ್ಯಕ್ರಮವನ್ನು 
ವೀಕ್ಷಿಸಲು ಮೈಸೂರಿಗೆ ಗೇಮ್‌ ಟೂರ್‌ ಕೈಗೊಂಡಿದ್ದ ವಿವರಗಳು ದೊರಕುತ್ತವೆ. ಕ್ಯಾಪ್ಪನ್‌ ಮತ್ತು ಶ್ರೀಮತಿ ಟೆನಿಸನ್ರವರು 
ಕಾಕನಕೋಟೆಯ ಬೇಟೆಯ ಸಾಹಸ ಪ್ರವಾಸವನ್ನು, ಕಬಿನಿ ನದಿಯ ಮೀನುಬೇಟೆಯನ್ನು ವೀಕ್ಷಿಸಲು ಮೈಸೂರಿಗೆ 
ಪವಾಸಕೈಗೊಂಡಿದ್ದರು ಇತ್ಯಾದಿ ಅನೇಕ ಸಾಹಸೀ ಪ್ರವಾಸಿಗ ಅತಿಥಿಗಳ ಮನರಂಜನಾ ಕೂಟಗಳು. ಶಿಕಾರ್‌ ಕ್ಷಾಂಪ ಪ್‌ಗಳು, 
ಇವೆಲ್ಲವುಗಳಿಗೂ ಅಗತ್ಯ ವಾದ ಏರ್ರಾಟುಗಳನ್ನು ಮಾಡಲಾಗುತಿತೆಂಬ ವಿಚಾರ, ಅವುಗಳಿಗಾಗಿ ತಗುಲಿದ ಖರ್ಚುವೆಚ್ಚಗಳ 
ಮಾಹಿತಿ ದಾಖಲೆಗಳಲ್ಲಿ ದೊರೆಯುತ್ತದೆ.“ ಕ್ರಿಶ. ೧೯೨೦-೨೬ರ ವರೆಗಿನ ಅವಧಿಯಲ್ಲಿ ೧೮ ಶಿಖಾರಿ ಕ್ಕಾಂಪುಗಳನ್ನು 
ರಾಜ್ಯಕ್ಕೆ ಗಣ್ಯವ್ಯಕ್ತಿಗಳು ಬಂದ ಸಂದರ್ಭದಲ್ಲಿ ಆಯೋಜಿಸ ಲಾಗಿತ್ತೆಂದು, ೨೦ ಹುಲಿಗಳ ಬೇಟಿಯಾಡಲಾಗಿತ್ತೆಂದು, ಆ 
ಪ್ರವಾಸ ಪ್ರಯಾಣಗಳಿಗೆ ಅಗತ್ಯವಾದ ಸಿದ್ದತೆಗಳನ್ನು ಮಾಡಿದ್ದರೆಂಬ ವಿಚಾರಗಳು ತಿಳಿದುಬರುತ್ತವೆ. ಮೇಜರ್‌ ಗೇಟನ್‌ 
ಕರಪುರ ಶಿಕಾರ್‌ ಕ್ಯಾಂಪಿಗೆ ಬಂದಾಗ ಅಲ್ಲೇ ಬಂಗಲೆಯಲ್ಲಿ ತಂಗಿದ್ದು, ಆ ಕ್ಯಾಂಪಿನಲ್ಲಿ ಆತ ಅನೇಕ ಶಿಖಾರಿಯನ್ನು 
ಮಾಡಿದನೆಂದು, ಅವರಿಗೆ ಇಬ್ಬರು ಕೂತ್ತಾಲರನ್ನೂ ಅನೇಕ ಬೇಟೆಗೆ ಸಹಾಯಕರರಾದ ಟ್ರಾಕರ್‌ಗಳನ್ನೂ, ಬೇಟಿಯ 
ಸಿಬ್ಬಂದಿಗಳನ್ನೂ ನೇಮಿಸಿದ್ದು, ಅದೆಲ್ಲದರ ಖರ್ಗುವೆಚ್ಚದ ವಿವರನೀಡಲಾಗಿದೆ. ನೀಲಕಂಠರಾವ್‌ ಅವರು ಫಾರೆಸ್ಟ್‌ 
ನೇಲ್‌ ಆಗಿದ್ದ ಕಾಲದಲ್ಲಿ ಅತಿಥಿಗಳ ಪ್ರವಾಸಕ್ಕೆ ಸುಗಮವಾದ ಮೋಟಾರು ಗಾಡಿಗಳ ಪ್ರಯಾಣಕ್ಕೆ ಹೊಂದುವಂತಹ 
ರಸ್ತೆಗಳನ್ನು ಬಲೆ ಕೈಮರ ಮತ್ತು ಸುಂಕದಕಟ್ಟೆ ಕೈಮರ ರಸ್ತೆಗಳನ್ನು ಕ್ರಿಶ. ೧೯೧೯ ಮತ್ತು `್ರಶ. ೧೯೨೧ರಲ್ಲಿ 
ಸಮುಗೊಳಿಸಿದ್ದರೆಂಬುದು ತಿಳಿದುಬರುತ್ತದೆ. 
ಸಾಹಸ ಪ್ರವಾಸಿಗರ ಪ್ರಯಾಣವನ್ನು ಸುಗಮಗೊಳಿಸಲು. ಮಹಾರಾಜರು ಎರಡು ಮೋಟಾರು ರಸ್ತೆಗಳನ್ನು 
ಮಾಡಿಸಲು ಅಪೇಕ್ಷಿಸಿದ್ದು, ಒಂದು ಬಂಡಿಪುರದಿಂದ ಕೆಕ್ಕನಹಳ್ಳದಿಂದ ಗೆಸ್ತ ಹೌಸವರೆಗೆ, ಮತ್ತೊಂದು ಮಲ್ಲಪರಕೆಶೆಯನ್ನು 
ಹಾದು ಹೋಗಬೇಕು ಮತ್ತೊಂದು ಬಂಡಿಪುರ, ಹನಗರೆ, ಬೇಡಗುಲಿ ರೆಸೆಯ ಮಾರ್ಗ. ಈ ಕಾರ್ಯವನ್ನು ನೆರವೇರಿಸಲು 
ಜಿಲ್ಲಾ ಅರಣ್ಯ ಇಲಾಖೆಯ ಆಫೀಸರ್‌ ಆಗಿದ್ದ ವೆಂಕಟರಾವ್‌ ಅವರನ್ನು ನೇಮಿಸಾಗಿತ್ತೆಂದು ತಿಳಿದುಬರುತ್ತದೆ. ಅದೇ ರೀತಿ 
ಪ್ರಮುಖವಾದ ೩ ಶಿಕಾರ್‌ ಕ್ಯಾಂಪುಗಳು ನಡೆಯುವ ತಾಣಗಳಲ್ಲಿನ ಪ್ರವಾಸೀ ತಂಗುದಾಣಗಳ ದುರಸ್ನಿಯನ್ನು ಕಾಲಕಾಲಕ್ಕೆ 
ಮಾಡಿಸುತ್ತಿದ್ದು, ಎಲೆಕ್ಸಿಕ್‌ ಲೈಟುಗಳು, ಮ್ಯಾಜಿಕ್‌ ಕೋಲ್‌ಟೈಪ್‌ ಹೀಟರ್‌ಗಳು, ನೆಲಕ್ಕೆ ಹೊಳೆಯುವ ಟೈಲ್ಲಗಳನ್ನು 


೩೪೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಪೀಠೋಪಕರಣಗಳು ಮುಂತಾದ ಅಗತ್ಯ ಸೌಕರ್ಯಗಳೂಂದಿಗೆ ಸಜ್ಜುಗೊಳಿಸಲಾಗುತ್ತಿತೆಂದು ತಿಳಿದುಬರುತ್ತದೆ. ಅಲ್ಲದೆ 
ಕಾಡಿನ ಮಧ್ಯೆ ಕಾಶ್ಮೀರಿ ಟೆಂಟುಗಳನ್ನು, ಅವುಗಳಿಗೆ ಕಾರ್ರೆಟ್‌ಗಳನ್ನು, Ki ಸಿಬ್ಬಂದಿಗಳನ್ನೂ ಒದಗಿಸ ಲಾಗುತ್ತಿತ್ತು" ೩೦ 
ಅಡಿ ಉದ್ದ ೧೫ ಅಡಿ ಅಗಲ ಅಳತೆಯುಳ್ಳ ಶೆಡಳಿಗೆ ಕಲ್ಲಿನ ಕಂಟಿಸ್ಥೆ ಡ್‌ ಟೈಲ್‌ಗಳನ್ನು ಅಳಚವಡಿಸಿ ಎರಡು ತೆಡ್‌ಗಳ 
ನಿರ್ಧಾನವನ್ನು ಮಾಡಿರುವ ವಿಚಾರವಿದೆ. ಇವುಗಳನ್ನು ಗದ್ದಿಗೆ pe ಹಾಗೂ ಪ್ರೇಕ್ಷಕರಿಗಾಗಿ ಕ್ರಿ ಕಶ. ೧೯೩೦- 
೩೧ರಲ್ಲಿ ನಿರ್ದಿಸಲಾಗಿತ್ತೆಂದು, ಅದರ ಹಿಂದಿನ ವರ್ಷ ಕ್ರಿತ. ೧೯೨೯ ರಲ್ಲ ಪೇಕ್ಷಕರಿಗಾಗಿಯೇ ಒಂದು ಪ್ರತ್ವೇಕ ಶೆಡ್ಡೊಂದನ್ನು 
"ಗೇಮ್‌ ಸ್ಲಾಟ್‌ನಲ್ಲಿ' ನಿರ್ದಿಸಿದ್ದರೆಂಬುದು ತಿಳಿಯುತ್ತದೆ. 

ಕಾಕನಕೋಟಿಯ ಕಾಡು, ಕರಪುರ ಕಾಡು, ಬಂಡೀಪುರ, ಹಗ್ಗಡದೇವನ ಕೋಟಿ, ಪ್ರದೇಶಗಳಲ್ಲಿ ಇಂತಹ ಕ್ಯಾಂಪುಗಳು 
ಪದೇಪದೇ ನಡೆದಿರುವುದಕ್ಕೆ ದಾಖಲೆಗಳಿವೆ ಕ್ರಿಶ. ೧೯೪೦-೪೫ ವರ್ಷಗಳ ಅವಧಿಯಲ್ಲಿ ೬೯ ಹುಲಿಗಳು ೧೮ 
ಆನೆಗಳು, ೨೬ ಕಾಡುಕೋಣಗಳು, ೨೦ ಕರಡಿಗಳು, ೧೩ ಚಿರತೆಗಳು, ೧೪ ಚುಕ್ಕೆ ಜಿಂಕೆಗಳು, ನಾಲ್ಕು ಮೊಸಳೆಗಳು 
ಮತ್ತು ೧ ಹುಲ್ಲೆ ಇವುಗಳ ಬೇಟೆ ನಡೆದಿದೆ ಎಂಬುದನ್ನು ಗಮನಿಸಿದರೆ, ಈ ಶಿಕಾರಿ ಪ್ರವಾಸದ ಚಟುವಟಿಕೆಗಳು ಯಾವ 
ಬಗೆಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಡೆಯುತ್ತಿತ್ತು ಎಂಬುದು ತಿಳಿಯುತ್ತದೆ. ಅರಮನೆಯಲ್ಲಿ ಶಿಕಾರಿ ಪ್ರವಾಸ ಇತ್ಕಾದಿಗಳನ್ನು 
ನೋಡಿಕೊಳ್ಳುವುದಕ್ತಾಗಿಯೇ "ಗೇಮ್ಸ್‌ ಪ್ರಿಸರ್ವ್‌ ಆಫೀಸರ್‌” ಕಚೇರಿಯನ್ನು, ಅಧಿಕಾರಿಗಳನ್ನು ಹೊಂದಿತ್ತು ಎಂಬುದು 
ತಿಳಿದುಬರುತ್ತದೆ. ಕ್ರಿಶ. ೧೯೦೧ರಲ್ಲಿ ವಿಕ್ಟೋರಿಯಾ ಮಹಾರಾಣಿಯು "ಗೇಮ್‌ಪ್ರಿಸವಿರ೯ಗ್‌' ಸಂಬಂಧಿಸಿದ ನಿಯಮ 
ನಡಾವಳಿಗಳನ್ನು ಆದೇಶಿಸಿದ್ದು, ಅದರಂತೆ ಮೈಸೂರು ಸಂಸ್ಥಾನವು ಅದನ್ನು ಜಾರಿಗೆ ತಂದಿತ್ತು ಎಂಬುದು ತಿಳಿದುಬರುತ್ತದೆ. 

ಚಿತ್ರದುರ್ಗ ದೇವರಾಯನ ದುರ್ಗಗಳಲ್ಲಿ ಹುಣಸೂರು, ಹೆಗ್ಗಡದೇವನ ಕೋಟೆಯ ಅರಣ್ಯ ಪ್ರದೇಶಗಳಲ್ಲಿ ಹುಲಿಬೇಟಿ 
ವಿಶೇಷವಾಗಿ ನಡೆಯುತ್ತಿತ್ತು. ೧೮೭೦ ರಲ್ಲಿ ಚಿತ್ರದುರ್ಗ ಮತ್ತು 'ಸುತ್ತಮುತಿನ ಪ್ರದೇಶದಲ್ಲಿ ಹಾಗೂ ಕ್ರಿ.ಶ. ೧೯೦೯ರಲ್ಲಿ 
ದೇವರಾಯನ ದುರ್ಗದ ಅರಣ್ಯ ಪ್ರದೇಶದಲ್ಲಿ ಹುಲಿ ಬೇಟೆಗಳು 'ಆಯೋಜಿತವಾಗಿದ್ದವು ಎಂಬುದು ತಿಳಿದುಬರುತ್ತದೆ. ಆದರೆ 
ಶಿವಮೊಗ್ಗ ಕಡೂರು ತರೀಕೆರೆ ಭಾಗಗಳಲ್ಲಿ ಹುಲಿಗಳ ಸಂತತಿ ಹಚ್ಚಾಗಿದ್ದು ನಾಗರೀಕರು ಅವುಗಳಿಂದ ತೊಂದರೆಗೆ 
ಒಳಗಾಗುತ್ತಿದ್ದುದು ಸರ್ಮೇಸಾಮಾನ್ಯವಾಗಿತ್ತು. ಇಂತಹ ಪುದೇಶಗಳಲ್ಲಿ ಕೆಲವು ನಿಗದಿತ ಸ್ಥಳಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ 
ಮಾತ್ರ ಹುಲಿ ಬೇಟೆಗೆ ಮೈಸೂರು ಸರ್ಕಾರವು ಮೈಸೂರು ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಹಾಗೂ ತರೀಕೆರೆ ಸಕ್ಕರೆ 
ಬಯಲು ಪ್ರದೇಶಗಳಲ್ಲಿ ಶಿಕಾರಿಗೆ ಅವಕಾಶ ಮಾಡಿಕೊಟ್ಟಿರುವುದು ಕಂಡುಬಂದಿದೆ. 

ಬಿಗ್‌ ಗೇಮ್‌ ಮತ್ತು ಸ್ಮಾಲ್‌ ಗೇಮ್‌ ಎಂದು ಕಾಡು ಪ್ರಾಣಿ ಪಕ್ಷಿಗಳನ್ನು ಸರ್ಕಾರದ ಅನುಮತಿ ಪರವಾನಗಿ ಅಥವಾ 
ವಿಶೇಷ ಆದೇಶಗಳು ಇಲ್ಲದೆ ಬೇಟೆಯಾಡುವಂತಿಲ್ಲ ಎಂಬ ಕಾನೂನನ್ನು ಕ್ರಿಶ.೧೯೦೨ ಫೆಬ್ರವರಿ ೨ರಂದು 
ಜಾರಿಗೊಳಿಸಲಾಯಿತು. ಈ ಸಂಬಂಧಿತವಾಗಿ ವಿವರವಾದ ನಿಯಮ ನಡಾವಳಿ ಶಿಕ್ಷೆ ಇತ್ಯಾದಿ ವಿವರಗಳನ್ನು ಖಚಿತವಾಗಿ 
ನೀಡಲಾಯಿತು. ಶಿಕ್ಟಾರ್ಹ ಅಪರಾಧಗಳ ಮತ್ತು ಅವುಗಳ ಸಂಬಂಧಿತ ನಿಯಮಗಳನ್ನು ರಚಿಸಿ ಜಾರಿಗೊಳಿಸಲಾಯಿತು. 
ಈ ನಿಯಮವು ಕೇವಲ ಕಾಡು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಿಸಿ ಮಾತ್ರವಲ್ಲದೆ ಮೀನುಗಾರಿಕೆಯನ್ನು ಸಹ ಒಳಗೊಂಡಿತ್ತು 
ಎಂಬುದು ವಿಶೇಷ. "ಕ್ರಿ.ಶ. ೧೯೦೧ರ ಮೈಸೂರ್‌ ಗೇಮ್‌ ಅಂಡ್‌ ಫಿಷ್‌ ಪ್ರಿಸರ್ದೇಷನ್‌ ರೆಗ್ಮುಲೇಷನ್‌'ನನ್ನು ಜಾರಿಗೆ 
ತಂದು ಮಹಾರಾಜರು ಮೈಸೂರುತಾಲ್ಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ೧೨೦ ಎಕರೆ ಮತ್ತು ಇಲವಾಲ ರೆಸಿಡೆನ್ಸಿ ಕಾಂಪಂಡ್‌ 

ಮೈಸೂರು ತಾಲ್ಲೂಕು ೫೩೦ ಎಕರೆ ಪ್ರದೇಶ ವ್ಯಾಪ್ತಿಯಲ್ಲಿ ಯಾರೂ ಮೀನುಶಿಖಾರಿ ಮಾಡಲು ಅಥವಾ ಬಲೆಹಾಕಿ 

ಹಿಡಿಯಲು ಮಹಾರಾಜರ ಪರವಾನಗಿ ಪತ್ರ ಪಡೆಯಬೇಕೆಂಬ ನಿಯಮ ಮಾಡಲಾಗಿತ್ತೆಂದು ತಿಳಿದುಬರುತ್ತದೆ." 
ಕಾಲುವೆಗಳಲ್ಲಿ, ನದಿಗಳಲ್ಲಿ ಮೂರುಮುಕ್ತಾಲು ಇಂಚು, ಎರಡು ಇಂಚುಗಳಿಗಿಂತಲೂ ಸಣ್ಣ ಜಾಲ ಉಳ್ಳ ಬಲೆಗಳನ್ನು 
ಬಳಸುವುದನ್ನು ನಿಬರ೯ಧಿಸಲಾಗಿತ್ತು. 

ಪರವಾನಗಿಯನ್ನು ನೀಡುವ ನಿರಾಕರಿಸುವ ಅಧಿಕಾರವನ್ನೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮ್ಯಾಜಿಸ್ಟೇಟರಿಗೆ ನೀಡಲಾಗಿತ್ತು. 
ಅರಣ್ಯಾಧಿಕಾರಿಗಳು ರೆವಿನ್ಯೂ ಮತ್ತು ಪೊಲೀಸರುಗಳು ಕಾನೂನು ಬಾಹಿರವಾಗಿ ಬೇಟೆ ಆಡುವವರನ್ನು ಬಂಧಿಸಲು 
ಅಧಿಕಾರವನ್ನು ಹೊಂದಿದ್ದರು. ಬೇಟೆಗೆ ಪರವಾನಗಿ ಪಡೆಯಲು ಬಯಸುವವರು ನಿಗಧಿತ ವಿವರಗಳನ್ನು ಭರ್ತಿ ಮಾಡಿ 
ಶುಲ್ಕವನ್ನು ಪಾವತಿಸಬೇಕಿತ್ತು, ಅಲ್ಲದೆ ಪರವಾನಗಿ ಪಡೆದವರಿಗೂ ಸಹ ಅವರ ಬೇಟೆಯ ಚಟುವಟಿಕೆಗಳಿಗೆ ನಿಬರ೯ಧವಿದ್ದು, 
ಸ ಕೆಲವು ತಿಂಗಳುಗಳು ಪ್ರಾಣಿಗಳು ಮತ್ತು ಪ್ರದೇಶಗಳನ್ನು ನಿರ್ದಿಷ್ಟವಾಗಿ ನಿರ್ಧರಿಸಲಾಗುತ್ತಿತ್ತು. 

ಸಾಹಸಿ ಪ್ರವಾಸಿಗರು ತಮಗೆ ಸಹಕರಿಸಿದ ಆಡಳಿತ ಸಿಬ್ಬಂಧಿಗಳಿಗೆ ಕೊಡುಗೆಗಳನ್ನು ನೀಡುತ್ತಿದ್ದರೆಂಬುದನ್ನೂ 
ಸಹ ಒಂದು ದಾಖಲೆ ತಿಳಿಸುತ್ತದೆ. ಕ್ರಿಶ. ೧೯೩೦ ಜುಲೈ ೧೫ನೇ. ತಾರೀಖಿನ ತುಂಬು ಚೆಟ್ಟಿ ಎಂಬುವವರು ಬರೆದಿರುವ 
ಪತ್ರ ದಾಖಲೆಯೊಂದು ಕುತೂಹಲಕರವಾದ ವಿಚಾರವನ್ನು ತಿಳಿಸಿದೆ. ಕ್ಯಾಪ್ಸನ್‌ ಮತ್ತು ಶ್ರೀಮತಿ ಟೆನ್ನಿಸನ್‌ರವರು ಕ್ರಿ.ಶ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ಲ್ಲ 


೧೯೩೦ರ ಮಾರ್ಚ್‌ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು, ಇವರು ಮದ್ರಾಸ್‌ ಸರ್ಕಾರದ ಮಿಲಿಟರಿ ಸೆಕ್ರಟರಿಯಾಗಿದ್ದ 
ಸಂದರ್ಭದಲ್ಲಿ ಮೈಸೂರಿನ ಕಾಕನಕೋಟೆಯ ಗೇಮ್‌ ಪ್ರಿಸರ್ದಿನವರು ಆಯೋಜಿಸಿದ್ದ ಶಿಕಾರಿ ಕ್ಯಾಂಪಿನಲ್ಲಿ ಭಾಗವಹಿಸಲು 
ಅನುಮತಿ ಪಡೆದುಕೊಂಡಿದ್ದರು. ಅವರ ಈ ಪ್ರವಾಸದಲ್ಲಿ ತಮಗೆ ಕಾಡಿನ ವಿಶಿಷ್ಟ ಪ್ರಾಣಿ ಪಕ್ಷಿಗಳನ್ನು ನೋಡಲು ಎಲ್ಲ 
ರೀತಿಯಿಂದಲೂ ಸಹಕರಿಸಿದ ತಮ್ಮ ಪ್ರವಾಸವು ಹೆಚ್ಚು ಆನಂದದಾಯಕವಾಗುವಂತೆ ಮಾಡಿದ ಶ್ರೀಮಾನ್‌ ಡಿ.ಎಂ. 
ನೀಲಕಂಠರಾವ್‌ ರವರಿಗೆ ಮೆಚ್ಚು ಕೊಡುಗೆಯಾಗಿ ಲಂಡನ್ನಿನಿಂದ ಎರಡು ಬೈನಾಕುಲರ್‌ ಕಳುಹಿಸಿಕೊಟ್ಟಿದ್ದರು.”” 
ಎಂಬುದು ಹಾಗೂ ಅದನ್ನು "ಅಸಿಸ್ಟೆಂಟ್‌ ಕನ್ನರ್ಮೇಟರ್‌ ನೀಲಕಂಠರಾವ್‌ ರವರು ತಮ್ಮ ಹತ್ತಿರ ಇಟ್ಟುಕೊಳ್ಳಲು 
ಅನುಮತಿಸಲಾಗಿದೆ" ಎಂದು ಬರೆಸಿರುವ ಮಹಾರಾಜರ ಪತ್ರದ ದಾಖಲೆಯಿದೆ. ಶ್ರೀಮತಿ ಟೆನಿಸನ್‌ರವರು ಈ ಪತ್ರದಲ್ಲಿ 
ಬರೆದಿರುವ ಒಕ್ಕಣೆ ವಿಶೇಷವಾಗಿದೆ. "May this show you as many birds and beasts as you showed us" ಖ೦ದು 
ಶುಭಾಶಯ ಕೋರಿದ್ದಾರೆ. ಅಂದರೆ ಬೈನಾಕುಲರ್‌ ಕಣ್ಣಿಗೂ ಕಾಣದಿರಬಹುದಾದಷ್ಟು ಪ್ರಾಣಿ-ಪಕ್ಷಿಗಳನ್ನು ನೀಲಕಂಠರಾವ್‌ 
ಅವರು ಇವರಿಗೆ ತೋರಿಸಿದ್ದರು ಎಂಬ ಸಂತೋಷ ಕೃತಜ್ಞತೆ ಅವರದು ಎಂಬುದು ವ್ಯಕ್ತವಾಗುತ್ತದೆ. ಮಾರ್ಚ್‌ ತಿಂಗಳಿನಲ್ಲಿ 
ಅವರು ಕೈಗೊಂಡ ಪ್ರವಾಸದ ನೆನಪು ಅವರಲ್ಲಿ ಅಪಾರವಾದ ಆನಂದವನ್ನು ಕೊಟ್ಟಿತ್ತು ಮತ್ತು ಅವರು ಸ್ವದೇಶಕ್ಕೆ 
ಹಿಂದಿರುಗಿದ ಮೇಲೆ ಅವರು ಕಳುಹಿಸಿದ ಬಹುಮಾನವು ಲಂಡನ್ನಿನಿಂದ ಜುಲೈ ತಿಂಗಳಿನಲ್ಲಿ ಬಂದು ಸೇರಿರುವುದಕ್ಕೆ 
ದಾಖಲೆಗಳಿವೆ. ( 

ಈ ನೀಲಕಂಠರಾವ್‌ ಅವರು ಗೇಮ್‌ ಪ್ರಿಸರ್ಸ್‌ ಆಫೀಸರ್‌ ಆಗಿ ಮಾಡಿರುವ ಸೇವೆ ವಿಶೇಷವಾಗಿದ್ದು, ಅದನ್ನು 
ಪ್ರತ್ಯೇಕವಾಗಿ ಅಧ್ಯಯನ ಮಾಡಲು ಅವಕಾಶವಿದೆ. ಮಹಾರಾಜರ ಯುರೋಪಿನ ಪ್ರವಾಸದ ಸಂದರ್ಭದಲ್ಲಿ ಅವರೊಂದಿಗೆ 
ಇವರಿಗೆ ಪ್ರವಾಸಕ್ಕೆ ತೆರಳಲು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆ ಪ್ರಯಾಣದ ಸಂದರ್ಭದಲ್ಲಿ ಅವರ ಬದಲಿಗೆ 
ಕಾರ್ಯನಿರ್ವಹಿಸಲು ಫಾರೆಸ್ಟ್‌ ಸಬ್‌ ಡಿವಿಷನ್‌ ಆಫೀಸರ್‌ ಹೆಗ್ಗಡದೇವನಕೋಟೆ ಇವರಿಗೆ ಆದೇಶ ಪತ್ರವನ್ನು ನೀಡಿರುವ 
ದಾಖಲೆಯಿದೆ" ಇದಲ್ಲದೆ ಈ ನೀಲಕಂಠ ರಾವ್‌ ಅವರು ಆನೆಗಳ ವಿಷಯದಲ್ಲಿ ಬಹಳ ತಿಳುವಳಿಕೆಯನ್ನು ಹೊಂದಿದ್ದು 
ಮಹತ್ವಪೂರ್ಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದುದರಿಂದ ಅವರನ್ನು ಅರಮನೆಯ 
ಅಂಬಾರಿಯ ಆನೆಯನ್ನು ಆರಿಸಲು ಹೊರರಾಜ್ಯಕ್ಕೆ ಕಳಿಸಿಕೊಡಲಾಗಿತ್ತು.”” ಹಾಗೆ ಹೋದಾಗ ಅವರ ಜೊತೆಗೆ ಒಬ್ಬ 
ಸೇವಕನನ್ನು ಕಳುಹಿಸಿಕೊಡಲಾಗಿತ್ತು.ಆತನ ಪ್ರಯಾಣ ಭತ್ಯೆಯ ವಿವರಗಳು ಸಹ ದಾಖಲೆಗಳಲ್ಲಿ ನೀಡಲಾಗಿದೆ. ಆ 
ಸೇವಕನಿಗೆ ದಿನದ ಬಾಟ ೮ ಆಣೆ ಮೂರನೇ ದರ್ಜೆಯ ರೈಲು ಖರ್ಚು ಅಥವಾ ಬಸ್‌ ಚಾರ್ಜ್‌, ಇಲ್ಲದಿದ್ದರೆ ೬ ಪೈಸೆ 
ಒಂದು ಮೈಲಿಗೆ ಎಂದು ತೀರ್ಮಾನಿಸಲಾಗಿದೆ. ಈ ಪ್ರಯಾಣದ ಖರ್ಚನ್ನು ಆರು ಪೈಸೆಯಿಂದ ಎಂಟು ಪೈಸೆಗೆ ಹೆಚ್ಚುವರಿ 
ಮಾಡಿರುವುದು ಉಳಿದವರ ಪ್ರಯಾಣ ದರವನ್ನು ದುಪ್ಪಟ್ಟು ಮಾಡಿರುವುದು ಕೂಡ ಇಲ್ಲಿ ನಮಗೆ ತಿಳಿದು ಬರುತ್ತದೆ. ಈ 
ಪ್ರವಾಸ ಮತ್ತು ಪ್ರಯಾಣಗಳು ಕೇವಲ ಮನರಂಜನೆಯ ಹಾಗೂ ಆತಿಥ್ಯದ ಭಾಗವಾಗಿ ನಡೆಯುತ್ತಿದ್ದರೂ ಸಹ 
ಅವುಗಳನ್ನು ಏರ್ಪಡಿಸುವುದಕ್ತಾಗಿ ಮಾಡುತ್ತಿದ್ದ ಖರ್ಚುವೆಚ್ಚಗಳ ಲಿಕ್ಕಾಚಾರಗಳನ್ನು ಚಾಚೂ ತಪ್ಪದಂತೆ ದಾಖಲಿಸಲಾಗಿದೆ. 
ಹಾಗಾಗಿ ಇಂಥ ಪ್ರವಾಸಗಳು ಮತ್ತು ಪ್ರಯಾಣಗಳ ಆರ್ಥಿಕ ಆಯಾಮಗಳನ್ನು ನಾವು ಕಡೆಗಣಿಸಲಾಗುವುದಿಲ್ಲ. 

ಯುವರಾಜ ಜಯಚಾಮರಾಜ ಒಡೆಯರ್‌ ಅವರ ಶಾಲೆಯಿಂದ ಕ್ಕಾತೆ ದೇವರ ಗುಡಿಗೆ ಪ್ರವಾಸ ಏರ್ರಡಿಸಲಾಗಿದ್ದು, 
ಆ ಸಂದರ್ಭದಲ್ಲಿ ಪ್ರಯಾಣಕ್ಕಾಗಿ ಬಳಸಿದ ಸಿ.ಪಿಸಿ. ಬಸ್ಸಿನಲ್ಲಿ ಇತರ ಅನೇಕ ಸೇವಕ ವರ್ಗದವರೂ ಪ್ರಯಾಣ ಬೆಳೆಸಿದ್ದು, 
ಅವರ ಖರ್ಚು ವೆಚ್ಚದ ಕುರಿತು ಯುವರಾಜರ ಶಾಲೆಯ ಮುಕ್ತೇಸರ ಕ್ರಿ.ಶ. ೧೯೩೫ನೇ ಆಗಸ್ಟ್‌ನಲ್ಲಿ ವರದಿ ಮಾಡಿದ್ದಾರೆ. 
ಈ ಪ್ರವಾಸದಲ್ಲಿ ಇಬ್ಬರೂ ಸರ್ಕಾರಿ ನೌಕರರನ್ನು ನಿಯೋಜಿಸಲಾಗಿದ್ದು, ಅವರ ವಿಷಯ ಮತ್ತು ಅವರ ಹೆಸರುಗಳು 
ಉಲ್ಲೇಖವಾಗಿಲ್ಲ. ಹಾಗಾಗಿ ಅವರು ಯಾವ ರೀತಿ ಪ್ರಯಾಣಿಸಿದರು ಮತ್ತು ಹೋಗಿ ಬರುವ ಖರ್ಚಿನ ವಿಷಯವನ್ನು 
ತಿಳಿಸುವಂತೆ ಮುಕ್ತೇಸರರನ್ನು ಕೋರಲಾಗಿದ್ದು. ಅವರ ಖರ್ಚನ್ನೂ ಸಹ ಸರ್ಕಾರದಿಂದ ಭರಿಸಬಹುದಾಗಿದೆ. ಇತ್ಯಾದಿ 
ವಿವರಗಳು ಈ ದಾಖಲೆಯಲ್ಲಿದೆ. ಈ ಪ್ರವಾಸಕ್ಕೆ ಒಟ್ಟು ೩೦೦ ರೂ ಖರ್ಚು ಆಗಿರುವುದು ಕಂಡುಬಂದಿದೆ. 

ಶಿಕಾರಿ ಪ್ರವಾಸ ಅಥವಾ ಶಿಕಾರಿ ಟ್ರಿಪ್‌ಗಾಗಿ ಅನೇಕ ಬ್ರಿಟಿಷ್‌ ಅಧಿಕಾರಿಗಳು ಬಂಡೀಪುರಕ್ಕೆ ಪ್ರವಾಸ ಕೈಗೊಂಡಿದ್ದು, 
ಆ ಪ್ರಯಾಣಿಕರು ಉಳಿದುಕೊಂಡಿದ್ದ ಬಂಗಲೆಗಳು ಮತ್ತು ಆ ಪ್ರವಾಸಕ್ಕಾಗಿ ತಗುಲಿದ ಖರ್ಚು ವೆಚ್ಚಗಳ ವಿವರಗಳು 
ನಮಗೆ ತಿಳಿದುಬರುತ್ತವೆ.” 

ಚಿರತೆ ಕಾಟ ಮೊಸಳಗಳಿಂದ ಆಗಿರುವ ಹಾನಿ ಇತ್ಯಾದಿಗಳಿಂದ ಸಾಮಾನ್ಯ ಜನರನ್ನು ರಕ್ಷಿಸಲು ಅರಮನೆ ಜಿಲ್ಲೆ 
ಕಚೇರಿಯಿಂದ ಬೇಟಿಗಾರರನ್ನು ಕಳುಹಿಸಿದಾಗ ಆಗಿರುವ ಖರ್ಚುವೆಚ್ಚಗಳ ವಿವರ ನೀಡುವ ದಾಖಲೆಗಳು ಆ ಸಂದರ್ಭಗಳಲ್ಲಿ 


೩೪೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸಾಮಾನ್ಯ ಜನರಿಗೆ ಕಾಡು ಪ್ರಾಣಿಗಳಿಂದ ಉಂಟಾಗುತ್ತಿದ್ದ ಕಷ್ಟನಷ್ಟಗಳನ್ನು ಕುರಿತು ತಿಳಿಸಿಕೊಡುತ್ತವೆ. ಇಂತಹ ಸಂದರ್ಭಗಳಲ್ಲಿ 
ಪ್ರಯಾಣಕ್ಕಾಗಿ ಬಳಸಿದ ಬಂಡಿ ಬಾಡಿಗೆ, ಪ್ರಯಾಣದ ಬಗ್ಗೆ ವಿವರಗಳು ಸಹ ಇಲ್ಲಿ ಕಂಡು ಬಂದಿವೆ." ಈ ಪ್ರವಾಸದಲ್ಲಿ 
ಅನೇಕ ದಿನಗಳು ಕಾಡಿನಲ್ಲಿ ಉಳಿದು ಕಾಡು ಜಿಂಕೆಗಳನ್ನು ಬೇಟೆಯಾಡಿರುವ ಮಾಹಿತಿ ನಮಗೆ ದೊರಕುತ್ತದೆ. ಈ 
ಸಂದರ್ಭದಲ್ಲಿ ಆದಂತ ಖರ್ಚು ವೆಚ್ಚದಲ್ಲಿ ಬೇಟಿಗಾರರಿಗೆ ನೀಡಿದ ಕಂಬಳಿಯ ವಿಚಾರ ಮತ್ತು ಬನಿಯನ್‌ಗಳ ವಿಚಾರವನ್ನು 
ತಿಳಿಸಲಾಗಿದೆ. ಸುಮಾರು ೧೭೮ ಸಂಖ್ಯೆಯ ಕಂಬಳಿಗಳು ಮತ್ತು ಬನಿಯನ್‌ ಗಳನ್ನು ವತರಿಸುವುದನ್ನು ಗಮನಿಸಿದಾಗ 
೧೭೮ ಜನ ಸಹಾಯಕರಾಗಿ ಬೇಟೆಗಾರರು ಜೊತೆಗೆ ಬಂದಿದ್ದರು ಎಂಬುದು ನವೆಂಬರ್‌ ತಿಂಗಳಾದ್ದರಿಂದ ಚಳಿಯನ್ನು 
ತಡೆದುಕೊಳ್ಳಲು ಈ ಏರ್ಲಾಟು ನಡೆದಿದೆ ಎಂಬುದು ವಿಧಿತವಾಗುತ್ತದೆ. ಈ ದಾಖಲೆಯಲ್ಲಿ ಈ ಕಂಬಳಿಗಳು ಹಾಗೂ 
ಬನಿಯನ್ನುಗಳಿಗಾಗಿ ಆದ ಖರ್ಚು ಎಷ್ಟು ಎಂಬುದನ್ನು ಮಾತ್ರ ತಿಳಿಸಿಲ್ಲ. 

ಹೊರದೇಶಗಳಿಂದ ಪ್ರವಾಸ ಅಥವಾ ಶಿಕಾರ್‌ ಕ್ಯಾಂಪ್‌ಗಾಗಿ ಬರುತ್ತಿದ್ದ ಅನೇಕ ಪ್ರವಾಸಿಗರ ದಾಖಲೆಗಳಲ್ಲಿ ಒಂದು 
ಮಹತ್ನಪೂರ್ಣವಾದಂತಹ ದಾಖಲೆ ೨೧ ರಿಂದ ೨೪ ಡಿಸೆಂಬರ್‌ವರೆಗೆ ಕ್ರಿಶ. ೧೯೩೯ರಲ್ಲಿ ನಡೆದಂತಹ ಘಟನೆಯನ್ನು 
ವಿವರಿಸಿದೆ. ಈ ದಾಖಲೆಯಲ್ಲಿ ಶ್ರೀಯುತ ಲಾರೆನ್ಸ್‌ ಮತ್ತು ಅವರ ತಾಯಿಯವರು ಕರಪುರ ಕ್ಯಾಂಪಿಗೆ ಆಗಮಿಸಿದ್ದುದನ್ನು 
ಉಲ್ಲೇಖಿಸುತ್ತದೆ. ಈ ಕ್ಯಾಂಪಿಗಾಗಿ ಪ್ರವಾಸಿಗರೊಂದಿಗೆ ನೀಲಕಂಠರಾವ್‌ ಗೇಮ್‌ಪ್ರಿಸರ್ವಿಂಗ್‌ ಆಫೀಸರ್‌ ಅವರ ಕೋರಿಕೆಯ 
ಮೇರೆಗೆ ಮಹಾರಾಜ ಹುಜೂರ ಸೆಕೆರೇಟ್ರಿಯವರನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ ಕ್ಯಾಂಪಿಗಾಗಿ ೧೭ ರೂ ೩೬ ಪೈಸೆಯನ್ನು 
ಸರಕಾರವು ಬಳಸಿರುವುದು ತಿಳಿದು ಬರುತ್ತದೆ. 

ಪ್ರವಾಸಗಳಲ್ಲಿ ಆನೆಯ ಖೆಡ್ಡ ಕೂಡ ಬಹಳ ವಿಶಿಷ್ಠವಾದಂತಹ ಒಂದು ಮನರಂಜನೆ ಹಾಗೂ ಸಾಹಸ ಕಾರ್ಯಾಚರಣೆ 
ಆಗಿರುತ್ತಿತ್ತು ಕಬಿನಿ ನದಿಯ ದಂಡೆಯ ಕಾಕನಕೋಟೆ ಅರಣ್ಯ ಪ್ರದೇಶವು ರಾಜ್ಯದ ನಿಬರ೯ಧಿತ ಆನೆ ಶಿಕಾರಿ ಖೆಡ್ಡದ 
ಕಾರ್ಯಗಳ ಸ್ನ ಸ್ಥಳವಾಗಿತ್ತು. ಈ ಖೆಡ್ಡದ ಬಹುಪಾಲು ವಿಶೇಷ ಅತಿಥಿಗಳು ಪ್ರವಾಸಿಗರೆ ಆಗಿರುತ್ತಿದ್ದರು ಈ ಪವಾಸಿಗರ 
ಮನರಂಜನೆಗಾಗಿ ಅನೇಕ ಖೆಡ್ಗಗಳನ್ನು ಏರ್ಪಡಿಸುತ್ತಿದ್ದರು ಎಂಬುದು ದಾಖಲೆಗಳಿಂದ ತಿಳಿದು ಬರುತ್ತದೆ. 

ಕಾಡಿನ ಅನೇಕ ಉತ್ಪನ್ನ ಗಳನ್ನು ಸಾಗಿಸುವ ಸಂದರ್ಭದಲ್ಲಿ ಆನೆಗಳ ಸಹಾಯವನ್ನು  ಪಡೆದುಕೊಳ್ಳಲಾಗುತ್ತದೆ. ಖೆಡ್ಡ 
ಕಾರ್ಯಾಚರಣೆಯ ನಂತರ ಸೆರೆಹಿಡಿದ ಕಾಡಾನೆಗಳನ್ನು ಪಳಗಿಸಲು, ಪಳಗಿಸಿದ ಆನೆಗಳ ಸಹಾಯವನ್ನು ಪಡೆದುಕೊಳ್ಳಲಾಗುತ್ತಿತ್ತು 
ಆನೆಗಳನ್ನು ದೇವಾಲಯಗಳ ಮಠಮಾನ್ಯಗಳ ಮತ್ತು ಅರಮನೆಗಳ ಉತ್ತವಗಳಲ್ಲಿ, ಮಹೋತ್ಸವಗಳಲ್ಲಿ ಪೂಜೆ, ಆರಾಧನೆ 
ಮುಂತಾದುವುಗಳಲ್ಲಿ ವಿಶೇಷವಾಗಿ ಬಳಸುತ್ತಿದ್ದುದರಿಂದ ಆನೆಗಳನ್ನು ಹಿಡಿದು ಅವುಗಳನ್ನು ಪಳಗಿಸುವ ಅವಶ್ಯಕತೆ 
ಇರುತ್ತಿತ್ತು ಈ ಮೊದಲು ಯುದ್ದಗಳಲ್ಲಿ ಆನೆಯನ್ನು ಬಳಸುತ್ತಿದ್ದುದು ನಮಗೆ ತಿಳಿದೇ ಇದೆ. 

"ಶಿಕಾರಿ ಮತ್ತು ಖೆಡ್ಡ ಕಾರ್ಯಾಚರಣೆಗಳಲ್ಲದ ಗೇಮ್‌ ಅನಿಮಲ್‌' ಎಂದು ಹೆಸರಿಸಲಾಗಿರುವ ಅನೇಕ ಕೂರ 
ಪ್ರಾಣಿಗಳು ಗ್ರಾಮಗಳಿಗೆ ತೊಂದರೆಗಳನ್ನು ನೀಡುತ್ತಿದ್ದ ಸಂದರ್ಭಗಳಲ್ಲಿಯೂ ಸಹ ಅವುಗಳನ್ನು ಬೇಟೆಯಾಡಲು 
ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ನಿಯೋಜಿಸಲಾಗಿತ್ತು ಮತ್ತು ಅದರ ಖರ್ಚುವೆಚ್ಚಗಳನ್ನು ಭರಿಸಲಾಗುತ್ತಿತ್ತು 
ಎಂಬುದು ಅನೇಕ ದಾಖಲೆಗಳಿಂದ ತಿಳಿದುಬರುತ್ತದೆ. 

ಜನಸಾಮಾನ್ಯರಿಂದ ಮತ್ತು ರೈತಾಪಿ ವರ್ಗದವರಿಂದ ಆನೆಗಳ ಗುಂಪುಗಳು ಬೆಳೆಯನ್ನು ನಾಶ ಮಾಡುತ್ತಿದ್ದ 
ಸಂದರ್ಭದಲ್ಲಿ ತಮ ಿ ಪೈರಿನ ರಕ್ಷಣೆಗಾಗಿ ಅರಮನೆಗೆ ಮನವಿಗಳು ಬರುತ್ತಿದ್ದು, ಆ ಮೇರೆಗೆ ಔವುಗಳ ಬೇಟೆಗಾಗಿ ನುರಿತ 
ಜನರನ್ನು ಕಳುಹಿಸಿ "ಕೊಡಲಾಗುತ್ತಿತ್ತು ಜನ-ಜಾನುವಾರುಗಳಿಗೆ ಪ್ರಾಣ ಭೀತಿಯನ್ನು ಒಡ್ಡುತ್ತಿದ್ದ ಇವುಗಳ ಹಾವಳಿ 
ತಪಿಸಲು ಅಂಥವುಗಳನ್ನು ಕೊಲ್ಲಲು "ಗೇಮ್‌ ಸ್ಟಾಪ್‌ ಅಥವಾ ಬೇಟೆಗಾಗಿ ನ ಮತ್ತು "ಅರಣ್ಯ ಇಲಾಖೆಯ 
ಜನರನ್ನು ನೇಮಿಸಿ ಕಳುಹಿಸಿ ಕೊಡಲಾಗುತಿತ್ರೆಂಬುದು ತಿಳಿದುಬರುತ್ತದೆ. ಗಾಯಗೊಂಡ ಅಥವಾ ಕಾಯಿಲೆಯಿಂದ 
ನರಳುತ್ತಿರುವ ಪ ಪ್ರಾಣಿಗಳನ್ನು ಆನೆಗಳನ್ನು ಗುಂಡುಹಾರಿಸಿ ಇಲ್ಲವೇ ಅವುಗಳಿಗೆ 'stry 0 nine’ (ಸ್ಪ್ರೇ ಒ ನೈನ್‌) ನೀಡಿ 
ಕೊಲ್ಲಲಾಗುತ್ತಿತ್ತು ಎಂದು ಿಳಿದುಬರುತದೆ. 4 

ಖೆಡ್ಡವು ಓಂದು ಸಾಹಸಿ ಮನೋಭಾವದ ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಣೆಯ ಸಂದರ್ಭವಾಗಿರುತ್ತಿತ್ತು. ಅದರಲ್ಲಿ 
ಭಾಗವಹಿಸಲು ಪ್ರವೇಶವನು ್ಸಿ ಕಾಯ್ದಿರಿಸುತ್ತಿದ್ದರೆಂದೂ ತಿಳಿದುಬರುತದೆ. ಶಿಕಾರಿ ಕ್ಯಾಂಪ್ಲಳಿಗೆ ಪ್ರ ಪವೇಶದರ ನಿಗಧಿಪಡಿಸಿದ್ದು 
ನಿಗದಿತ ಸ್ಥಳಗಳಲ್ಲಿ ಟಿಕೆಟ್ಗಳನ್ನು ಮಾರಾಟಮಾಡಲಾಗುತ್ತಿತ್ತು. ಇಂತಹ ಕೆಲವು ದೊಡ್ಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ 
ಅನೇಕ ಪ್ರವಾಸಿಗರು ತಮ್ಮ ಪ್ರವಾಸಿ ಕಥನಗಳಲ್ಲಿ ತಮ್ಮ ಅನುಭವವನ್ನು ಖೆಡ್ಡದ ವಿಚಾರಗಳನ್ನು ಮರೆಯದೆ ದಾಖಲಿಸಿರುವುದನ್ನು 
ಗಮನಿಸಬಹುದು. ಅವುಗಳಲ್ಲಿ ಕೆಲವು ಮನಮಿಡಿಯುವಂತಹ ವಿಚಾರಗಳು ಇವೆ. ಖೆಡ್ಡದ ಆಚರಣೆಯು ಮಾಸಿಗುಡಿಯ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೪೯ 


ದೇವರಿಗೆ ಪ್ರಾರ್ಥನೆ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾಗುತ್ತಿತ್ತು ಎಂಬುದು ತಿಳಿದುಬರುತ್ತದೆ ಖೆಡ್ಡವು ಅಲೆದಾಡುವ 
ಆನೆಗಳ ಗುಂಪುಗಳನ್ನು ಸುತ್ತುವರೆದು ನಾನಾ ಬಗೆಯ ಧ್ವನಿಗಳನ್ನು ಮಾಡುತ್ತಾ ತುಪಾಕಿ ಹಾರಿಸುತ್ತಾ ಜನರು ಕಿರುಚಾಡಿ 
ಗದ್ದಲವನ್ನು ಎಬ್ಬಿಸಿ, ಗಾಬರಿ ಹುಟ್ಟಿಸಿ ಆನೆಗಳನ್ನು ಒಂದು ದಿಕ್ಕಿಗೆ ನಡೆಸುತ್ತಾ ಅವುಗಳನ್ನು ಖೆಡ್ಡಾಕ್ಕಾಗಿಯೇ ತೋಡಿದ 
ಹಳ್ಳಗಳತ್ತ ಅಟಲಾಗುತಿತ್ತು ವಾ ದನಿಗಳಿಗೆ ಹೆದರುತಿದ್ದ ಆನೆಗಳು ಆ ಪ್ರದೇಶವನ್ನೇ ತೊರಡು ಹೋಗಿ ಬಿಡುತ್ತಿದ್ದವು 
ಎಂಬುದೊ ಸಹ ತಿಳಿದುಬರುತದೆ. ಕ್ರ.ಶ. ೧೯೨೨-೨೩ನೇ ವರ್ಷದಿಂದ ಔರರಔನಹಡ ವಿಶೇಷವಾದ ಖೆಡ 
ಆಚರಣೆಯಿಂದಾಗಿ ಹೆದರಿದ ಅಸೆಗಳ ಗುಂಪುಗಳು ಕೂರ್ಗ್‌ ಮತ್ತು ಮಲಬಾರಿನ ಮೈದಾನದ ಪ್ರದೇಶಗಳಿಗೆ ಪಯಾಣ 
ಬೆಳಸಿದವು ಎಂಬುದು ದಾಖಲೆಗಳಿಂದ ತಿಳಿದುಬರುತ್ತದೆ. ಕ್ರಿಶ. ೧೯೨೮-೨೯ನೇ "ವರ್ಷದಲ್ಲಿ ವಿಶೇಷವಾಗಿ ನಡೆದ 
ಖೆಡ್ಡಾಗಳ ದಾಖಲೆ ನಮಗೆ ಸಿಗುತ್ತದೆ. ಕಾಕನಕೋಟೆಯ ಅರಣ್ಯದಲ್ಲಿ ಖೆಡ್ಡವನ್ನು ಒಂದು ಖಾಯಂ ಕಾರ್ಯಾಚರಣೆಯಾಗಿ 
ಮಾಡಬೇಕು ಎಂಬ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಸತತವಾಗಿ ಮೂರು ಕಾರ್ಯಾಚರಣೆಗಳನ್ನು ಪ್ರಯೋಗಾತ್ಮಕವಾಗಿ 
ನಡೆಸಲಾಗಿದ್ದು, ಮೊದಲನೆಯದು ಯಶಸ್ನಿಯಾಗಿರಲಿಲ್ಲ. ಎರಡನೆಯ ಬಾರಿಯ ಕಾರ್ಯಾಚರಣೆಯು ಯಶಸ್ವಿಯಾಗಿದ್ದು, 
ಅದಕ್ಕೆ ತಗುಲಿದ ವೆಚ್ಚವನ್ನು ಅರಮನೆಯು ಭರಿಸಿದೆ ಎಂಬುದು ತಿಳಿದುಬರುತ್ತದೆ. ಮೂರನೆಯ ಕಾರ್ಯಾಚರಣೆಯಲ್ಲಿ 
೩೦ ಆನೆಗಳ ದಂಡಿನಲ್ಲಿ ಕೇವಲ ಎಂಟು ಆನೆಗಳನ್ನು ಸೆರೆ ಹಿಡಿಯಲಾಯಿತು. ಅದಕ್ಕಾಗಿ ೧೨೫೨ ರೂ ೬ಹಣ 
ಎರಡನೆಯ ಬಾರಿಗೆ ೧೦,೦೦೦, ಮೂರನೆಯ ಬಾರಿಗೆ ೫,೦೦೦ ರೂ ಖರ್ಚಾಗಿತ್ತೆಂಬ ಮಾಹಿತಿ ದಾಖಲೆಗಳಲ್ಲಿ 
ದೊರಕುತ್ತದೆ. ಇಂತಹ ಆನೆಯ ಖೆಡ್ಡ ಸಂಬಂಧಿತ ಕಾರ್ಯಾಚರಣೆಗಳು ವಿಶೇಷವಾಗಿ ಕಾಕನಕೋಟೆ ಭೂತಿಪಡೆಗ 
ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ಮೈಸೂರು ಜಿಲ್ಲಯಲ್ಲಿ ಆನೆಗಳಿಂದ ಜನ ಸಾಮಾನ್ಯರಿಗೆ ಉಂಟಾಗುತ್ತಿದ್ದ ಹಾನಿಯನ್ನು 
ಕಡಿಮೆ ಮಾಡಲು ಸಾಧ್ಯವಾಯಿತು ಎಂಬುದು ದಾಖಲೆಗಳಿಂದ ತಿಳಿದು ಬರುತ್ತದೆ. ಇಂತಹ ಖೆಡ್ದಾ ಕಾರ್ಯಾಚರಣೆಗಳು 
ಅನಿವಾರ್ಯವಾಗಿರುತ್ತಿದ್ದವು ಮತ್ತು ಅದಕ್ಕಾಗಿ ಹೆಚ್ಚಿನ ಜನರನ್ನು ಒಳೆಗೊಳ್ಳಬೇಕಾಗುತಿದ್ದು, ತ್ರಾಸದಾಯಕವಾಗಿರುತಿತ್ತು. 
ಅಗತ್ಯ ಜನರನ್ನು ನಿರ್ದಿಷ್ಟ ಜಾಗಕ್ಕೆ ಕರೆತರುವ ಸಾರಿಗೆ ವೆಚ್ಚ ಕೂಲಿ ಊಟೋಪಚಾರ ವಸತಿಗಳನ್ನು ಮಾಡಿ ಕೊಡಬೇಕಾಗುತ್ತಿತ್ತು 
ಇದಕ್ಕಾಗಿ ನಿರ್ದಿಷ್ಟ ಕೂಲಿಯನ್ನು ನಿಗದಿಗೊಳಿಸಲಾಗಿತ್ತು ಕಾಡಿನಲ್ಲಿ ಖೆಡ್ಡಾ ಗುಂಡಿಗಳನ್ನು ತೋಡುವ ಅದನ್ನು ಮರೆಮಾಚುವ 
ಕಾರ್ಯಗಳು ಕಷ್ಟವೇ ಆಗಿರುತ್ತಿತ್ತು. 

ಕ್ರಿಶ. ೧೯೩೦ರಲ್ಲಿ ಶ್ರೀಯುತ ಸ್ಕಾಂಡರ್ಸನ್‌ ರವರು ಖೆಡ್ಡಾ ಕಾರ್ಯಾಚರಣೆಯ ಸೂಪರಿಂಟೆಂಡೆಂಟ್‌ ಆಗಿದ್ದರು. 
ಖೆಡ್ಡಾದ ಕಾರ್ಯಾಚರಣೆಯನ್ನು ಕುರಿತು ಬರೆದಿದ್ದಾರೆ. ಶೀಮತಿ ಪಾರ್ಸನ್ನವರು ಬ್ರಿಟಿಷ್‌ ಮಿಷನರಿಯಾಗಿದ್ದು, ಮೈಸೂರಿಗೆ 
ಕ್ರಿಶ. ೧೯೦೬ ರಲ್ಲಿ ಭೇಟಿನೀಡಿದ್ದ ಸಂದರ್ಭದಲ್ಲಿ ಕಾಕನಕೋಟೆ ಕಾಡಿನಲ್ಲಿ ಏರ್ಪಡಿಸಲಾಗಿದ್ದ ಖೆಡ್ಡಾ ಕಾರ್ಯಾಚರಣೆಯ 
ಕ್ಯಾಂಪಿನಲ್ಲಿ ಭಾಗವಹಿಸಿದ್ದು, ತಾವು ಕಣ್ಣಾರೆಕಂಡಿದ್ದನ್ನು ಕುರಿತು ವಿಸ್ತಾರವಾಗಿ ಬರೆದಿದ್ದಾರೆ. ಈ ಖೆಡ್ಡಾ ಕಾರ್ಯಾಚರಣೆಯಲ್ಲಿ 
೫೦ ಕಾಡಾನೆಗಳನ್ನು ಹಿಡಿದರು ಎಂಬುದನ್ನು ಅವರು ದಾಖಲಿಸಿದ್ದಾರೆ. ಆಕೆ ಕಾರ್ಯಾಚರಣೆಯನ್ನು ಕಂಡು ದುಃಖಿತರಾಗಿ 
ತಮ್ಮ ಭಾವನೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಪುಟ್ಟ ಪುಟ್ಟ ಸೊಂಡಿಲುಗಳಿಂದ ತಮ್ಮ ತಾಯಂದಿರಿಗೆ ಥಳಿಸುತ್ತಿದ್ದ 
ಪುಟ್ಟ ಆನೆಯ ಮರಿಗಳನ್ನು, ಆ ತಾಯಿಮರಿಗಳ ಪ್ರೇಮವನ್ನು ಕುರಿತು ಬರೆದಿದ್ದಾರೆ. ಖೆಡ್ಡಾದ ಸಂದರ್ಭದಲ್ಲಿ ಮರಿ 
ಆನೆಗಳಿಂದ ದೂರಾದ ತಾಯಿ ಆನೆಗಳು ಕಣ್ಣೀರು ಸುರಿಸುವುದನ್ನು ಕಂಡು, "ಅದು ಹೃದಯವಿದ್ರಾವಕವಾದ ದೃಶ್ಯವಾಗಿತ್ತು" 
ಎಂದು ಅವರು ದಾಖಲಿಸಿದ್ದಾರೆ. 

ಮತ್ತೊಂದು ದಾಖಲೆ ಕ್ರಿಶ. ೧೯೩೬ರ ಮೇ ತಿಂಗಳಿನಲ್ಲಿ ಬಿಳಿಗಿರಿರಂಗನ ಬೆಟ್ಟದಲ್ಲಿ ನಡೆಸಲಾದ ಖೆಡ್ಡಾ 
ಕಾರ್ಯಾಚರಣೆಯ ವಿಚಾರವನ್ನು ಖರ್ಚುವೆಚ್ಚವನ್ನು ದಾಖಲಿಸಿದೆ. ಅಲ್ಲದೆ, ಹೈದರಾಬಾದಿನಿಂದ ಮೈಸೂರಿಗೆ ಆಗಮಿಸಿದಂತಹ 
ಗೇಮ್‌ ಪ್ರಿಸರ್ವ್‌ ಅಂಡ್‌ ದಿ ಸ್ಕಾಂಚುರಿ ಇನ್‌ಸೆಕ್ಷರ್‌ ಜನರಲ್‌ ಆಫ್‌ ಫಾರೆಸ್ಟ್‌ ಅವರು ಭೇಟಿ ನೀಡಿದ ಸಂದರ್ಭದ, 
ಹಾಗೂ ಪ್ರಯಾಣದ ವಿವರಗಳನ್ನೂ ಅಗತ್ಯವಾದ ಖರ್ಚುವೆಚ್ಚಕ್ಕೆ ತಗಲುವ ಹಣದ ಬಿಡುಗಡೆಗಾಗಿ ಮನವಿ ಸಲ್ಲಿಸಿರುವುದನ್ನು 
ಗಮನಿಸಬಹುದು. Sandez z Shah ಎ೦ಬ ಸಾಹಸಿ ವ್ಯಕ್ತಿಯು ಲಂಡನ್ನಿನಿಂದ ಫಾಲ್ಕನರ್‌ ಅಂಡ್‌ ಸನ್ಸ್‌ ಅವರಿಂದ 
ಮೈಸೂರಿಗೆ ಶೂಟಿಂಗ್‌ ಬೂಟ್ಟ್‌ಗಳನ್ನು ೫, ೬, ೭ ಇಂಚು ಮತ್ತು ಎಂಟು ಇಂಚುಗಳು ಇರುವ ಅಳತೆಯ ಶೂಗಳನ್ನು 
ಅತ್ಯಂತ ಎಚ್ಚರಿಕೆಯಿಂದ, ಪ್ಯಾಕ್‌ ಮಾಡಿಸಿ ವಿಮೆ ಮಾಡಿಸಿ ಮೈಸೂರಿಗೆ ಕಳುಹಿಸಬೇಕೆಂದು ಕೇಳಿಕೊಂಡು ಕ್ರಿಶ. ೧೯೨೬ 
ರಲ್ಲಿ ಬರೆದ ದಾಖಲೆ ಇದೆ. 

ಅದೇ ರೀತಿ ಮೀನು ಬೇಟೆಯಲ್ಲಿ ವಿಶೇಷ ಆಸಕ್ತಿಯುಳ್ಳ ಅಧಿಕಾರಿಯೊಬ್ಬ ಮೈಸೂರಿಗೆ ಪ್ರವಾಸವನ್ನು ಕೈಗೊಂಡಿದ್ದು, 
ಆತ ಮೀನು ಬೇಟೆಯಾಡಲು ಬಯಸಿ ತನಗೆ ಮೀನು ಹಿಡಿಯುವುದಕ್ಕೆ ಬಳಸುವ ಅಗತ್ಯವಾದ "ಫಿಶ್‌ ಟ್ರಾಪಿಂಗ್‌ ಸಿಕ್‌'ನ್ನು 
ತರಿಸಿಕೊಳ್ಳಲು ಬರೆದಿರುವ ದಾಖಲೆಯಿದೆ. ಮೈಸೂರು ಸಂಸ್ಥಾನದಲ್ಲಿ ಇಂತಹ ಮೀನು ಬೇಟೆಯನ್ನು ಹಲವು ಜಾಗಗಳಲ್ಲಿ 


೩೫೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನಿಯಂತ್ರಿಸಿದ್ದರು ಎಂಬುದು ಮತ್ತು ಆ ನಿಟ್ಟಿನಲ್ಲಿ ಹಲವು ಆದೇಶಗಳನ್ನು ಸಹ ಮಾಡಿದ್ದರು ಎಂಬುದು ತಿಳಿದುಬರುತ್ತದೆ. 
ಮನರಂಜನಾ ಪ್ರವಾಸಗಳಲ್ಲಿ ಇಂದಿಗೂ ಸಹ ಮೀನು ಬೇಟೆ ಮೀನು ಶಿಕಾರಿಗಳು ಪ್ರವಾಸಿಗರ ನೆಚ್ಚಿನ ಆಸಕ್ತಿಗಳಾಗಿವೆ. 
ಎ೦ಬುದನ್ನು ಗಮನಿಸಬಹುದು. 

೧೭-೩ಿ-ಕ್ರಿಶ. ೧೯೦೯ರ ದಾಖಲೆಯು” ಫರ್ಟಿಲ್‌ ಪ್ಯಾಲೇಸ್‌ ನೀಲಗಿರೀಸಿನಲ್ಲಿದ್ದ ನಭಿಖಾನ್‌ ಇಸ್ಟು (ಎ.ಡಿ.ಸಿ.ಆಫ. 
ಮಹಾರಾಜರ) ಅವರ ವಿಳಾಸಕ್ಕೆ ಬರೆದಿರುವ ಪತ್ರವು ಕುತೂಹಲಕರವಾಗಿದೆ. 

ಪ್ರಸ್ತುತ ಪತ್ರದಲ್ಲಿ ಮೈಸೂರಿನ ಕರನ್‌ ಹೋಟೆಲಿನ ಮ್ಯಾನೇಜರ್‌ ರವರು ನೀಲಗಿರೀಸ್‌ ಫರ್ನಹಿಲ್ಲ್‌ನಲ್ಲಿದ್ದ ನಬಿ 
ಖಾನ್‌ರವರಿಗೆ ಬರೆದಿರುವ ಪತ್ರವಿದು. ಇದರಲ್ಲಿ ಮೈಸೂರಿಗೆ ಪ್ರವಾಸಿಗರಾಗಿ ಬಂದಿದ್ದ ಸಾಜೆರಂ೯ಟ್‌ ಮೇಜರ್‌ ಕ್ರಾಸ್‌ 
ಮತ್ತು ಅವರ ಶ್ರೀಮತಿಯವರು ಪ್ರವಾಸದ ಸಂದರ್ಭದಲ್ಲಿ ಹೋಟೆಲಿನಲ್ಲಿ ತಂಗಿದ್ದರು. ಅವರು ಪ್ರೇಕ್ಷಣೀಯ ಸ್ಥಳಗಳಿಗೆ 
ಹೋಗಿ ಬರಲು ಟಾಂಗಾಗಳನ್ನು ಬಳಸುತ್ತಿದ್ದರು. ಅವರ ಪ್ರಯಾಣ ಹಾಗೂ ತಂಗು ತಾಣಕ್ಕಾಗಿ ಮತ್ತು ಆತಿಥ್ಯಕ್ಕಾಗಿ ಒಟ್ಟು 
೮೦ ರೂಪಾಯಿ ತಗುಲಿದ್ದವು. ಅದೆಲ್ಲದರ ಬಿಲ್ಲನ್ನು ಖಾನ್‌ರವರಿಗೆ ಕಳುಹಿಸುವಂತೆ ಹೇಳಿ ಪ್ರವಾಸಿಗರು ಅಲ್ಲಿಂದ 
ತೆರಳಿದ್ದರು. ಅದರಂತೆ ಹೋಟೆಲಿನ ಮ್ಯಾನೇಜರ್‌ ಬಿಲ್ಲನ್ನು ತೆಗೆದುಕೊಂಡು ನಬಿ ಅವರ ಮನೆಗೆ ಹೋದಾಗ ಅವರು 
ಫರ್ನಹಿಲ್‌ಗೆ ಪ್ರಯಾಣ ಮಾಡಿರುವುದು ತಿಳಿದು ಬರುತ್ತದೆ. ಅಲ್ಲದೆ ಖಾನ್‌ ಸಾಹೇಬರ ಕ್ಷರ್ಕ್‌ ಬಿಲ್‌ ಪಾವತಿಸಲು 
ನಿರಾಕರಿಸುತ್ತಾರೆ ಮತ್ತು ಖಾನರ ಒಪ್ಪಿಗೆ ಪತ್ರವನ್ನು ತರುವಂತೆ ಹೇಳಿಕಳಿಸುತ್ತಾರೆ. “ಕುದುರೆಗಾಡಿಯವರು ಪ್ರತಿದಿನವೂ 
ಬಂದು ಬಾಡಿಗೆಯ ಮೊತ್ತಕ್ಕಾಗಿ ವತಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ತಾವು ತಮ್ಮ ಕಾರಖೂನನಿಗೆ ಕೂಡಲೇ ಹಣವನ್ನು 
ಪಾವತಿಸುವಂತೆ ಪತ್ರ ಬರೆಯಬೇಕು” ಎಂದು ಕೋರಿ ಹೋಟೆಲಿನ ಮ್ಯಾನೇಜರ್‌ರವರು ನಬಿ ಖಾನರಿಗೆ ಪತ್ರಬರೆದಿದ್ದಾರೆ. 

ಹೊರಗಿನಿಂದ ಬಂದ ಪ್ರವಾಸಿಗರು ಮೈಸೂರಿನ ಕೆಲವು ಹೋಟೆಲುಗಳಲ್ಲಿ ತಂಗುತ್ತಿದ್ದರು. ಇಂತಹ ದಾಖಲೆಗಳು 
ಮೈಸೂರು ಮುಂತಾದ ಪ್ರದೇಶಗಳಲ್ಲಿ ನಿಧಾನವಾಗಿ ಹೇಗೆ ಈ ಮನರಂಜನಾ ಪ್ರವಾಸಗಳು ಮತ್ತು ಸಾಹಸ ಪ್ರವಾಸಗಳು 
ಐತಿಹಾಸಿಕ ತಾಣಗಳ ಪ್ರವಾಸಗಳು ವಿಶೇಷವಾಗಿ ಅಭಿವೃದ್ದಿ ಹೊಂದತೊಡಗಿದವು ಎಂಬುದಕ್ಕೆ ಸಾಕ್ಷಿಯಾಗಿವೆ ಅಲ್ಲದೆ 
ಖಾಸಗಿಯಾದ ಈ ಪ್ರಯಾಣ ಪ್ರವಾಸಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಸಾರಿಗೆ ಸಂಪರ್ಕ, ಹೋಟೆಲ್‌ ಉದ್ಯಮ, ರಸ್ತೆ 
ನಿರ್ಮಾಣ ಇತ್ಯಾದಿಗಳನ್ನು ಒಳಗೊಳ್ಳುತ್ತಾ ಹೇಗೆ ನಿಧಾನವಾಗಿ ಉದ್ದಿಮೆಯ ಸ್ಪರೂಪವನ್ನು ಪಡೆದುಕೊಳ್ಳತೊಗಿತು 
ಎಂಬುದು ಸಹ ಅಧ್ಯಯನ ಯೋಗ್ಯವಾಗಿದೆ. ಹೆಚ್ಚಿನ ಪ್ರವಾಸಿಗರು ಓಡಾಡುವ, ತಂಗುವ ಪ್ರದೇಶಗಳ ಕಚ್ಚಾದಾರಿಗಳನ್ನು 
ದುರಸಿಮಾಡುವುದರ ಬಗೆಗೂ ನಿಗಾವಹಿಸಬೇಕಾದ ವಿಚಾರಗಳನ್ನು ಕುರಿತ ದಾಖಲೆಗಳೂ ಸಹ ಇವೆ. ಮೈಸೂರು 
ಅರಮನೆ ಪ್ರಯೋಜಿತ ಈ "ಗೇಮ್‌ ಪ್ಲಾನಿಂಗ್‌, ಶಿಕಾರ್‌ ಕ್ಯಾಂಪ್‌ಗಳ ಪ್ರವಾಸ ಪ್ರಯಾಣಗಳು ಮತ್ತು ನಿರ್ವಹಣೆ'ಯು 
ಕರ್ನಾಟಕದ ಸಾಹಸ ಪ್ರವಾಸೋದ್ಯಮದ ಅಭಿವೃದ್ದಿಯ ಚರಿತ್ರೆಯಲ್ಲಿ ದಾಖಲಾಗಬೇಕಾದ ಮಹತ್ತರ ಘಟ್ಟವಾಗಿದೆ. 


ಅಡಿ ಟಪ್ಪಣಿಗಳು ಈ 
೧.  ಸೆಲೆಕ್ಷನ್ಸ್‌ ಪ್ರಮ್‌ ದಿ ರೆಕಾರ್ಸ್ಸ್‌ ಆಫ್‌ ದಿ ಮೈಸೂರ್‌ ಪ್ಯಾಲೇಸ್‌ ಸಂಪುಟ-೩. ಜಿ.ಪಿ.ಒ. ಕ್ರಿಶ. ೧೯೯. 
೨. ಅದೇ. ಜಿಪಿಒ. ಕ್ರಿಶ. ೧೯೨೮; ಜಿ.ಪಿ.ಒ ಕ್ರಿಶ. ೧೯೩೪-೩೪-೩೬ ನಂ. ೫೧೫೮. 
೩. ಅದೇ. ಜಿ.ಪಿ.ಒ. ಕ್ರಿಶ. ೧೯೩೦-೩೧. ೪. ಅದೇ. ಜಿ.ಪಿ.ಒ. ಕ್ರಿಶ. ೧೯೫೧-೫೨. 
೫. ಅದೇ ನಂ. ೫. ರಾಯಲ್‌ ಪಾರ್ಸಿ ರಿಪೋರ್ಕ್‌ ಕ್ರಿಶ. ೧೯೩೨. 
೬ ಅದೇ ಜಿ.ಪಿ.ಒ. ಕ್ರಿಶ. ೧೯೪೧, ಜಿಪಿಒ, ೧೦೨೯, ಜಿ.ಪಿ.ಒ ಕ್ರಿಶ. ೧೯೨೬. 
೭. ಅದೇಒ. ೧೯೨೬-೩೧ ಪರ್ತನಲ್‌ ಪೇಪರ್ಸ್‌ ಆಫ್‌ ನೀಲಕಂಠರಾವ್‌ ಗೇಮ್‌ ಪ್ರಿಸ್ದಿಂಗ್‌ ಆಫೀಸರ್‌. 
೮.  ಅದೇಜಿ.ಪಿ.ಒ. ೧೯೫೧-೫೨. ೯, ಅದೇ ಜಿ.ಪಿ.ಒ. ೧೦೩೦-೩೧. 
೧೦. ಅದೇ ನೋಟಿಫಿಕೇಷನ್‌, ದಿನಾಂಕ ೧೪ನೇ ಡಿಸೆಂಬರ್‌ ಕ್ರಿಶ. ೧೯೦೧. 
೧೧. ಅದೇ ನೋಟಿಫಿಕೆಷನ್‌ ದಿನಾಂಕ ೩೦ ಡಿಸೆಂಬರ್‌ ಕ್ರಿಶ. ೧೯೩೧. 
೧೨. ಅದೇ ಅರಮನೆ ಕಛೇರಿಯ ತುಂಬುಚೆಟ್ಟಿತವರಪತ್ರ ೧೫/೭/ಕ್ರಿಶ. ೧೯೩೦. 
೧೩. ಅದೇ ಜಿ.ಪಿ.ಒ. ಪತ್ರ ಸಂ. ೩೯೦೩, ೧೪. ಅದೇ ಜಿ.ಪಿ.ಒ. ಕ್ರಿಶ. ೧೯೩೪-೩೬. 
೧೫. ಅದೇ ಜಿ.ಪಿ.ಒ. ಕ್ರಿಶ. ೧೯೩೬ ಶಿಕಾರ್‌ ಕ್ಯಾಂಪ್‌ ಆಫ್‌ ಮೈಸೂರ್‌ ೧-೧೨-ಕ್ತಿಶ. ೧೯೩೬. 
೧೬. ಅದೇ ನಂ. ೧೦೫ ರಾಯಲ್‌ ಪಾರ್ಟಿ ಗೇಮ್‌ ಪ್ರಿಸರ್ವ ಆಫೀಸ್‌ ಮೈಸೂರ್‌, ೨೦-೧೧-ಕಿಶ. ೧೯೩೪. 
೧೭. ಅದೇ ಜಿ.ಪಿ.ಒ. ಕ್ರಿಶ. ೧೯೩೬. ೧೮. ಅದೇ ಜಿ.ಪಿ.ಒ. ಕ್ರಿಶ. ೧೯೪೬-೫೧, ಖೆಡ್ಡ ಅಂಡ್‌ ಪಿಟ್‌ ಕ್ಯಾಪ್ಪರ್‌. 
೧೯. ಅದೇ ನಂ. ೭೮೨-ಕಿಶ. ೧೯-೫-ಕ್ರಿಶ. ೧೯೩೬ ಖಿಲ್ಲೆ ಕಛೇರಿಗೆ ನೀಲಕಂಠರಾವ್‌ರವರ ಪತ್ರ. 
೨೦. ಅದೇ ಕರ್ಲ್ಗನ್‌ ಹೋಟೆಲ್‌ ಮೈಸೂರು, ಕ್ರಿಶ. ೧೯೨೯-೩೩. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೫೧ 


೮.೨ 
ಬಳ್ಲಾಲಿ ಪ್ರದೇಶದ ಆಶೂರಖಾವಗಳ ಚಾರಿತ್ರಿಕ ಮೋಟ 


ಮಕ್ಷಲ್‌ ಬೇಗಂ%* 


ಸ್ಥಳೀಯವಾಗಿ ಮೊಹರಂ ಸಂಸ್ಥೃತಿಕ ಆಚರಣೆಯಾಗಿ ಕಾಣಲು ಇದರ ಹಿನ್ನಲೆಯನ್ನು ಅದ್ಯಯನಕ್ಕೆ ಒಳಪಡಿಸಿದಾಗ. 
ದಕ್ಷಿಣ ಭಾರತದಲ್ಲಿ ಕಲಬುರ್ಗಿ ಮತ್ತು ಬೀದರಿನಿಂದ ಆಳಿದ ಬನಹಮನಿ ಸುಲಾನರ (ಕ್ರಿಶ. ೧೩೪೭-೧೫೩೮) 
ಬಿಜಾಪುರದ ಆದಿಲ್‌ಸಾಹಿಗಳು ಕಿ.ಶ. (೧೪೮೯ ರಿಂದ ೧೬೮೬) ಸಂಭ್ರಮ ಹಾಗೂ ಪೆ ಪ್ರೇರಣಾತ್ಮಕವಾಗಿ ಮೊಹರಂ 
ಆಚರಿಸುತ್ತಿದ್ದರು. ಗೋಲ್ಕೊಂಡಾದ ಕುತುಬ್‌ ಷಾಹಿಗಳು (ಕ್ರಿ.ಶ.೧೫೫೦-೧೬೭೨) ಹೈದರಾಬಾದ್‌ ನಗರದಲ್ಲಿ ಆಲಂ 
ಇಡುವ ಪದ್ದತಿ ಆರಂಭಿಸಿ ಮುಂದುವರಸಿಕೊಂಡು ಬಂದರು. ಅಬ್ದುಲ್‌ ಕುತುಬ್‌ ಷಾ BPE ತಿಂಗಳ ಮೊದಲನೆಯ 
ದಿನದಿಂದ ಸಫರ ತಿಂಗಳಾಗಿ ಪೋಷಿಸಿದನು. ಆಲಂ ಇಡುವುದಕ್ಕಾಗಿ ಕಟ್ಟಿಸಿದ ಆಶೂರಖಾನೆಗಳು ಇಂದಿಗೂ ಸುಸ್ಪಿತಿಯಲ್ಲಿದ್ದು 
ಹೈದರಾಬಾದ್‌ ನಗರದಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ತಿಳಿಸುತ್ತವೆ. ಹಾಗೆಯೇ ಬಳ್ಳಾರಿ ಜಿಲ್ಲೆಯ ಸಾಂಸ್ಕೃತಿಕ ಮಹತ್ವವು 
ಮೊಹರಂ ಹಬ್ಬದ ಪ್ರತಿರೂಪವಾಗಿದೆ. ಮೊಗಲ್‌ ದೊರೆಗಳಿಂದ ಈ ಆಚರಣೆಗಳು ದಖ್ಲನಿನ ವಿವಿಧ ಪ್ರದೇಶಗಳಲ್ಲಿ 
ಮುಸ್ಲಿಂ ಮುಸ್ಲಿಮೇತರರು ಸೇರಿ ಮಾಡುವ ಹಬ್ಬವಾಗಿದೆ. ಆದರೆ ಇದು ಹಬ್ಬವಲ್ಲ. ಮೊಹಮ್ಮದ್‌ ಪೈಗಂಬರ್‌ ಅವರ 
ಮೊಮ್ಮಕ್ಕಳು ಹುತಾತ್ಮರಾದ ದಿನ. ಇದನ್ನು ಸೂತಕದಂತೆ ಆಚರಿಸಬೇಕೆಂದು ಟಿಪ್ರು ಈ ಹಬ್ಬವನ್ನು ನಿಷೇಧಿಸಿದ.” 


ಬ್ರಿಟಿಷರು ಇದನ್ನು ರಾಜಕೀಯ ಚಹರೆಯಾಗಿ ಸೃಷ್ಟಿಸಿದರು. ಅಂದಿನ ಬಳ್ಳಾರಿ ಜಿಲ್ಲೆಯ ಇಂದಿನ ವಿಜಯನಗರ 
ಜಿಲ್ಲೆಯಲ್ಲಿನ ಹೊಸಪೇಟೆಯಲ್ಲಿ ಕೂಡಿಸುವ ಮೌಲಾಲಿ ಆಲಮ್‌ಗಳಿಗೂ ಹಿಂದೂ- ಮುಸ್ಲಿಮರು. ರಾಮುಲಸ್ತಾಮಿ 
ಎಂದೇ ಗುರುತಿಸಿ ಪ್ರಾರ್ಥನೆ ಮಾಡುತ್ತಾರೆ ಎಂಬುದನ್ನು ದಸ್ತಗೀರ್‌ ಅಲ್ಲಿಬಾಯಿ ಅವರು ತಮ್ಮ "ಕರ್ನಾಟಕದ ಮೊಹರಂ 
ಪದಗಳು' ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. 

ಹಿ೦ದೂ-ಮುಸ್ಲಿಮರು ವಿಶೇಷವಾಗಿ ಬ್ರಾಹ್ಮಣರು ತಮ್ಮ ಶಕ್ತ್ಯಾನುಸಾರ ದೇವರ ಚಾಕರಿ ಮಾಡುತ್ತಾರೆ. ಹರಕೆ 
ತೀರಿಸುತ್ತಾರೆ. ಗದಗ- ಬೆಟಗೇರಿಯಲ್ಲಿ ನಡೆಯುವ ಮೊಹರಂ ಮೆರವಣಿಗೆಯಲ್ಲಿ ಹಿಂದೂ-ಮುಸ್ಲಿಂ ಭಕ್ತರು ಪಾಲ್ಗೊಂಡು 
ಮೈತುಂಬಿದ ದೇವರಿಂದ ಮಳೆ-ಬೆಳೆ ಕುರಿತು ಹೇಳಿ-ಕೇಳಿಕೆ ಮಾಡುತ್ತಾರೆ. ಸೂಟಕನಹಾಳದ ಡೋಲಿ ಮತ್ತು ಕೈದೇವರು 
ದ್ಯಾಮವ್ದನ ಗುಡಿಗೆ ಭೇಟಿ ಇತ್ತಾಗ ಜನ ಇಮಾಮ ಹುಸೇನರು ತಂಗಿ ದ್ಯಾಮವ್ನ್ದನ ದರ್ಶನಕ್ಕೆ ಬಂದಿದ್ದಾರೆಂದೇ 
ತಿಳಿಯುತ್ತಾರೆ.” 

ಆಶೂರಖಾನಗಳ ಐಡೆಂಟಿಕರಣವು ಮೊಹರಂ ಆಚರಣೆಯನ್ನು ಪಸ್ತುತೀಕರಿಸುತ್ತದೆ. ಈ ಆಚರಣೆ ಅರಬ್‌ನಲ್ಲಿ 
ನಡೆದ ಹಿಂಸಾತ್ಮಕ ಘಟನೆಯನ್ನು ಪ್ರಾದೇಶಿಕವಾಗಿ ಪ್ರತಿನಿಧಿಸುತ್ತದೆ. ಪ್ರಸ್ತುತವಾಗಿ ಮೊಹರಂ ಆಚರಣೆಯು ಮುಸ್ಲಿಮ್‌ 
ಸಮುದಾಯಗಳ ಸ್ಥಳೀಯವಾಗಿ ನೆಲೆನಿಂತ ಸಾಂಸ್ಕೃತಿಕ ಪ್ರತಿನಿಧಿತ್ವ ಸೂಚಿಸುತ್ತದೆ. ಮೊಹರಂ ಹಬ್ಬವನ್ನು ಆಚರಿಸುವ 
ಕಟ್ಟಡ, ಸ್ಥಳ, ಜಾಗವನ್ನು ಆಶೂರಖಾನವಾಗಿ ಗುರುತಿಸಬಹುದು. ಇದು ಮುಸ್ಲಿಮ್‌-ಮುಸ್ಲಿಮೇತರರ ಸಾಂಸ್ಕೃತಿಕ 
ಆಚರಣೆಯ ಅಸ್ಲಿತೆಯಾಗಿದೆ.* 


ಇದು ಸಜ ಧಾರ್ಮಿಕ ಚಹರೆಗೆ ಒಳಪಡದೆ, ಹಿಂದೂ-ಮುಸ್ಲಿಂ ಸಾಮರಸ ದ ಪ್ರತೀತಿಯಾಗಿದೆ. ದಖ್ಬುನ್‌ 
ಮೂಲದ ಮುಸ್ಲಿಂ ರಾಜ್ಯವಾದ ಬಹಮನಿ ಸಂಸ್ಥಾನವು ಮೊಹರಂ ಆಚರಣೆಯನ್ನು ಸಾಂಪದಾಯಿಕವಾಗಿಸಿ ಸಿ, ಸ್ಥಳೀಯತೆ 
ಪಡೆಯಿತು. ಪೇಭುತ್ತದ ಪತನಾನಂತರ ಸಾಂಸ್ಕೃತಿಕ ಸ್ಥಿತ್ಯಂತರದ ಕುರುಹಾಗಿ ಮೊಹರಂ ಆಚರಣೆ ರೂಪದಲ್ಲಿ 
ಮುಂದುವರೆದಿರುವುದನ್ನು ಕಾಣಬಹುದು. ವಿಜಯನಗರ ಕಾಲದಲ್ಲಿಯೂ ಇಂತಹ ಆಚರಣೆಗಳಿಗೆ ರಾಜಪ್ರಭುತ್ನದ 
ಸಮ್ಮತಿ ಪಡೆದದ್ದು, ಈಗಿನ ಕಮಲಾಪುರದ ಸುತ್ತಮುತ್ತಲಿನ ಪ್ರದೇಶಗಳಾದ ಕಂಫ್ಲಿ, ಹೊಸಪೇಟೆ, ಬಳ್ಳಾರಿಗಳಲ್ಲಿನ 
ಆಶೂರಖಾನಗಳೇ ಸಾಕ್ಷಿಯಾಗಿವೆ. 


* ಮಕ್ನಲ್‌ ಬೇಗಂ. 


೩೫೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕಮಲಾಪುರದ ಮುಲ್ಲಾಗಲ್ಲಿ, ಮುದುಗಲ್‌ ಮಸೀದಿ, ಆನೆಬೈ ಆಶೂರಖಾನಗಳನ್ನು ಉದಾಹರಿಸಬಹುದು. 
ಪುರುಷೋತ್ತಮ ಬಿಳಿಮಲೆ ಮತ್ತು ಚೆಲುವರಾಜು ಅವರ ಕೃತಿಯಾದ "ಹಂಪಿ ಜಾನಪದ' ಮೊಹರಂ ಸ್ಥಳೀಯವಾಗಿ 
ಹಿಂದೂ-ಮುಸ್ಲಿಂರು ಸೇರಿ ಆಚರಿಸುವ ಹಬ್ಬ ಎಂದು ಉಲ್ಲೇಖಿಸಿದ್ದಾರೆ. ವಿಜಯನಗರ ಪತನಾನಂತರ ಹಿಂದೂ- 
ಮುಸ್ಲಿಮ್‌ ಜನವರ್ಗಗಳು ತಮ್ಮ ಜೀವನಾವಶ್ಯಕವಾಗಿ ಪೂರಕವಾದ ಸ್ಥಳಗಳಲ್ಲಿ ನೆಲೆನಿಂತರು. ಸಂಪ್ರದಾಯಿಕ ಆಚರಣೆಗಳನ್ನು 
ಕೈಬಿಡದೆ ಮುನ್ನಡೆಸಿದರು. ಇವುಗಳ ಕುರುಹಾಗಿ ಬಳ್ಳಾರಿಯಲ್ಲಿಯೂ ೮೬ಕ್ಕೂ ಅಧಿಕ ಆಶೂರಖಾನಗಳನ್ನು ಕಾಣುತ್ತವೆ.” 


9) 

ಇವುಗಳಲ್ಲಿ ಕೆಲವೊಂದಕ್ಕೆ ಭೇಟಿ ಮಾಡಲಾಯಿತು. ಬಳ್ಳಾರಿ ನಗರ ಸಮೀಪದ ಆಲದಹಳ್ಳಿ ಸರ್ವರ್‌ ಹುಸೇನ್‌ 
ಆಶೂರಖಾನೆಗಳು, ಪಿಂಜಾರ ಓಣಿಯಲ್ಲಿ ಹಸೇನ್‌ ಅಲಿಯವರ ಸಂಪ್ರದಾಯದಂತೆ ಮೊಹರಂ ಆಚರಿಸಲಾಗುತ್ತದೆ. 
ವಿವಿಧ ಧರ್ಮದವರು ಪೂಜ್ಯಭಾವನೆಯಿಂದ ಮೊಹರಂ ಉತ್ತವದಲ್ಲಿ ಭಾಗವಹಿಸುತ್ತಾರೆ. ಕುರುಬರೊಂದಿಗೆ ಹಚ್ಚಿನ 
ನಂಟನ್ನು ಹೊಂದಿ, ಸರ್ವರ್‌ ಅಲ್ಲಿ ಆಶೂರ್‌ಖಾನ್‌, ಹುಸೇನ್‌ ಸಂಪ್ರದಾಯವನ್ನು ಮುನ್ನಡೆಸಿಕೊಂಡು ಬಂದವರು 
ಕುರುಬರು. ಮತಾಂತರದಿಂದಾಗಿ ಮುಸ್ಲಿಂ ಧರ್ಮ ಸ್ಪೀಕರಿಸಿದರು. ಈ ಕಟ್ಟಡವು ಹಿಂದೂ-ಸಾರ್ಸನಿಕ್‌ ಶೈಲಿಗೆ ಒಳಪಟ್ಟಿದ್ದು, 
ಮುಸ್ಲಿಂ ವಾಸ್ತುಶಿಲ್ಲ ಲಕ್ಷಣಗಳನ್ನು ಹೂಂದಿರುವುದನ್ನು ಕಾಣಬಹುದು. ಮೀನಾರ್‌ಗಳು, ಗೂಮ್ಮಟಕಾರದ ಶೈಲಿ, ಕಮಾನುಗಳು, 
ಕಂಭಸಾಲುಗಳು, ಐತಿಹಾಸಿಕ ಆಚರಣೆಯಲ್ಲಿ ಮೊಹರಂ ಒಂದಾಗಿ ಗುರುತಿಸಿಕೊಂಡಿದೆ. 


ಸರ್ವರ್‌ ಹುಸೇನ್‌ ಆಶೂರಖಾನವು ಇಂಡೋ-ಇಸ್ಲಾಮಿಕ್‌ ವಾಸ್ತುಶೈಲಿಯ ಸ್ಥಾರಕಗಳಾಗಿದ್ದು, ಸಾಲುಕಂಬಗಳಿದ್ದು, 
ಮೀನಾರುಗಳನ್ನು ಒಳಗೊಂಡಿವೆ. ಇಲ್ಲಿ ಪಕ್ಕದಲ್ಲಿಯೇ ಆಂಜನೇಯ ಸ್ವಾಮಿದೇವಸ್ಥಾನವಿದ್ರು, ಇತ್ತೀಚಿಗೆ ನವೀಕರಿಸಲ್ಲಟ್ಟಿದ 
ಎಂಬುದಾಗಿ ಕ್ಷೇತ್ರ ಕಾರ್ಯದಿಂದ ತಿಳಿದುಬಂದಿದೆ. 


ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಮರು ಭಾಗವಹಿಸಿ ಆಚರಿಸುತಾರೆ. ಇಲ್ಲಿ ಮುಸ್ಲಿಮ್‌ ಧರ್ಮಕ್ಕಿಂತ ಹಿಂದೂ 
ಧರ್ಮದವರೇ ಹಚ್ಚಾಗಿ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ. (ಇಲ್ಲಿ ಆಲಂ ಕೂಡಿಸುವ ಪದ್ಧತಿಯನ್ನು ಹಿನ್ನೆಲೆ ಕುರುಬ 
ಜನಾಂಗದವರು ಮುಸ್ಲಿಮ್‌ ಧರ್ಮಕ್ಕೆ ಮತಾಂತರಗೊಂಡವರಾಗಿದ್ದು ಇದನ್ನು ಆಚರಣೆಯಾಗಿ ಮುನ್ನಡೆಸಿದರು.) ಆದರೆ 
ಇಲ್ಲಿ ವಿಶೇಷವಾಗಿ ಆಶೂರಖಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಅಕ್ಕ ಪಕ್ಕದಲ್ಲಿ ಕಾಣಬಹುದು. ಗೋಡೆಗಳು, 
ಕಟ್ಟಡಗಳು ಪುರಾತನವಾಗಿದ್ದರಿಂದ ನವೀಕರಿಸಲಾಯಿತು ಎಂದು ತಿಳಿಸಿದರು. 


ಪಿಂಜಾರ್‌ ಓಣಿ ಆಶೂರಖಾನ 


ನ್ಯಾಯಾಲಯದಲ್ಲಿ ವ್ಯಾಜ್ಯವಿರುವ ಕಾರಣ ೧೮೨೬ರಲ್ಲಿ "ಇಲ್ಲಿ ಆಶೂರಖಾನವಿದೆ" ಎರಡು ಮಿನಾರುಗಳ 
ನಡುವೆ ಗುಮ್ಮಟವನ್ನು ಹೊಂದಿದ್ದು, ಇದು ಇಂಡೋ-ಇಸ್ತಾಮಿಕ್‌ ಶೈಲಿಯ ಲಕ್ಷಣ ಒಳಗೊಂಡಿದೆ. ಅಲ್ಲದೆ ನಡುವೆ 
ಕಮಾನುಗಳ ಸಾಲುಗಳಿವೆ. ಆಶೂರಖಾನದ ದ್ಹಾರ ಬಾಗಿಲಾಗಿದ್ದು, ಒಳಭಾಗದಲ್ಲಿ ಕಂಭಗಳಿದ್ದು ಆಲಂ ಹೋಟೋ 
ಇಟ್ಟಿದ್ದಾರೆ. ಆದರೆ ಮೊಹರಂ ಹಬ್ಬದಲ್ಲಿ ಆಲಂ ಕೂಡಿಸುವ ಪದ್ಧತಿಯಿದು. ಸರಿಯಾಗಿ ಅದರ ಮೇಲ್ಲಾಗಕ್ಕೆ ಗೂಮಟವಿದೆ. 
ಇದು ಸುಮಾರು ೩ ಭಾರೀ ನವೀಕರಿಸಲಾಗಿದೆ ಎಂದು ಖಾಜಾಬೀ ಎಂಬುವವರು ತಿಳಿಸಿದರು. ಇಲ್ಲಿ ಹಣ್ಣ್ಣುಮಕ್ಕಳು 
ನಮಾಜ್‌ ಮಾಡುವುದಕ್ಕೆ ಅವಕಾಶವಿದೆ. ಎಲ್ಲಾ ಧರ್ಮದವರು ಸೇರಿ ಉತ್ತವದಲ್ಲಿ ಭಾಗವಹಿಸುತ್ತಾರೆ. ಕುರುಬರು, 
ಗೊಲ್ಲರು, ಲಿಂಗಾಯತರು, ವಡ್ಡರು, ಈಡಿಗರು, ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. 
ಬಳ್ಳಾರಿ ನಗರದ ಎಲ್ಲ ಪ್ರದೇಶಗಳ ಜನತೆಯೂ ಮೊಹರಂನ ೭ನೇ ದಿನದಂದು ಸಕ್ಕರೆಯನ್ನು ಓದಿಕೆ ಮಾಡಿಸುತ್ತಾರೆ. 
ಸಕ್ಕರೆ ಓದಿಕೆಗೆ ಇಲ್ಲಿ ದಿನಗಳನ್ನು ನಿಗದಿ ಮಾಡಲಾಗಿದೆ. ೭ನೇ ದಿನದಂದು ಮುಸ್ಲಿಮರು ಹಾಗೂ ಹರಕೆ ಹೊತ್ತವರು 
ಸಕ್ಕರೆ ಓದಿಕೆ ಮಾಡಿದರೆ, ಅಗಸರು ಮತ್ತು ಇನ್ನಿತರೆ ಸಮುದಾಯದವರು ೮ನೇ ದಿನದಂದು ಸಕ್ಕರೆ ಓದಿಕೆ ಮಾಡುತ್ತಾರೆ. 
೯ನೇ ದಿನದಂದು ಕುರುಬರು, ವಡ್ಡರು, ಮಾದಿಗರು ಸೇರಿದಂತೆ ಎಲ್ಲ ಸಮುದಾಯದವರು ಈ ದಿನದಂದು ಸಕ್ಕರೆ ಓದಿಕೆ 
ಮಾಡುತ್ತಾರೆ. 
ಮೊಹರಂ ೯ನೇ ದಿನದ ಮಧ್ಯರಾತ್ರಿಯಂದೇ ಆಲದಹಳ್ಳಿಯಿಂದ ಬಂಡಿಹಟ್ಟಿ, ಕೌಲ್‌ಬಜಾರ್‌ ಮಾರ್ಗವಾಗಿ 
ಸರ್ವರ್‌ ಹುಸೇನ್‌ ಆಲಂ ಅನ್ನು ಬ್ರೂಸ್‌ಪೇಟೆಯ ಬೆಂಗಳೂರು ರಸ್ತೆಯಲ್ಲಿ ಬೆಳಗಿನ ಜಾವ ೪.೦೦ ಗಂಟೆಗೆ ಮೆರವಣಿಗೆ 
ಇರುತ್ತದೆ. ಈ ಮೆರವಣಿಗೆಯಲ್ಲಿ ಬಳ್ಳಾರಿ ನಗರವೂ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ಆಲಂಗಳು ಸರ್ವರ್‌ 
ಹುಸೇನ್‌ ಆಲಂನೊಂದಿಗೆ ಅಲಾಯ್‌ಬುಲಾಯ್‌ ತೆಗೆದುಕೊಳ್ಳುವ ಸಂಪ್ರದಾಯವಿದೆ. ಸರ್ವರ್‌ ಹುಸೇನ್‌ ಆಲಂ ಅನ್ನು 
ಆಡಿಸುತ್ತಾ ಆಡಿಸುತ್ತಾ ಇತರೆ ಆಲಂಗಳೂಂದಿಗೆ ಸ್ಪರ್ಶಿಸುವ ಪರಿಪಾಠವಿದೆ. ಇದು ಒಂದು ರೀತಿಯಲ್ಲಿ ಯುದ್ದದಂತೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೫೩ 


ಮುಷುಭಿತಿಾಟ Romutted 
ಹಿಂ ಇಲ್‌ ಓಷೆ ಜಾ ಮಿಟಿ ಕದಿ. ಬಳ್ಞಾಲಿ ಉರ 


~ 


ಈ 


ಕ | 
ಪಿಂಜಾರವಾಡ ಆತಾದೆಹಾನ ಪ ಸ ವೇಫೆಜ್ರಾರ 
ರ 


ದಿ ರ್‌ 


ಕಂಡು ಬರುತ್ತದೆ. ಇದು ಇರಾಕ್‌ನ ಕರ್ಬಲಾ ಕಾಳಗವನ್ನು ನೆನಪಿಸುತ್ತದೆ. ಈ ವೇಳೆಯಲ್ಲಿ ಸಾವಿರಾರು ಜನರು ಕಿಕ್ಕಿರಿದು 
ನೆರೆದಿರುತ್ತಾರೆ. ಈ ವೇಳೆ ಆಲಂಗಳ ಆಡಿಸುವುದಕ್ಕೆ ತಪ್ಪಡಿ, ವಾದ್ಯಮೇಳಗಳನ್ನು ಬಳಸಲಾಗುತ್ತದೆ. ತಪ್ಪಡಿಯ ಶಬ್ದಕ್ಕೆ 
ಆಲಂಗಳ 'ತಿರುಗಿಸುವಿಕೆ ಮಾಡಿ ಪರಸರ ಸರ್ಶಿಸಿದಾಗ ನೆರೆದಿದ್ದ ಭಕ್ತರು ಚಪಾಳೆ ತಟುತ್ತಾ ಹರ್ಮೋದ್ದಾರವನ್ನು, 
ವ್ಯಕ್ತಪಡಿಸಿ ಕೇಕೆ ಹಾಕುತ್ತಾರೆ. ಬಳ್ಳಾರಿ ಜಿಲ್ಲೆಯ ಎಲ್ಲಾ ಆಶೂರಖಾನಗಳಲ್ಲಿನ ಆಲಂಗಳನ್ನು ಮೊಹರಂ ೯ನೇ ದಿನದಂದು 
ಅಲಿದಾಯ ಕಾರ್ಯಕ್ರಮ ಮಾಡಿದರೆ. ಆಲದಹಳ್ಳಿಯ ಆಶೂರಖಾನದ ಆಲಂಗಳ ಅಲ್ಲಿದಾಯ ಕಾರ್ಯಕ್ರಮ ೧೦ನೇ 
ದಿನದಂದು ನಡೆಯುತ್ತದೆ. ನಂತರ ೩ ದಿನದ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಆಲಂಗಳ ಚಿಹ್ನೆ ಮತ್ತು ಮುಂಡಾಸು 
ಅಥವಾ ಬಟ್ಟೆಗಳನ್ನು ಪೆಟ್ಟಿಗೆಯಲ್ಲಿಡಲಾಗುತ್ತದೆ. ಇದರೊಂದಿಗೆ ಹಬ್ಬ ಮುಕ್ತವಾಗುತ್ತದೆ. 

ನಂತರ ಮುಜಾವರುಗಳಾದವರು ಪ್ರತಿಗುರವಾರದಂದು ಆಶೂರಖಾನಗಳಲ್ಲಿ ಸಕ್ಕರೆ ಓದಿಕೆ ಮಾಡುತ್ತಾರೆ. ಭಕ್ತರು 
ಎಣ್ಣೆ, ಊದುಬತ್ತಿ, ಹೂ ಅರ್ಪಿಸಿ ಪೂಜಿಸುತ್ತಾರೆ. 

ಆಲದಹಳ್ಳಿಯ ಸರ್ವಾರ್‌ ಹುಸೇನ್‌ ಆಲಂ ದೇವರು ಮನಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದನ್ನು ಈಡೇರಿಸುತ್ತಾನೆ 
ಎಂಬ ನಂಬಿಕೆ ಜನರಲ್ಲಿದೆ. ಈ ದೇವರು ಯಾವುದೇ ವ್ಯಕ್ತಿಯ ಮೈಮೇಲೆ ಬಂದು ಹೇಳಿಕೆ, ಕೇಳಿಕೆಗಳನ್ನು ಮಾಡುವುದಿಲ್ಲ. 
ಅಗ್ಗಿಯಲ್ಲಿ ಇಳಿಯುವುದಿಲ್ಲ. ಸಾಮಾನ್ಯ ಸ್ವರೂಪದ ಆಲಂದೇವರಾಗಿ ಕಂಡು ಬರುತ್ತಾನೆ. 

ಆಶೂರಖಾನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಘೋರಿಗಳಿವೆ. ಆ ಘೋರಿಗಳಲ್ಲಿ ಆಶೂರಖಾನರು ಸ್ಥಾಪಿಸಿದ 
ಘೋರಿಯು ಪ್ರಮುಖವಾಗಿದ್ದು, ಮೊಹರಂ ಸಂದರ್ಭದಲ್ಲಿ ಆ ಘೋರಿಗೆ ಮಾತ್ರ ವಿಶೇಷವಾಗಿ ಪೂಜಿಸಲಾಗುತ್ತದೆ. 

ಆಶೂರ್‌ ಖಾನ್‌ ಪದದ ನಿಷ್ಪತ್ತಿ: ಆಶೂರಖಾನ ಪರ್ಶಿಯನ್‌ ಪದವಾಗಿದ್ದು, ಮೊಹರಮ್‌ ಹಬ್ಬದಲ್ಲಿ ದೇವರು- 
ಆಲಂ ಕೂಡಿಸುವ ಜಾಗೆ. ಬಡ ಮುಸ್ಲಿಮ್‌ರ ಪ್ರವಾಸಿಗರ ಛತ್ರ ಎಂದು ಉಲ್ಲೇಖವಿದ್ದು, ಇಂತಹ ಆಶೂರಖಾನ (೧೮ನೇ 
ಆದಿಲ್‌ಷಾಹಿ, ಸಂಪುಟದಲ್ಲಿ)ಬಳ್ಳಾರಿ ಪ್ರದೇಶದ ಸುತ್ತಲು ಕಾಣಸಿಗುತ್ತದೆ. 

ಭಾರತದಲ್ಲಿ ಮೊಹರಂ ಆಚರಣೆ: ಮೊಹರಂ ಆಚರಣೆಯನ್ನು ಪಮುಖವಾಗಿ ಅಮೀರ್‌ ತೈಮೂರ್‌ನ ಪ್ರೋತ್ಲಾಹಿಸಿದನು. 
ತಾಜಿಯಾ ಕೂಡಿಸುವ ಪದ್ಧತಿಯನ್ನು ಜಾರಿಗೆ ತಂದರು. ಈ ತಾಜಿಯಾ ಕೂಡಿಸುವ ಅಥವಾ ಆಲಂ ಕೂಡಿಸುವ ಜಾಗವೇ 
ಆಶೂರ್‌ ಖಾನವಾಗಿದ್ದು, ಈ ಆಶೂರಖಾನಗಳ ಮಾಹಿತಿಯು ಶಾಸನ, ಲಿಖಿತ ಆಧಾರಗಳಿಂದ ನಿರ್ಲ೯ಕ್ಷಿಸಲ್ಲಟ್ಟವು. 


೩೫೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇವುಗಳ ಅಧ್ಯಯನ ಸಿಗುವುದು ವಿರಳ. ಇಂತಹ ಒಂದು ವಿಷಯವನ್ನು ಕ್ಷೇತಕಾರ್ಯದ ಮೂಲಕ ಸಂಗಹಿಸಿ ಒಂದು 
ಲೇಖನವಾಗಿ ಬರವಣಿಗೆ ಪ್ರಯತ್ನಿಸಿದ್ದೇನೆ. ವಕ್ಷಗಳನ್ನು ಭೇಟಿಯಾಗಿ ಆಶೂರಖಾನದ ಬಗ್ಗೆ ಮಾಹಿತಿ ಕೇಳಿದಾಗ ಅವರು 
ಆಶೂರಖಾನವನ್ನು ಮಕಾನ್‌ ಆಗಿ ತಿಳಿಸಿದರು. ಇದರ ಬಗ್ಗೆ ಜನಸಾಮಾನ್ಯ ತಿಳಿಯದ ದುರಂತ ಈ ಕಟ್ಟಡವಾಗಿದೆ. 
ಕೆಲವರು ಇವರ ಬಗ್ಗೆ ಮಾಹಿತಿ ನೀಡಿದರು. ಖಾಜಾಬನಿ, ಅಬ್ದುಲ್‌, ಚಂದಪ್ಪ ಹೆಬ್ಬಾಳಕರ್‌, ಗೌಸ್‌ಬಾಷ ಇವರೆಲ್ಲರು 
ಸಹಕರಿಸಿದರು. 

೧೧-೧೨ನೇ ಶತಮಾನದಲ್ಲಿ ಮೊಹರಂ ಆಚರಣೆಯನ್ನು ಭಾರತದಲ್ಲಿ ಆಚರಿಸಲಾಗುತ್ತಿತ್ತು ನಂತರದಲ್ಲಿ ತಾಜಿಯಾವನ್ನು 
ಕೂಡಿಸುವ ಪರಂಪರೆಯಾಗಿ ಮಾಡಿಕೊಂಡರು. ಇದಕ್ಕೆ ಅನೆಕ ಸುಲ್ತಾನರ, ಬಾದಷಹರೆ ಪ್ರೋತ್ಸಾಹವಿದ್ಧಿತು. k ಅಮೀರ್‌ 
ತೈಮೂರ್‌ ಬಾದಶಹನ ಪ್ರೋತ್ಪಾಹಿಕ ದಾನ, ದತ್ತಿಯನ್ನು ನೀಡುತ್ತಿದ್ದರು. ಶೇರ್‌ ಷಹಾ ವಂಶದ ಸುಲ್ತಾನರು ಇದನ್ನೆ 
ಮುನ್ನಡೆಸಿದರು. ಹೀಗೆ ಕಾಲಕಮೇಣವಾಗಿ ಸಾಂಸ್ಕೃತಿಕ ಹಬ್ಬವಾಗಿ ಗುರುತಿಸಿಕೊಂಡಿತು. ಹಂತ ಹಂತವಾಗಿ ಸ್ಥಿತ್ತಂತರಕ್ಕೆ 
ಒಳಪಟ್ಟಿತ್ತು. ಔದ್‌ ಪ್ರಾಂತದ ಮೊಗಲ್‌ ಸಾಮ್ರಾಜ್ಯದ ನವಾಬನಾದ ಶುಜಾ ಉದೌಲದ ಹಂಡ್ತಿಯು ಈ ಆಚರಣೆಗೆ 
ಸಾಕಷ್ಟು ಹಣವನ್ನು ಸಹಾಯ ಮಾಡಿದರಲ್ಲದೆ ಈ ಆಚರಣೆಯಲ್ಲಿ ಭಾಗವಹಿಸುತ್ತಿದ್ದರು. 


ದಕ್ಷಿಣ ಭಾರತದಲ್ಲಿ ಆಳಿದ ಬಹಮನಿ ಸುಲ್ತಾನರು ಕ್ರಿಶ. ೧೩೪೭- ೧೫೩೮ರವರೆಗೆ ಬೀದರ್‌, ಕಲಬುರ್ಗಿಯಲ್ಲಿ 
ಮೊಹರಂ ಹಬ್ಬದ ಆಚರಣೆಗೆ ಪ್ರೋತ್ಸಾಹಿಸಿದರು. ಅದರಂತೆ ಬಿಜಾಪುರದ ಅದಿಲ್‌ಶಾಹಿ ಅರಸರು ಕಿಶ. ೧೪೮೯ರಿಂದ 
೧೬೮೬ವರೆಗೆ "ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದರು. ಗೂಲ್ವೊಂಡದ ಕುತುಬ್‌ಸಾಹಿ ಅರಸರು 
೧೫೫೦-೧೬೭೭ರಲ್ಲಿ ಆಲಂ ಕೂಡಿಸುವ ಪದ್ಧತಿಯನ್ನು ಜಾರಿಗೆ ತಂದರು. ಅಬುಲ್‌ ಕುತುಬ್‌ಶಾಹನು ಮೊಹರಂ 
ತಿಂಗಳನ್ನು ಕುತುಬ್‌ ಶಾಹನು ಸಫರ್‌ ತಿಂಗಳಾಗಿಸಿದನು. ಆಶೂರಖಾನಗಳನ್ನು ಕಟ್ಟಿಸಿದನು. ವಿಜಯನಗರ ಕಾಲದಲ್ಲಿಯೂ 
ಇಂತಹ ಅಶೂರಖಾನಗಳನ್ನು ಕಾಣಬಹುದು. ಈ ಹಬ್ಬವು ಸ ಸಾಂಸ್ಕೃತಿಕ ಹಬ್ಬವಾಗಿ ಪ್ರಾಮುಖ್ಯತೆ ಪಡೆಯಿತು. ಇಂತಹ 
ಆಶೂರಖಾನಗಳು ಆಲಂ ಕೂಡಿಸುವ ಬಡ ವ್ಯಾಪಾರಸ್ಥ ಸ್ಥ ಮುಸ್ಲಿಮರ ವಸತಿ `ಸ ಸ್ಥಳವಾಗಿತ್ತು. ಇಲ್ಲಿ ಉಚಿತ ಆಹಾರವನ್ನು 
ಪೂರೈ ಸಲಾಗುತ್ತಿತ್ತು. ಈ ಹಬ್ಬವನ್ನು ಅಕ್ಸರ್‌ ತಿದ ಮೊಹರಮ್‌ನ ರಾಷ್ಟ್ರೀಯ ಹಬ್ಬವಾಗಿ ಗುರುತಿಸಿದನು. ಕ್ರಿಶ 
೧೭ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನವನ್ನಾ ಳಿದ ಟಿಪ್ರು ಸುಲ್ತಾನನು ಮೊಹರಂ ಇದೊಂದು ಹಬ್ಬವಲ್ಲ, ಹಜರತ್‌ 
ಮಹಮ್ಮದ್‌ ಪೈಗಂಬರರ "ಹೊಮ್ಮಕ್ಕಳ ಹುತಾತರಾದ ದಿನ. ಇದನ್ನು ಸೂತಕದಂತೆ ಆಚರಿಸಬೇಕೆಂದು ಸಾರಿದನು. 
ಇದರಿಂದಾಗಿ ಎಲ್ಲಾರೂ ಒಂದಾಗಿ "ಈ ಹಬ್ಬ ಆಚರಿಸುವ ಮುಸಿಂ ಬಾಂಧವರಲ್ಲಿ ಕಳವಳ ಉಂಟಾಗಿ, ಕೆಲವರು 
ಮುನ್ನಡೆಸಿದರು. ಇನ್ನೂ ಕೆಲವರು ಆಚರಣೆಯನ್ನು ನಿಷೇಧಿಸಿದರು. 


ಅಥಿ ಅಪ್ಪಣಿದಳು 


ದಸ್ತಗೀರ್‌ ಅಲ್ಲಿ ಬಾಯಿ, ಕರ್ನಾಟಕದ ಮೊಹರಂ, ಪುಟ ೧೦. 

ಅದೇ ಪುಟ, ೧೫. 

ಅದಿಲ್‌ ಶಾಹಿ ಸಾಹಿತ್ಯ ಸಂಪುಟ ೧೮, ಪುಟ ೧೩. 

ಕ್ಷೇತ್ರಕಾರ್ಯದಿಂದ ಪಡೆದ ವರದಿ. 

ಚಂದ್ರಪ್ಪ ಹೆಬ್ಬಾಳಕರ, ಬೀದರ ಜಿಲ್ಲೆಯ ಮೂಹರಂ ಪದಗಳು, ಪುಟ ೧೨. 


ಜಸನಔPYLD 


ಆಕರ ದ್ರಂಥಗಳು 


ರಹತಮತ್‌ ತರೀಕೆರೆ, ೧೯೯೮, ಕರ್ನಾಟಕದ ಸೂಫಿಗಳು, ಅಭಿನವ ಪ್ರಕಾಶನ, ಬೆಂಗಳೂರು. 

ಚಂದಪ್ರ ಹೆಬ್ಬಾಳಕರ್‌, ೨೦೦೯, ಬೀದರ್‌ ಜಿಲ್ಲೆಯ ಮೊಹರಂ ಪದಗಳು. 

ಆದಿಲ್‌ಶಾಹಿ ಸಾಹಿತ್ಯ ಸಂಪುಟಗಳು, ೨೩, ೧೮. 

ರಹಮತ್‌ ತರೀಕೆರೆ, ೨೦೧೪, ಕರ್ನಾಟಕದ ಮೊಹರಂ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಚಿನ್ನಸ್ಟಾಮಿ ಸೋಸಲೆ ಎನ್‌., ೨೦೦೪, ಸಾಮ್ರಾಜ್ಯ ಮತ್ತು ಸಂಸ್ಥಾನ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


HE DD 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೫೫ 


ಅ&ಿ 
ವಸಾಹತುಷಾಹಿ ಚಿಕ್ಷ್ತಮುಳೂರು ಜಲ್ಲೆಯ ಕಂದಾಯ ಪದ್ದತಿ 


ಅ.ವಿ. ರವಿರಾಜ್‌ * 


ರಾಜ್ಯದ, ಪ್ರಾಂತದ ಅಥವಾ ಯಾವುದೇ ಜಿಲ್ಲೆಯ ಪ್ರಗತಿಯಾಗಬೇಕಿದ್ದರೆ ಆದಾಯದ ಮೂಲಗಳು ಅತ್ಯವಶ್ಯಕವಾಗಿರುತ್ತದೆ. 
ವಿವಿಧ ರಾಜ ಮನೆತನಗಳು, ಯುರೋಪಿಯನ್ನರು ತಾವು ಆಡಳಿತ ನಡೆಸುತ್ತಿದ್ದ ಕ್ಷೇತ್ರದಲ್ಲಿ ಅಲ್ಲನ ಸ್ಥಳೀಯರಿಂದ ನಾನಾ 
ವಿಧವಾದ ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು. ಇದರ ಉದ್ದೇಶವು ರಾಜ್ಯ ಅಥವಾ ಜಿಲ್ಲೆಗೆ ಪೂರಕವಾದ 
ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದು ಹಾಗೂ ಆಯಾ ಭಾಗದ ಅಭಿವೃದ್ದಿ ಯೋಜನೆಗಳಿಗೆ ಸೂಕ್ತ ಪರಿಹಾರವನ್ನು 
ಹುಡುಕುವುದು ಮಾತ್ರವಲ್ಲದೆ ಈ ರೀತಿಯ ಕಂದಾಯವನ್ನು ನಿರ್ಧರಿಸುವುದರಿಂದ ಸರ್ಕಾರದ ಹಣಕಾಸನ್ನು ಸುಧಾರಿಸುವುದು 
ಹಾಗೂ ಸರ್ಕಾರದಿಂದ ವಿವಿಧ ಕಾರ್ಯ ಯೋಜನೆಗಳನ್ನು ಒದಗಿಸಲು ಸಹಕರಿಸುವುದು ಇದರ ಮೂಲ ಉದ್ದೇಶವಾಗಿತ್ತು. 
ಆದುದರಿಂದ ಭೂಮಿಯೇ ಅತೀ ದೊಡ್ಡ ಸಂಪತ್ತಾದುದರಿಂದ ಭೂಮಿಯ ಮಣ್ಣು ಫಲವತ್ತತೆ, ಇಳುವರಿಯು ಪ್ರಮಾಣ 
ಮಳೆ, ನೀರಾವರಿ ಸೌಲಭ್ಯ ಮುಂತಾದುವುಗಳನ್ನು ಆಧರಿಸಿ ಕಂದಾಯವನ್ನು ನಿರ್ಧಾರ ಮಾಡಲಾಗುತ್ತಿತ್ತು. ಹೀಗೆ ವಿವಿಧ 
ಹಳ್ಳಿಗಳಿಂದ ಜನರು ಸರ್ಕಾರಕ್ಕೆ ಸಂದಾಯ ಮಾಡುತ್ತಿದ್ದ ಕಂದಾಯದ ಮೊತ್ತವು ರಾಜ್ಯದ ಪ್ರಮುಖ ಅದಾಯದ 
ಮೂಲವಾಗಿತ್ತು. ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಕದಂಬರ ಆಳ್ಗಿಕೆಯ ಕಾಲದಲ್ಲಿ "ಗೋಪ ಮಂತ್ರಿ ಮತ್ತು "ನಗದು 
ಕರಣಿಕ'ರು ಕೃಷಿ ಮಾಡುತ್ತಿದ್ದ ಎಲ್ಲಾ ಹಳ್ಳಿಗಳನ್ನು ಅಳತೆ ಮಾಡಿ ವಲಯಗಳನ್ನು ನಿರ್ಧರಿಸಿ ಕಂದಾಯವನ್ನು ನಿರ್ಧಾರ 
ಮಾಡಲಾಗುತ್ತಿತ್ತು. ಅಹಾರ ಬೆಳೆಗಳಾದ ಭತ್ತ, ಹೆಸರುಬೇಳೆ, ಹುರುಳಿ ಮುಂತಾದ ೯ ವಿಧದ ಬೆಳೆಗಳನ್ನು "ನವಧಾನ್ಯ” 
ಎಂದು ಕರೆಯಲಾಗುತ್ತಿತ್ತು. ಇದರ ಮೇಲೆ ವಿಧಿಸುತ್ತಿದ್ದ ಕಂದಾಯವನ್ನು “ನಿಷ್ಠ” ಎಂದು ಕರೆಯಾಗುತ್ತಿತ್ತು. ನಿಷ್ಠವನ್ನು 
ಫಲ ಅಥವಾ ನವತಕ್ಕೆಯ ಮೇಲೆ ನಿರ್ಧಾರವಾಗುತ್ತಿತ್ತು. ೬೪ ಪಲ್ಲಾವು ೧ ಮಣಕ್ಕೆ ಸಮವಾಗಿತ್ತು. ೨೦ ಮಣವು ಒಂದು 
ಕೊಳಗಕ್ಕೆ ಸಮನಾಗಿತ್ತು. ೪೦-೬೦ ಕೊಳಗವು ಒಂದು "ಕಂಡಗ' ಎನ್ನಲಾಗುತ್ತಿತ್ತು” ತೆಂಗು, ಹಣ್ಣು ಬೆಳೆಗಳನ್ನು 
ಕಂದಾಯ "ಆಗಮ' ಎಂದು ಕರೆಯಲಾಗುತ್ತಿತ್ತು. ಈ ವಿಧದ ಕಂದಾಯವನ್ನು ೧೮ ಇಂಬುಗಳ ಉದ್ದದಿಂದ ನಿರ್ಧಾರ 
ಮಾಡಲಾಗುತ್ತಿತ್ತು. ಕಂದಾಯ ನಿರ್ಧರಿಸುವವನು "ಮೆಟ್ಟಿಲು' ಆಧಾರದ ಮೇಲೆ ಕಂದಾಯ ಹಾಕಲಾಗುತ್ತಿತ್ತು ಮನುಷ್ಯನ 
ಬಲಪಾದದ ಅರ್ದ ದಪ್ಪಕ್ಕೆ ಅನುಗುಣವಾಗಿ ನಿರ್ಧಾರ ಮಾಡಲಾಗುತಿತ್ತು. ಈ ವ್ಯವಸ್ಥೆಯನ್ನು "ಮಾನದಂಡ' ಎಂದು 
ಕರೆಯಲಾಗುತ್ತಿತ್ತು. ಹೊಯ್ದಳರ ಕಾಲದಲ್ಲಿ ಅಂದರೆ ೧೧ ರಿಂದ ೧೪ನೇ ಶತಮಾನದಲ್ಲಿ ಒಂದು "ಫಣಂ'” ಪ್ರತಿಯೊಂದು 
'ಖಂಡಿ' (ಬೆಳೆದ ಭೂಮಿಗೆ)ಯಿಂದ ಪಡೆಯಲಾಗುತ್ತಿತ್ತು.” 

೧೭ನೇ ಶತಮಾನದಲ್ಲಿ ಕೆಳದಿಯ ಶಿವಪ್ರ ನಾಯಕನ ಆಳಿಕೆಯ ಕಾಲದಲ್ಲಿ ಈ ಭಾಗದಲ್ಲಿ "ಶಿಸ್‌' ಪದ್ಧತಿಯನ್ನು 
ಜಾರಿಗೆ ತರಲಾಯಿತು. ಶಿವಪ್ಪ ನಾಯಕನು ಭೂಮಿಯನ್ನು ಅದರ ಫಲವತ್ತತೆ, ಸಾಮರ್ಥ್ಯ, ನೀರಾವರಿ ಪದ್ದತಿಗನುಗುಣವಾಗಿ 
ವಿಭಾಗಿಸಿದ್ದನು. ಆದರಂತೆ ೧೦೦೦ ಅಡಿಕೆ ಮರಗಳಿರುವ ತೋಟಕ್ಕೆ ಕಂದಾಯವನ್ನು ನಿರ್ಧಾರ ಮಾಡಲಾಯಿತು. ೧೮ 
ಅಡಿ ೬ ಇಂಚು ಇರುವ ಮಾಪಕದಲ್ಲಿ ಅಳತೆ ಮಾಡಿ ಕಂದಾಯವನ್ನು ನಿರ್ಧಾರ ಮಾಡಲಾಗುತ್ತಿತ್ತು ಮೈಸೂರು ರಾಜ್ಯದ 
ಅಡಳಿತದಲ್ಲಿ ಪ್ರತಿಯೊಂದು ತಾಲೂಕಿಗೆ "ಹರಿಕಾರ' ಎಂಬುವವನನ್ನು ಹೈದರ್‌ ಅಲಿ, ಟಿಪ್ಪುವಿನ ಅಡಳಿತಾವಧಿಯಲ್ಲಿ 
ನೇಮಿಸಲಾಯಿತು. ಈ ಹುದ್ದೆಯನ್ನು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಜಾರಿಗೆ ತರಲಾಯಿತು. ಇಡೀ ಸಾಮ್ರಾಜ್ಯವನ್ನು 
೫,೦೦೦ ಪಗೋಡಗಳನ್ನೊಳಗೊಂಡ ತಾಲೂಕ್‌ದಾರ್‌ಗಳನ್ನು ನೇಮಕ ಮಾಡಲಾಯಿತು. ಪ್ರತಿಯೊಂದು ತಾಲೂಕಿಗೆ 
ಅಧಿಕಾರಿಗಳನ್ನು ನೇಮಕ ಮಾಡಿ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಯಿತು. ಪ್ರತಿಯೊಂದು "ಅಸಫ್‌'ಗಳಿಗೆ ೨೦ 
ರಿಂದ ೩೦ ತುಕಡಿಗಳನ್ನು ನಿಯೋಜಿಸಲಾಯಿತು.* 


* ಮಂಗಳೂರು ವಿಶ್ವವಿದ್ಯಾನಿಲಯ, ಮೊ. ೯೩೧೧೮ ೭೩೩೮೫ 


೩೫೬ ಇತಿಹಾಸ ದರ್ಶನ : ಸಂ. ಷಿ೬ಿ/(೨೦೨(೧ 


೧೭೯೯ರಲ್ಲಿ ಶಿರಂಗಪಟ್ಟಣದ ಪತನದಿಂದ ನಂತರ ಒಡೆಯರ್‌ ವಂಶವು ಅಡಳಿತ ಜವಬ್ದಾರಿಯನ್ನು ಪಡೆದ ನಂತರ 
ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಪೂರ್ಣಯ್ಯನವರನ್ನು ದಿವಾನರನ್ನಾಗಿ ಆಯ್ತೆ ಮಾಡಲಾಯಿತು. 
ಪೂರ್ಣಯ್ಯನವರು ಕಂದಾಯ ವ್ಯವಸ್ಥೆಯನ್ನು ಸುಧಾರಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದರು. ಇವರ 
ಕಾಲದಲ್ಲಿ ಬಯಲುಗಳನ್ನು, ಭೂಮಿಯನ್ನು "ಪೈಮಶ್‌' ಎಂದು ಕರೆಯಲಾಯಿತು. ನಿರಂತರವಾಗಿ ಪ್ರಶಿಯೊಂದು ಕಂದಾಯವನ್ನು 
ಮುಂದುವರೆಸಲಾಯಿತು. ಒಣ ಭೂಮಿಗೆ ಹಣದ ರೂಪದಲ್ಲಿ ೩೧ ಭಾಗವು ಕಂದಾಯ ವಿಧಿಸಿದರೆ, ತೇವಾಂಶವುಳ್ಳ 
ಭತ್ತದ ಭೂಮಿಗೆ ಅರ್ದ(೧/೨) ಭಾಗ ಬೆಳೆಯಲ್ಲಿ ನೀಡಬೇಕಾಗಿತ್ತು. (ಅರ್ದ ಬೆಳೆ ನೀಡಬೇಕಿತ್ತು) ರೈತರು ಗೇಣಿ ಪಡೆದ 
ಭೂಮಿ "ವರಂ' ಅಥವಾ "ಬಟಾಯಿ' ಭೂಮಿಯಲ್ಲಿ ಬೆಳೆಯುತ್ತಿದ್ದ ಬೆಳೆಯಿಂದ ಅರ್ಧಪಾಲು ಸರ್ಕಾರಕ್ಕೆ ಗೇಣಿ 
ಕಂದಾಯವಾಗಿ ನೀಡಬೇಕಾಯಿತು. 

ಬ್ರಿಟಿಷರ ಅವದಿಯಲ್ಲಿ (೧೮೩೧-೮೧)ಬ್ರಿಟಿಷ್‌ ಕಮಿಷನ್‌ ೧೮೩೧ರಲ್ಲಿ ಜಿಲ್ಲೆಯ ಕಂದಾಯ ನಿರ್ವಹಣೆ, 
ವಿಧಿಸುವುದು ಮುಂತಾದ ಕೆಲಸಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿತು. ಅತಿಯಾಗಿ ಹಣದ ರೂಪದಲ್ಲಿ ಕಂದಾಯವನ್ನು 
ಸರ್ಕಾರವು ಜಾರಿಗೆ ತಂದಿತು. "ಬಟಾಯಿ' ಆದಾರದಲ್ಲಿ ನೀಡುತ್ತಿದ್ದ ಭೂಮಿಯಿಂದ ಹಣದ ರೂಪದ ಕಂದಾಯವನ್ನು 
ಜಿಲ್ಲೆಯ ಹಿಡುವಳಿದಾರರು ಪಾವತಿಸಬೇಕಿತ್ತು. ಹಳ್ಳಿಗಳ ಕಂದಾಯವನ್ನು ಶೃಂಗೇರಿಯ ಮೇಲ್ವಿಚಾರಣೆಯಲ್ಲಿ ವಸೂಲಿ 
ಮಾಡುವ ಪ್ರಯೋಗವನ್ನು ಮಾಡಿತು. ಕಂದಾಯ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ವಸೂಲಿ ಮಾಡಬೇಕಿತ್ತು. 
ಮೈಸೂರು ರಾಜ್ಯದ ಚೀಫ್‌ ಕಮಿಷನರಾದ ಮಾರ್ಕ್‌ ಕಬ್ಬನನು ಮುಂಬೈ ಪ್ರಾಂತ್ಯದಲ್ಲಿದ್ದಂತೆ ರಾಜ್ಯದ ಭೂ ಸರ್ವೇ 
ಕಾರ್ಯ ನಡೆಸಿ ಕಂದಾಯ ನಿರ್ಧರಿಸಲು "ಸರ್ವೇ ಇಲಾಖೆ'ಯನ್ನು ಸ್ಥಾಪಿಸಿದನು. ಇದರ ಉದ್ದೇಶವು ಭೂಮಿಯನ್ನು 
ಮಾಪನ ಮಾಡಿ ಭೂ ತೆರಿಗೆಯನ್ನು ವಿಧಿಸುವುದಾಗಿತ್ತು. ಪ್ರಥಮವಾಗಿ ಮೈಸೂರು ರಾಜ್ಯದಲ್ಲಿ ಜೆ.ಪಿ. ಗಾಂಟ್‌ ಎಂಬುವವನನ್ನು 
ಸರ್ಕಾರವು ನೇಮಿಸಿ ೧೮೬೩ರಲ್ಲಿ ಸರ್ಮೇ ಕಾರ್ಯವನ್ನು ನಡೆಸಿತು. ನಂತರ ಸರ್ವೇ ಕಾರ್ಯ ನಡೆದ ಜಿಲ್ಲೆಯ ವಿವಿಧ 
ತಾಲೂಕುಗಳನ್ನು ವರ್ಗೀಕರಣ ಮಾಡಲಾಯಿತು. ೧೮೭೬ರಲ್ಲಿ ತರೀಕೆರೆ ತಾಲೂಕಿನಲ್ಲಿ ಸರೇ ಕಾರ್ಯ ಆರಂಬಿಸಲಾಯಿತು 
ಇದು ನಗರ ವಿಭಾಗಕ್ಕೆ ಸೇರಿದ್ದು, ಇದನ್ನು ಎರಡು ವಿಭಾಗಗಳಾಗಿ ವಿಭಾಗಿಸಲಾಯಿತು. ೧. ಅಜ್ಜಂಪುರ ತರಫ್‌, ೨. 
ತರೀಕೆರೆ ತರಫ್‌ ಎಂಬುದಾಗಿ ಈ ಎರಡೂ ವಿಭಾಗಗಳು ಸುಮಾರು ೩೧೧ ಸರ್ಕಾರಿ ಸ್ಥಾಮ್ಮದ ಹಳ್ಳಿಗಳನ್ನು, ೭ 
ಇನಾಂ ಹಳ್ಳಿಗಳನ್ನು ಹೊಂದಿದ್ದು ೩೧ ಮಾಗಣಿಗಳಾಗಿ ಜೋಡಿಸಲಾಗಿತ್ತು. ಈ ಹಿಂದಿನಿಂದಲೂ ಜಾರಿಯಲ್ಲಿದ್ದ 
'ಬೀಜಾವರಿ ತೆರಿಗೆ' ಪದ್ಧತಿ (ಅಂದರೆ ಒಟ್ಟು ಇಳುವರಿಯ ಆಧಾರದ ಮೇಲೆ ವಿಧಿಸುತ್ತಿದ್ದ ತೆರಿಗೆಯನ್ನು ಮುಂದುವರಿಸದೆ 
"ಶಿಸ್‌' ಮತ್ತು 'ಪತ್ತಿ' (Patti ow ಪದ್ದತಿಗಳಾಗಿ ಬದಲಾವಣೆಗೊಳಿಸಲಾಯಿತು.* 

ಒಣ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದರೆ "ವರಂ' ಅಥವಾ "ಬಟಾಯಿ' ಬೆಳದು ನಿಂತ ಬೆಳಯ 
ತೆರಿಗೆಯನ್ನು ನಿರ್ಧರಿಸಲು ಸರ್ಕಾರವು ಆಯಾ ಭಾಗದ ಪಟೇಲರೊಂದಿಗೆ ಚರ್ಚಿಸಿ ಜಾರಿಗೊಳಿಸಲಾಗುತ್ತಿತ್ತು. ಅದರೆ 
ಈ ಪದ್ದತಿಯು ಧೀರ್ಫ್ಥಕಾಲದವರೆಗೆ ಮುಂದುವರೆಯದೆ ಸ್ಥಗಿತಗೊಂಡಿತು. ಹಳ್ಳಿಯ ಅಧಿಕಾರಿಯು ಆಯಾ ಹಳ್ಳಿಯ 
ಎಲ್ಲಾ ಭೂಮಿಯನ್ನು ಅದರ ವಿಸ್ತೀರ್ಣ, ವಲಯಗಳು, ಕ್ಷೇತ್ರವನ್ನು ದಾಖಲು ಮಾಬೇಕಿತ್ತು. ಈ ವ್ಯವಸ್ಥೆಯನ್ನು "ದಗ್‌ವಾರ್‌' 
(Dagvar) ಎ೦ದು ಕರೆಯಲಾಯಿತು. ಅನುಪಯುಕ್ತ ಭೂಮಿಗಳಿದ್ದಲ್ಲಿ ಅವುಗಳಿಗೆ ಹಿಂದಿನ ಮಾದರಿಯಾಗಿ ಕಂದಾಯ 
"ದಾಗ್‌'ನ್ನು ವಿಧಿಸಲಾಗುತ್ತಿತ್ತು. 

ಅಮೃತಾಪುರ, ಕುಡ್ಡೂರು. ಲಿಂಗದಹಳ್ಳಿ, ತರೀಕರೆಗಳ "ಮಾಗಣಿ'ಗಳನ್ನು ಅದರ ದರ್ಜೆಯ ಅದಾರದ ಮೇಲೆ 
ಎರಡು ವಿಭಾಗಗಳಾಗಿ ವಿಭಾಗಿಸಲಾಗಿತ್ತು. ಅವುಗಳೆಂದರೆ "ಹನುಮಾನ್‌ ದಯಾ” ಹಾಗೂ "ಮನುಷ್ಠನ ದಯಾ' 
"ಹನುಮಾನ್‌ ದಯಾ'ವು ಜನರ ಆರಾಧನಾ ದೈವವಾದ, ಹನುಮಂತನ ವಿಗ್ರಹವು ಹಿರೆಕತೂರ್‌ ಹಳ್ಳಿಯಲ್ಲಿದ್ದುದರಿಂದ 
ಹನುಮಂತನ ಎಡಗಾಲಿನ ಪಾದದ ಅಳತೆಯನ್ನಾದರಿಸಿ ನಿರ್ಧರಿಸುವ ಪರಿಪಾಠವಿದ್ದಿತು. ೧೮ ಅಡಿಯ ೧ 'ಕಟೆ' ಮತ್ತು 
(೦೦ ಕಟ್ಟಿಗಳ ಳ್ಲ್ಗ೯ೀಲ೭ ಯಾರ್ಡುಗಳು (೧ ಎಕರೆ, ೧ ಗುಂಟಾ ಮತ್ತು ೨೬ ಯಾರ್ಡ್‌ ಅಂದರೆ ೦೧೫೯ 
ಹೆಕ್ಟೇರುಗಳು). "ಮನುಷ್ಠನ ದಯಾ'ದಲ್ಲಿ ಮನುಷ್ಠನ ಪಾದದ ಸಹಾಯದಿಂದ ನಿರ್ಧರಿಸುವಿಕೆ. ೨,೬೨೬ ೯/೦ 
ಯಾರ್ಡ್‌ಗಳಿಗೆ ಸಮಾನವಾಗಿತ್ತು (೨೧ ಗುಂಟಾ) ಮತ್ತು ೮೫ ೯/೬ ಯಾರ್ಡ್‌ಗಳ ಅಂದರೆ ೦.೨೨ ಹೆಕ್ಟೇರ್‌ಗಳಾಗಿದ್ದವು. 
೧೮೫೯ರ ನಂತರ ಕಂದಾಯದಲ್ಲಿ ಮಾರ್ಪಾಡುಗಳನ್ನು ತರಲಾಯಿತು "ರೆಖನಶ್‌' ಕಂದಾಯ ನಿರ್ಧರಿಸದೇ ಇದ್ದ 
ಭೂಮಿಗೆ ಅರಣಣ್ಯಿ ಭಾಗಗಳಿಗೆ ಈ ವಿಧದ ಕಂದಾಯ ೬. ಅನ್ನದಷ್ಟು ಪ್ರಮಾಣವನ್ನು ಕಾಡು ಅಥವಾ ಒಣ ಭೂಮಿಗೆ 
ವಿಧಿಸಲಾಗುತ್ತಿತ್ತು. ಅಜ್ಜಂಪುರದಲ್ಲಿ ಉಪವಿಭಾಗದಲ್ಲಿ ಮೇಲಿನ ಈ ಕಂದಾಯವು ಐನ್‌ ಕಂದಾಯಗೆ ಸಮನಾಗಿತ್ತು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೫೭ 


ಇವೆಲ್ಲವೂ ಭೂಮಿಯ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಿರ್ಧರಿತವಾಗುತ್ತಿತ್ತು ಒಣ ಭೂಮಿಯನ್ನು ೩ ದರ್ಜೆಗಳಾಗಿ 
ವಿಭಾಗಿಸಲಾಗಿತ್ತು. ಮೊದಲ ದರ್ಜೆಯ ಭೂಮಿಯು ೧೪೩ ಹಳ್ಳಿಗಳನ್ನು, ಎರಡು ದರ್ಜೆಯ ೧೧೦ ಹಳ್ಳಿಗಳನ್ನು 
ಹಾಗೂ ತೃತೀಯ ದರ್ಜೆಯ ಮೂರನೇ ಭೂಮಿಯ ೪೯ ಹಳ್ಳಿಗಳನ್ನು ಒಳಗೊಂಡಿತ್ತು. ಒಣಭೂಮಿಗೆ ಹೆಚ್ಚೆಂದರೆ ರೂ. 
೧-೧೨-೦ ಪ್ರಥಮ ದರ್ಜೇಯ ಭೂಮಿಗೆ, ರೂ. ೧-೮-೦ ದ್ವಿತೀಯ ಭೂಮಿಗೆ, ರೂ. ೧-೪-೦ ತೃತೀಯ 
ದರ್ಜೆಯ ಭೂಮಿಗೆ ವಿಧಿಸಲಾಗುತ್ತಿತ್ತು. ಭತ್ತದ ಭೂಮಿಯನ್ನು 1,11, IN (ಪ್ರಥಮ, ದ್ವಿತೀಯ, ತೃತೀಯ) ದರ್ಜೆಗಳಾಗಿ 
ವಿಂಗಡಿಸಲಾಗಿತ್ತು.” 

ಬಾಣಾವರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿಗೆ ಸೇರಿತ್ತು. ಅದರೆ ಪ್ರಸ್ತುತ ಹಾಸನ ಜಿಲ್ಲೆಗೆ 
ಸೇರಿಸಲಾಗಿದೆ. ೧೮೭೭ರಲ್ಲಿ ಈ ಭಾಗವನ್ನು ಸರ್ವೇ ಕಾರ್ಯವನ್ನು ನಡೆಸಿ ನಗರ ವಿಭಾಗದ ತಾಲೂಕೆಂದು ಪಟ್ಟಿ 
ಮಾಡಲಾಯಿತು. ಇಲ್ಲಿ ಸುಮಾರು ೪೧೮ ಸರ್ಕಾರಿ ಸ್ವಾಮ್ಮದ ಹಳ್ಳಿಗಳು ೫ ಇನಾಂ ಹಳ್ಳಿಗಳಾಗಿ ಇದ್ದವು. ರೈತವಾರಿ 
ಕಂದಾಯ ಪದ್ದತಿಯನುಸಾರ ಇಲ್ಲಿನ ಒಣ ಹಾಗೂ ಭತ್ತದ ಭೂಮಿಯ ಮೇಲೆ ಕಂದಾಯವನ್ನು ನಿರ್ಧರಿಸಲಾಯಿತು. 
ಶ್ರೀ. ಸ್ಫೋಕ್ಸ್‌ ಎಂಬಾತನು ಈ ಭಾಗದಲ್ಲಿ "ವರ್ಗ' ಪದ್ದತಿ ಇದ್ದಿತು ಎಂದು ವರದಿ ಮಾಡುತ್ತಾನೆ. ಇಲ್ಲಿನ ಒಣಭೂಮಿಗೆ 
ರೂ. ೪-೦-೦ ಪ್ರತಿ ಎಕರೆಗೆ, ಭತ್ತದ ಭೂಮಿಗೆ ರೂ. ೮-೦-೬ ಪ್ರತಿ ಎಕರೆಗೆ, ಗಾರ್ಡನ್‌ ಲ್ಯಾಂಡ್‌ಗೆ ಪ್ರತಿ ಎಕರೆಗೆ ರೂ. 
೩೪-೦-೦ ಪ್ರತಿ ಎಕರೆಗೆ ಕಂದಾಯ ವಿಧಿಸಲಾಗುತ್ತಿತ್ತು. ಕಡೂರು ತಾಲೂಕಿನ ಕಡೂರು, ಮಲ್ಲೇಶ್ವರ ಮತ್ತು ಕದರಹಳ್ಳಿ 
ಸುಮಾರು ೪೦ ವರ್ಷಗಳಿಂದಲೂ ಕೃಷಿ ಚಟುವಟಿಕೆಗಳು ನಡೆದ ಬಂದ ಪ್ರದೇಶಗಳಾಗಿದ್ದು ಇದರ ಮೇಲೆ ೨೫ ವರ್ಷ 
ಪೂರ್ವದಿಂದಲೂ ಕಂದಾಯ ನಿಗದಿ ಮಾಡಲಾಯಿತು. ೧೮೫೧-೫೨ರಲ್ಲಿಕ ಭಾಗದಿಂದ ರೂ. ೬೭,೧೮೦ ರೂ. 
ಸಂಗಹವಾದರೆ ೧೮೭೫-೭೬ರಲ್ಲಿ ರೂ. ೧,೧೪,೮೯೪ರೂ ಗಳಷ್ಟು ಏರಿಕೆಯಾಯಿತು. ಇಲ್ಲಿನ ಭೂಮಿಗೆ ಒಂದು, 
ಎರಡು, ಮೂರನೇ ದರ್ಜೇಗಳಾಗಿ ವಿಂಗಡಿಸಲಾಗಿತ್ತು. ಒಂದನೇ ಗುಂಪಿನಿಂದ ರೂ. ೧-೧೨-೦, ಎರಡನೇ ದರ್ಜೆ, 
ಮೂರನೇಯಿಂದ ೧-೮-೦ ದಷ್ಟು ನಿಗದಿ ಮಾಡಲಾಗುತ್ತಿತ್ತು. ರೂ. ೭-೦-೦, ರೂ. ೬-೮-೦ ಮತ್ತು ೬-೦-೦ 
ಎಂಬುದಾಗಿ. ೧೮೭೫-೭೬ರಲ್ಲಿ ಈ ಭಾಗದ ರೆವೆನ್ಮೂ ಸಂಗ್ರಹವು ೧೫೨,೦೯೩ ರೂ ಗಳಾಗಿದ್ದವು.. 

ಕೊಪ್ಪ ತಾಲೂಕನ್ನು ೧೮೭೮ರಲ್ಲಿ ಸರ್ವೇ ಕಾರ್ಯ ನಡೆಸಲಾಯಿತು. ಈ ತಾಲೂಕು ಸಹ ನಗರ ವಿಭಾಗಕ್ಕೆ ಸೇರಿದ 
ತಾಲೂಕಾಗಿದ್ದು ಇದು ೪೪೦ ಸರ್ಕಾರಿ ಸ್ಥಾಮ್ಯದ ಹಳ್ಳಿಗಳನ್ನು ೨ ಇನಾಂ ಹಳ್ಳಿಗಳನ್ನು ಹೊಂದಿತ್ತು. ಹಳ್ಳಿಗಳನ್ನು ೧೫ 
ಮಾಗಣಿಗಳಾಗಿ ವಿಂಗಡಿಸಲಾಗಿತ್ತು. ಈ ಭಾಗದಲ್ಲಿ "ವರ್ಗ ಕಂದಾಯ ಸಾಮಾನ್ಯವಾಗಿತ್ತು. ಶಿವಪ್ರ ನಾಯಕನ ಕಾಲಾವದಿಯ 
'ಶಿಸ್‌' ವ್ಯವಸ್ಥೆಯು ಜಾರಿಯಲ್ಲಿತ್ತು. ಕನ್‌-ಶಿಸ್ಸ್‌ ಎಂಬುದು ಪ್ರಮುಖವಾಗಿತ್ತು "ವರ್ಗದಾರ್‌' ಹಾಗೂ ಕನ್‌-ಶಿಸ್ಟ್‌ 
ಎಂಬುವವರು ಕರಿಮೆಣಸು, ಅರಣ್ಯ ಉತ್ಪನ್ನ ಟಿ೦ಿಬರ್‌ ಮುಂತಾದುವುಗಳ ಮೇಲೆ ತೆರಿಗೆ ವಿಧಿಸಿ ಸಂಗಹ ಮಾಡಲಾಗಿತ್ತು. 
ಅದು ೧೮೭೬-೭೭ ರಲ್ಲಿ ೧,೦೪, ೯೩೬ pe ಗಳಿಗೆ ಏರಿಕೆಯಾಗಿತು. ಒಣಭೂಮಿ ಹಾಗೂ ಭತ್ತದ ಭೂಮಿಗಳನ್ನು 
ನಾಲ್ದು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು." ದರ್ಜೆ ಒಂದು, ಎರಡನೇ, ಮೂರನೇ, ನಾಲ್ಕನೇ ಎಂದು ವಿಂಗಡಿಸಲಾಗಿತ್ತು. 
೧೮೭೯ರಲ್ಲಿ ಲಕ್ಕವಳ್ಳಿ ತಾಲೂಕಿನಲ್ಲಿ ಸರ್ಮೇ ಕಾರ್ಯವನ್ನು ನಡೆಸಲಾಯಿತು. ಪ್ರಸ್ತುತ ಅವಧಿಯಲ್ಲಿ ತಾಲೂಕು ಅಸ್ತಿತ್ವದಲ್ಲಿಲ್ಲ 
ಇದನ್ನು ತರೀಕೆರೆ ತಾಲೂಕಿನ ವ್ಯಕ್ತಿಗೆ ಸೇರಿಸಲಾಗಿದೆ. ಲಕ್ಕವಳ್ಳಿ ತಾಲೂಕು ೪೪೨ ಸರ್ಕಾರಿ ಸ್ಲಾಮ್ಯದ ಹಳ್ಳಿಗಳನ್ನು ಮತ್ತು 
೨ ಕವಲುಗಳನ್ನು ಹೊಂದಿದ್ದು ಇದರ ವತಿಯಿಂದ ೧೭ ಮಾಗಣಿಗಳಾಗಿ ನ “ವರ್ಗ” ಕಂದಾಯವು 
ಸಾಮಾನೃವಾಗಿತ್ತು. ಶಿವಪ್ರ ನಾಯಕನ ಶಿಸ್‌ನ ಅದಾರದಲ್ಲಿ ನಿಗದಿ ಪಡಿಸಲಾಗಿತ್ತು. "ಪಟ್ಟಿದಾರ್‌'ನು ಎತ್ತಿನ ಗಾಡಿಯಲ್ಲಿ 
ಬಿತ್ತನೆ ಬೀಜಗಳನ್ನು ವಿತರಿಸುತ್ತಿದ್ದನು, ಈತನಿಗೆ ರೂ. ೨೦ನ್ನು ಕೃಷಿಕನು ನೀಡಬೇಕಾಗಿತ್ತು. ದಿ೮೫೪- ೫ಜಿ ರಲ್ಲಿ ೩೦, ೬೬೩ 
ರಷ್ಟು ೧೮೭೮- ೭೯ರಲ್ಲಿ ರೂ. “೪೧. ೬೪೬ ರೂ ಗಳವರೆಗೆ ಏರಿಕೆಯಾಯಿತು. ಒಣ ಹಾಗೂ ಭತ್ತದ ಬೆಳೆಯುವ 
ಭೂಮಿಗಳನ್ನು ನಾಲ್ಕು ವಿಭಾಗಗಳಿಗೆ ವಿಂಗಡಿಸಲಾಗಿತ್ತು. 


ನಗರ ವಿಭಾಗದ ಚಿಕ್ಕಮಗಳೂರು ತಾಲೂಕನ್ನು ೧೮೮೦ರಲ್ಲಿ ಸರ್ವೆ ನಡೆಸಲಾಯಿತು. ಈ ತಾಲೂಕು ೩೪೯ 
ಸರ್ಕಾರಿ ಹಳ್ಳಿಗಳನ್ನು, ೩ ಫಿ ಎಸ್ಟೇಟುಗಳನ್ನು ೨೯ ಇನಾಂ ಹಳ್ಳಿಗಳನ್ನು ಮತ್ತು ೨೩ ಮಾಗಣಿಗಳನ್ನು ಹೊಂದಿತ್ತು. 
ರೈತವಾರಿ ಪದ್ಧತಿಯನುಗುಣವಾಗಿ ಕಂದಾಯ ಹಿದಳಿರಿವ ಮಾಡಲಾಗಿತ್ತು ೧೮೫೪- ಜಿಜಿರಲ್ಲಿ ೧.೦೮. ೯೯೧ ರೂ 
ಗಳನ್ನು ೧೮೭೮- ೭೯ರಲ್ಲಿ OHO,OELN ರೂಗಳನ್ನು ಕಂದಾಯದ ರೂಪದಲ್ಲಿ ಪಡೆಯಲಾಯಿತು. ಭೂಮಿಯನ್ನು ೫ 
ಸವಾಸಡಾಗಿ ವಿಂಗಡಿಸಲಾಗಿತ್ತು ಮೊದಲನೆ ನಿರವನೇ ದರ್ಜೆಯ ೯೭ ಹಳ್ಳಿಗಳನ್ನು ಹೊಂದಿದ್ದು, ಹೆಚ್ಚಂದರೆ 
೨-೧೦-೦ ಕಂದಾಯ ವಿಧಿಸಿದರೆ. ಎರಡನೇ ಗುಂಪಿನಲ್ಲಿ ೭೨ ಹಳ್ಳಿಗಳಿದ್ದು ರೂ. ೨೪ 0 ಯಷ್ಟು ಮೂರನೇ 


೩೫೮ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ದರ್ಜೆಯು ೫೯ ಹಳ್ಳಿಗಳನ್ನು ಒಳಗೊಂಡು ರೂ. ೧-೮-೦ ದಷ್ಟು ೪ನೇ ದರ್ಜೆಯು ೪೭ ಹಳ್ಳಿಗಳನ್ನು ಒಳಗೊಂಡು 
ರೂ ೧-೮-೦ದಷು, ಐದನೇ ದರ್ಜೆಯು ೭೭ ಹಳ್ಳಿಗಳನ್ನು ಒಳಗೊಂಡಿದ್ದು ರೂ. ೧-೦-೦ ದಷ್ಟು ಕಂದಾಯ ನಿಗದಿ 
ಮಾಡಲಾಗಿತ್ತು" ಮೂಡಿಗೆರೆ ತಾಲೂಕು ೧೮೭೬ರಲ್ಲಿ ಅಸಿತ್ತಕ್ಷ ಬಂದಿತು. ಚಿಕ್ಕಮಗಳೂರು, ಬೇಲೂರು ಮತ್ತು ಮಂಜರಾಬಾದ್‌ನ 
ಹಳ್ಳಿಗಳನ್ನೊಳಗೊಂಡ ತಾಲೂಕಾಗಿದ್ದಿತು. (ಮಂಜರಾಬಾದ್‌, ಬೇಲೂರು ತಾಲೂಕನ್ನು ಹಾಸನ ಜಿಲ್ಲೆಗಳುಗೆ ಸೇರಿಸಲಾಯಿತು.) 
೬ ಮಾಗಣಿಗಳಿದ್ದವು. ಗೋಣಿಬೀಡು ಮಾಗಣಿಯನ್ನು ಬೇಲೂರು ತಾಲೂಕಿನ ವ್ಯಾಪ್ತಿಗೆ ಸೇರಿಸಲಾಯಿತು. ಉಳಿದ ೫ 
ಮಾಗಣಿಗಳಲ್ಲಿ ೧೧೬ ಸರ್ಕಾರಿ ಸ್ಥಾಮ್ಯದ ಹಳ್ಳಿಗಳು, ೧೩ ಕಾಪಿ ಎಸ್ಟೇಟುಗಳನ್ನು ೧೮೮೦-೮೧ರಲ್ಲಿ ಕಂದಾಯದ 
ವ್ಯಾಪ್ತಿಗೆ ಒಳಪ ಡಿಸಲಾಯಿತು. ಈ ಸ 'ಹೆಚ್ಚು ಬೆಟ್ಟಗುಡ್ಗಗಳಿಂದ ಆವೃ ತವಾಗಿದು ೧೮೫೫- ೫೬ರಲ್ಲಿ ರೂ. 
ಲದಿ; ೬೫ಲ್ಲ ೧೮೭೯-೮೦ರಲ್ಲ ೫೧,೬೬೭೯ರೂ ಕಂದಾಯ ವಸೂಲಿ Nr 


ಒಣ ಹಾಗೂ ಭತ್ತ ಬೆಳೆಯುವ ಭೂಮಿಯನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ಒಂದನೇ ಗುಂಪು ೩೮ 
ಹಳ್ಳಿಗಳನ್ನೊಳಗೊಂಡ ಒಣ ಭೂಮಿಯಾಗಿದ್ದರೆ, ಎರಡನೇ ಗುಂಪು ೧೯ ಹಳ್ಳಿಗಳನ್ನು, ಮೂರನೇ ಗುಂಪು ೨೦ 
ಹಳ್ಳಿಗಳನ್ನು ನಾಲ್ಕನೇ ಗುಂಪು ೩೯ ಹಳ್ಳಿಗಳನ್ನು ಒಳಗೊಂಡಿತ್ತು. ಒಂದನೇ, ಎರಡನೇ ಗುಂಪಿಗೆ ೧-೦-೦ ರಷ್ಟು 
ಮೂರನೇ, ನಾಲ್ಕನೇ ಗುಂಪಿಗೆ ೦-೧೨-೦ ರಷ್ಟು ಕಂದಾಯ ವಿಧಿಸಲಾಗುತ್ತಿತ್ತು. ಶೃಂಗೇರಿಯು ಧಾರ್ಮಿಕ ಸಂಸ್ಥಾನವಾಗಿದ್ದು 
ಶಾರದ ಮಠದ ವ್ಯಾಪ್ತಿಗೆ ಬರುವ ಈ ಕ್ಷೇತ್ರವನ್ನು ಇನಾಂ ಕ್ಷೇತ್ರವನ್ನಾಗಿ ಪರಿಗಣಿಸಲಾಯಿತು. ೧೮೯೭ರ ಕಕಾಯ್ದೆ ಸಂಖ್ಯೆ 
ನಾಲ್ಪರಂತೆ ಜಾಗೀರು ಭೂಮಿಯಿಂದ ಶೃಂಗೇರಿಯು ಭತ್ತದ ಬೆಳೆಯ ರೂಪದಲ್ಲಿ ಕಂದಾಯ ಸಲ್ಲಿಸುವ ಬದಲು 
ಅಗಹಾರ ಇನಾಂ ಸಲ್ಲಿಸಬೇಕಾಗಿತ್ತು. ಬಟಾಯಿ ಕಂದಾಯವನ್ನು ಈ ಭಾಗಕ್ಕೆ ಅನ್ವಯಿಸಿರಲಿಲ್ಲ. ಶೃಂಗೇರಿ ಜಾಗಿರನ್ನು 
೧೯೦೧ರಲ್ಲಿ (ಸೆಟಲ್‌) ನಿರ್ಣಯ ಮಾಡಲಾಯಿತು." 


೧೯ನೇ ಶತಮಾನದಲ್ಲಿ ಕಾಫಿ ಕೃಷಿಯ ಸಣ್ಣ ಪ್ರಮಾಣದಲ್ಲಿ ಆರಂಭವಾಯಿತು. ನಂತರ ವಿಸ್ತಾರಗೊಳ್ಳುತ್ತಾ ಸಾಗಿತು. 
"ಕಾಫಿ ಕೃಷಿಯು ಮೇಲೆಯೂ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು. ಅವುಗಳಲ್ಲಿ ಮುಖ್ಯವಾದುದು “ವರಂ” (ಉತ್ಪಾದನೆಯ 
ಅರ್ದ LF) ನೀಡುವುದು) ಎನ್ನುವ ತೆರಿಗೆಯನ್ನು ಸರ್ಕಾರವು ನಿರ್ಧರಿಸಿತು. ೧೮೩೧ರಲ್ಲಿ ಬಿಟಿಷರು ಜಿಲ್ಲೆಯನ್ನು ತಮ್ಮ 
ನೇರ ಹತೋಟಿಗೆ ಸ "ಹಲಾತ್‌' p ಪ್ರತಿ ಮೌಂಡ್‌ಗೆ ಒಂದು ರೂ ಇತ್ತು ಅಥವಾ (ಪ್ರತಿ ೮ ವ್ಯಾಟ್‌ಗೆ 
೪ರೂ). 


ಕಂದಾಯದ ವಿಧಗಳು 


ಭೂಮಿಯನ್ನು ಉಳುಮೆ ಮತ್ತು ಉತ್ಪಾಧಕತೆಯ ಆಧಾರಕ್ಕನುಗುಣವಾಗಿ ವಿಂಗಡನೆ ಮಾಡಲಾಗಿತ್ತು ಅವುಗಳಂದರೆ: 


೧. ಬಟಾಯಿ ಕಂದಾಯ: ಬೆಳೆಯುವ ಬೆಳೆಗೆ ಅನುಗುಣವಾಗಿ ಭೂಮಿಯನ್ನು ವಿಭಾಗಿಸಿ ಬಟಾಯಿ ಭೂಮಿಗಳನ್ನು 
ನೀಡಲಾಗುತ್ತಿತ್ತು. ಇಂತಹ ಭೂಮಿಯಲ್ಲಿ ಯಾವುದೇ ವಿತ್ತೀಯ ನಿರ್ಧಾರವಿಲ್ಲದೆ ಬೆಳೆಯ ಪ್ರಮಾಣದ ಆಧಾರದಲ್ಲಿ 
ಕಂದಾಯವನ್ನು ನಿರ್ಧರಿಸಲಾಗುತ್ತಿತ್ತು ಬಟಾಯಿ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ 'ವರಂ' ಪದ್ದತಿ ಎಂದೂ ಕರೆಯಲಾಗುತ್ತಿತ್ತು. 
" ಇಂತಹ ಭೂಮಿಯನ್ನು ಪಡೆದ ರೈತರು ನಸ ವಷ ಗಢವರೆಗೆ ಕೃಷಿಯನ್ನು ನಡೆಸುವ ಅವಕಾಶವನ್ನು ಹೊಂದಿದ್ದರು. 
ಈ ಬಟಾಯಿ ಪದ್ಧತಿಯಿಂದಾಗಿ ಶೈತರು ವಿವಿಧ ರೀತಿಯಲ್ಲಿ ಅನುಕೂಲಗಳನ್ನು ಪಡೆದರು. ಕೃಷಿ ಮಾಡುತ್ತಿದ ರೈ ರೆತರಿಗೆ 
ಪ್ರತಿ ವರ್ಷವೂ ಬಟಾಯಿ ಭ್‌ ಸುಲಭವಾಗಿ ಸಿಗುತ್ತಿತ್ತು. ಕೆಲವೊಮ್ಮೆ ವಸಿ ವರ್ಷಗಳಲ್ಲಿ ಹಲವು ಸತರ pe 
ಭೂಮಿಯನ್ನು ಪಡೆಯುತ್ತಿದ್ದರು. ಹೀಗೆ ರೈತರು, ಭೂ ಒಡೆಯರು ಮತ್ತು ಸರ್ಕಾರಗಳು ಪದ್ದತಿಯನುಸಾರ ಉತ್ಪಾಧಿಸಿದ 
ಬೆಳೆಯನ್ನು ಸಮವಾಗಿ ಹಂಚಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ರೈತನಿಗೆ ೨/೩ರಷ್ಟು ಅಥವಾ ಅದಕ್ಕಿಂತ ಹಚ್ಚು ಬೆಳೆಯು 
ಲಾಭವಾಗುತ್ತಿತ್ತು. ಅಡಿಕೆ ಬೆಳಯನ್ನು ಬೆಳೆಯುತ್ತಿದ್ದ ಬಟಾಯಿ ಭೂಮಿಯನ್ನು ಹೊಂದಿದ್ದ ರೈತರು ತಾವು ಪಡೆದ 
ಭೂಮಿಯಲ್ಲಿ ವಂಶಪಾರಂಪರ್ಯವಾಗಿ ಕೃಷಿ ಚಟುವಟಿಕೆಗಳನ್ನು ನಡೆಸಬಹುದಿತ್ತು. ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಲು 
ವಿಫಲನಾದರೆ, ಸರ್ಕಾರವು ನೀಡುತ್ತಿದ್ದ ಬಾಕಿಯನ್ನು ಧೀರ್ವಕಾಲದವರೆಗೆ ಮುಂದುವರೆಸುತ್ತಿರಲಿಲ್ಲ. ಸರ್ಕಾರಕ್ಕೆ ಬಟಾಯಿ 
ಭೂಮಿಯನ್ನು ಹೊಂದಿದ್ದವರು ತನ್ನ ಭೂಮಿಯನ್ನು ಮಾರಾಟ ಮಾಡಬಹುದಿತ್ತು. ಹಾಗೆಯೇ, ಬಾಕಿಯನ್ನು ಕಟ್ಟಬೇಕಿತ್ತು. 
ಈ ಮಾದರಿಯ ಬಟಾಯಿ ಕಂದಾಯ ವ್ಯವಸ್ಥೆಯು ಜಿಲ್ಲೆಯ ಬೀರೂರಿನ ಭಾಗದಲ್ಲಿದ್ದ ಅಡಿಕೆ ತೋಟಗಳಿಗೆ ಹೆಚ್ಚು 
ಅನ್ಸ್ನಯ ಮಾಡಲಾಗಿತ್ತು ಪೂರ್ಣಯ್ಯನವರ ಆಡಳಿತಾವಧಿಯಲ್ಲಿ ೧೮೩೪-೩೫ರವರೆಗೂ ಬೀರೂರಿನಲ್ಲ ಬಟಾಯಿ 
ಪದ್ದತಿ ಅಸ್ತಿತ್ವದಲ್ಲಿತ್ತು." ಬಟಾಯಿ ಭೂಮಿಯಿಂದ ಪಡೆದ ಉತ್ಪಾದನೆಯಲ್ಲಿ ೧ ಗೋಣಿ (ಚೀಲ)ದಷುು ಸರ್ಕಾರಕ್ಕೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೫೯ 


ನಜದ ಇ ಣಿಗಳಲ್ಲಿ 
೨. ಗೇಣಿಮುಕ್ತ ಹಿಡುವಳಿ 


ಜ್ಯದಲ್ಲಿ ಗೇಣಿಮುಕ್ತ ಹಿಡುವಳಿ ಪದ್ಧತಿಯು ಜಾರಿಯಲ್ಲಿದ್ದಿತು. ಧಾರ್ಮಿಕ ಕೇಂದಗಳಿಗೆ, ಅಗಹಾರಗಳಿಗೆ ಹಿಡುವಳಿಗಾಗಿ 
ಸರ್ಕಾರವು ಇಂತಹ ಭೂಮಿಯನ್ನು ನೀಡುತ್ತಿತ್ತು. ಬ್ರಾಹ್ಮಣರ ಸಂಘ ಸಂಸ್ಥೆಗಳು, ಧಾರ್ಮಿಕ ಕೇಂದಗಳಿಗೆ ದೇವಾದಾಯ 
ಇನಾಂ, ಧರ್ಮಾದಾಯ ಇನಾಂಗಳನ್ನು ವಿತೆರಿಸಲಾಗುತ್ತಿತ್ತು ಹೀಗೆ ವಿತರಿಸಿದ ಭೂಮಿಗೆ ಯಾವುದೇ ಕಂದಾಯ, 
ಸುಂಕವನ್ನು ವಿಧಿಸುತ್ತಿರಲಿಲ್ಲ. ಇಂತಹ ಭೂಮಿಗಳಿಗೆ ಸರ್ವಾಮಾನ್ಯ ಇನಾಂ” ಭೂಮಿ, ತೆರಿಗೆ ಮುಕ್ತ ಭೂಮಿ ಎಂದು 
ಕರೆಯಲಾಗುತಿತ್ತು ಬ್ರಾಹ್ಠಣ ಸಮುದಾಯಗಳು ಹೀಗೆ ಪಡೆದ ಭೂಮಿಯಲ್ಲಿ ಹಿಡುವಳಿಯನ್ನು ನೆಡೆಸಿ ಸಂಪೂರ್ಣ 
ಆದಾಯವನ್ನು, 'ಜೆಳೆಯನ್ನು ಅನುಭೋಗಿಸುವ ಹಕ್ಕನ್ನು ನೀಡಲಾಗಿತ್ತು. 


೩. ಕೊಡಿಗೆ ಭೂಮಿಗಳು 


ಇಂತಹ ಭೂಮಿಗಳು ತೆರಿಗೆಯಿಂದ ಮುಕ್ತತೆಯನ್ನು ಪಡೆದಿದ್ದವು. ಪರಿಸ್ಥಿತಿಗನುಗುಣವಾಗಿ ಅಲ್ಪ ಪ್ರಮಾಣದ 
ತೆರಿಗೆಯನ್ನು ವಿಧಿಸುವ ಭೂಮಿಯಾಗಿತ್ತು. ಆದರೆ, ಇಂತಹ ಭೂಮಿಯನ್ನು ಪಾಳು ಬಿಡುವ ಹಾಗಿರಲಿಲ್ಲ. ಇದೂ ಕೂಡ 
ಇನಾಂ ಭೂಮಿಯ ಮಾದರಿ ವ್ಯವಸ್ಥೆಯಾಗಿದ್ದು, ಅವಕಾಶಕ್ಕನುಗುಣವಾಗಿ ಅಲ್ಪ ಪ್ರಮಾಣದ ತೆರಿಗೆಯನ್ನು ಇಂತಹ 
ಭೂಮಿಗೆ ವಿಧಿಸಬಹುದಿತ್ತು"” 


೪. ಖಾಯಾಂ ಗುತ್ತಾ ಹಿಡುವಳಿ 


ನಿಗದಿತ ಸಮಯವನ್ನು ನಿಗಧಿಪಡಿಸದೆ ಸಂಪೂರ್ಣವಾಗಿ ಇಡೀ ಹಳ್ಳಿಗೆ ವಿಧಿಸಲಾಗುತ್ತಿದ್ದ ಕಂದಾಯ ಪದ್ದತಿಯೇ 
ಖಾಯಂ ಗುತ್ತಾ ಹಿಡುವಳಿ ಪದ್ದತಿ. ಈ ವ್ಯವಸ್ಥೆಯು ೧೮೧೦-೧೮೩೧ರ ಪೂರ್ಣಯ್ಯ ಹಾಗೂ ಮುಮ್ಮಡಿ ಕೃಷ್ಣರಾಜ 
ಒಡೆಯರ್‌ರವರ ಆಳ್ಗಿಕೆಯ ಅವಧಿಯಲ್ಲಿ ಅಸ್ತಿತ್ತಕ್ಕೆ ಬಂದಿತು. ಇದರ ಪ್ರಕಾರ ೩ರಿಂದ ಔವರ್ಷಗಳವರೆಗೆ ಕಂದಾಯದಲ್ಲಿ 
ಸಡಿಲಿಕೆ ಇದ್ದಿತು. ಬೆಳೆಗಳು ಕಠಾವಿಗೆ ಬಂದ ಸಂದರ್ಭದಲ್ಲಿ, ಕಠಾವಿನ ನಂತರ ಹಳ್ಳಿಯ ಪಟೇಲ, ಶಾನುಭೋಗ ಅಥವಾ 
ಸರ್ಕಾರ್‌ಗಳ ಸೇವಕರುಗಳಿಗೆ ನಿಗದಿತ ಕಂದಾಯವನ್ನು ಸಲ್ಲಿಸಬೇಕಿತ್ತು. ಹೀಗೆ ಸಂಗ್ರಹವಾದ ಕಂದಾಯವು ನಂತರ 
ಸರ್ಕಾರಕ್ಕೆ ಸಂದಾಯವಾಗುತ್ತಿತ್ತು. ಈ ವ್ಯವಸ್ಥೆಯಲ್ಲಿ ಗುತ್ತಿಗೆಯನ್ನು ಪಡೆದ ಗುತ್ತಿಗೆದಾರನು ಹೆಚ್ಚು ಲಾಭವನ್ನು 
ಇಟ್ಟುಕೊಳ್ಳುವಂತಿರಲಿಲ್ಲ. ಉತ್ಪಾಧನೆಯ ೧ನೇ ೨ರಷ್ಟು (೧/೨) ಪಾಲನ್ನು ರೈತನು ಹೊಂದಬಹುದಿತ್ತು ವಂಚನೆಯೆಸಗುವ 
ರೈತರುಗಳಿಗೆ ಸರ್ಕಾರವು ಆಯಾ ಹಳ್ಳಿಯ ಸರ್ಕಾರ್‌ ಸರ್ಮೆಂಟ್‌ಗಳಿಗೆ ವಸೂಲಿಯ ಜವಾಬ್ದಾರಿ, ವಂಚನೆ ತಡೆ 
ಮುಂತಾದ ಜವಾಬ್ದಾರಿಯನ್ನು ನೀಡಿತ್ತು ಖಾಯಂ ಗುತ್ತಾ ಭೂಮಿಗಳನ್ನು ಮಾರಾಟ ಮಾಡುವುದು ಕಡಿಮೆಯಾಗಿತ್ತು. 
ಖಾಯಾಂ ಗುತ್ತಾ ಕಂದಾಯ ಭೂಮಿಯು ಹಚ್ಚಾಗಿ ಹೊಂದಿದ್ದ ಟ್ಯಾಂಕುಗಳು, ಫಲವತ್ತತೆ ಹಾಗೂ ಸಂಪತ್ತಿನ ಲಭ್ಯತೆಗೆ 
ಅನುಗುಣವಾಗಿ ಹೆಚ್ಚು ಬೆಲೆಯನ್ನು ಅಂತಹ ಭೂಮಿಗೆ ನಿಗದಿಪಡಿಸಲಾಗುತ್ತಿತ್ತು."”” 


ಬ್ರಿಟಿಷರ ಕಾಲಾವಧಿಯಲ್ಲಿ ಕಂದಾಯ ಪದ್ಧತಿ 

ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭೂ ಹಿಡುವಳಿ ಪದ್ದತಿಯಲ್ಲಿ ಬದಲಾವಣೆಗಳಾದವು ಬ್ರಿಟಿಷರು ಪೂರ್ವದಲ್ಲಿದ್ದ 
ಕಂದಾಯ ಪದ್ದತಿಗಳಲ್ಲಿ ಬದಲಾವಣೆಗಳನ್ನು ತಂದರು. ರಾಜ್ಯದ ವಿವಿಧ ಭೂ ಹಿಡುವಳಿದಾರರು ಹೊಂದಿದ್ದ ಭೂಮಿಯನ್ನು 
ಮೊದಲು ನೋಂದಣಿ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ಹಿಂದೆ ಉತ್ಪಾಧನೆಯಲ್ಲಿ ರಾಜನ ಪಾಲು 
ಎಂಬುದಾಗಿದ್ದ, ವಾರ್ಷಿಕವಾಗಿ ಸಲ್ಲಿಸಬೇಕಿದ್ದ ಉತ್ಪಾದನೆ (ಕಂದಾಯ)ಯನ್ನು ಕಾಣಿಕೆ ನೀಡುವುದನ್ನು ರದ್ದುಪಡಿಸಿ, 
ಹಣದ ರೂಪದಲ್ಲಿ ಪಾವತಿ ಮಾಡುವ ನೀತಿಯನ್ನು ಜಾರಿಗೆ ತಂದರು. ಆದರೆ, ಹೀಗೆ ಪಾವತಿ ಮಾಡಬೇಕಿದ್ದ ಹಣವು 
ಹಿಡುವಳಿದಾರರ ಬೆಳೆಯು ಉತ್ತಮವಾಗಿದ್ದರೂ, ಉತ್ತಮವಾಗಿಲ್ಲದಿದ್ದರೂ, ಬೆಳೆಯನ್ನು ಬೆಳದರೂ, ಬೆಳೆಯದಿದ್ದರೂ 
ಕಡ್ಡಾಯವಾಗಿ ಸಲ್ಲಿಸಬೇಕಾಗಿತ್ತು ್‌ ರೀತಿಯಲ್ಲಿ ಸಲ್ಲಿಸ ಲಾಗುತ್ತಿದ್ದ ಹಣವನ್ನು ಎಗ್ಗೇಣಿ” ಎಂದು ಕರೆಯಲಾಯಿತು. ೧೩ 


ಬ್ರಿಟಿಷ್‌ ಸರ್ಕಾರವು ಈ ಹಿಂದೆ ಧಾರ್ಮಿಕ ಸಂಸ್ಥೆಗಳಿಗೆ ನೀಡುತ್ತಿದ್ದ “ಇನಾಂ” ಪದ್ದತಿಯನ್ನು ರದ್ದುಪಡಿಸಿ ಖಾಯಾಂ 
ಗುತ್ತಾ ಪದ್ದತಿಯಂತೆ ಧಾರ್ಮಿಕ ಸಂಸ್ಥೆಗಳಿದ್ದರೂ ಆ ಹಳ್ಳಿಗೆ ಕಂದಾಯ ನಿರ್ಧರಿಸಲಾಯಿತು. ಪೂರ್ಣಯ್ಯನವರು 


೬ 


೩೬೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ದಿವಾನರಾಗಿದ್ದ ಕಾಲದಲ್ಲಿ ಇನಾಂ ಭೂಮಿಯನ್ನು "ಅಕ್ಷಯ'ವೆಂದು ಕರೆಯಲಾಗುತ್ತಿತ್ತು. ಬ್ರಿಟಿಷರ ಕಾಲಾವಧಿಯಲ್ಲಿ 
'ಎಕರೆಗಳು' ಮತ್ತು "ಗುಂಟಾ' ಎಂಬುದಾಗಿ ಮಾರ್ಪಾಡಾಯಿತು." 


೧೮೭೫ರಲ್ಲಿ "ಕೂಡಿಗೆ ಇನಾಂ'ನ್ನು ರದ್ದುಪಡಿಸಲಾಯಿತು. ೧೮೮೧ರಲ್ಲಿ ಇನಾಂ ಇಲಾಖೆಯನ್ನು ಮುಚ್ಚಲಾಯಿತು. 
ಇನಾಂ ಭೂಮಿಗಳಾಗಿ ನೀಡಿದ್ದ ೫೭,೮೮೮ ಎಕರೆಗಳಲ್ಲಿ ೫೭,೭೨೬ ಎಕರೆಗಳು ಕ್ರಮಭದ್ಧವಾಗಿದ್ದರೆ ೧೬೨ 
ಕಮಭದ್ದವಾಗಿರಲಿಲ್ಲ. ಆದುದರಿಂದ, ಇನಾಂ ಕಂದಾಯ ವ್ಯವಸ್ಥೆಯನ್ನು ತೆಗೆದುಹಾಕಲಾಯಿತು. ಬ್ರಿಟಿಷರ ಆಡಳಿತಾವಧಿಯಲ್ಲಿ 
ರೈತವಾರಿ ಪದ್ದತಿ ಜಾರಿಗೆ ಬಂದಿತು. ಸರ್ಕಾರ ಹಾಗೂ ಕೃಷಿಕನೊಂದಿಗೆ ಇದರ ಮೂಲಕ ನೇರ ಸಂಪರ್ಕ, ಸಂಬಂಧವನ್ನು 
ಏರ್ಪಡಿಸಲಾಯಿತು. ಪಟೇಲರು (ಗೌಡರು) ಹೆಚ್ಚು ಶಕ್ತಿಶಾಲಿಯಾಗಿದ್ದು, ಹಳ್ಳಿಯ ರೈತರ ಜಮೀನನ್ನು ನೋಡಿಕೊಳ್ಳುವ 
ಜವಾಬ್ದಾರಿಯನ್ನು ಹೊಂದಿದ್ದರು. ಹೀಗೆ ಅಧಿಕಾರವನ್ನು ಪಡೆದಿದ್ದ ಪಟೇಲರು ರೈತರು ಬೆಳೆಯುತ್ತಿದ್ದ ಏಲಕ್ಕಿ ತೋಟ 
ಹಾಗೂ ಇತರೇ ಕೃಷಿ ಭೂಮಿಗೆ ಅದರ ನೈಜ ಬೆಲೆಗಿಂತ ಕಡಿಮೆ ಪ್ರಮಾಣದ ಬೆಲೆಯನ್ನು ನಿರ್ಧರಿಸುತ್ತಿದ್ದರು. ಮಾರುಕಟ್ಟೆ 
ಉತ್ಪನ್ನಗಳು ಹೆಚ್ಚಾಗಿ ಬೆಳೆಯುತ್ತಿದ್ದರೂ ಅಂತಹ ಭೂಮಿಗೆ ನಿಖರ ಬೆಲೆಯನ್ನು ನೀಡುತ್ತಿರಲಿಲ್ಲ. ಬದಲಾಗಿ ಗೇಣಿಗೆ 
ಪಡೆದು ಅಧಿಕ ಲಾಭವನ್ನು ಗಳಿಸುತ್ತಿದ್ದರು. ಕೆಲವೊಮ್ಮೆ ಗೇಣಿಗೆ ಪಡೆದ ಜಮೀನಿಗೆ ಹಣ ಅಥವಾ ಉತ್ಪನ್ನವನ್ನು ನಿಗದಿ 
ಮಾಡುತ್ತಿದ್ದರು." 

ಪಟೇಲರು ಹಿಂದೆ ಪಡೆದಿದ್ದ ವಂಶಪಾರಂಪರ್ಯವಾಗಿ ಕಂದಾಯ ನಿರ್ವಹಣೆಯ ಜವಾಬ್ದಾರಿಯ ಬದಲಿಗೆ "ಅಮೀಲ್ಲಾರ'ರ 
ನೇಮಕ ಮಾಡಲಾಯಿತು. ಕಂದಾಯ ನಿರ್ಧಾರವನ್ನು, ಶಾನುಭೋಗನಿಗೆ ವಹಿಸಲಾಯಿತು. ಮೈಸೂರು ಬ್ರಿಟಿಷರ ನೇರ 
ಅಳ್ಳಿಕೆಗೆ ಬರುವ ಪೂರ್ವದಲ್ಲಿ ಸ್ಥಳೀಯ ಸರ್ಕಾರವು ಪಟೇಲ ಎಂಬ ಏಜನ್ಸಿಯ ಮೂಲಕ ಹೆಚ್ಚಿನ ಇನಾಂಗಳನ್ನು 
ಅನುಭವಿಸುತ್ತಿದ್ದರು, ಇಂತಹ ವ್ಯವಸ್ಥೆಗೆ ಕಡಿವಾಣ ಹಾಕಲಾಯಿತು." ೧೮೮೦-೮೧ರಲ್ಲಿ ಹಲಾತ್‌ನಿಂದ ೨೨,೩೨೨ರೂ 
ಬಂದರೆ, ಜಮೀನಿನ ಮೇಲಿನ ಕಂದಾಯದಿಂದ ೩೩,೦೦೦ರೂ ಬಂದಿತು. ನಂತರ, ಸಿಂ ಕೋನಾ ತೋಟಗಾರಿಕೆಗು 
ಕಾಫಿಯ ನಿಬಂಧನೆಗಳನ್ನು ಅನ್ವಯ ಮಾಡಲಾಯಿತು. ಹಳೆಯ ಪಟ್ಟಾಗಳನ್ನು ಸರ್ಕಾರವು ವಾಪಾಸು ತೆಗೆದುಕೊಂಡು 
ಹೊಸ ಪಟ್ಟಾಗಳನ್ನು ರಂಗಾಚಾರ್ಲರವರು ಮೈಸೂರಿನ ದಿವಾನರಾಗಿದ್ದ ಅವಧಿಯಲ್ಲಿ ನೀಡಿತು."” ೧೯೦೬ಕ್ಕೂ 
ಪೂರ್ವದಲ್ಲಿ ಜಿಲ್ಲೆ ಹಾಗೂ ಮೈಸೂರಿನಲ್ಲಿ ಸಾಮಾನ್ಯವಾಗಿ "ಹಲಾತ್‌' ಕಂದಾಯ ನಿರ್ಧರಿಸುವಿಕೆ ಸಾಮಾನ್ಯವಾಗಿತ್ತು. ಈ 
ಕಂದಾಯವು ಅಡಿಕೆ ತೋಟಗಳಿಗೆ ಹೆಚ್ಚಾಗಿ ಅನ್ವಯವಾಗುತ್ತಿತ್ತು. ಗಾರ್ಡನ್‌ ಟಾಕ್ಸನ ಮೂಲಕ ಕೊಪ್ಪದ ಭಾಗದಲ್ಲಿರುವ 
ಅಡಿಕೆ ತೋಟಗಳಿಂದ ೪೫,೦೦೦ರೂಗಳಷು್ರು ಸಂಗಹವಾಗುತ್ತಿತ್ತು. ಹಲಾತ್‌ ಕಂದಾಯವನ್ನು ವಿಧಿಸಿದ್ದರಿಂದ ಕಂದಾಯದ 
ಪ್ರಮಾಣ ೪೭,೦೦೦ ರೂಗಳಿಗೆ ಏರಿಕೆಯಾಗಿತ್ತು ಆದುದರಿಂದ ಅಡಿಕೆ, ಕಾಫಿ ಬೆಳಗಾರರು ಈ ವಿಧದ ಕಂದಾಯ ಕ್ರಮಕ್ಕೆ 
ತೀವ್ರ ವಿರೋಧವನ್ನು ವ್ಯಕ್ಷಪಡಿಸಿದರು. ಇದಕ್ಕೆ ಸರಕಾರವು ಪ್ರತಿಯಾಗಿ, ರಾಜ್ಯದ ಹಣಕಾಸು ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು, 
ಯಾವುದೇ ಪೂರ್ವಗಹವಿಲ್ಲದೆ, ಅಗತ್ಯವಿದ್ದಲ್ಲಿ ಕಂದಾಯದ ಮಾರ್ಪಾಡುಗಳನ್ನು ತರಲಾಗುವುದು ಹಾಗೆಯೇ. ಹಲಾತ್‌ 
ಕಂದಾಯವನ್ನು ನಿರ್ಮೂಲನೆಗೊಳಿಸುವ ಮತ್ತು ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಳುವಂತೆ 
ಸರ್ವೇ ಕಮೀಷನರುಗಳಿಗೆ ಆಜ್ಞಾಪಿಸಿ, ಆ ಮೂಲಕ EE ಹಾಗೆಯೇ "ಖಿಸ್‌' ಕಂದಾಯವನ್ನು 
ಕಾಫಿ ಭೂಮಿಯನ್ನು ಪಡೆದು ಅಡಿಕೆ ತೋಟಗಳನ್ನು ಮಾಡುತ್ತಿದ್ದಲ್ಲಿ ಖಿಸ್ಟ್‌ (his!) ಕಂದಾಯವನ್ನು ಕಾಫಿ ಭೂಮಿಯನ್ನು 
ಪಡೆದು ಅಡಿಕೆ ತೋಟಗಳನ್ನು ಮಾಡುತ್ತಿದ್ದಲ್ಲಿ "ಏಸ್‌ ಕಂದಾಯವನ್ನು ರೆವೆನ್ಯೂ ಕಮಿಷನರ್‌ ನಿರ್ದೇಶನದಂತೆ 
ಮುಂದುವರಿಸಲಾಗುವುದೆಂದು ೧೯ ೦೬ರಲ್ಲಿ ತೀರ್ಮಾನಕ್ಕೆ ಸ ad ಭೂಮಿಗಳಲ್ಲಿ ಬೆಳೆಯುತ್ತಿದ್ದ 
ಅಡಿಕೆ ಮತ್ತು ತೆಂಗಿನ ಬೆಳೆಗಳು, ೧೯೦೫-೦೬ರಲ್ಲಿ ಅಪಾರವಾದ ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾನಿಗೊಳಗಾಯಿತು. 
ಅದಕ್ಕಾಗಿ ಮಲೆನಾಡಿನ ಭಾಗಾಯತು ಭೂಮಿಯಲ್ಲಿ ಅಡಿಕೆ ಬೆಳೆಗಳಿಗೆ ಪರ್ಯಾಯವಾಗಿ ಏಲಕ್ಕಿ ಮತ್ತು ಕರಿ ಮೆಣಸಿನ 
ಕೃಷಿಗೆ ಅದ್ಯತೆ ನೀಡಲಾಯಿತು. ಇಲ್ಲಿ ಬೆಳೆಯುತ್ತಿದ್ದ ಏಲಕ್ಕಿ ಮತ್ತು ಕರಿಮೆಣಸಿನ ಉತ್ಪಾಧನೆಯ ಅಧಾರದ ಮೇಲೆ 
ಭಾಗಾಯತು ಕಂದಾಯವನ್ನು ನಿರ್ಧರಿಸಲಾಯಿತು. ೧೮೯೦ರ ಲ್ಯಾಂಡ್‌ ರೆವೆನ್ಯೂ ಕಾನೂನಿನಂತೆ ದಕ್ಷಿಣ ಕನ್ನಡದ 
ಮೂಲದ ಹಲವಾರು ಕೃಷಿಕರು, ಮಲೆನಾಡಿನಲ್ಲಿ ಭೂಮಿಯನ್ನು ಪಡೆದರು. ಸರ್ಕಾರವು ಭೂಮಿಯನ್ನು ದಾನ ಮಾಡುವ 
ಪ್ರಕ್ರಿಯೆಗಳು ಹೆಚ್ಚಿಸಿದುದರಿಂದ ಮಲೆನಾಡಿನಲ್ಲಿ ದಕ್ಷಿಣ ಕನ್ನಡದಿಂದ ಬಂದು ಭೂಮಿಯನ್ನು ಪಡೆದ ರೈತರು ಸರ್ಕಾರದ 
ನಿಯಮಗಳಿಗೆ ಬದ್ಧರಾಗಿ ಭತ್ತ, ರಾಗಿ, ಕಬ್ಬು, ಅಡಿಕೆ ಮುಂತಾದ ಬೆಳೆಗಳನ್ನು ಬೆಳೆಯಲು ತೊಡಗಿದರು. 


ಈ ಅವಧಿಯಲ್ಲಿ ೨೫,೦೦೦ ಎಕರೆ ಹೊಸ ಜಮೀನನ್ನು ಕುಮ್ಮಿ, ಭಾಗಾಯ್ತು ಮತ್ತು ಕಾಫಿ, ಸಾಗುವಳಗಾಗಿ 
ತೆಗೆದುಕೊಳ್ಳಲಾಯಿತು. ೧೮೯೭ರಲ್ಲಿ ಪೂರ್ವದಲ್ಲಿದ ಜಮೀನು ಬಾಬಿನ ಹುಟ್ಟುವಳಿಯು ೪,೦೭೦೭ ನಿವ್ಗಳ ರೂಪಾಯಿಯು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೬೧ 


೧೮೯೭ರಲ್ಲಿ ೨೫,೦೦೦ ಎಕರೆ ಹೊಸ ಜಮೀನನ್ನು ತೆಗೆದುಕೊಂಡಿದ್ದ ರಿಂದ ೧೮,೫೦೦ ರೂ. ಗಳಪುು ಹಚ್ಚು 
ಹುಟ್ಟುವಳಿಯಾಯಿತು. “ನ ಕಾಫಿ ಬೆಳಗಾರರು ತಮ್ಮ ಒಡುವಳಿಯಲ್ಲಿರುವ ಜಮೀನಿನಲ್ಲಿರುವ ಬಗನಿ, ಸೇಂದಿ ಮರಗಳ 
ಸದರಿ ಮರಗಳಿಗೆ ಆ ಹಿಡುವಳಿದಾರರನ್ನು ಅವುಗಳನ್ನು ಬಳಸಿಕೊಳ್ಳುವ ಹಕ್ಕುಗಳನ್ನು ನೀಡಬೇಕು. ಹಾಗೂ ಹಿಡುವಳಿ 
ಜಮೀನಿನಲ್ಲಿರುವ ಬಗನಿ ಮರಗಳಿಗೆ ಯಾವುದೇ ಕಾರಣಕ್ಕೂ ಹೊಸ ತೆರಿಗೆಯನ್ನು ನಿಧಿಸಬಾರದು, ಇದರಿಂದ ಅನುಕೂಲಕ್ಕಿಂತ 
ಅನಾನುಕೂಲವೇ ಹೆಚ್ಚಾಗುತ್ತದೆ ಎಂಬ ಅಂಶವನ್ನು ಸಕಾರದ ಗಮನಕ್ಕೆ ರು. ಇದಕ್ಕೆ ಸರ್ಕಾರವು ಕಾಫಿ ಸಾಗುವಳಿಯನ್ನು 
ಮಾಡುತ್ತಿರುವ ಜಮೀನಿನಲ್ಲಿರುವ ಬಗನಿ, ಸೇಂದಿ ಮರಗಳನ್ನು ಕಾಫಿ ಪ್ಲಾಂಟರುಗಳು ತಮ್ಮ ಸ್ಪಂತಕ್ಕೆ ಉಪಯೋಗಿಸಬಹುದು. 
ತೋಟದ ಮಾಲೀಕನಿಗೆ ಅದನ್ನು ಬಳಸುವ ಹಕ್ಕು ನೀಡಲಾಗುವುದು. ಪ್ರತಿ ಪ್ಲಾಂಟರ್‌ನ ಅವಶ್ಯಕತೆಗನುಸಾರವಾಗಿ ಸೇಂದಿ 
ಮರಗಳಿಗೆ ಸಂಖ್ಯೆಯನ್ನು (ಗುರುತು) ಹಾಕಬೇಕಾಗುವ ಅವಶ್ಯಕತೆ ಇರುವುದಿಲ್ಲ. ಇದನ್ನು ವ್ಯವಹಾರವಾಗಿ ಬಳಸಿಕೊಳ್ಳುವುದನ್ನು 
ತಡೆಯಲಾಗುವುದು ಎಂಬ ನಿಬಂಧನೆಯನ್ನು ಹೊರಡಿಸಿತು.” ಕೆಲವು ತೋಟಗಳಲ್ಲಿ ಅಪಾರವಾಗಿದ್ದ ಬಗನಿ ಮರಗಳನ್ನು 
ಗುರುತಿಸಿ ಅವುಗಳಿಗೆ ತೆರಿಗೆ ವಿಧಿಸುವ ನಿರ್ಧಾರ ಮಾಡಲಾಯಿತು. ಅದರಂತೆ ತೆರಿಗೆಯ ಅರ್ಧದಷ್ಟು ತೋಟದ 
ಮಾಲೀಕನಿಗೆ ಹಾಗೂ ಉಳಿದರ್ದ ತೆರಿಗೆಯು ಸರ್ಕಾರಕ್ಕೆ ಸಂದಾಯವಾಗುತ್ತಿತ್ತು.”” 


೧೯೦೨ರಲ್ಲಿ ರೆವೆನ್ಯೂ ಕಮಿಷನರನ ನೇಮಕವಾಯಿತು. ಇದರ ಉದ್ದೇಶವು ಪರಿಣಾಮಕಾರಿಯಾಗಿ ರೆವೆನ್ಯೂ 
ಇಲಾಖೆಯನ್ನು ನೋಡಿಕೊಳ್ಳುವುದು ಮತ್ತು ರೆವೆನ್ಯೂ ಇಲಾಖೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿ ಹಾಗೂ ರೆವೆನ್ಯೂ 
ಇಲಾಖೆಯಲ್ಲಿ ಬಷ್ಟತೆ, ಅವ್ಯವಹಾರಗಳು ಕಂಡುಬಂದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಾದ ಕಮ ಕೈಗೊಳ್ಳುವುದು 
ಇದರ ಉದ್ದೇಶವಾಗಿತ್ತು” ಇದಕ್ಕಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಶಿರಸ್ನೆದಾರರ ನೇಮಕ ಮಾಡಲಾಯಿತು. 
ಅಲ್ಲದೇ ತಾಲೂಕಿನ ಗುಮಾಸ್ತ ಮತ್ತು ಶೇಕ್‌ದಾರರಿಗೆ ಆಯಾ ತಾಲೂಕಿನ ಕಂದಾಯಕ್ಕೊಳಪಡುವ ಭೂಮಿಗಳ ಲಕ್ಕಪತ್ರ, 
ದಾಖಲೆಗಳನ್ನು ಇಟ್ಟುಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಯಿತು.” ರೆವೆನ್ಯೂ ಇಲಾಖೆಯನ್ನು ನೋಡಿಕೊಳ್ಳುವುದಕ್ಕಾಗಿ 
ನೈಸರ್ಗಿಕ ಏಪತ್ತಿನಿಂದಾಗಿ ಶೃಂಗೇರಿ ಜಹಗೀರು ಭೂಮಿಯಲ್ಲಿ ಬೆಳೆಯುತ್ತಿದ್ದ ಅಡಿಕೆ ತೋಟಗಳು ವಿನಾಶದತ್ತ ಸಾಗಿತು. 
ಆಗ ರೈತರು ಹಲಾತ್‌ ಕಂದಾಯವನ್ನು ನಿರ್ಮೂಲನೆ ಮಾಡುವಂತೆ ಬೇಡಿಕೆಯಿಟ್ಟರು. ಕಲೋನಲ್‌ ಗ್ರಾಂಟ್‌ ಎಂಬಾತನು 
ಮಲೆನಾಡಿನಲ್ಲಿ ಆದ ತೀವ್ರ ವಿರೋಪದಿಂದಾಗಿ ಬೆಳೆ ನಾಶಮಾಡುವುದರ ಬಗ್ಗೆ ತನಿಖೆ ನಡೆಸಿ ನಂತರ, ಈ ಭಾಗದಲ್ಲಿ 
ಹಲಾತ್‌ ತೆರಿಗೆಯನ್ನು ವಿಧಿಸುವುದು ಬಹಳ ಕಷ್ಟವೆಂದು ಸರ್ಕಾರಕ್ಕೆ ವರದಿ ಮಾಡಿದನು. ಹಾಗೆಯೇ, ಅಡಿಕೆ 
ತೋಟಗಳಿಗೆ ವಿಧಿಸುತ್ತಿದ್ದ ಖಿಸ್ಟ್‌ ತೆರಿಗೆಯನ್ನು ಜನವರಿ ತಿಂಗಳಲ್ಲಿ ಬಡ್ಡಿ ಸಹಿತವಾಗಿ ಪಾವತಿಸುವುದಾಗಿ ಒಪ್ಪಿಗೆಯಾಯಿತು. 
ಬದಲಾಗಿ ಕಾಫಿಯ ಮೇಲೆ ವಿಧಿಸಿದ ಖಿಸ್ತ್‌ ತೆರಿಗೆಯನ್ನು ಮೇ ತಿಂಗಳಲ್ಲಿ ನೀಡುವುದಾಗಿ ಚನ್ನಕೇಶವ ರಾವ್‌ ಮುಂತಾದ 
ಜಿಲ್ಲಯ ಪ್ಲಾಂಟರುಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು, ಇದಕ್ಕೆ ಪ್ರತಿಯಾಗಿ ಸರ್ಕಾರವು ಈಗಾಗಲೇ ಕಂದಾಯವನ್ನು 
ನೀಡುವ ಅವಧಿಯನ್ನು ನೀಡಲಾಗಿದ್ದು ಇದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗುವುದಿಲ್ಲವೆಂದಿತು. ರೆವೆನ್ಯೂ 
ಕಮಿಷನರ್‌ ಹಾಗೂ ಡೆಷ್ಕೂಟಿ ಕಮಿಷನರುಗಳು ತೀರ್ಮಾನಿಸಿದಂತೆ ಕಂದಾಯ ಕಡ್ಡಾಯವಾಗಿ ನೀಡಬೇಕೆಂದು ಪ್ರತಿಕ್ರಿಯಿಸಿತು. 
(ಇದರಲ್ಲಿ ಕಂಡುಬರುವ ಅಂಶವೆಂದರೆ ಬೆಳೆಗಳು ಪಸಲು ಅವಧಿಯನ್ನು ಬಿಟ್ಟರೆ ಬೇರೆ ಅವಧಿಯಲ್ಲಿ ಬೆಳೆಗಾರರಲ್ಲಿ 
ಹಣವಿರುವುದಿಲ್ಲ ಆದುದರಿಂದ ಸ್ಥಳೀಯರ ಮೇಲೆ ಈ ಕಂದಾಯ ವ್ಯವಸ್ಥೆ ಪರಿಣಾಮವನ್ನುಂಟು ಮಾಡಿತು).” 

ನಗರ ವಿಭಾಗದಲ್ಲಿ ರೈತರು ಬೆಳೆಯುತ್ತಿದ್ದ ಬೆಳೆಗಳನ್ನು ಕಣಗಳಲ್ಲಿ ಒಣಗಿಸುವುದು ಸಂಗಹಿಸುವುದು, ಹದಗೊಳಿಸುವುದು 
ಸಾಮಾನ್ಯವಾಗಿತ್ತು. ಕಣಗಳು ಅವರು ಬೆಳೆದ ಬೆಳಗಳನ್ನು ರಕ್ಷಿಸುವ ಹಾಗೂ ಬಿಸಿಲಿನಲ್ಲಿ ಒಣಗಿಸುವ ಪ್ರದೇಶವಾಗಿದ್ದು, ಈ 
ಭಾಗಕ್ಕೂ ತೆರಿಗೆ ವಿಧಿಸುವ ಪದ್ದತಿ ಇದ್ದಿತು. ಈ ಪದ್ಧತಿಯನ್ನು ರೈತರು ವಿರೋಧಿಸಿದುದರಿಂದ ೧೯೦೭ರಲ್ಲಿ ಈ ತೆರಿಗೆ 
ನೀತಿಯನ್ನು ತೆಗೆದು ಹಾಕಲಾಯಿತು. ಆದರೆ ಅಪಾರವಾಗಿ ಬೆಳೆಯುತ್ತಿದ್ದ ಹಳ್ಳಿಯ ಹುಲ್ಲು ಬೆಳೆಯುವ ಪ್ರದೇಶಗಳಿಗೂ 
'ಹಿತ್ತಲ ಹುಲ್ಲು' ಎಂಬ ತೆರಿಗೆ ವಿಧಿಸುವ ಪದ್ಧತಿ ಇದ್ದಿತು.” ಮಲೆನಾಡಿನ ಬಾಗಾಯ್ತು ಭೂಮಿಗಳಲ್ಲಿ ಬೆಳೆಯುತ್ತಿದ್ದ ಅಡಿಕೆ, 
ಏಲಕ್ಕಿ, ಕರಿಮೆಣಸು ಮುಂತಾದ ಬೆಳೆಗಳು ನೀರಿನ ಆಭಾವದಿಂದಾಗಿ ನಾಶವಾಗುತ್ತ ಬಂದಿತು. ಇದರಿಂದಾಗಿ ಉತ್ಪಾಧನಾ 
ಮಟ್ಟವೂ ಕುಸಿಯಿತು. ಇಂತಹ ಸಂದರ್ಭದಲ್ಲಿ ರೈತರು ನಿಗದಿತ ಕಂದಾಯವನ್ನು ಸಕಾಲದಲ್ಲಿ ಪಾವತಿ ಮಾಡಲು 
ಕಷ್ಟವಾಗುತ್ತಿತ್ತು. ಅದುದರಿಂದ ಕ್ರಮೇಣ ಸರ್ಕಾರವು ಈ ಭಾಗಕ್ಕೆ ವಿಧಿಸುತ್ತಿದ್ದ ಕಂದಾಯದ ಪ್ರಮಾಣದಲ್ಲಿ ಕಡಿಮೆ 
ಮಾಡಿತು. ಕಾಫಿ ತೋಟಗಾರಿಕೆಯು ಪುವರ್ಧಮಾನಕ್ಕೆ ಬಂದಾಗ ಕಂದಾಯವು ರೂ ೧.೮.೦ ಪ್ರತಿ ಎಕರೆಗೆ ನಿರ್ಧರಿಸಲಾಯಿತು. 
ಪ್ರತಿ ಒಣ ಭೂಮಿಗೂ ಈ ಕಂದಾಯವನ್ನು ಹೇರಲಾಯಿತು. ಆದರೆ ಕಾಫಿ ಕೃಷಿಯು ನಾನಾ ಕಾರಣದಿಂದ ಒಣ 


೩೬೨ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಭೂಮಿಯಲ್ಲಿ ಪತನವನ್ನು ಕಂಡಾಗ ಇದನ್ನೇ ನಂಬಿಕೊಂಡಿದ ಜನರು ಬಡವರಾದರು, ಅದುದರಿಂದ ಈ ಕಂದಾಯವನ್ನು 
ಮಲೆನಾಡಿನಲ್ಲಿ ಸಂಪೂರ್ಣವಾಗಿ ನಿಷೇದಿಸಲಾಯಿತು.* 


೧೯೧೩ರ ಫೆಬ್ರವರಿಯಲ್ಲಿ ಮಹಾರಾಜರು ಮಲೆನಾಡಿನ ಜಿಲ್ಲೆಗಳಾದ ಹಾಸನ, ಕಡೂರು, ಶಿವಮೊಗ್ಗ ಮುಂತಾದ 
ಜಿಲ್ಲಗಳಿಗೆ ಭೇಟಿ ನೀಡಿ, ಜಿಲ್ಲೆಗಳ ಪ್ರಗತಿಗಳನ್ನು ಪರಿಶೀಲಿಸುತ್ತಾರೆ.” ಜೂನ್‌ ೧೨, ೧೯೧೩ರಂದು ಮೈಸೂರಿನಲ್ಲಿ 
ಆರ್ಥಿಕ ಸಮ್ಮೇಳನ (Economic Conference)ವನ್ನು ಏರ್ಪಡಿಸಲಾಯಿತು. ಇಲ್ಲಿ ಚರ್ಚಿತವಾದಂತೆ ಬ್ರಿಟಿಷ್‌ ಭಾರತದಲ್ಲಿ 
ನಡೆಸಲಡುತ್ತಿರುವ ಎಣ್ಣೆ ಗಿರಣಿ(ಂil mills)ಗಳಿಗೂ ನಿಗದಿತ ಪ್ರಮಾಣದ ಕಂದಾಯವನ್ನು ವಿಧಿಸುವ ತೀರ್ಮಾನಕ್ಕೆ 
ಬರಲಾಯಿತು. ೧೯೧೨-೧೩ರಲ್ಲಿ ೧೮,೮೫೯,೧೪೪ ಎಕರೆ ಪ್ರದೇಶಗಳನ್ನು ಸರ್ವೇಕಾರ್ಯ ಮಾಡಲಾಯಿತು. 
ಅವುಗಳಲ್ಲಿ ಲೈಜಿಜಿಲ೨೬೦ ಎಕರೆಗಳು ಕಂದಾಯ ನಿರ್ಧರಿತವಾದ ಪ್ರದೇಶಗಳಾಗಿದ್ದವು. ಲ್ಲೈೇ೧೭,೧೦೪ ಎಕರೆಗಳು 
ಅರಣ್ಯದಿಂದ ಕೂಡಿದ ಹಾಗೂ ಕೃಷಿಗೆ ಯೋಗ್ಯವಲ್ಲದ ಅನುಪಯುಕ್ತ ಭೂಮಿ ಎಂದು ನಿರ್ಧರಿಸಲಾಯಿತು. ತರೀಕೆರೆ, 
ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಮರು ಸರ್ಮೇಕಾರ್ಯ ನಡೆಸಿ ತರೀಕೆರೆಯನ್ನು ಪ್ರತ್ಯೇಕ ತಾಲೂಕಾಗಿ 
ರೂಪುಗೊಳಿಸಲಾಯಿತು.* 


೧೯೨೪-೨೫ರ ಅವಧಿಯಲ್ಲಿ ಪೋತ್‌ಗಿ ಕಂದಾಯ ನಿರ್ಧರಿಸುವಿಕೆಯನ್ನು ಮರು ಪರಿಷ್ಠರಿಸಿ ಸರ್ಕಾರವು 
೧೭೪೫ ಹಳ್ಳಿಗಳಲ್ಲಿ ಹೋತ್‌ಗಿ ಕಂದಾಯ ನಿರ್ಧಾರವನ್ನು ಇನಾಂ ಭೂಮಿಗೆ ನಿರ್ಧರಿಸಲಾಯಿತು. ಸುಮಾರು ೨೭ 
ಹಳ್ಳಿಗಳು ಬರುವ ಕಷ್ಟರಾಜ ಸಾಗರದ ೨೭ ಹಳ್ಳಿಗಳನ್ನು ಪುನಃ ಪೋತ್‌ಗಿ ಕಂದಾಯದ ವ್ಯಾಪ್ತಿಗೆ ಸೇರಿಸಲಾಯಿತು, 
ಇದರಿಂದಾಗಿ ೨,೨೬೯೬೬ ರೂ.ಗಳ ಸಂಗಹವಾಯಿತು.*” ಒಟ್ಟು ೩೬,೩೩೭ ಎಕರೆಗಳಷ್ಟು ಭೂಮಿಗೆ ಕಂದಾಯ 
ನಿರ್ಧರಿಸಲಾಯಿತು. 


ಮಲೆನಾಡು ಸೇರಿದಂತೆ ರಾಜ್ಯದ ವಿವಿದೆಡೆ ಅಡಿಕ ಬೆಳೆಗೆ ಕೊಳರೋಗವು ಉಂಟಾಯಿತು. ಕ್ರಮೇಣ ಕಾಫಿ, ಬೆಳೆಗೆ 
ಈ ಕೊಳರೋಗವು ತಗುಲಿ ವ್ಯಾಪಕ ಬೆಳ ಹಾನಿಯಾಯಿತು. ಇದಕ್ಕಾಗಿ ೨೭,೦೦೦ರೂ.ಗಳನ್ನು ಔಷಧಿ ಸಿಂಪಡಣೆಗೆ 
ಖರ್ಚು ಮಾಡಲಾಯಿತು. ೧೯೨೪-೨೫ರ ಅವಧಿಯು ಪ್ಲಾಂಟರುಗಳ ಮಟ್ಟಿಗೆ ತೀರಾ ನಿರಾಸದಾಯಿಕವಾಯಿತಲ್ಲದೆ 
ಅಪಾರವಾದ ಅಡಿಕೆ, ಕಾಫಿ ಬೆಳೆಯನ್ನು ಕಳದುಕೊಂಡರು. ೧೯೨೫-೨೬ರಲ್ಲಿ ಒಟ್ಟು ಭೂ ಕಂದಾಯದಿಂದ ರಾಜ್ಯದಿಂದ 
ಬಂದ ಅದಾಯವು ೧೨೫,೧೬,೩೫೭ ರೂ. ಗಳಾಗಿದ್ದವು. ೧೯೨೬-೨೭ರಲ್ಲಿ ಭೂ ಕಂದಾಯವು ಒಟ್ಟು 
೧,೨೬,೩೭,೪೧೩ರೂ ಗಳವರೆಗೆ ಏರಿಕೆಯಾಯಿತು. ೧೯೨೭-೨೮ರಲ್ಲಿ ಕಂದಾಯದ ಮೂಲದಿಂದ ಬಂದ ಹಣವು 
೧,೨೯,೬೯,೦೨೭ ರೂ ಗಳಾಗಿದ್ದವು.*' ಈ ಅವಧಿಯಲ್ಲಿ ಬೆಳೆಯು ಉತ್ತಮವಾಗಿದುದರಿಂದ ಕೃಷಿಕ ವರ್ಗವು ಉತ್ತಮ 
ಪಸಲನ್ನು, ಲಾಭವನ್ನು ಪಡೆದರು.* ೧೯೩೨-೩೩ರಲ್ಲಿ ಕಾಫಿ ಭೂಮಿಯನ್ನು ಪ್ರತಿ ಎಕರೆಗೆ ೨೦ರೂ ನಷ್ಟು ತಗ್ಗಿಸಲಾಯಿತು. 
ಚಹಾ ತೋಟಗಾರಿಕೆಗೆ ಹೊಸ ಭೂಮಿಯನ್ನು ನೀಡುವುದನ್ನು ನಿಲ್ಲಿಸಲಾಯಿತು. ಚಹಾ ತೋಟಗಾರಿಕೆಯ ವಿಸ್ತರಣೆಯನ್ನೂ 
ತಗ್ಗಿಸಲಾಯಿತು.* ಕಾಫಿಯ ಕುರಿತು ಸಂರ ESSE: ಒಟ್ಟು ಕಾಫಿಯ ಬೆಳವಣಿಗೆಯಲ್ಲಿ pi 
ಮೌಲ್ಮವು ೬.೫ ದಿಂದ ೭ ಆಗಿತ್ತು” ಈ ಅವಧಿಯಲ್ಲಿ ಕೂಲಿಯ ವೇತನವು ೨ ಆಣೆಯಿಂದ. ರೂ. ಅರಪಿತ್ತು 
೧೯೩೩- -ಡಿ೪ರಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅನುಪಯುಕ್ತ ಭೂಮಿಯ ಪ್ರಮಾಣವು ೫೫,೨೭೪ ಎಕರೆಗಳಷಿತ್ತು 
ಅವುಗಳನ್ನು ಕೃಷಿಗೆ ಬಳಕೆ ಮಾಡಲಾಯಿತು ಹಾಗೆಯೇ ರೂ. ೭೨,೬೬೦ ರೂ. ಕಂದಾಯವನ್ನು ನಿರ್ಧರಿಸಲಾಯಿತು." 
ಐದು ವರ್ಷಕ್ಕೆ ಮೀರಿ ನೌಕರಿಯಲ್ಲಿರುವ (ಬಾರ್‌) ಇಲಾಖೆಯವರನ್ನು ೨೦೦ ರೂಪಾಯಿಗೆ ಮೇಲ್ಪಟ್ಟು ಕಂದಾಯ 
ಕೊಡುವ ಜಮೀನುದಾರರನ್ನು ಮೈಸೂರು ಆಯೋಗಗಳ ರೆಗ್ಯುಲೇಷನ್‌ನಿಂದ ವಿನಾಯಿತಿ ನೀಡಬೇಕೆಂದು ಬೇಡಿಕೆ 
ಇರುತ್ತದೆ. ಶಿಕಾರಿಗೆ ಹಾಕುವ ಕಂದಾಯವನ್ನು ೨ ರೂ.ಗೆ ಇಳಿಸಬೇಕು. ಶಿಕಾರಿ ಪರವಾನಗಿಗೆ ೫ರೂ. ಇದ್ದುದರಿಂದ 
ಜಮೀನಿಗೆ ಪ್ರವೇಶಿಸುವ ಕಾಡುಮೃಗಗಳನ್ನು ಬಂದೂಕಿನಿಂದ ಹೊಡೆದು ಅಟ್ಟಲು ಪರವಾನಗಿ ಪಡೆಯಬೇಕು. ಶಿಕಾರಿ 
ಲೈಸೆನ್ಸ್‌ಗೆ ತೆರಿಗೆ ರೂ. ೫ ಇದ್ದದ್ದನ್ನು ೨ರೂ.ಗೆ ಇಳಿಸಬೇಕೆಂದು ಬೇಡಿಕೆ ಇಟ್ಟರು.” ಹೀಗೆ ವಸಾಹತುಷಾಹಿ ಕಾಲದ 
ಕಂದಾಯದ ವಿಧಾನಗಳನ್ನು ಚರ್ಚಿಸಲಾಗಿದೆ. 


ನರವು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೬೩ 


ಅಥಿ ಅಪ್ಪಣಿಗಳು 


(೧. Chikmagalur District Gazetteer, Bangalore, 1981, p. 302. 

ಪ್ರಿ Chikmagalur District Gazetteer, Bangalore, 1981, 303. 

೩. Chikmagalur District Gazetteer, Bangalore, 1981, p. 304. 

೪, Chikmagalur District Gazetteer, Bangalore, 1981, p. 305. 

೫. Chikmagalur District Gazetteer, Bangalore, 1981, p. 306. 

೬ Chikmagalur District Gazetteer, Bangalore, 1981, p. 308. 

೬ Chikmagalur District Gazetteer, Bangalore, 1981, p. 310. 

೮, Chikmagalur District Gazetteer, Bangalore, 1981, p. 311. 

€., ಸಿದ್ದಲಿಂಗ ಸ್ವಾಮಿ, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೧೫. 
೧೦. ಸಿದ್ದಲಿಂಗ ಸಾಲು, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೧೬. 
೧೧. ಸಿದ್ದಲಿಂಗ ಸ್ವಾಮಿ, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೧೭. 
೧೨. ಸಿದ್ದಲಿಂಗ ಸ್ವಾಮಿ, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೧೯. 
೧೩. ಸಿದ್ದಲಿಂಗ ಸ್ಹಾಮಿ, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೨೧. 
೧೪. ಸಿದ್ದಲಿಂಗ ಸ್ಟಾಮಿ, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೨೨. » 
೧೫. ಸಿದ್ದಲಿಂಗ ಸ್ಟಾಮು, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಹು. ೨೫. 
೧೬. ಸಿದ್ದಲಿಂಗ ಸ್ಟಾಖು, ಅಗೇರಿಯನ್‌ ರಿಲೇಷನ್ಸ್‌ ಇನ್‌ ಮೈಸೂರ್‌ ೧೭೯೯-೧೮೮೧, ಬೆಂಗಳೂರು, ೧೯೯೭. ಪು. ೨೪. 


೧೬೭. ನಾಗೇಗೌಡ ಹೆಚ್‌.ಎಲ್‌. ಬೆಬ್ರದಿಂದ ಬಟ್ಟಲಿಗೆ, ಮೈಸೂರು, ೧೯೭೮, ಪುಟ. ೧೦೭. 

೮. Proceedings of the Assembly of Representative Rayats and Merchants of the State of Mysore 1906, Bangalore, 1906, 
p. 20. 

OE. Proceedings of the Assembly of Representative Rayats and Merchants of the State of Mysore 1906, Bangalore, 1906, 
p. 28. 

೨೦. ರೈತರು ಮತ್ತು ವರ್ತಕರು ಪ್ರತಿನಿಧಿ ಸಭೆಯ ಪ್ರೊಸೀಡಿಂಗ್ಸ್‌, ೧೮೯೭, ಪು. ೫. 

೨೧. ರೈತರು ಮತ್ತು ವರ್ತಕರು ಪ್ರತಿನಿಧಿ ಸಭೆಯ ಪ್ರೊಸೀಡಿಂಗ್ಸ್‌, ೧೮೯೭, ಪು. ೫೯. 

23, ರೈತರು ಮತ್ತು ವರ್ತಕರು ಪ್ರತಿನಿಧಿ ಸಭೆಯ ಪ್ರೊಸೀಡಿಂಗ್ಸ್‌, ೧೮೯೭, ಪು. ೬೦. 

2೩. Proceedings of the Mysore Representative Assembly, 1906, p. 3. 

29%. Proceedings of the Mysore Representative Assembly, 1906, p. 4. 

2%. Proceedings of the Mysore Representative Assembly, 1906, p. 20. 

2೬. Proceedings of the Mysore Representative Assembly, 1906, p. 21. 

2೭. Proceedings of the Mysore Representative Assembly, 1906, p.27. 

29. Proceedings of the Mysore Representative Assembly, 1906, p.32. 

2F. Report of the Administration of Mysore, 1912-13, Bangalore, 1913, p.l. 

20. Report of the Administration of Mysore, 1912-13, Bangalore, 1913, p. 3. 

೩0). Report of the Administration of Mysore, 1912-13, Bangalore, 1913, p. 4. 

49. Report of the Administration of Mysore, 1924-25, Bangalore, 1925, p. 7. 

42. Report of the Administration of Mysore, 1925-26, Bangalore, 1926, p. 8. 

9%, Report of the Administration of Mysore, 1926-27, Bangalore, 1927, p. 8. 

A%೫. Report of the Administration of Mysore, 1927-28, Bangalore, 1928, p.12. 

2೬. Report of the Administration of Mysore, 1932-33, Bangalore, 1933, p. 84. 

22. Report of the Administration of Mysore, 1933-34, Bangalore, 1934, p. Ill. 

a0. Report of the Administration of Mysore, 1933-34, Bangalore, 1934, p. 55. 

AF. Report of the Administration of Mysore, 1933-34, Bangalore, 1934, p. 69. 

90. Report of the Administration of Mysore, 1933-34, Bangalore, 1934, p.10. 

೪೧. ಮೈಸೂರು ಸೀಮೆಯ ಪ್ರಜಾಪ್ರತಿನಿಧಿಗಳಾದ ರೈತರು ಮತ್ತು ವರ್ತಕರು ಮೈಸೂರಲ್ಲಿ ೧೯೦೭ನೇ ಇಸವಿಯ ಅಕ್ಟೋಬರ್‌ ತಿಂಗಳಲ್ಲಿ ಸಭೆ 
ಸೇರಿ ನಡೆಸಿದ ನಡವಳಿಕೆಗಳು, ಬೆಂಗಳೂರು, ೧೯೦೭. ಪು. ೨೫. 


೩೬೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಅಆ 


"'ಮೈಪೂರು ಒಡೆಯರ ಕಾಲದಲ್ಲಿ ಚಿಕ್ಷಮಗಳೂಲಿನವಲ್ಲ 
ಪಂಭವಿಖಿದ ಕ್ಲಾಮ ಮತ್ಸು ಪಲಿಣಾಮದಗಳು'' (೧೭೯೯-೧೯೮೭) 


ಸಿ.ಎಸ್‌. ನಾಗರಾಜ% 


೧೭೯೯ರಿಂದ ೧೯೪೭ರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ಬಹುಭಾಗಗಳಲ್ಲಿ ಅನೇಕ ಬಾರಿ ಭೀಕರ ಕ್ಲಾಮವು 
ಕಂಡುಬಂದಿತ್ತು. ಸಂಸ್ಥಾನದ ಒಂದು ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯ ಮೇಲೂ ಕ್ಲಾಮವು ಆವರಿಸಿತ್ತು. ಈ 
ಸಂದರ್ಭದಲ್ಲಿ ಕಂಡುಬಂದ ಅತಿವೃಷ್ಟಿ, ಅನಾವೃಷ್ಟಿಯ ಕಾರಣದಿಂದ ಉಂಟಾದ ಕ್ಲಾಮವು ಕೃಷಿ ಬೆಳ, ಕೃಷಿ ಸಮುದಾಯಗಳ 
ಮೇಲೆ ಬೀರಿದ ಪರಿಣಾಮಗಳನ್ನು ಈ ಪ್ರಬಂಧದಲ್ಲಿ ವಿಶ್ಲೇಷಿಸಲಾಗಿದೆ. 

ಕ್ಲಾಮ ಎಂಬ ಪದವು ಲ್ಯಾಟಿನ್‌ ಭಾಷೆಯ "ಫೇಮ್‌? ಎಂಬ ಪದದಿಂದ ಬಂದಿದೆ. ಇದರ ಅರ್ಥ "ಹಸಿವು' 
ಎಂಬುದಾಗಿದೆ. ಇಂಟರ್‌ ನ್ಯಾಷನಲ್‌ ಎನ್ಸೈಕ್ಲೋಪೀಡಿಯಾ ಆಫ್‌ ಸೋಷಿಯಲ್‌ ಸೈನ್ಸ್‌ಸ್‌ನ ಪ್ರಾಕಾರ, "ಆಹಾರ 
ಪೂರೈಕೆಯ ವೈಫಲ್ಯದ ಪರಿಣಾಮವಾಗಿ ಒಂದು ಪ್ರದೇಶದ ಜನಸಂಖ್ಯೆಯು ತೀವ್ರ ಹಸಿವಿನಿಂದ ಬಳಲುವ ಸ್ಥಿತಿ”.” 
ಸಂದ ವ್ಯಾಖ್ಯಾನಿಸಲಾಗಿದೆ. ಬ್ರಿಟಾನಿಕ ಎನ್ಸೈಕ್ಲೊಪೀಡಿಯಾದ ಪ್ರಕಾರ “ಒಂದು ಪ್ರದೇಶದ ಅಥವಾ ದೇಶದ ಜನಸಂಖ್ಯೆಯ 
ಗಣನೀಯ ಪ್ರಮಾಣದಲ್ಲಿ ತೀವ್ರ ಮತ್ತು ದೀರ್ಪಕಾಲದ ಹಸಿವನಿಂದ ಬಳಲುವುದು ಮತ್ತು ಇದರ ಪರಿಣಾಮವಾಗಿ 
ವ್ಯಾಪಕ ಮತ್ತು ತೀವ್ರ ಅಪೌಷ್ಟಿಕತೆ ಮತ್ತು ಕಾಯಿಲೆಯಿಂದ ಸಾವನ್ನಪುವ ಸ್ಥಿತಿ”. ಎಂದು ವ್ಯಾಖ್ಯಾನಿಸಲಾಗಿದೆ. ಭಾರತದಲ್ಲಿ 
ಕಾಲಕಾಲಕ್ಕೆ ಕಂಡುಬರುತ್ತಿದ್ದ ಕ್ಲಾಮದಿಂದಾಗಿ ದೇಶದ ಜನಸಂಖ ಮೇಲೆ ಪರಿಣಾಮ ಉಂಟಾಗುತಿತ್ತು ೧೯೦೧ರ ಕ್ಲಾಮ 
RT ವರದಿಯಂತೆ" ೧೭೬೫ ರಿಂದ ೧೮೫೮ರ ವರೆಗೆ ನವ ಸುಮಾರು ೧೨ ಬಾರಿ ಕ್ಷಾಮವನ್ನು ಎದುರಿಸಿತು 
ಮತ್ತು ೪ ಬಾರಿ ತೀವ್ರವಾದ ಆಹಾರ ಮತ್ತು ನೀರಿನ ಅಭಾವ ಎದುರಿಸಿತು. ಈ ಕಾರಣದಿಂದಾಗಿ ಸ ಸಾಕು ಸಂಖ್ಯೆಯ 
ಸಾವುಗಳ ಕಂಡುಬಂದಿತು. ಇದಕ್ಕೆ ಮುಖ್ಯ ಕಾರಣ ಮನ್ನೂನ್‌ ಮಳಬಾರದೆ ಹೋದುದು. ದೇಶದಲ್ಲಿ ೩ ಭಾಗದಷು 
ಜನರು ಕೃಷಿ ಅವಲಂಬಿಸಿದವರಾಗಿದ್ದು ನೀರಿನ ಕೊರತೆಯಿಂದ ಆಹಾರ ಧಾನ್ಯಗಳು ಬೆಳ ವಿಫಲವಾದವು, ಜೊತೆಗೆ 
ಜಾನುವಾರುಗಳಿಗೆ ಮೇವಿನ ಮತ್ತು ನೀರಿನ ಕೊರತೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ವರನು ಸಂಭವಿಸಿದವು.* ೧೭೭೦ರಲ್ಲಿ 
ಸತತ ಆರು ತಿಂಗಳ ಕಾಲ ಒಂದು ಹನಿ ಮಳ ಬಾರದೆ ಬಂಗಾಲ ಪ್ರಾಂತ್ಯದಲ್ಲಿ ಕ್ಲಾಮ ಸ್ಥಿತಿ ಕಂಡುಬಂದಿದ್ದು, ಇದೇ 
ರೀತಿಯ ಸಂದರ್ಭ ದೇಶದ ಇತರ ಭಾಗಗಳಲ್ಲಿ ಸಹ ನಿರ್ಮಾಣವಾಯಿತು. ಮತೊಂದು ಪ ಪಮುಖವಾದ ಬರಗಾಲವೆಂದರೆ 
೧೭೮೩ರಲ್ಲಿ ಕಂಡುಬಂದಿತು. ಸತತ ಎರಡು ವರ್ಷಗಳ ಕಾಲ ಕ್ಲಾಮ ಕಂಡುಬಂದಿತು. ಬೆಳೆ ಅಭಾವ, ಆಹಾರಧಾನ್ಯಗಳ 
ಕೊರತೆ, ಬೆಲೆ ಏರಿಕೆ, ಮುಂತಾದ ಪರಿಣಾಮಗಳಿಂದ ಸಮಾಜದ ಕೆಳಸ್ತರದ ಬಡ ಜನರ ಮೇಲೆ ಕೆಟ್ಟ ಪರಿಣಾಮ 
ಉಂಟಾಯಿತು. ಕೊಳ್ಳುವ ಶಕ್ತಿ ಇಲ್ಲದೆ, ದುಡಿಮೆಯೂ ಇಲ್ಲದೆ ಹಸಿವಿನಿಂದ ಪ್ರಾಣ ಕಳೆದುಕೊಂಡರು ಮತ್ತು ಕೃಷಿಕಾರ್ಯಗಳಲ್ಲಿ ' 
ಪೂರಕವಾಗಿದ್ದ ಜಾನುವಾರಗಳು ಮೇವಿನ ಅಭಾವ ಮತ್ತು ನಾನಾ ರೀತಿಯ ರೋಗಗಳಿಗೆ ತುತ್ತಾಗಿ ಹಚ್ಚಿನ ಪ್ರಮಾಣದಲ್ಲಿ 
ಮರಣ ಹೊಂದಿದವು. ಬರಗಾಲದ ಜೊತೆ ಜೊತೆಗೆ ಸಾಂಕಾಮಿಕ ಕಾಯಿಲೆಗಳು ಕಾಣಿಸಿಕೊಂಡವು. ಬ್ರಿಟೀಷ್‌ ಸರ್ಕಾರ 
ಮತ್ತು ದೇಶದ ಸಂಸ್ಥಾನಗಳು ಬರಗಾಲದಿಂದ ಉಂಟಾದ ಅನಾಹುತಗಳನ್ನು ತಪ್ಪಿಸಲು ಕೆಲವಾರು ಕ್ರಮಗಳನ್ನು ಕೈಗೊಂಡವು 
ಅವುಗಳೆಂದರೆ, ಆಹಾರ ಧಾನ್ಯಗಳ ಕೂರತೆ ಪ್ರದೇಶಗಳಿಗೆ ಆಹಾರ ಪೂರೈಕೆ, ನೀರಿನ ಸೌಲಭ್ಯ ಹಳೆಯ ಕೆರೆಗಳ ದುರಸ್ಥಿ, 
ಹೊಸ ಕೆರೆಗಳ ನಿರ್ಮಾಣ ೧೮೬೬-೭೦ರ ನಂತರದ ಕ್ಷಾಮ ಕೃತಕ ನೀರಿನ ಸೌಕರ್ಯಗಳನ್ನು ಮಾಡುವ ಪ್ರಯತ್ನಗಳು 
ನಡೆದವು. ಆದರೂ ಈ ಕ್ಲಾಮಗಳಿಂದ ಸುಮಾರು ೧.೪ ಮಿಲಿಯನ್‌ ಜನರು ಹಸಿವು ಮತ್ತು ಅಪೌಷ್ಠಿಕತೆಯಿಂದ 
ಸಾವಿಗೀಡಾದರೆಂದು ಅಂದಾಜು ಮಾಡಲಾಗಿದೆ ೫ನೇ ನವೆಂಬರ್‌ ೧೮೬೬ರ ಕರ್ಣಾಟಕ ಪ್ರಕಾಶಿಕ ಪತ್ರಿಕೆಯಲ್ಲಿ 
ರಾಜ್ಯದ ಹವಾಮಾನದ ವರದಿಯಲ್ಲಿ "ಸುಮಾರು ೧೫ ದಿನಗಳಿಂದ ಮಳೆಯಿಲ್ಲ, ರಾತ್ರಿ ಕಾಲಗಳಲ್ಲಿಯೂ ಮತ್ತು 


¥* ಪಂಶೋಧವನಾ ವಿದ್ಯಾರ್ಥಿ, ಇತಿಹಾಪ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಹೊಣಾಜೆ, ಮೊ. ೯೬ಲ೧ಲ ೩೭೩೭೮ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೬೫ 


ಸಾಯಂಕಾಲ ಚಳಿ ಹೆಚ್ಚುತ್ತದೆ. ಪದಾರ್ಥಗಳ ಧಾರಣೆ ಮಧ್ಯೆ ಕೆಲವು ದಿನಗಳಲ್ಲಿ ಕುಗ್ಗುತ್ತಾ ಪುನಃ ಹೆಚ್ಚುತ್ತಾಯಿದೆ. ಈಗ 
ಕೆಲವು ದಿನಗಳಿಂದ ಮಳೆನಿಂತಿರುವುದರಿಂದ ಧಾರಣೆ ಹೆಚ್ಚುಕಡಿಮೆಯಾಗಿ ಇನ್ನೂ ಒಂದೆರಡು ದಿನದಲ್ಲಿ ಮಳೆಯಾಗದೆ 
ಹೋದರೆ ದುರ್ಭಿಕ್ಷೆಯೂ ಹೀಗೆಯೇ ಇರುವುದೆಂತಲೂ ಜನಗಳು ಹೇಳಿಕೊಳ್ಳುತ್ತಾರೆ. ಈ ದುರ್ಭಿಕ್ಷ ದೇಶದಲ್ಲಿ 
ನೆಲೆಗೊಂಡಿರುವುದಕ್ಕೆ ಬಡವರ ಕಷ್ಟ ತಪ್ಪುವುದಿಲ್ಲ. ಪ್ರಾಯಶಃ ಯದೇಶ ಎಲ್ಲಾ ತಾಲ್ಲೂಕುಗಳಲ್ಲಿಯೂ ಜನಗಳ ಸ್ಥಿತಿ 
ಹೀಗೆಯೇ ಇರುವಂತೆ ತಿಳಿದುಬರುತ್ತದೆ” ಎಂದು ಉಲ್ಲೇಖಿಸಿದೆ. 


ಬ್ರಿಟೀಷ್‌ ಕಮೀಷನರ್‌ ಬೌರಿಂಗ್‌ ಅಧಿಕಾರವಧಿಯ ಮೈಸೂರು ಸಂಸ್ಥಾನದಲ್ಲಿ ೧೮೬೪ರಲ್ಲಿ ಕಂಡುಬಂದ 
ಅತಿವೃಷ್ಟಿಯಿಂದ ರಾಜ್ಯ ಹೆಚ್ಚಿನ ಭಾಗಗಳಲ್ಲಿ ಬೆಳೆದ ಬೆಳೆಯು ನಾಶವಾಯಿತು. ಮತ್ತು ಹೆಚ್ಚಿನ ರೈತರು ತಮ್ಮಲ್ಲಿದ್ದ 
ಬೆಳೆಯನ್ನು ಮಾರಾಟಮಾಡಿದ್ದರು. ಅತಿವೃಷ್ಟಿಗೆ ಹೊಂದಿಕೊಂಡಂತೆ ಮುಂದಿನ ಸತತ ವರ್ಷಗಳಲ್ಲಿ ಅನಾವೃಷ್ಟಿ ೧೮೬೮ರ 
ವರೆಗೆ. ಮುಂದುವರಿಯಿತು. ಮೊದಲು ಸಂಸ್ಥಾನದ ನಾಗಮಂಗಲ, ಚನ್ನರಾಯಪಟ್ಟಣ, ಕೋಲಾರ, ಬೆಂಗಳೂರು, 
ಹಾಸನ, ಕಡೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕಂಡುಬಂದು ಮುಂದೆ ಇತರೆ ಜಿಲ್ಲೆಗಳಿಗೆ ವ್ಯಾಪಿಸಿತು. ಅಂದರೆ ಸಂಸ್ಥಾನದ 
ಎಲ್ಲಾ ಪ್ರದೇಶಗಳು ಕ್ಷಾಮಕ್ಕೆ ತುತ್ತಾದವು." ಕರ್ಣಾಟಕ ಪ್ರಕಾಶಕ ಪತ್ರಿಕೆಯಲ್ಲಿ "ಕಡೂರು ಸಿಕ್‌ ಕಾಲಸ್ಸಿತಿ ರಿಪೋರ್ಟ್‌ 
ಚಿಕ್ಕಮಗಳೂರು, ಲಕ್ಕವಳ್ಳಿ ಕಾದರೆ ಯಾ ತಾಲ್ಲೂಕುಗಳಲ್ಲಿ ಕಳದ ತಿಂಗಳೊಳಗೆ ಬಹಳ ಸಲವಾಗಿ ಮಳಬಿತ್ತು. ಮಿಕ್ಕ 
ತಾಲ್ಲೂಕುಗಳಲ್ಲಿ ಶುದ್ದಾಂಗ ಮಳಯಿಲ್ಲವು. ಅಧಿಕವಾದ ಬೇಸಿಗೆಯಿಂದ ಕೆರೆಗಳು ಬೇಗನೆ 'ಬತುತ್ತಾ ಬರುತವೆಯಾಗಿ 
ರೈತರಿಗೆ ಬಹಳ ಚಿಂತೆಗೆ ಕಾರಣವಾಗಿದೆ. ಭತ್ತದ ಫಸಲೂ ಗೋಮಾಗಿ ಕಾಣ ಬಂದಾಗ್ಯೂ ಮಳೆ ಬಾರದೇ "ಹೋದರೆ 
ಬಹುಶಃ ನಷ್ಟವಾಗುವದೆಂದೂ ಕಾಣುತ್ತೆ. ಬಹಳ ಮಟ್ಟಿಗೆ ಜಮೀನುಗಳು ಉಳಲ್ಲಟ್ಟವು. ಬಿತ್ತನೆಯ ವಿಷಯದಲ್ಲಿ ರೈತರು 
ಮುಂಗಾರಿಗಾಗಿ ಕಾದಿದ್ದರೆ'. ಮುಂದುವರಿದು, "ಜನಗಳಿಗೆ ಜ್ವರ ಶಿಡುಬು ಈ ರೋಗಗಳು ವ್ಯಾಪಿಸಿದ್ದವು. ER, 
ಮಂದಿ ಮೃತಪಟ್ಟಿರುತಾರೆ. ದನಗಳಲ್ಲಿ ಕಾಲುಜ್ಜರ, ಬಾಯಿಜ್ದರ ಈ ರೋಗಗಳ ಕೆಲವು ಮಟ್ಟಗ ವ್ಯಾಪಿಸಿ ೩೨೩ ಕಾಲ್ಪದೆ 
ಸತುಹೋದವು'.? ಕಾಮ ತಲೆದೋರಿದ್ದಕ್ಕೆ ಮತ್ತು ಮುಂದುವರಿದಿದ್ದಕ್ಕ ಮಳೆಯ ವೈಫಲ್ಕವು ರ ಪ್ರಮುಖ pS 
ಎಂಬುದಾಗಿ ಬಿಟೀಷ್‌ ಸರ್ಕಾರ ಹೇಳಿತು. ಮಳೆ ಅಭಾವ ಮತ್ತು ಜಳ ವಿಘಲಗೊಂಡಿದ್ದರಿಂದ ಜನರ ಮತ್ತು ರಾಜ್ಯದ 
ವರಮಾನ ಕುಸಿತವುಂಟಾಯಿತು. ೧೮೭೬ರಲ್ಲಿ ಉಂಟಾದ ಭೀಕರ ಕ್ಷಾಮ ಸಾಕಷ್ಟು ಪ್ರಮಾಣದಲ್ಲಿ ವಿನಾಶವನ್ನುಂಟುಮಾಡಿತು. 
ಇದು ಸತತವಾಗಿ ೩ ವರ್ಷಗಳಕಾಲ ರಾಜ್ಯವನ್ನು ಕಾಡಿತು. ೧೮೭೭ರಲ್ಲಿ ಇದು ತೀವ್ರ ಸ್ವರೂಪವನ್ನು ಕಂಡಿತು. ರಾಜ್ಯದ 
ಸಾಮಾನ್ಯ ಜನರು ಮತ್ತು ಕೃಷಿ ನಿಕ್‌ ಕೈತೆರು ಸಮಸ್ಯೆಗಳನ್ನು, ಕಪ್ಪ ಕಾರ್ಪಣ್ಯಗಳನ್ನು ಎದುರಿಸಿದರು. ೧೮೭೬- 
೭೭ರ E> ಫ್ರಕಾರ ರಾಜ್ಯ ದಲ್ಲಿ ೫, ೦೫೫. ೪೧೨ ಜನರಲ್ಲಿ. ೨.೫೩೫೬ ೨೪ ಪುರುಷರು ಮತ್ತು ೨,೫೧೯,೪೮೮ 
ಜನ ಸ್ತ್ರೀಯರು ಇದ್ದರು. ಇವರಲ್ಲಿ RS, ೫೪,೨೬೫ ಮರಣಗಳು ದಾಖಲಾದವು. ಇವುಗಳಲ್ಲಿ ೫ ೨೩೨ ಅಂದರೆ 
೮೮. 4% ಗಾಮೀಣ ಪ್ರದೇಶಗಳಲ್ಲಿಯೂ. ೬,೦೩೩ ಅಥವಾ ೧೧.೫೫% ನಗರ ಪ್ರದೇಶಗಳಲ್ಲಿಯೂ ಸಂಭವಿಸಿದವು.” 
ಮತ್ತು ರಾಜ್ಯದ ಆದಾಯ ಕಡಿಮೆಯಾಗಿ ಆರ್ಥಿಕ ದುಸ್ಬಿತಿಯನ್ನು ಎದುರಿಸಿತು. ಖರ್ಚ-ವೆಚ್ಚಗಳನ್ನು ಕಡಿಮೆ ಮಾಡುವ 
ಕ್ರಮಗಳನ್ನು ಕೈಗೊಳ್ಳಲಾಯಿತು." ೧೮೭೬-೭೭ರಲ್ಲಿ ಧಾನ್ಯಗಳ ಉತ್ಪಾದನೆ ಕುಸಿದು ಬೆಳೆಗಳಲ್ಲಿ ತೀವ್ರವಾದ 
ಏರಿಕೆಯುಂಟಾಯಿತು. ೧೮೭೩-೭೪ರಲ್ಲಿ ಧಾನ್ಯಗಳೆ ಸರಾಸರಿ ಬೆಲೆಯು ರೂಪಾಯಿಗೆ ೭೪ ಸೇರುಗಳಿದ್ದು, ೧೮೭೭ರ 
ವೇಳಗೆ ರೂಪಾಯಿಗೆ ೧೩ ೧/೨ ಸೇರುಗಳ ಮಟ್ಟಕ್ಕೆ ಕುಸಿಯಿತು. ೧೮೬೭-೬೮ರಲ್ಲಿ ೭೩ ಲಕ್ಷಕ್ಕೆ ಏರಿತು. ಆದರೆ ಅದು 
ಮತ್ತೆ ೧೮೬೯-೭೦ರಲ್ಲಿ ೭೨ ೧/೨ ಇಳಿಯಿತು. ೧೮೭೩-೭೪ರಲ್ಲಿ ಮಾತ್ರ ಅದು ೭೪ ಲಕ್ಷವಾಯಿತು. ೧೮೭೩-೭೪ರಲ್ಲಿ 
ಕಡೂರು ಜಿಲ್ಲೆಯಲ್ಲಿ ರೂಪಾಯಿಗೆ ಭತ್ತ ಹಷಿ ಸೇರು ಮತ್ತು ರಾಗಿ ೬೯ ೧/೨ ಸೇರು ಇದ್ದರೆ, ೧೮೭೬-೭೭ರಲ್ಲಿ 
ರೂಪಾಯಿಗೆ ೧೩ ಸೇರು ಭತ್ತ ಮತ್ತು ರಾಗಿ ೧೫ ಸೇರಿಗೆ ಏರಿಕೆಯಾಯಿತು.” ೧೮೭೬-೭೮ರ ಅವಧಿಯಲ್ಲಿ 
ತಲೆದೋರಿದ ಭೀಕರ ಕಾಮದಿಂದ ಪ್ರಗತಿಯ ಗತಿ ಕುಂಠಿತವಾಯಿತಲ್ಲದೆ ಕೃಷಿ ವ್ಯವಸ್ಥೆಯನ್ನು ಎರಡು ದಶಕಗಳಷ್ಟು 
ಹಿಂದಕ್ಕೆ ತಳ್ಳಿತು. ಆ ಅವಧಿಯಲ್ಲಿ ದಕ್ಷಿಣದಲ್ಲಿ ಶೇಕಡಾ ಇಪ್ತೆ $ದು ಭಾಗ ಜನರು ಕ್ಲಾಮದಿಂದ ಅಸುನೀಗಿದರೆಂದು ತಿಳಿದು 
ಬರುತ್ತದೆ.” ಬ್ರಿಟೀಷರ ನೇರ ಆಳ್ಗಕೆಯಲ್ಲಿ ಭೂಕಂದಾಯ ವಸೂಲಿಯಲ್ಲಿ ಏರುಪೇರಾಯಿತು ಕಾರಣ ಉತ್ಪಾದನೆಯಲ್ಲಿ 
ಗಣನೀಯ ಪ್ರಮಾಣದ ಇಳಿಕೆಯಾಗಿದ್ದು. ಆದರೆ ಬ್ರಿಟೀಷರು ಇದನ್ನು ಸರಿಯಾಗಿ ಪರಿಗಣಿಸಲಿಲ್ಲ." ಕ್ಲಾಮ ಪರಿಹಾರ 
ಕ್ರಮಗಳನ್ನು ಬ್ರಿಟೀಷ್‌ ಆಡಳಿತ ತೆಗೆದುಕೊಂಡರು ಅದು ಕೇವಲ ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ನಿಜವಾದ 
ಪರಿಹಾರ ಕ್ರಮಗಳು ಜನರಿಗೆ ತಲುಪದೆ ಹೋಯಿತು. ಸಾರ್ವಜನಿಕ ಕಾರ್ಯಗಳಿಗೆ ಮಂಜೂರಾದ ೨೯,೫೦,೦೦ 
ರೂಪಾಯಿಗಳನ್ನು ಸರಿಯಾಗಿ ಉಪಯೋಗಿಸ ಲಲ್ಲ. ಪೌರ ಅಧಿಕಾರಿಗಳ ಕೈಕೆಳಗೆ ಪರಿಹಾರ ಕಾರ್ಯಗಳಿಗೆಂದು ಒದಗಿಸಿದ 


ಹಟ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೧೦,೫೦,೦೦೦ ರೂಪಾಯಿಗಳಲ್ಲಿ ಸ್ಪಲ್ಪ ಮಾತ್ರ ಕೆರೆ, ಬಾವಿ ದುರಸ್ತಿ ಮತ್ತು ಎರಡನೆಯ ದರ್ಜೆಯ ರಸ್ತೆ ಸಗಳ ನಿರ್ಮಾಣಕ್ಕೆ 
ವಿನಿಯೋಗಿಸಲಾಯಿತು.” ಹೆಚ್ಚಿನ 'ಹಣವನ್ನು ಕಛೇರಿ ದುರಸ್ತಿ, `ಒಳಚರಂಡಿ ಸುಧಾರಣೆಗೆ ಖರ್ಚು ES 2 
ಬಾವಿ, ನಾಲೆಗಳಿಲ್ಲದೆ ಜನರು ಕುಡಿಯುವ ನೀರಿಗೆ ಪರಿತಪಿಸಬೇಕಾಯಿತು. ಕೃಷಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ 
ನಿರ್ಲಕ್ಷಿಸಿದರು. ಕ್ಷಾಮ ಪರಿಹಾರವನ್ನು ಸರಿಯಾಗಿ ತಲುಪಲಿ ಎಂದು ಚೇಫ್‌ ಕಮೀಶನರು ೧೮೭೭ರಲ್ಲಿ ವೃದ್ಧರಿಗೆ, 
ಅಸಹಾಯಕರಿಗೆ ಮನೆಗಳಿಗೆ ಕ್ಷಾಮ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲು ಆದೇಶವನ್ನು ಹೊರಡಿಸಿದರು. ಈ 
ಕಾರ್ಯವನ್ನು ಪಟೇಲರಿಗೂ, ಅಮಲ್ಲಾರಿಗೂ ಡೆಪ್ಯೂಟಿ ಕಮೀಶನರನ ಅಧೀನ ಅಧಿಕಾರಿಗಳಿಗೆ ವಹಿಸಲಾಯಿತು. ಆದರೆ 
ಈ ಅಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರು. ಇಂತಹ ಸನ್ನಿವೇಷದಲ್ಲಿ ರೈತರಿಗೆ ಭೂಕಂದಾಯದಿಂದ 
ವನಾಯಿತಿ ಮತ್ತು ಭೂಕಂದಾಯವನ್ನು ಮುಂದೂಡುವ ಅಗತ್ಕವಿತ್ತು ಇದರ ಪರವಾಗಿ ಡೆಪ್ಯೂಟಿ ಕಮೀಷನ್ನರು 
ಸಲಹೆಯನ್ನು ಮಾಡಿದರೂ ಚೀಫ್‌ ಕಮೀಷನರ್‌ ಅದನ್ನು ತಳ್ಳಿಹಾಕಿದರು. ಇದರ ಫಲವಾಗಿ ಸುಮಾರು ಶೇ. ೧೩% 
ಜನರು ಕೆಲಸವನ್ನು ಮತ್ತು ದನಗಳಿಗೆ ಮೇವನ್ನು ಅರಸುತ್ತಾ ಮಲೆನಾಡಿನ ಕಾಫಿ ತೋಟಗಳಿಗೆ ಕೂಲಿಗಾಗಿ ವಲಸೆ 
ಹೋದರು.” ೧೮೮೧ರಲ್ಲಿ ರಂಗಾಚಾರ್ಲು ದಿವಾನರಾಗಿ ನೇಮಕಗೊಂಡಾಗ, ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ 
ಶೋಚನೀಯವಾಗಿತ್ತು. ೧೮೭೭-೭೮ರ ಕ್ಲಾಮದಿಂದ ಜನರು ಮತ್ತು ಸಂಸ್ಥಾನ ಚೇತರಿಸಿಕೊಂಡಿರಲ್ಲಿಲ್ಲ. ಲಕ್ಷಾಂತರ 
ರೂಪಾಯಿಗಳ ಮೀಸಲು ನಿಧಿಯನ್ನೆಲ್ಲ ಖರ್ಚು ಮಾಡಿದ್ದ ಸರ್ಕಾರವು ಎಂಭತ್ತು ಲಕ್ಷ ರೂಪಾಯಿಗಳ ಸಾಲದ 
ಹೊರೆಯಲ್ಲಿತ್ತು. ದಿವಾನ್‌ ರಂಗಾಚಾರ್ಲರವರ ದಿಟ್ಟ ನಿರ್ಧಾರಗಳನ್ನು ತಮ್ಮ ಆಡಳಿತದಲ್ಲಿ ತೆಗೆದುಕೊಂಡ ಪರಿಣಾಮ 
ರಾಜ್ಯದ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗಳು ಕಂಡುಬಂದವು. ೧೮೯೮ರಲ್ಲಿ ಸಂಸ್ಥಾನದಲ್ಲಿ ತಲೆದೋರಿದ ಸಾಂಕ್ರಾಮಿಕ 
ರೋಗ ಫ್ಲೇಗ್‌ ದಿನೇ ದಿನೇ ಹರಡುತ್ತಾ ಸಾವಿರಾರು ಜನರನ್ನು ಬಲಿ ತೆಗೆದುಕೊಳ್ಳಲಾರಂಭಿಸಿತು. ಸರ್ಕಾರ ರೋಗಪೀಡಿತರನ್ನು 
ಬೇರೆಯವರ ಸಂಪರ್ಕಕ್ಕೆ ಬಾರದ ರೀತಿಯಲ್ಲಿ ಸ್ಥಳಾಂತರಿಸುವ ಕಾರ್ಯ ಮತ್ತು ಲಸಿಕೆಯನ್ನು ನೀಡುವ ಕಾರ್ಯ 
ವ್ಯಾಪಕವಾಗಿ ಕೈಗೊಂಡಿತು. ಗ್ರಾಮಾಂತರ ಜನರ ವಿರೋಧದ ನಡುವೆಯು ಕಟ್ಟುನಿಟ್ಟಾಗಿ ಚಿಕಿತ್ಲೆಯನ್ನು ಜಾರಿಗೆ ತರುವ 
ಪ್ರಯತ್ನ ಮಾಡಲಾಯಿತು. ಆದರೂ ರಾಜ್ಯದಲ್ಲಿ ಈ ಸೋಂಕಿನಿಂದ ೧೪,೮೩೧ ಮಂದಿಗೆ ಸೊಂಕು ಕಾಣಿಸಿಕೊಂಡಿದ್ದಲ್ಲದೆ 
ಸುಮಾರು ೧೨,೭೭೩ ಮಂದಿ ಮೃತಪಟ್ಟರು. ಈ ರೋಗವನ್ನು ತಡೆಗಟ್ಟಲು ಸಂಸ್ಥಾನದ ಸರ್ಕಾರ ಸುಮಾರು ೨೦ ಲಕ್ಷ 
ರೂಪಾಯಿಗಳನ್ನು ವೆಚ್ಚ ಮಾಡಿತು.” ಮಲೆನಾಡಿನ ಜನತೆ ದೂರದ ಆಸ್ಪತ್ರೆಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದುದರಿಂದ 
ಎತ್ತಿನ ಗಾಡಿಯಲ್ಲಿ ವೈದ್ಯರೇ ಗ್ರಾಮಗಳಿಗೆ ಹೋಗಿ ಚಿಕಿತ್ಸೆ ಮಾಡುವ ಸೌಕರ್ಯವನ್ನು ಮಾಡಲಾಯಿತು.” ೧೯೧೮ರಲ್ಲಿ 
ರಾಜ್ಯದಲ್ಲಿ ಕಾಣಿಸಿದ ಇನ್ನೂಎಂಜಾ ವ್ಯಾದಿ ತಲದೋರಿದಾಗ ದಿವಾನರಾದ ವಿಶ್ವೇಶ್ರರಯ್ಧನವರು ಕೂಡಲೆ ಪರಿಹಾರಕ್ರಮಗಳನ್ನು 
ತೆಗೆದು ಕೊಂಡರು. ಈ ಅವಧಿಯಲ್ಲಿ ೧೯೩೧ರಲ್ಲಿ ಕಂಡುಬಂದ ಬರ ಕೃಷಿ ಕ್ಷೇತ್ರದ ಮೇಲೆ ಕರಿಛಾಯೆ ಮೂಡಿಸಿತು. 
ಬೆಳ ಚೆನ್ನಾಗಿ ಬರಲಿಲ್ಲ, ಮತ್ತು ಬೆಳೆಯ ಧಾರಣೆಯು ಅತಿಶಯವಾಗಿ ಇಳಿದುಹೋಯಿತು ಮಲೆನಾಡು ಭಾಗಗಳಲ್ಲಿ 
ಅಡಿಕೆ ಉತ್ಪಾದನೆ ಕುಸಿತ ಮತ್ತು ಬೆಲೆ ಇಳಿಕೆಯಿಂದ ರೈತರು ಸಾಕಷ್ಟು ಸಂಕಷ್ಟ ಅನುಭವಿಸಿದರು ಇದು ಇತರೆ ಎಲ್ಲಾ 
ರೈತವರ್ಗವನ್ನು ಕಾಡಿತು." 


೧೮೯೯-೧೯ ೦೦ರ ಅವಧಿಯಲ್ಲ ಕಡೂರು ಜಿಲ್ಲೆಯಲ್ಲಿ ಬಿತ್ತನೆ ಮಾಡಿದ ಒಟ್ಟು ಹ ಈ ಕೆಳಕಂಡಂತಿದೆ.” 
೧೮೯೯-೧೯೦೦ರಲ್ಲಿ ಶೇಕಡವಾರು 
ಒಟ್ಟು ಕೃಷಿಭೂಮಿ | ಬಿತ್ತನೆ ಮಾಡಿದ ಬಿತ್ತನೆ ಮಾಡಿದ ಭೂಮಿ 
(ಎಕರೆಗಳಲ್ಲಿ) ಭೂಮಿ (ಎಕರೆಗಳಲ್ಲಿ) 


6,೦೦೦,೩೨೦ 
ಇದರಲ್ಲಿ ಒಣ, ನೀರಾವರಿ, ತೋಟ, ಕಾಫಿ-ಸಿಂಕೊನ-ಏಲಕ್ಕಿ ಭೂಮಿ ಒಳಗೊಂಡಿದೆ. ಈ ಅವಧಿಯಲ್ಲಿ ಬಿತ್ತನೆ 
ಪ್ರಮಾಣ ಕಡಿಮೆಯಾಗಿರುವುದಕ್ಕ ಮಳಯ ಕೂರತೆ ಒಂದು ಪ್ರಮುಖ ಕಾರಣವಾಯಿತು. 


೧೯ನೇ ಮತ್ತು ೨೦ನೇ ಶತಮಾನದಲ್ಲಿ ಕಂಡುಬಂದ ಭೀಕರ ಕ್ಷಾಮ ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲೆ ಮತ್ತು 
ಸೂರು ಸಂಸ್ಥಾನದಲ್ಲಿನ ರೈತಾಪಿ ವರ್ಗ ಒಳಗೊಂಡಂತೆ ಸಮಾಜದ ಮಧ್ಯಮ ಮತ್ತು ಕೆಳವರ್ಗದ ಮೇಲೆ ಸಾಕಷ್ಟು 


ಮ್ಯೈ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೬೭ 


ದುಷ್ನರಿಣಾಮಗಳನ್ನು ಉಂಟು ಮಾಡಿ ಹೈರಾಣಾಗುವಂತೆ ಮಾಡಿತು. ಹೆಚ್ಚಿನ ಪ್ರಮಾಣದ ಸಾವು ನೋವುಗಳು ಉಂಟಾದವು. 
ಆಹಾರದ ಕೊರತೆ, ಸಾಂಕ್ರಾಮಿಕ ರೋಗಗಳ ಭಾದೆಗಳಿಂದ ಜನ ತತ್ತರಿಸಿದರು. ಸರ್ಕಾರದ ಆರ್ಥಿಕತೆಯ ಮೇಲು 
ವ್ಯತಿರಿಕ್ತ ಪರಿಣಾಮ ಕಂಡುಬಂದಿತು ಎಂಬುವುದು ಈ ಅಧ್ಯಯನದಿಂದ ತಿಳಿದುಬರುತ್ತದೆ. 


Mh MO TARO UD 


೩೬೮ 


ಘಿ 
ಚ 
ಾಾ್‌ 


ಅಡಿ ಟಪ್ಪಣಿಗಳು 
ಇಂಟರ್‌ ನ್ಯಾಷನಲ್‌ ಎನ್ಸೈಕ್ಲೋಪೀಡಿಯಾ ಆಫ್‌ ಸೋಷಿಯಲ್‌ ಸೈನ್ಸ್‌ಸ್‌, ಪುಟ ೪೪೭. 
ಎನ್ಸೈಕ್ಲೋಪೀಡಿಯ ಬ್ರಿಟನಿಕ. 
ಮೆಕ್‌ಡೊನೆಲ್‌ ಡ್ರಾಟ್‌ ಕಮಿಷನ್‌ ರಿಪೋರ್ಟ್‌ ೧೯೦೦-೦೧. 
ಕೇಂಬ್ರಿಡ್ಜ್‌ ಎಕನಾಮಿಕ್‌ ಹಿಸ್ಪರಿ ಆಫ್‌ ಇಂಡಿಯಾ, ಪು. ೪೭೮. 
ಕರ್ಣಾಟಕ ಪ್ರಕಾಶಿಕಾ ಪತ್ರಿಕೆ, ೫ನೇ ನವೆಂಬರ್‌ ೧೮೬೬, ಪುಟ ೨೩. 
ಕರ್ನಾಟಕ ಚರಿತ್ರೆ, ಸಂಪುಟ ೬ ಪುಟ ೨೫೪. 
ಕರ್ಣಾಟಕ ಪ್ರಕಾಶಿಕ ಪತ್ರಿಕೆ ೬ನೇ ಸೋಮವಾರ ಮೇ ೧೯೬೭, ಪುಟ ೩೨. 
ಕರ್ನಾಟಕ ಚರಿತ್ರೆ, ಸಂಪುಟ ೬ ಪುಟ ೨೫೨. 
ದೇವೇಗೌಡ, ಪುಟ ೪೬. 
ಕರ್ನಾಟಕ ಚರಿತ್ರೆ, ಸಂಪುಟ ೬ ಪುಟ ೨೬೫. 


. ಡಾ. ಎಸ್‌. ಚಂದ್ರಶೇಖರ್‌, ದಕ್ಷಿಣ ಭಾರತ, ಪುಟ ೩೬. 


ಕರ್ನಾಟಕ ಚರಿತ್ರೆ, ಸಂಪುಟ ೬, ಪುಟ ೨೬೫. 

ಕರ್ನಾಟಕ ಸರಿತ್ರೆ, ಸಂಪುಟ ೬ ಪುಟ ೨೫೪ 

ಕರ್ನಾಟಕ ಚರಿತ್ರೆ ಸಂಪುಟ, ಪುಟ ೨೬೨. 

ಮೈಸೂರು ಸಂಸ್ಥಾನದ ಆಡಳಿತ ವ್ಯವಸ್ಥೆ ಮತ್ತು ರಾಜಕೀಯ, ಡಾ. ಟಿ.ಡಿ. ದೇವೇಗೌಡ ಪುಟ ೯೨. 
ಡಾ ಟಿ.ಡಿ.ದೇ. ಪು. ೯೩. 

ವಸಾಹತುಶಾಹಿ ಪರಿಕಲನೆಗಳು, ಪುಟ ೧೨೨. 

ರಿಪೋರ್ಟ್‌ ಆನ್‌ ದಿ ಇಂಡಿಯನ್‌ ಇರಿಗೇಷನ್‌ ಕಮೀಷನ್‌, ೧೯೦೧-೧೯೦೩, ಪುಟ ೩೨೦. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


| CR 
ವಪಾಹಡುಕಾಲಅೀವ ಸ್ಕಾರಕಗಳು: ಧಾರವಾಡ 


ಬಸಮ್ಮ ದಾನಪ್ಪಗೌಡ್ರ* 


ಧಾರವಾಡ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸ್ಥಳವಾಗಿದೆ. ಇದರ ಪುರಾತತ್ವ ಸಂಶೋಧನೆ ಈ ಪ್ರದೇಶದ ಇತಿಹಾಸ 
ಮತ್ತು ಸಂಸ್ಕೃತಿಯ ಪುನಃ ರಚನೆಗೆ ವೈಜ್ಞಾನಿಕ ನೆಲೆಗಟ್ಟನ್ನು ನೀಡಿದೆ. ಪ್ರಾಚೀನ ಮತ್ತು ಮಧ್ಯಯುಗಿನ ಅರಸು 
ಮನೆತನಗಳ ಆಳ್ಗಿಕೆಯಲ್ಲಿ ತದನಂತರ ಮರಾಠರು, ಪೇಶ್ವೆ, ಸಂಸ್ಥಾನಿಕರು ಮತ್ತು ಬ್ರಿಟೀಷ್‌ ಆಳ್ವಿಕೆ-ಹೀಗೆ ಬಹು ದೀರ್ಫ 
ಕಾಲಾವಧಿಯ ಇತಿಹಾಸ ಮತ್ತು ಸಂಸ್ಕೃತಿಗಳು ಇಲ್ಲಿ ಹಾಸು ಹೊಕ್ಕಾಗಿವೆ. ಪ್ರಸ್ತುತ ದಿನಗಳಲ್ಲಿ ವಸಾಹತು ಕಾಲದ 
ಕೆಲವೊಂದು ಸ್ಮಾರಕಗಳು ನೆಲಸಮಗೊಳ್ಳಲಿದ್ದು, ಅದೇ ಸ್ಥಳದಲ್ಲಿ ಕಾಂಕ್ರೀಟ್‌ ಕಟ್ಟಡಗಳನ್ನು ಕೆಲವೇ ತಿಂಗಳುಗಳಲ್ಲಿ 
ನಿರ್ಮಿಸುವ ಯೋಜನೆಯನ್ನು ಸರಕಾರ ರೂಪಿಸಿದೆ, ಹೀಗಾಗಿ ಅಳಿವಿನ ಅಂಚಿನಲ್ಲಿರುವ ಹಾಗೂ ಭೂಗರ್ಭದಲ್ಲಿ 
ಮಣ್ಣಾಗಲಿರುವ ಧಾರವಾಡದ ವಸಾಹತು ಕಾಲದ ಸ್ಮಾರಕಗಳನ್ನು ಗುರುತಿಸಿ ಕ್ಷೇತಕಾರ್ಯ ಕೈಗೊಂಡು ವಸಾಹತು 
ಕಾಲದಲ್ಲಿ ನಿರ್ಮಾಣಗೊಂಡ ಸ್ಮಾರಕಗಳ ರಚನೆಯ ಮೂಲ ಉದ್ದೇಶವನ್ನು ಅರಿಯುವುದಾಗಿದೆ. 


ಧಾರವಾಡ ಎಂಬ ಹೆಸರು ಒಂದು ಸಾವಿರ ವರ್ಷಗಳಷು್ರು ಪ್ರಾಚೀನ. ಈ ನಗರದ ದುರ್ಗ ದೇವಾಲಯದಲ್ಲಿರುವ 
ಕ್ರಿಶ. ೧೧೧೭ರ ಕನ್ನಡ ಶಾಸನದಲ್ಲಿ ಧಾರವಾಡ ಎಂಬ ಹಸರಿದೆ. ಧಾರವಾಡ ಹೆಸರು ಊಹೆಯ ಪ್ರಕಾರ ಪ್ರಾಚೀನ 
ಕಾಲದಿಂದಲೂ ಧಾರವಾಡ ಮಲೆನಾಡು ಮತ್ತು ಬಯಲುಸೀಮೆ ನಡುವೆ ಸಾಗುತ್ತಿದ್ದ ವ್ಯಾಪಾರಿ ಸರಕುಗಳು ಸುಂಕ 
ಸಂಗಹಕ್ಕೆ "ದ್ಹಾರ'ದಂತಿದ್ದ ಮುಖ್ಯ ಪಟ್ಟಣವಾಗಿತ್ತು. ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ಭಾಗಗಳನ್ನು ಜೋಡಿಸುವ 
ಕೂಂಡಿಯಾಗಿದೆ. ಧಾರವಾಡವು ನೂಲಿನ ವಸಾಹತು ಎನ್ನುವ ಅರ್ಥವನ್ನು ಹೊಂದಿದೆ. ಸ್ಥಳ ಪುರಾಣದಲ್ಲಿ ಮಲೆನಾಡಿಗೆ 
ಹೋಗಬೇಕಾದರೆ ಧಾರವಾಡವೇ ಮಾರ್ಗವಾಗಿದ್ದರಿಂದ 'ದ್ಹಾರವಾಟ' ಎಂಬ ಹೆಸರು ಬಂದಿದೆ. ವಿಜಯ ನಗರದ 
ಆಳ್ಳಿಕೆಯಲ್ಲಿ ಕ್ರಿಶ. ೧೪೦೩ರಲ್ಲಿ ಧಾರವ ಎಂಬ ವಿಜಯನಗರದ ಅಧಿಕಾರಿ ಈ ಸ್ಥಳವನ್ನು ಆಳುತ್ತಿದ್ದನೆಂದು ಐತಿಹ್ಯವಿದೆ. 
ಈ ಅಧಿಕಾರಿಯಿಂದ ಈ ನಗರಕ್ಕೆ ಧಾರವಾಡ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಬ್ರಿಟೀಷರ ಕಾಲದಲ್ಲಿ 
ಧಾರವಾಡವು "ಧಾರವಾದ್‌'ವಾಗಿ ನಂತರ "ಧಾರವಾಡ'ವೆಂದೇ ಪಸಿದ್ದಿಯಾಗಿದೆ. 

ಮೊಘಲರ ದೊರೆಯಾದ ಔರಂಗಜೇಬನ ಮರಣದ ನಂತರ ಮರಾಠಾ ಪೇಶ್ವೇಗಳು ಪ್ರಬಲರಾಗಿ ಉತ್ತರಕರ್ನಾಟಕ 
ಭಾಷಿಕರ ಪ್ರಾಂತ್ಯಗಳ ಮೇಲೆ ಅಧಿಕಾರ ಪಡೆದರು. ತಮ್ಮ ತಮ್ಮಲ್ಲಿ ಹೊಡೆದಾಡುತ್ತಿದ್ದ ಪೇಶೈಗಳು ತಮ್ಮ ಸಹಾಯಕ್ಕಾಗಿ 
ಬ್ರಿಟೀಷರೊಂದಿಗೆ ಸ್ನೇಹ ಬೆಳಸುವ ಸಲುವಾಗಿ ಕ್ರಿಶ. ೧೮೦೧ರಲ್ಲಿ ಮರಾಠಾ ಪೇಶ್ವೆ ಭಾಜಿರಾಯನು ಅವರಿಗೆ ಧಾರವಾಡ 
ಪ್ರಾಂತ್ಯವನ್ನು ನೀಡಿದನು. | 


ಈ ಪ್ರಾಂತ್ಯವನ್ನು ನೀಡಿದ ನಂತರವೂ ಪೇಶ್ವೆ ಮತ್ತು ಬ್ರಿಟೀಷರ ನಡುವೆ ನಿರಂತರ ೧೬ ವರ್ಷಗಳ ಕಾಲ ಹೋರಾಟ 
ನಡೆಯಿತು. ಕೊನೆಗೆ ಕ್ರಿಶ. ೧೮೧೭ರಲ್ಲಿ ಬ್ರಿಟೀಷ್‌ ಸೇನಾಪತಿ ಮನ್ರೋ ಪೇಶ್ಚೆಗಳನ್ನು ಸಂಪೂರ್ಣವಾಗಿ ಸೋಲಿಸಿ 
ಧಾರವಾಡ ಪ್ರಾಂತ್ಯವನ್ನು ವಶಪಡಿಸಿಕೊಂಡನು. ಆನಂತರ ಅದನ್ನು ಮುಂಬೈ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಬ್ರಿಟೀಷ್‌ 
ಆಡಳಿತದ ಪ್ರಭಾವದಿಂದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಕಲೆ ಮತ್ತು ವಾಸ್ತು ಶಿಲ 
ಕ್ಷೇತ್ರದಲ್ಲಿ ಉಂಟಾದ ಬದಲಾವಣೆ ಕ್ರಾಂತಿಕಾರಕವಾಗಿದೆ. ಬ್ರಿಟಿಷ್‌ ಆಡಳಿತಕ್ಕೊಳಪಟ್ಟ ಧಾರವಾಡ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ 
' ಹೊಸ ಅಧ್ಯಾಯ ಆರಂಭವಾಯಿತು. ಅವರು ತಮಗೆ ಆಡಳಿತಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಹಲವಾರು ಕಟ್ಟಡಗಳನ್ನು 
ಇಂಡೊ ಯುರೋಪಿಯನ್‌ ಶೈಲಿಯಲ್ಲಿ ನಿರ್ಮಿಸಿದರು. ಅವುಗಳಲ್ಲಿ ಪ್ರಮುಖವಾದ ಕಟ್ಟಡಗಳೆಂದರೆ ಜಿಲ್ಲಾಧಿಕಾರಿಗಳ 
ಕಚೇರಿ, ಮಹಾನಗರಸಬೆ, ನ್ಯಾಯಾಲಯ, ಅಂಚೆ ಕಚೇರಿ, ತಂತಿ ಇಲಾಖೆ, ಆರಕ್ಷಕ ಠಾಣೆ, ಭೂ ದಾಖಲೆ ಇಲಾಖೆ, 
ದರಬಾರ್‌ ಹಾಲ್‌, ರೈಲ್ವೆ ಸ್ಟೇಶನ್‌ ಶೈಕ್ಷಣಿಕ, ಧಾರ್ಮಿಕ, ಸಾರ್ವಜನಿಕ ಕಟ್ಟಡಗಳನ್ನು ಉನ್ನತ ಅಧಿಕಾರಿಗಳ ಬಂಗಲೆ ಮತ್ತು 


3% ಪಂಶೋಧನಾ ವಿದ್ಯಾರ್ಥಿನಿ, ಪ್ರಾಚೀನ ಇತಿಹಾಪ ಮತ್ತು ಪುರಾತತ್ಪ ಅಧ್ಯಯನ ವಿಭಾಗ, ಕನ್ನಡ ವಿವಿ, ಹಂಪಿ. 


ಇತಿಹಾಸ ದರ್ಶನ : ಸರ. ೩೬/೨೦೨೧ ೩೬೯ 


ಕೆಳದರ್ಜೆಯ ನೌಕರರ ವಸತಿ ನಿವೇಶನಗಳು ನಿರ್ಮಾಣಗೊಂಡವು. ಈ ಕಟ್ಟಡಗಳ ಯೋಜನೆಯನ್ನು ಸಿದ್ದಪಡಿಸುವವರು 
ಬ್ರಿಟೀಷ್‌ ಇಂಜಿನೀರಗಳಾಗಿದ್ದರು. ತಮ್ಮೊಂದಿಗೆ ವಾಸ್ತುಶಿಲ್ಲಿಗಳನ್ನು ಭಾರತಕ್ಕೆ ಅಲ್ಲ ಪ್ರಮಾಣದಲ್ಲಿ ಕರೆ ತಂದಿದ್ದರು. ಅದರ 
ಪರಿಣಾಮವಾಗಿ ಭಾರತದಾದ್ಯಂತ ಪಾಶ್ಚಿಮಾತ್ಯರ ವಾಸ್ತು ಶೈಲಿಗಳಾದ ಗೋಧಿಕ್‌, ಅಯೋನಿಕ್‌, ಡೋರಿಕ್‌ ಮತ್ತು 
ಕೊರಂಧಿಯನ್‌ ಶೈಲಿಯನ್ನು ಅಳವಡಿಸಿ ಹಲವಾರು ಕಟ್ಟಡಗಳನ್ನು ನಿರ್ಮಿಸಿದರು. ಕಟ್ಟಡಗಳ ನಿರ್ಮಾಣ ಕಾರ್ಯದಲ್ಲಿ 
ಸ್ಥಳೀಯ ಕಾರ್ಮಿಕರು ಸೇರಿಕೊಂಡಿದ್ದರಿಂದ ಬ್ರಿಟಿಷ್‌ ಕಟ್ಟಡಗಳಲ್ಲಿ ಯುರೋಪಿಯನ್‌ ಮತ್ತು ಭಾರತೀಯ ವಾಸ್ತು 
ಲಕ್ಷಣಗಳು ಸೇರಿಕೊಂಡು ಹೊಸದಾದ ವಾಸ್ತು ಶೈಲಿ ಹುಟ್ಟಿಕೊಂಡಿತು. ಈ ಶೈಲಿಯನ್ನು "ಇಂಡೋ ಯುರೋಪಿಯನ್‌” 
ವಾಸ್ತು ಶಿಲವೆಂದು ಕರೆಯಲಾಗುತ್ತದೆ. ಇಂತಹ ಹಲವಾರು ಸ್ಮಾರಕಗಳು ಧಾರವಾಡದಲ್ಲಿ ನಿರ್ಮಾಣಗೊಂಡಿರುವುದನ್ನು 
ಕಾಣಬಹುದಾಗಿದೆ. 


ಜಿಲ್ಲಾ ಕಛೇರಿ: ಈ ಕಟ್ಟಡವನ್ನು ಕ್ರಿಶ. ೧೮೨೦ರಲ್ಲಿ ಎರಡು ಅಡಿ ಎತ್ತರದ ತಳಪಾಯದ ಮೇಲೆ ದಕ್ಷಿಣಾಭಿಮುಖವಾಗಿ 
ನಿರ್ಮಿಸಲಾಗಿದೆ. ಕಛೇರಿಯ ಆವರಣವು ಒಟ್ಟು ೧೮ ಗುಂಟೆ ಇದೆ. ಅದರಲ್ಲಿ ಜಿಲ್ಲಾ ಕಛೇರಿಯು ೧೯೦೦ ಚದರ ಅಡಿ 
ಇರುತ್ತದೆ. ಇದು ಎರಡು ಅಂತಸಿನ ಕಟ್ಟಡವಾಗಿದೆ. ಕೆಳ ಅಂತಸ್ತಿನಲ್ಲಿ ೪ ಕೊಠಡಿಗಳಿವೆ. ಅವುಗಳ ಮುಂದುಗಡೆ ೧೦ ಅಡಿ 
ಅಗಲವಾದ ಕಾರಿಡಾರ್‌ ಇದೆ. ಇಲ್ಲಿ ಬ್ರಿಟಿಷ್‌ ವಾಸ್ತು ಶಿಲ್ಲದ ಲಕ್ಷಣಗಳಾದ ಕಮಾನುಗಳನ್ನು ಅಳವಡಿಸಲಾಗಿದೆ. ಡೊರಿಕ್‌ 
ಶೈಲಿಯ ಕಂಬಗಳು ಕಂಡು ಬರುತ್ತವೆ. ಇವುಗಳ ಛತ್ತಿಗೆ ಮದ್ರಾಸ್‌ ತಾರಸಿಯನ್ನು ಹಾಕಲಾಗಿದೆ. ಮೇಲಂತಸ್ತಿಗೆ 
ಹೋಗಲು ಮೆಟ್ಟಲುಗಳನ್ನು ಅಳವಡಿಸಲಾಗಿದೆ. ಮೇಲಂತಸ್ತಿನಲ್ಲಿಯೂ ನಾಲ್ಕು ಕೊಠಡಿಗಳು ಕಂಡು ಬರುತ್ತವೆ. ಇಲ್ಲಿಯೂ 
ಕಮಾನಿನ ಆಕೃತಿಗಳು ಕಂಡು ಬರುತ್ತವೆ. ಕಟ್ಟಡದ ಎರಡೂ ಬದಿಯಲ್ಲಿ ಕಬ್ಬಿಣದ ಸುರುಳಿಯಾಕಾರದ ಮೆಟ್ಟಿಲುಗಳನ್ನು 
ಅಳವಡಿಸಲಾಗಿದೆ. ಈ ಕಟ್ಟಡವು ೨೦೦ ವರ್ಷಗಳಪ್ರು ಹಳೆಯದಾಗಿದೆ ಆದರೂ ಸದೃಢವಾಗಿ ನಿಂತಿದೆ. ಆದರೆ ಇದು 
ಅತ್ಯಂತ ಹಳೆಯ ಕಟ್ಟಡವಾಗಿದ್ದರಿಂದ ಇಂದು ಸರಕಾರವು ಈ ಸ್ಮಾರಕವನ್ನು ನೆಲಸಮಗೊಳಿಸುವ ಯೋಜನೆಯಲ್ಲಿದೆ. 
ಇಂತಹ ಸ್ಮಾರಕಗಳನ್ನು ರಕ್ಷಿಸುವತ್ತ ಪ್ರಾಕ್ಷನ ಇಲಾಖೆಯು ಗಮನಹರಿಸಬೇಕಾಗಿದೆ. 


ಧಾರವಾಡ ಮಹಾನಗರ ಸಭೆ: ಧಾರವಾಡ ನಗರದ ಮಧ್ಯ ಭಾಗದಲ್ಲಿ ಈ ಆಡಳಿತ ಭವನ ನೆಲೆಗೊಂಡಿದೆ. ದೇಶಿಯ 
ಅರಸರ ಕಾಲದಲ್ಲಿ ಒಂದೇ ರಾಜ್ಯದಲ್ಲಿ ವಿಭಿನ್ನ ಪ್ರಕಾರದ ನಗರಸಭೆಗಳು ಅಸ್ತಿತ್ವದಲ್ಲಿದ್ದವು. ಆದರೆ ಬ್ರಿಟಿಷ್‌ ಆಳಿಕೆಯ 
ಅವಧಿಯಲ್ಲಿ ಏಕರೂಪವಾದ ನಗರಾಡಳಿತ ವ್ಯವಸ್ಥೆ ಅಸಿತ್ಪಕ್ಕೆ ಬಂದು, ಮುಂಬೈ-ಕರ್ನಾಟಕದಲ್ಲಿ ೧೮೫೦ರ ೨೬ನೇ 
ನಿಯಮದಂತೆ ನಗರಸಭೆ ಜಾರಿಗೆ ಬಂದಿತು. ಧಾರವಾಡದಲ್ಲಿ ೧೦-೦೧-೧೮೫೬ರಂದು ಮಹಾನಗರ ಸಭೆ ಸ್ಥಾಪನೆಯಾಯಿತು. 
ಮುಂಬೈ ಸರಕಾರದ 1೪ ೧೮೭೩ರ ಕಾಯ್ದೆಯನ್ವಯ ಏಪ್ರಿಲ್‌ ೧, ೧೮೮೩ರಲ್ಲಿ ಶಹರ ನಗರಸಭೆಯಾಗಿ 
ಪರಿವರ್ತನೆಗೊಂಡಿತು. 


ಧಾರವಾಡ ನಗರದ ಮಹಾನಗರ ಪಾಲಿಕೆಯ ಕಟ್ಟಡವು ೬,೭೦೦ ಚದರ ಅಡಿ ವಿಸೀರ್ಣದಲ್ಲಿದೆ. ಇದು ೩ 
ಅಂತಸ್ಥಿನ ಕಟ್ಟಡವಾಗಿದೆ. ಕಟ್ಟಡವು ೨ ಅಡಿ ಎತ್ತರದ ತಳಪಾಯದ ಮೇಲೆ ಪೂರ್ವಾಭಿಮುಖವಾಗಿ "U' ಆಕಾರದಲ್ಲಿ 
ನಿರ್ಮಿಸಲಾಗಿದೆ. ಇದರ ಅಡಿಗಲ್ಲು ಸಮಾರಂಭ ದಿನಾಂಕ: ೨೬-೦೮-೧೯೨೪ ರಂದು ಮುಂಬೈ ಸರ್ಕಾರದ ಅಂದಿನ 
ಗವರ್ನರ್‌ ಆದ ಲೆಸ್ನೆ ಆರ್ಮೇ ವಿಲ್ಲನ್‌ ಅವರು ನೆರವೇರಿಸಿದರು. ಆಡಳಿತ ಭವನದ ನಿರ್ಮಾಣದ ಕಾರ್ಯವನ್ನು 
ಎಸ್‌.ಆರ್‌. ಶಶಿತಾಲ್‌ ಅವರು ವಹಿಸಿಕೊಂಡಿರುವುದು ಮುಂಭಾಗದ ಗೋಡೆಯ ಶಿಲಾ ಫಲಕದಿಂದ ತಿಳಿದು ಬರುತ್ತದೆ. 
೧೯೨೯ ರಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಕೆಳ ಅಂತಸ್ಥಿನಲ್ಲಿ ವಿಶಾಲವಾದ ಹಾಲ್‌, ಇದರ ಮುಂದುಗಡೆ 
ಕಾರಿಡಾರ್‌ ಇದೆ. ಕಾರಿಡಾರ್‌ನ ಎರಡೂ ಬದಿಯಲ್ಲಿ ಒಂದೇ ರೀತಿಯ ರಚನೆ ಹೊಂದಿದ ಕೋಣೆಗಳಿವೆ. ಎರಡೂ 
ಕೋಣೆಗಳ ಪಕ್ಕದಲ್ಲಿ ಮೇಲಂತಸ್ಥಿಗೆ ಹತ್ತಿ ಹೋಗುವುದಕ್ಕೆ ನಾಲ್ಕು ಅಡಿ ಅಗಲವಾದ ತೇಗಿನ ಕಟ್ಟಿಗೆಯ ಮೆಟ್ಟಿಲುಗಳನ್ನು 
ಅಳವಡಿಸಲಾಗಿದೆ. ಕಟ್ಟಡದ ಮುಖ ಮಂಟಪವು ಡೋರಿಕ್‌ ಶೈಲಿಯ ಕಂಬಗಳಿಂದ ಕೂಡಿದೆ. ಕೆಳ ಅಂತಸ್ಥಿನ ಬಲ 
ಬಲಗಡೆ ಜನರು ತೆರಿಗೆ ತುಂಬುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೆಳ ಅಂತಸ್ತು ಮದ್ರಾಸ್‌ ತಾರಸಿಯನ್ನು 
ಹೊಂದಿದೆ. ಅದಕ್ಕೆ ಕಬ್ಬಿಣದ ತೊಲೆಗಳನ್ನು ಹಾಕಲಾಗಿದೆ. ನೆಲಕ್ಕೆ ಎರಗುಂಟ್ಲಾ ಟೈಲ್ಸ್‌ ಹೊಂದಿಸಲಾಗಿದೆ. 


ಮೊದಲ ಅಂತಸಿನಲ್ಲಿ ವಿಶಾಲವಾದ ಸಭಾ ಭವನವನ್ನು ನಿರ್ಮಿಸಲಾಗಿದೆ. ಅದರ ಅಳತೆ ೭೪.೦೬ ಅಡಿ ಉದ್ದ 
೩೨.೦೬ ಅಡಿ ಅಗಲವಾಗಿದೆ. ಇಲ್ಲಿ ತೆರಿಗೆಯ ಹಣವನ್ನು ಸಂಗ್ರಹಿಸಿ ಇಡುವುದಕ್ಕೆ 


೩೭೦ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ನೆಲದಲ್ಲಿಯೇ ಕಬ್ಬಿಣದ ಟ್ರರುರಿಯನ್ನು ಮಾಡಲಾಗಿದೆ. ಮೊದಲ ಮಹಡಿ ನಿರ್ಮಿಸುವುದಕ್ಕೆ ೧.೨೫,೦೦೦ ರೂ. 
ವೆಚ್ಚ ತಗುಲಿದೆ. ಇದರ ಛತ್ತನ್ನು ಸಿಮೆಂಟ್‌ನಿಂದ ನಿರ್ಮಿಸಲಾಗಿದೆ. ಈ ಸಭಾ ಭವನದಲ್ಲಿ ಸುಮಾರು ೬೦೦ ಜನರು 
ಕುಳಿತುಕೊಳ್ಳುವುದಕ್ಕೆ ಸ್ಥಳಾವಕಾಶವಿದೆ. ಕಳ ಮಹಡಿ ಮತ್ತು ಮೊದಲ ಮಹಡಿಯಲ್ಲಿ ಗಾಳಿ, ಬೆಳಕು ಒಳನುಸುಳುವುದಕ್ಕಾಗಿ 
ದೊಡ್ಡ ದೊಡ್ಡ ದ್ಹಾರ ಜಾಲಂದರಗಳನ್ನು ಅಳವಡಿಸಲಾಗಿದೆ. ಇವುಗಳ ಮೇಲೆ ಕಮಾನಿನ ಆಕೃತಿಯನ್ನು ಮಾಡಲಾಗಿದೆ. 
ಎರಡನೇ ಮಹಡಿಯ ಮೇಲೆ ಎರಡೂ ಬದಿಗೆ ಒಂದೇ ತೆರನಾದ ಗುಮ್ಮಟಾಕಾರ ಮತ್ತು ಗೋಧಿಕ್‌ ಶೈಲಿಯಿಂದ 
ಅಲಂಕರಿಸಲಾಗಿದೆ. ಈ ಕಟ್ಟಡವು ಬ್ರಿಟಿಷ್‌ ಸ್ಮಾರಕಗಳಲ್ಲಿಯೇ ವಿಶಿಷ್ಟತೆಯನ್ನು ಹೊಂದಿದೆ. ಈ ಭವನ ನಿರ್ಮಿಸುವುದಕ್ಕೆ 
ಬಾದಾಮಿ ಬಣ್ಣದ ಕಲ್ಲನ್ನು ಬಳಸಲಾಗಿದೆ. 


ಧಾರವಾಡ ತಾಲೂಕು ಕಛೇರಿ: ಧಾರವಾಡ ತಾಲೂಕು ಕಛೇರಿಯು ಜಿಲ್ಲಾಧಿಕಾರಿಗಳ ಆವರಣದಲ್ಲಿಯೇ ಕಂಡು 
ಬರುತ್ತದೆ. ಈ ಕಟ್ಟಡವು ಕ್ರಿಶ. ೧೯೧೨ರಲ್ಲಿ ನಾಲ್ಕು ಅಡಿ ಎತ್ತರದ ಕಲ್ಲಿನ ತಳಪಾಯದ ಮೇಲೆ ಉತ್ತರಾಭಿಮುಖವಾಗಿ 
ನಿರ್ಮಾಣಗೊಂಡಿದೆ. ಇದು "ರ' ಆಕಾರದಲ್ಲಿದೆ. ಇಲ್ಲಿ ಎರಡು ಕೊಠಡಿಗಳು ಕಂಡು ಬರುತ್ತವೆ. ಮೊದಲ ಕೊಠಡಿ 
ಸಿಬ್ಬಂದಿಯ ಕೊಠಡಿಯಾಗಿದೆ. ಎರಡನೇ ಕೊಠಡಿ ತಹಶೀಲ್ದಾರ್‌ ಅವರದಾಗಿದೆ. ಇವುಗಳ ಛತ್ತು ೨೫ ಅಡಿ ಎತ್ತರವಾಗಿದೆ. 
ಛತ್ತಿಗೆ ತೇಗಿನ ಕಟ್ಟಿಗೆಯ ಮೇಲೆ ಮಂಗಳೂರ ಹಂಚನ್ನು ಹೊದಿಸಲಾಗಿದೆ. ಈ ಕೊಠಡಿಗಳ ಮುಂದುಗಡೆ ಹತ್ತು ಫೂಟ್‌ 
ಅಗಲವಾದ ಕಾರಿಡಾರ್‌ ಇದೆ. ಇದರ ಛತ್ತು ಇಳಿಜಾರಾಗಿದೆ. ಅದಕ್ಕೆ ಆಸರೆಯಾಗಿ ಸರಳವಾದ ಕಟ್ಟಿಗೆಯ ಕಂಬಗಳನ್ನು 
ನಿಲ್ಲಿಸಲಾಗಿದೆ. ಈ ಕಟ್ಟಡವು ಮುಂಭಾಗದ ಗೋಡೆಯಲ್ಲಿ ಈ ಸ್ಮಾರಕ ನಿರ್ಮಿಸಿರುವ ಇಸ್ಲಿಯನ್ನು ಬರೆಯಲಾಗಿದೆ. ಈ 
ಭವನವು ೧೯೧೨ರಿಂದ ಪ್ರಸ್ತು ಅವಧಿಯಲ್ಲಿಯೂ ತಾಲೂಕಾ ಕಛೇರಿಯಾಗಿ ಕಾರ್ಯ ನಿರ್ವಹಿಸುತ್ತಾ ಬಂದಿದೆ ಎಂದು 
ಇಂದಿನ ತಹಶೀಲ್ಲಾರರಾದ ಶ್ರೀಯುತ ಎಸ್‌.ಟಿ. ಕುದರಿಯವರು ನನಗೆ ತಿಳಿಸಿದರು. 

ರೈಲ್ವೇ ಸ್ಟೇಶನ್‌: ಪ್ರಪ್ರಥಮವಾಗಿ ರೈಲ್ವೆ ಸಾರಿಗೆ ಆರಂಭವಾದದ್ದು ೧೮೨೫ರಲ್ಲಿ ಇಂಗ್ಲಂಡಿನ ಸ್ಪಾಕ್‌ಟೌನ್‌ನಿಂದ 
ಡಾರ್ಲಿಂಗ್‌ಟನ್‌ವರೆಗೆ ಮೊದಲ ರೈಲ್ವೆ ಚಲಿಸಿತು. ಈ ಅವಧಿಯಲ್ಲಿ ರೈಲ್ವೆ ಹಳಿಗಳು ಕಟ್ಟಗೆಯಿಂದ ನಿರ್ಮಿತವಾಗಿದ್ದವು. 
ಆನಂತರ ಕಬ್ಬಿಣದ ಹಳಿಗಳಿಂದ ನಿರ್ಮಿಸಲಸಾಯಿತು. ಭಾರತಕ್ಕೂ ರೈಲ್ವ ಸಾರಿಗೆಯನ್ನು ಪರಿಚಯಿಸಿದ ಕೀರ್ತಿ ಬ್ರಿಟಿಷ್‌ 
ಗೌರ್ನರ್‌ ಜನರಲ್‌ ಡಾಲ್‌ಹೌಸಿಗೆ ಸಲ್ಲುತ್ತದೆ. ಇವರು ಸೂವ್ಯವಸ್ಥಿತವಾದ ರೈಲ್ವೆ ಮಾರ್ಗಗಳನ್ನು ನಿರ್ಮಿಸಿ ಭಾರತದಲ್ಲಿ 
I ಸಂಚಾರವನ್ನು ಜಾರಿಗೆ ತಂದು ೧೮೫೩ರಲ್ಲಿ ಈಸ್ಟ್‌ ಇಂಡಿಯಾ ಬ ಹ ಮುಖಿ ನಿಂದ ಲ 


ಲ 
ಓಡಿಸಿದರು. ನಾ ಜಿಲ್ಲೆಯಲ್ಲಿ ಸದರ್ನ್‌ ಮರಾಠಾ" ಕಂಪನಿಯು ದಿನಾಂಕ: ೦೧.೧೧. ೧ಲೆ೮೨ರಂದು ಜಿಲ್ಲೆಯಲ್ಲಿ 


ಮೀಟರ್‌ಗೇಜ್‌ ರೈಲ್ವೆ ಹಳಿ ಹಾಕಲು ಪ್ರಾರಂಭಿಸಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿತು. ಧಾರವಾಡದಲ್ಲಿ ರೈಲ್ಪೆ 
ಹಳಿ ಹಾಕುವ ಉದ್ದೇಶವೆಂದರೆ ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಯುವ ಪ್ರಮುಖ ಸ್ಥಳವಾಗಿತ್ತು. ಅವುಗಳನ್ನು ತಮ್ಮ 
ದೇಶಕ್ಕೆ ತೆಗೆದುಕೊಂಡು ಹೋಗುವ ನಿಮಿತ್ತವಾಗಿ ರೈಲ್ರ ಹಳಿ ಹಾಕಿದರು. ಇದರ ಜೊತೆಗೆ ಧಾರವಾಡದ ಜನತೆಗೆ 
ವಾಣಿಜ್ಯದ ಮತ್ತು ಸಾಮಾಜಿಕ ಅನುಕೂಲಗಳನ್ನು ಒದಗಿಸಿಕೊಡುವುದಾಗಿತ್ತು. 


Le ಕ್ರಿಶ. ೧೮೮೪ರಲ್ಲಿ ರೈಲ್ವ ಸ್ಟೇಶನ್‌ ನಿರ್ಮಿಸಿದರು. ಅದು ಎರಡು ಅಂತಸ್ತಿನ ಕಟ್ಟಡವಾಗಿದೆ. ಇಲ್ಲಿ 
ಟಿಕೆಟ್‌ ಕೌಂಟರ್‌, ವಿಶಾಂತಿ ಕೋಣೆ, ಹ ಕೊಠಡಿ ಹಾಗೂ ಇನ್ನಿತರ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಈ 
ಕೊಠಡಿಗಳ ಒಳಗಡೆ ಗಾಳಿ, ಬೆಳಕು ನುಸುಳುವುದಕ್ಕಾಗಿ ದ್ವಾರ ಮತ್ತು ಕಿಟಕಿಗಳನ್ನು ಅಳವಡಿಸಿ ಅವುಗಳಿಗೆ ಗಾಜುಗಳನ್ನು 
ಹಾಕಲಾಗಿದೆ. ಈ ಕಟ್ಟಡ ನಿರ್ಮಿಸುವುದಕ್ಕೆ ಇಟ್ಟಿಗೆ, ಗಾರೆ, ಕಬ್ಬಿಣ ಮತ್ತು ಮರದ ತಿರುಳನ್ನು ಹಾಗೂ ಮಂಗಳೂರು 
ಹಂಚು ಬಳಸಲಾಗಿದೆ. ಈ ಸ್ಟೇಶನ್‌ನಲ್ಲಿ ೧೯೨೨ರಲ್ಲಿ ರವೀಂದ್ರನಾಥ ಟ್ಯಾಗೋರ ಅವರು ಮತ್ತು ಸಿ.ಎಸ್‌. ಯಂಡ್ರೂಸ್‌ 
ಅವರು ಸೇರಿಕೊಂಡು ಪುಣೆ-ಬೆಂಗಳೂರು ರೈಲ್ಪೆನಲ್ಲಿ ಸಿಲೋನ್‌ ನಗರಕ್ಕೆ ಹೊರಟಿದ್ದರ ಸರಣಾರ್ಥ ರೈಲ್ವೆ ಇಲಾಖೆ 
ಒಂದು ಮೂಲೆಯಲ್ಲಿ ರವೀಂದ್ರ ಟ್ಯಾಗೋರ ಅವರ ಒಂದು ದೊಡ್ಡ ಗಾತ್ರದ ಭಾವಚಿತ್ರವನ್ನು ಇಡಲಾಗಿದೆ. ಆ ಸ್ಥಳಕ್ಕೆ 
ಗುರುದೇವ ಸ್ಮಾರಕ ಎಂದು ಕರೆಯಲಾಗುತ್ತದೆ. ಸದರ್ನ್‌ ಮರಾಠಾ ಕಂಪನಿಯು ೧೯೦೮ರಲ್ಲಿ ಮದ್ರಾಸ್‌ ರೈಲ್ವ ಕಂಪನಿ 
ಯೊಂದಿಗೆ ವಿಲೀನವಾಗಿ ಎಂ. & ಎಸ್‌.ಎಂ. ಕಂಪನಿಯಾಗಿ ಪರಿವರ್ತನೆ ಹೊಂದಿತು. ೧೯೧೫ರ ವೇಳಗೆ ಧಾರವಾಡದಲ್ಲಿಯ 
ರೈಲ್ತೆಯ ಪ್ರಧಾನ ಕಛೇರಿಯು ಮದ್ರಾಸ್‌ಗೆ ಸ ಸ್ಥಳಾಂತರಗೊಂಡಿತು. ಆ ಕಛೇರಿಯು ೧೯೨೦ರಿಂದ ಇಂದಿನ ಕರ್ನಾಟಕ 
“ಕ ಆಗಿ 0 EA 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೭೧ 


ಕರ್ನಾಟಕ ಕಾಲೇಜ್‌: ಕರ್ನಾಟಕ ಕಾಲೇಜಿನ ಶಂಕುಸ್ಥಾಪನೆ ಛೋಟಾ ಮಹಾಬಳೇಶ್ವರ ಅಂದರೆ ಇಂದಿನ ಕರ್ನಾಟಕ 
ವಿಶ್ವವಿದ್ಯಾಲಯ ನೆಲೆಗೊಂಡಿರುವ ಸ್ಥಳ. ಕ್ರೈಶ. ೧೯೧೯ರ ಜುಲೈ ೨೯ರಂದು ಮುಂಬೈ ಗವರ್ನರ್‌ ಜಾರ್ಜ್‌ಲೈಡ್‌ 
ಅವರು LR ಸ್ಥಾಪನೆ ನೆರವೇರಿಸಿ ಮರಳಿ ಬರುವ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಅಕಸಿಕ ಕಾಣಿಸಿಕೊಂಡಿದು ಿ ರೈಲ್ರಯ 
ಪ್ರಧಾನ ಕಛೇರಿ, ಸದರ್ನ್‌ ಮರಾಠಾ ರೈಲ್ಪದವರು ತಮ್ಮ ಕಛೇರಿಯನ್ನು ಮದಾಸ್‌ಗೆ ಸ 'ಸ್ಥಳಾಂತರಿಸಿದ್ದರು. ಕರ್ನಾಟಕ 
ಕಾಲೇಜಿನ ಪ್ರಾಚಾರ್ಯರಾದ ರಾವಿಲ್ಲ ಸನ್‌ ಅವರು ಈ ಕೈಲ್ಲಿ ಪ್ರಧಾನ ಕಛೇರಿಯ ಕಟ್ಟಡವನ್ನು ಕರ್ನಾಟಕ ಕಾಲೇಜಿಗೆ 
ದೊರಕಿಸಿಕೊಡಬೇಕೆಂದು ಗವರ್ನರ್‌ ಜಾರ್ಜ್‌ ಲೈಡ್‌ ಅವರಿಗೆ ಕೇಳಿಕೊಂಡರು. ಅವರು ಒಪಿಗೆಯನ್ನು ಸೂಚಿಸಿದರು. 
ತಕ್ಷಣವೇ ರಾವಿಲ್‌ಸನ್‌ ಅವರು ಮದ್ರಾಸಿಗೆ ಹೋಗಿ ಪ್ರಧಾನ ರೈಲ್ವೆ ಕಟ್ಟಡ ಹಸ್ತಾಂತರ ಕುರಿತು ಮಾತುಕತೆ ನಡೆಸಿದರು. 
ಕೊನೆಗೆ ಖರೀದಿ ಕಾಗದ ಪತ್ರಗಳು ಲಂಡನ್‌. ಕಲ್ಪತ್ತಾ, ಮದ್ರಾಸ , ಮುಂಬೈ ಮತ್ತು ಧಾರವಾಡಗಳಲ್ಲಿ ಸುತ್ತಾಡಿದವು. 
೧೯೨೦ರಲ್ಲಿ ಕಟ್ಟಡವು ಮುಂಬೈ ಸರಕಾರದ ಬುಜದ ಆ ಕಾ ೬,೦೪, ೧೨೬ ರೂ. ಗಳಿಗೆ ಖರೀದಿಸಿತು. 
ಆನಂತರ ೧೯೨೦ರಲ್ಲಿ ನಾ: ಕಾಲೇಜು ಉದ್ರಾಟನೆಗೊಂಡಿತು. 


ಧಾರವಾಡದ ಕಲೆಕ್ಟರ್‌ ಕಛೇರಿಯ ಹತಿರದಲ್ಲಿ ಎತ್ತರವಾದ ಸ್ಥಳದಲ್ಲಿ ಇಂಡೋ-ಯುರೋಪಿಯನ್‌ ವಾಸ್ತು 
ಲಕ್ಷಣಗಳಾದ ಕಮಾನುಗಳಿಂದ ಸೌಂದರ್ಯ ಕಂಗೊಳಿಸುತ್ತಿರುವ ಕಟ್ಟಡ ಎರಡು ಆಡಿ ಎತ್ತರದ ತಳಪಾಯದ ಮೇಲೆ 
೧೯೮೯ರಲ್ಲಿಯೇ ಉತ್ತರಾಭಿಮುಖವಾಗಿ ನಿರ್ಮಿಸಲಾಗಿತ್ತು. ಕಟ್ಟಡ "ನಿರ್ಮಿಸುವುದಕ್ಕೆ ಸುಟ್ಟ ಇಟ್ಟಿಗೆ, ಗಾರೆ, ಮರದ 
ತಿರುಳು, ಬಿಳುಪು ಕಲ್ಲು, ಚಂದಶಿಲೆ, ಕಬ್ಬಿಣ ಮತ್ತು ಮಂಗಳೂರು ಹಂಚನ್ನು ಬಳಸಲಾಗಿದೆ. ನೆಲಕ್ಕೆ ಇಟಲಿ ಮತ್ತು 
ಯರಗುಂಟಲಾ ಚಪ್ಪಡಿಗಳನ್ನು ಹಾಕಲಾಗಿದೆ. ಇದು ಎರಡು ಅಂತಸ್ತಿನ ಕಟ್ಟಡವಾಗಿದೆ. ಒಟ್ಟು ೧೮ ಕೊಠಡಿಗಳನ್ನು 
ಹೊಂದಿದೆ. ಪ್ರಾಚಾರ್ಯರ ಕೊಠಡಿಯ ಮೇಲೆ ಗೋಧಿಕ್‌ ಶೈಲಿಯ ಗೋಪುರವನ್ನು ನವೀನ ದೊಡ್ಡ ಗಾತ್ರದ 
ಗಡಿಯಾರವನ್ನು ಅಳವಡಿಸಲಾಗಿದೆ. ಪ್ರಾಚಾರ್ಯರ ಕೊಠಡಿಯ ಬಾಲ್ಪನಿಯಲ್ಲಿ ಕಬ್ಬಿಣದ ಗಿಲ್‌ ಹಾಕಲಾಗಿದೆ. ಜೊತೆಗೆ 
ಕೊರಂಧಿಯನ್‌ ಶೈಲಿಯ ಕಬ್ದಿಣದ ಕಂಬಗಳನ್ನು ಅಳವಡಿಸಲಾಗಿದೆ. ಈ ಕಟ್ಟಡದಲ್ಲಿ ಯುರೋಪಿಯನ್‌ ವಾಸ್ತು ಶೈಲಿಯ 
ಲಕ್ಷಣಗಳಾದ ಗೋಧಿಕ್‌, ಡೋರಿಕ್‌, ಕೊರಂಧಿಯನ್‌ ಮತ್ತು ಅಯೋನಿಕ್‌ ಶೈಲಿಗಳನ್ನು ಕಂಬಗಳಲ್ಲಿ ಅಳವಡಿಸಲಾಗಿದೆ. 
ಈ ಕಾರಣದಿಂದಾಗಿ ಈ ಸ್ನಾರಕವನ್ನು ಯುರೋಪಿಯನ್‌ ವಾಸ್ತುಶಿಲದ ಪ್ರಯೋಗ ಶಾಲೆ ಎಂದು ಕರೆಯಬಹುದು 
ಎ೦ದು ನನಗೆ ಅನಿಸುತ್ತದೆ. 


ನೆಲ ಮಹಡಿಯ ಛತ್ತಿಗೆ ಮದ್ರಾಸ್‌ ಥಾರಸಿಯನ್ನು ಹಾಕಲಾಗಿದೆ. ಮೊದಲ ಅಂತಸ್ಥಿನ ಛತ್ತಿಗೆ ತೇಗಿನ ಕಟ್ಟಿಗೆಯ 
ಬಾಟಮ್‌ ಹಾಕಿ ಅದರ ಮೇಲೆ ಮಂಗಳೂರು ಹಂಚನ್ನು ಹೊದಿಸಲಾಗಿದೆ. ಇದು ಇಳಿಜಾರಾಗಿದೆ. ವರ್ಗದ ಕೊಠಡಿಗಳು 
ಅತ್ಯಂತ ವಿಶಾಲವಾಗಿವೆ. ಅವು ಅನೇಕ ದ್ವಾರಗಳನ್ನು, ಜಾಲಂದ್ರಗಳನ್ನು ಮತ್ತು ವೆಂಟಿಲೇಟರ್‌ಗಳನ್ನು ಗಾಳಿ ಬೆಳಕಿನ 
ನಿಮಿತ್ತವಾಗಿ ಹೊಂದಿವೆ. ಅವುಗಳ ಮೇಲೆ ಕಮಾನಿನ ಆಕೃತಿಯನ್ನು ಅಳವಡಿಸಲಾಗಿದೆ. ಕಾರಿಡಾರನಲ್ಲಿ ಅಳವಡಿಸಲಾದ 
ಕಮಾನುಗಳು ನಯನ ಮನೋಹರವಾಗಿವೆ. ಇಲ್ಲಿ ಡೋರಿಕ್‌ ಶೈಲಿಯ ಕಂಬಗಳನ್ನು ಅಳವಡಿಸಲಾಗಿದೆ. ಮೊದಲ 
ಮಹಡಿಗೆ ಹತ್ತಿ ಹೋಗಲು ಎರಡೂ ಬದಿಗೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಕಟ್ಟಡದ ಪಶ್ಚಿಮ ಭಾಗದಲ್ಲಿ ಕಬ್ಬಿಣದ 
ಸುರಳೀಕೃತ ಮೆಟ್ಟಿಲುಗಳನ್ನು ಅಳವಡಿಸಲಾಗಿದೆ. ಪ್ರವೇಶ ದ್ವಾರದಲ್ಲಿ ಎರಡು ಸಿಂಹಗಳನ್ನು ಕೆತ್ತಲಾಗಿದೆ. ಮೆಟ್ಟಿಲುಗಳಿಗೆ 
ಹತ್ತಿ ಹೋಗುವ ಎದುರಿನ ಗೋಡೆಯ ಮೇಲೆ ಶಿಲಾ ಫಲಕದಲ್ಲಿ ಜಾರ್ಜ್‌ ಲೈಡ್‌ ಅವರು ಈ ಕಟ್ಟಡವನ್ನು ಉದ್ರಾಟಿಸಿದ 
ಇಸ್ಟಿಯನ್ನು ಬರೆಯಲಾಗಿದೆ. ಈ ಕಟ್ಟಡವು 7 ಆಕಾರದಲ್ಲಿದೆ. ಒಟ್ಟು ಆವರಣವು ಆರು ಎಕರೆ ೨೯ ಎಕರೆ ಗುಂಟೆ 
ಜಾಗದಲ್ಲಿ ೨೩ ಸಾವಿರ ಚದರ ಅಡಿ ಅಳತೆಯನ್ನು ಈ ಕಟ್ಟಡ ಹೊಂದಿದೆ. 


ಕರ್ನಾಟಕ ಕಾಲೇಜು ದೇಶಕ್ಕೆ, ನಾಡಿಗೆ, ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಪದ್ಮಭೂಷಣ 
ಪ್ರಶಸ್ತಿ ಪಡೆದ ಡಾ. ಡಿ. ಸಿ. ಪಾವಟೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾ. ವಿ.ಕೃ, ಗೋಕಾಕ ಮತ್ತು ಗೋವಾ ರಾಜ್ಯದ ಮಾಜಿ 
ಮುಖ್ಯಮಂತ್ರಿ ಶೀಮತಿ ಶಶಿಕಲಾ ಕಾಕೋಡ್‌ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಪಡೆದ ಸೌಭಾಗ್ಯ 
ಕರ್ನಾಟಕ ಕಾಲೇಜಿನದಾಗಿದೆ. ಗತ ಕಾಲದ ಬ್ರಿಟಿಷ್‌ ಸರಕಾರದ ಮುಂಬೈ ಪ್ರಾಂತ್ಯದಲ್ಲಿ ಉತ್ತರ ಕರ್ನಾಟಕದ ಜ್ಞಾ 
ಪಿಪಾಸು ತರುಣರಿಗೆ ಸ್ಥಾಪಿಸಲ್ಪಟ್ಟ ಈ ಕಾಲೇಜು ಪ್ರಪಂಚದ ಉಚ್ಛ ಶಿಕ್ಷಣ ಕೇಂದಗಳಲ್ಲಿ ಒಂದಾಗಿದೆ. ಈ ಕಾಲೇಜು 
೧೯೬೮ರಲ್ಲಿ ಚಿನ್ನದ ಹಬ್ಬವನ್ನು ೧೯೯೮ರಲ್ಲಿ ವಜ ಮಹೋತವ ಮತ್ತು ಕಿ ಕ್ರಿಶ. ೨೦೧೭ರಲ್ಲಿ ಶತಮಾನೋತ್ಸವ 
ಆಚರಿಸಿಕೊಂಡ ಈ ಕಾಲೇಜ್‌ ವಸಾಹತು ಕಾಲೀನ ಧಾರವಾಡದ ಹೆಮ್ಮೆಯ ಸ್ಮಾರಕವಾಗಿದೆ. 


೩೭೨ ಇತಿಹಾಸ ದಶನನಃ ಸಂ. &ಷ೬ಿ/೨೦೨೧ 


ಗಂಡು ಮಕ್ಕಳ ಟ್ರೇನಿಂಗ್‌ ಕಾಲೇಜ್‌: ಕ್ರಿಶ. ೧೮೫೫ 
ರ ವೇಳಗೆ ಧಾರವಾದಲ್ಲಿ ಶಾಲೆಗಳ ಸಂಖ್ಯೆ ೧೨ ಆಗಿತ್ತು. 
ಜಿಲ್ಲೆಯಲ್ಲಿ ಶಾಲೆಗಳು ಬೆಳೆಯುತ್ತಿದ್ದವು. ಡೈರೆಕ್ಷರ್‌ ಆಫ್‌ 
ಪಬ್ಲಿಕ್‌ ಇನ್‌ಸ್ಪಕ್ಷನ್‌ ಅವರ ಕಚೇರಿ ಸ್ಥಾಪನೆಯಾಯಿತು. 
ಎಜುಕೇಶನ್‌ ಇನ್ಸ್‌ಪೆಕ್ಟರ್‌ ಆದ ಜೆ.ಎಫ್‌. ಲಿಸ್ಪರ್‌ ಅವರು 
ಎಲ್ಲ ಶಾಲೆಗಳಲ್ಲಿ ತರಬೇತಿ ಪಡೆದ ಶಿಕ್ಷಕರು ಇರಬೇಕೆಂಬ 
| hk 1 ಧೋರಣೆ ತಳದರು. ಹೀಗಾಗಿ ತರಬೇತಿ ಸಂಸ್ಥೆಯನ್ನು 
ಗಂಡು ಮಷ್ನಆ ತರಬೇತಿ ಕಾಲೇಜು. ಧಾರವಾಡ ತೆರೆಯುವ ಅವಶ್ಯಕತೆ ಉಂಟಾಯಿತು. ೧೮೫೭೬ 
ಫೆಬ್ರುವರಿಯಲ್ಲಿ ಶಿಕ್ಷಕರ ತರಬೇತಿಗಾಗಿ "ನಾನಾಗಿಲ್‌ ಕ್ಕಾಲ್ಸ್‌' 
ಎಂಬ ಸಂಸ್ಥೆ ಪ್ರಾರಂಭವಾಗಿ ಶಿಕ್ಷಣದ ಅಭಿವೃದ್ದಿಗೆ ನಾಂದಿ ಹಾಕಿತು. ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಚನ್ನಬಸಪ್ಪನವರು 
ನೇಮಕಗೊಂಡರು. ಆದರೆ ೧೮೬೧ರಲ್ಲಿ ಈ ಸಂಸ್ಥೆಯನ್ನು ಬೆಳಗಾವಿಗೆ ಸ್ಥಳಾಂತರಿಸಲಾಯಿತು. ಆದರೆ ಪುನಃ ೧೮೭೫ರಲ್ಲಿ 
ಮರಳಿ ಧಾರವಾಡಕ್ಕೆ ಸ್ಥಳಾಂತರಿಸಲಾಯಿತು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡಕ್ಕೆ ಸ್ಥಳಾಂತರಗೊಂಡ 
'ಮೇಲೆ ಕಟ್ಟಡದ ಅವಶ್ಯಕತೆ ಉಂಟಾಯಿತು. ಅದಕ್ಕಾಗಿ ಮುಂಬೈ ಸರಕಾರವು ೨೫ ಎಕರೆ ೨ ಗುಂಟಿ ಸ್ಥಳವನ್ನು ಕಟ್ಟಡ 
ನಿರ್ಮಿಸುವುದಕ್ಕೆ ನೀಡಿತು. ಸ್ಥಳದ ಮೌಲ್ಯ ೭,೫೧೫ ರೂ. ಆಗಿತ್ತು 


ಕಟ್ಟಡವನ್ನು ಇಟ್ಟಿಗೆ, ಗಾರೆ, ಕಲ್ಲು, ಕಬ್ಬಿಣ, ಮರದ ತಿರುಳು ಮತ್ತು ಮಂಗಳೂರು ಹಂಚು ನಿರ್ಮಿಸಿ ಬಳಸಲಾಗಿದೆ. 
ಇದು ಎರಡು ಅಡಿ ಎತ್ತರದ ತಳಪಾಯದ ಮೇಲೆ ದಕ್ಷಿಣಾಭಿಮುಖವಾಗಿ ನಿರ್ಮಿಸಲಾಗಿದೆ. ಭುವನದ ಒಳಗಡೆ ಗಾಳಿ, 
ಬೆಳಕು ಹೊರಸೂಸುವುದಕ್ಕಾಗಿ ದೊಡ್ಡ ದೊಡ್ಡ ದ್ವಾರಗಳು, ಜಾಲಂದರಗಳು ಮತ್ತು ವೆಂಟಿಲೇಟರ್‌ಗಳನ್ನು ಅಳವಡಿಸಲಾಗಿದೆ. 
ಇವುಗಳ ಮೇಲೆ ಕಮಾನು ಇಲ್ಲವೇ ಎಲೆ ಮೊಣಚಿನಂತಹ ಅಲಂಕರಣೆ ಮಾಡಲಾಗಿದೆ, ಎತ್ತರವಾದ ಛತ್ತನ್ನು ಹೂಂದಿದೆ. 


[ /] (/ Pip 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೭೩ 


ಕಟ್ಟಡದ ಮಧ್ಯದಲ್ಲಿ ಗೋಧಿಕ್‌ ಶೈಲಿಯ ಗೋಪುರ ನಿರ್ಮಿಸಲಾಗಿದೆ. ಇಲ್ಲಿಯೂ ಕಮಾನುಗಳು ಮತ್ತು ಡೋರಿಕ್‌ 
ಶೈಲಿಯ ಥಂಬಗಳು ಕಂಡು ಬರುತವೆ. ಕಟ್ಟಡದ ಪ್ರವೇಶ ದ್ಹಾರದ ಪೂರ್ವದ ಭಾಗದಲ್ಲಿ ಪ್ರಾಚಾರ್ಯರ ಬಂಗಲೆ 
ನಮನಸಆೆಗರೆ: ೧೮೭೫ ರಲ್ಲಿ - ೋಣೆ, ಊಟದ ಮನೆ, ಅಡುಗೆ ಮನೆ, ಮಲಗುವ ಕೊಠಡಿಗಳನ್ನು 
ನಿರ್ಮಿಸಲಾಯಿತು. ಮುಖ್ಯ ಕಟ್ಟಡವು ೧೯೧೨ ರಲ್ಲಿ ಪೂರ್ಣಗೊಂಡಿತು. ಈ ತರಬೇತಿ ಶಾಲೆಯ ಪ್ರಥಮ ಪ್ರಾಚಾರ್ಯರು 
ಡೆಪ್ಕೂಟಿ ಚನ್ನಬಸಪ್ಪನವರಾಗಿದ್ದರು. 

ಈ ತರಬೇತಿ ಶಾಲೆಯು ಧಾರವಾಡದಲ್ಲಿ ಅನೇಕ ಸಂಘ-ಸಂಸ್ಥೆಗಳಿಗೆ ಆಸರೆ ನೀಡಿದೆ. ಅವುಗಳಲ್ಲಿ ಪ್ರಮುಖವಾಗಿ 
ಕರ್ನಾಟಕ ಕಾಲೇಜು, ಜಿಲ್ಲಾ ಲೋಕಲ್‌ ಬೋರ್ಡ್‌, ಜಿಲ್ಲಾ ಸ್ಕೂಲ್‌ ಬೋರ್ಡ್‌, ಪದವೀಧರ ಜಿಲ್ಲಾ ಶಿಕ್ಷಣ ಕೇಂದ್ರ 
ಮುಂತಾದವುಗಳು. ಕ್ರಿಶ. ೧೮೫೬ರಲ್ಲಿ ನಾಲ್ವಾರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ತರಬೇತಿ ಶಾಲೆ ಇಂದು 
ಹೆಮ್ಮರವಾಗಿ ಬೆಳೆದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದೆ. ೧೯೫೭ ರಲ್ಲಿ ಈ ಸಂಸ್ಥೆ ಶತಮಾನೋತ್ಸವ ಆಚರಿಸಿಕೊಂಡಿದೆ. 
ಈ ಸ್ನಾರಕ ನಿರ್ಮಾಣಗೊಂಡು ೧೧೦ ವರ್ಷಗಳಾದೂ ಸದೃಢೆಯಿಂದ ನಿಂತಿದೆ. ಇದೊಂದು ಯುರೋಪಿಯನ್‌ 
ಇಂಜಿನೀಯರುಗಳು ತಾಂತ್ರಿಕತೆ ಮತ್ತು ಭಾರತೀಯ ಕಾರ್ಮಿಕರ ಕೌಶಲ್ಕತೆಗೆ ಗೋಚರ ಪರಂಪರೆಯ ಮೂಲ ಆಕರವಾಗಿದೆ. 
ವಸಾಹತು ಕಾಲಿನ ಹೆಮ್ಮೆಯ ಸ್ಥಾರಕವೂ ಆಗಿದೆ. 


ಧಾರವಾಡದಲ್ಲಿರುವ ಬ್ರಿಟೀಷ್‌ ವಸಾಹತು ಶೈಲಿಯ ವಾಸ್ತುಶಿಲ್ಲ ಮತ್ತು ಇದರಿಂದ ಪ್ರಭಾವಗೊಂಡ ಸಮಕಾಲೀನ 
ದೇಶಿಯ ವಾಸ್ತು ಶಿಲದ ಪಕ್ಷಿನೋಟ ದೊರೆಯುತ್ತದೆ. ನಮ್ನ ಸಂಸ್ಕೃತಿಯ ಹೆಗ್ಗುರುತುಗಳಾದ ಈ ಸೌಧಗಳು ಧಾರವಾಡದ 
ಹೆಮ್ಮೆಯ ಪ್ರಕೀಕಗಳೆನಿಸಿವೆ. ಬ್ರಿಟಿಷ್‌ ವಸಾಹತು ವಾಸ್ತಶಿಲ ಭಾರತೀಯ ವಾಸ್ತುಶಿಲ ಶೈಲಿಯಲ್ಲಿ ಸಮ್ಮಿಳಿತಗೊಂಡಿದೆ. 
ಛಜ್ಞಾ ಮಾಳಿಗೆ, ಛತ್ತು, ಜಾಲಂದ್ರ ಮುಂತಾದ ಭಾರತೀಯ "ಲಕ್ಷಣಗಳು Sin ಶೈಲಿಯಲ್ಲಿ ಮಿಶ್ರಣಗೊಂಡು 
ಹೊಸ ಶೈಲಿ ಹುಟ್ಟಿಕೊಂಡಿತು. ಅದೇ ಇಂಡೋ- ಯುರೋಪಿಯನ್‌ ಶೈಲಿ ಎಂದು ಕರೆಯಲಾಗುತಿದೆ. ಪಸ್ತುತ ಅವಧಿಯಲ್ಲಿ 
ವಸಾಹತು ಸಾರಕಗಳು ಉಳಿದಿರುವುದು ಅತ್ಯಲ್ಲವಾಗಿವೆ. ಈ ನಿಟಿನಲ್ಲಿ ವಸಾಹತು ಸ್ನಾರಕಗಳ ಸಮಗ್ರ ಅಧ್ಯಯನ 
ಅವಶ್ಯಕವೆನಿಸಿದೆ. 


ಆಕರ ಗ್ರಂಥಗಳು 
೧. ಸೂರ್ಯನಾಥ. ಯು. ಕಾಮತ್‌. ೧೯೯೫, ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಧಾರವಾಡ ಜಿಲ್ಲೆ, ಜಲ ಮಂಡಳ ಕಟ್ಟಡ, ಬೆಂಗಳೂರು. 
ವೆಂಕಟರಂಗೋ ಕಟ್ಟಿ (ಸಂ), ೧೮೯೩, ಬಾಂಬೆ-ಕರ್ನಾಟಕ ಗ್ಯಾಸೆಟಿಯರ್‌, ಮುಂಬೈ. 


೩. ಗೋಪಾಲ ಆರ್‌., (ಸಂ), ೨೦೦೮, ಧಾರವಾಡ ಜಿಲ್ಲ ಇತಿಹಾಸ ಮತ್ತು ಪುರಾತತ್ವ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, 
ಅರಮನೆ ಆವರಣ, ಮೈಸೂರು. 


೪. ಹಿರೇಮಠ ಡಿ.ಎಂ. (ಪ್ರಸಂ.) ಗುಂಜೆಟ್ಟಿ. ಬಿ.ವಿ. ಬಾಳಣ್ಣ ಶೀಗಿಹಳ್ಳಿ. ಹೆಗಡೆ. ಜಿ.ಎಂ., ೨೦೧೦, ಧಾರಾನಗರಿ, ಕನ್ನಡ ಸಾಹಿತ್ಯ ಭವನ, 
ಆರ್‌.ಎನ್‌. ಶೆಟ್ಟಿ ಕ್ರೀಡಾಂಗಣ ಆವರಣ, ಧಾರವಾಡ. 


lo 


೫. Cambell James; Gazetter of Bombay, Presidency Dharwad-1884. 


೩೭೪ ಇತಿಹಾಸ ದರ್ಶನ : ಸಂ. ೩೬ಿ/(೨೦೨೧ 


$Y 
ಮೈಸೂರು ಪಂಸ್ಥಾನದಲ್ಲ ೧೮೯೮ರ ಪ್ಲೇದು ಮಹಾಮಾಲಿ 


ಜೆ.ವಿ. ಗಾಯತ್ರಿ* 


ಮೈಸೂರು ಸಂಸ್ಥಾನದಲ್ಲಿ ಆಗಸ್ಟ್‌ ೧೮೯೮ರಲ್ಲಿ ಕಾಣಿಸಿಕೊಂಡ ಫ್ಲೇಗು ಮಹಾಮಾರಿ ಸಾವಿರಾರು ಜೀವಗಳನ್ನು 
ಬಲಿ ತೆಗೆದುಕೊಂಡು ಜನರ ಸನಮಾಜಿಕವಿ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ದುಷ್ಷರಿಣಾಮ ಬೀರಿದರೂ ಸಹ ಸದಿ 
ಬೆಳವಣಿಗೆಯ ಮೇಲೆ ಕೆಲವು ಆಧುನಿಕ ಬದಲಾವಣೆಗಳನ್ನು ತರಲು ಕಾರಣವಾಯಿತು. ಇತ್ತೀಚೆಗೆ ಚೀನಾ ದೇಶದಿಂದ 
ಬಂದ ಕರೋನಾ ಸಾಂಕ್ರಾಮಿಕ ವಿಶ್ವವ್ಯಾಪ್ಪಿ ಹರಡಿರುವಂತೆ ಅಂದು ೧೮೯೬ರಲ್ಲಿಯೂ ಚೀನಾ ದೇಶದ ಯುನಾನ್‌ 
ಪ್ರದೇಶದಿಂದ ಹರಡಿದ ಫ್ಲೇಗು ಮ್‌ ಇಲಿಗಳ ಸೋಂಕಿನಿಂದ ಉಂಟಾಗಿ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ 
ಹರಡಿತು ಎಂದು ತಿಳಿದುಬರುತದೆ. ಸರಕು ಸಾಗಾಣಿಕೆಯ ಹಡಗುಗಳ ಮೂಲಕ ಹಾಂಗ್‌ಕಾಂಗ್‌, ಬ್ರಿಟಿಷ್‌ ಇಂಡಿಯಾ 
ಮತ್ತು ಪ್ರಪಂಚದ ಅನೇಕ ಪ್ರದೇಶಗಳಿಗೆ ಈ ಸಾಂಕ್ರಾಮಿಕದ ಸೋಂಕು ಪಸರಿಸಿತು. ಭಾರತದಲ್ಲಿ ಮುಂಬೈ ಪ್ರಾಂತ್ಯದ 
ಮಾಂಡ್ತಿ ಜಿಲ್ಲೆಯ ಮನೆಯೊಂದರಲ್ಲಿ ೨೩ ಸೆಪೆಂಬರ್‌ ೧೮೯೬ರಂದು ಮೊದಲು ಫ್ಲೇಗು ಸೋಂಕು ಬ್ಯೂಸಿ: 
ಹೇಳಲಾಗುತ್ತದೆ. ಪ್ರ ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ಈ ಸಾಂಕಾಮಿಕದಿಂದ ಸಾವನ್ನ ಪಿದರು. ಮೈರಾನ್‌ ಎಕೆನ್‌ಬರ್ಗ್‌ 
ಎಂಬ ಕೆನಡಿಯನ್‌ ಎಕೊ “Plague Ports: The Global Urban Impact of ಹ ದ 1894-1901” 
ಎ೦ಬ ಕೃತಿಯಲ್ಲಿ ೧೮೯೬ ರಿಂದ ೧೯೨೧ರ ಅವಧಿಯಲ್ಲಿ ಫ್ಲೇಗಿನಿಂದಾಗಿ ಸುಮಾರು ೧೨ ಮಿಲಿಯನ್‌ ಮಂದಿ ಪ್ರಾಣ 
ಕಳೆದುಕೊಂಡರು ಎಂದು ದಾಖಲಿಸುತ್ತಾನೆ"”. 


ಮುಂಬೈ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡ ಫ್ಲೇಗಿನಿಂದಾಗಿ ಸಾವಿರಾರು ಮಂದಿ ಸಾವು-ನೋವುಗಳನ್ನು ಅನುಭವಿಸಿದರು. 
ರಾಷ್ಟ್ರದ ಢವ i ಶಿಕ್ಷಕಿಯೆ೦ಬ ಹೆಗ್ಗಳಿಕೆಗೆ ಪಾತ್ರರಾಗಿ ಎಲ್ಲಾ ಜಾತಿಯ ಹೇಣ್ಬು ಮಕ್ಕಳಿಗೆ ಅನಾಥ ಹೆಣ್ಣು 
ಮಕ್ಕಳಿಗೆ ಮತ್ತು ವಧವೆಯರಿಗಾಗಿ ೧೮೫೧ ರಲ್ಲಿಯೇ ಪುಣೆಯಲ್ಲಿ ಶಾಲೆಯನ್ನು ತೆರೆದಿದ್ದ ಧೀಮಂತ 'ಮಹಿಳಿ ಸಾವಿತ್ರಿಬಾಯಿ 
ಧಾಳಿಟನಿಸವರು: ಪ್ಲೇಗು ಸೋಂಕಿನ ರೋಗಿಗಳಿಗೆ ಶುಶೂಷೆ ಮಾಡುತ್ತಾ ಜದ ಪ್ಲೇಗು ಮಹಾಮಾರಿಯಿಂದ ಮಾರ್ಚ್‌ 
೧೦, ೧೮೯೭ರಂದು ಕೊನೆಯುಸಿರೆಳದರು”. ಸಮಾಜದ ಎಷ್ಟೋ ನತದೃಷ್ಟ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿ 
ವಿದ್ಯಾರ್ಜನೆ ನೀಡಿದ ಈ ಮಹಿಳೆಯ ಸಾವು ಸಮಾಜಕ್ಕೆ ತುಂಬಲಾರದ ನಷ್ಟವಾಯಿತು. ಹೀಗೆಯೇ ಮಹಾನಾಯಕ 
ಡಾ॥ ಬಿ.ಆರ್‌. ಅಂಬೇಡ್ಕರ್‌ರವರ ಕುಟುಂಬ ದಲ್ಲಿಯೂ ಸಹ ಕೆಲವರು ಪ್ಲೇಗು ಸೋಂಕು ತಗುಲಿ ಸಾವಿಗೀಡಾದರು. 


ಇಲಿಗಳ ಸೋಂಕಿನಿಂದ ಉಂಟಾಗುತ್ತಿದ್ದ ಈ ಸಾಂಕ್ರಾಮಿಕದಲ್ಲಿ ಮೊದಲು ರೋಗಿಯ ಕಂಕಳು, ತೊಡೆ ಸಂದಿಗಳಲ್ಲಿ 
ಗಡ್ಡೆಗಳಾಗಿ ಕಾಣಿಸಿ ವಿಪರೀತ ಜ್ವರದ — "ಹಾಗೂ ನೋವಿನಿಂದ ನರಳಿ ಸಾವಿಗೀಡಾಗುತ್ತಿದ್ದುದು ಫ್ಲೇಗು ರೋಗದ 
ಲಕ್ಷಣವಾಗಿರುತ್ತಿತ್ತು ಇದು ಮುಂಬೈ ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನಕ್ಕೆ ಹರಡದಂತೆ ತಡೆಗಟ್ಟಲು ಮೈಸೂರು ಸರ್ಕಾರ 
ಹಲವಾರು ಮುಂಜಾಗರೂಕತಾ ಕಾರ್ಯಕಮಗಳಿನ್ನು ಫಗೆತಿಕೊಂಡಿತ್ತು ನ ಮೈಸೂರು ಸಂಸ್ಥಾನದ ಳಿಕೆಯ ಚುಕ್ಕಾಣಿ | 
ಹಿಡಿದಿದ್ದವರು, ದಿವಂಗತ ಮಹಾರಾಜ ಹತ್ತನೆಯ Re A ಜಣ ರದವದ ಧರ್ಮಪತ್ನಿ ಮಹಾರಾಣಿ ವಾಣಿವಿಲಾಸ 
ಸ ಧಾನ ಕೆಂಪುನಂಜಮ್ಮಣ್ಷಿಯವರು. ಆಗ ದಿವಾನರಾಗಿದ್ದವರು ಸರ್‌ ಕೆ.ಶೇಷಾದ್ರಿ ಅಯ್ಯ ದನಿವರೆ; ಮಹಾರಾಣಿಯವರು 
ಆಗಷ್ಟೇ ಫೆಬ್ರವರಿ ೧೮೯ ೭ರಲ್ಲಿ ಅರಮನೆಗೆ ಆದ ಅಗ್ನಿ ಅನಾಹುತದಿಂದ ಚೇತರಿಸಿಕೊಂಡು ಅರಮನೆಯ ಪುನರ್ನಿಮಾಣ 
' ಕಾರ್ಯಕ್ಕೆ ಚಾಲನೆ ಕೊಡುವ ಸಮಯದಲ್ಲಿಯೇ ಫೇಗು ಸ ಸಾಂಕ್ರಾಮಿಕ ತಡೆಗಟ್ಟಲು ಕಾರ್ಯ ರೂಪಿಸಿಕೊಳ್ಳಬೇಕಾಯಿತು. 
ಅದರಂತೆ ಫೆಬ್ರವರಿ ೧೮೯೭ರಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾಯಿದೆಯನ್ನು ಜಾರಿಗೆ ತರಲಾಯಿತು. ಆಗ 
ಮೈಸೂರು ಸರ್ಕಾರದಲ್ಲಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೋಲೀಸ್‌ ಆಗಿದ್ದ, ವಿ.ಪಿ. ಮಾಧವರಾವ್‌ರನ್ನು ಫ್ಲೇಗು 
ಕಮೀಷನರ್‌ ಆಗಿ ನೇಮಕ ಮಾಡಿ ಫ್ಲೇಗು ನಿಯಂತ್ರಣವನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಲಾಗಿತ್ತು. 


¥* ಎಫ್‌ ೨, ಮೊದಲ ಮಹಡಿ, ಶ್ರೀ ವರಕೃಷ್ಣ ಅಪಾರ್ದ್‌ಮೆಂಬ್‌, ವಿ.ವಿ. ಮೊಹಲ್ಲಾ, ಮೈಸೂರು, ಮೊ. ೯೪೪೮೨ ೪೬೯೧೪ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೭೫ 


ಪ್ಲೇಗು ಸೋಂಕನ್ನು ತಡೆಗಟ್ಟಲು ಸ್ವಚ್ಛತೆ ಮತ್ತು ನಗರಗಳ ನೈರ್ಮಲ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿತ್ತು. 
ವಿಶೇಷವಾಗಿ ಆಡಳಿತ ಕೇಂದವಾಗಿದ್ದ ಬೆಂಗಳೂರು ನಗರದಲ್ಲಿ ನೈರ್ಮಲ್ಯತೆ ಕಾಪಾಡಲು ಆಗ ರೂ. ೧೦,೫೦೦/- 
ಗಳನ್ನು ವಿನಿಯೋಗಿಸಲಾಗಿತ್ತು.* ಹನ್ನೆರಡು ಹೆಗ್ಗಣಗಳನ್ನು ನಾಶಮಾಡಲು ೬ ಆಣೆಗಳನ್ನು ಹಾಗೂ ೧೨ ಇಲಿಗಳನ್ನು 
ನಾಶಪಡಿಸಿದವರಿಗೆ ೩ ಆಣೆಗಳನ್ನು ಬಹುಮಾನವಾಗಿ ನೀಡಲಾಗುವುದೆಂದು ಸರ್ಕಾರದಿಂದ ಪ್ರಚಾರ ಮಾಡಲಾಗಿತ್ತು". 
ರೋಗದ ಲಕ್ಷಣಗಳು ಮತ್ತು ಸಾರ್ವಜನಿಕರು ಅನುಸರಿಸಬೇಕಾದ ಜಾಗರೂಕತಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡಲು 
ಕರಪತ್ರಗಳನ್ನು ಮುದಿಸಿ ವಿತರಿಸುವ ಹೊಣೆಯನ್ನು ರೈಲ್ವೆ ಪೋಲೀಸರು ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ನೀಡಲಾಗಿತ್ತು. 
ಬೆಂಗಳೂರು ನಗರಕ್ಕೆ ರಸ್ತೆ ಮೂಲಕ ಹೋಗುವ ಪ್ರಯಾಣಿಕರ ಬಗ್ಗೆ ನಿಗಾವಹಿಸಲು ಎಂಟು ಮುಖ್ಯ ಗಡಿಗಳಲ್ಲಿ ಗಡಿ 
ಕಾವಲು ಠಾಣೆಗಳನ್ನು ತೆಗೆದು ಒಬ್ಬ ಧಫೇದಾರ್‌ ಹಾಗೂ ನಾಲ್ಪ್ಲರು ಪೋಲೀಸ್‌ ಪೇದೆಗಳನ್ನು ನೇಮಿಸಲಾಗಿತ್ತು. ಪ್ಲೇಗು 
ಸೋಂಕಿತವಾಗಿದ್ದ ಮುಂಬೈ ಪ್ರಾಂತ್ಯದ ಕಡೆಯಿಂದ ಬೆಂಗಳೂರಿಗೆ ರೈಲ್ವೆ ಮೂಲಕ ಆಗಮಿಸುವ ಪ್ರಯಾಣಿಕರನ್ನು 
ಪ್ರತ್ಯೇಕವಾಗಿ ಊರಾಚೆ ಸಂಪರ್ಕ ನಿಷೇಧಿತ ಸ್ಥಳಗಳಲ್ಲಿ ಕ್ರಾರಂಟೈನ್‌ ಮಾಡಿ ಇರಿಸಿ ಅವರ ಆರೋಗ್ಯದ ಬಗ್ಗೆ ಗಮನ 
ಇಡುವ ಏರ್ಪಾಡು ಮಾಡಲಾಗಿತ್ತು. ಸ್ಮಶಾನಗಳಲ್ಲಿ ನಡೆಯುತ್ತಿದ್ದ ಶವಸಂಸ್ಕಾರಗಳ ಬಗ್ಗೆ ವಿವರಗಳನ್ನು ದಾಖಲಿಸಿಕೊಳ್ಳಲು 
ಪೊಲೀಸ್‌ ಪೇದೆಗಳನ್ನು ನೇಮಿಸಲಾಗಿತ್ತು. ನಗರ ನೈರ್ಮಲ್ಯ ಕಾಪಾಡಲು ಹೆಚ್ಚುವರಿ ಸಿಬ್ಬಂದಿಯನ್ನು ಹಂಗಾಮಿಯಾಗಿ 
ನೇಮಿಸಲಾಗಿತ್ತು. ಬೆಂಗಳೂರಿಗೆ ನೀರು ಸರಬರಾಜು ಮಾಡುತ್ತಿದ್ದ ಹೆಸರು ಘಟ್ಟದ ಚಾಮರಾಜೇಂದ್ರ ಜಲಾಶಯ ಮತ್ತು 
ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಶುಚಿಯಾಗಿಡಲಾಗಿತ್ತು. 


ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲಾ ಮುಂಜಾಗರೂಕತೆ ತೆಗೆದುಕೊಂಡರೂ ಗುಡ್‌ಷೆಡ್‌ ಪ್ರದೇಶದಲ್ಲಿ ಆಗಸ್ಟ್‌ ೧೮೯೮ರಲ್ಲಿ 
ಪ್ರಥಮ ಬಾರಿ ಫ್ಲೇಗು ಕಾಣಿಸಿಕೊಂಡಿತು. ರೈಲ್ವೆ ಲೋಕೋಷೆಡ್‌ ಸೂಪರಿಂಟಿಂಡೆಂಟ್‌ರಾಗಿದ್ದ ವಿಲಿಯಮ್ಸ್‌ ಎಂಬಾತನ 
ಅಡಿಗೆಯವನಾದ ಡೇವಿಡ್‌, ಆಗಸ್ಟ್‌ ೧೧ನೇ ತಾರೀಖು ಹುಬ್ಬಳ್ಳಿಯಿಂದ ರೈಲಿನಲ್ಲಿ ಬೆಂಗಳೂರಿಗೆ ಬರುತ್ತಾನೆ. ೧೨ನೇ 
ತಾರೀಖು ಆತನಿಗೆ ಫ್ಲೇಗಿನ ಸೋಂಕು ತಗುಲಿ ೧೫ನೇ ತಾರೀಖು ಸಾವನ್ನಪ್ಪುತ್ತಾನೆ. ಇದಾದ ಹತ್ತು ದಿನಗಳಲ್ಲಿ 
ಬೆಂಗಳೂರಿನಲ್ಲಿ ೧೭ ಫ್ಲೇಗಿನ ಪ್ರಕರಣಗಳಾಗುತ್ತವೆ”. ಬೆಂಗಳೂರಿನಿಂದ ಇದರ ಸೋಂಕು ಸಮೀಪದ ಮೈಸೂರು, 
ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಗೂ ವ್ಯಾಪಕವಾಗಿ ಹರಡುತ್ತದೆ. ಇದರ ಸೋಂಕು ಜೂನ್‌ ೧೮೯೯ ರವರೆಗೆ 
ಇರುತ್ತದೆ. ಈ ಅವಧಿಯಲ್ಲಿ ಜನ ಅನುಭವಿಸಿದ ಕಷ್ಟ-ನಷ್ಟಗಳನ್ನು ಊಹಿಸಲು ಅಸಾಧ್ಯ. ಪ್ಲೇಗು ನಿಯಂತ್ರಣಕ್ಕೆ ಸರ್ಕಾರವು 
ಊರಾಚೆ ಹಾಕಿದ್ದ ಷೆಡ್ಡುಗಳಲ್ಲಿಯೂ ಇರಲಾರದೆ ಎಷ್ಟೋ ಜನ ಊರು ಬಿಟ್ಟು ಓಡಿಹೋದರು. ಮನೆಗಳಲ್ಲಿ ಫ್ಲೇಗಿನಿಂದ 
ಸತ್ತವರ ಶವಗಳನ್ನು ಬೀದಿಗಳಲ್ಲಿ, ಚರಂಡಿಗಳಲ್ಲಿ ಎಸೆದು ಓಡಿದರು. ಫ್ಲೇಗು ಪ್ರಾರಂಭವಾದ ಮರು ತಿಂಗಳಿನಲ್ಲಿಯೇ 
ಬೆಂಗಳೂರು ನಗರದ ಬೀದಿ ಗುಡಿಸುವವರು ಕೆಲವರು ಫ್ಲೇಗಿನಿಂದ ಸತ್ತಿದ್ದರಿಂದ ಬೀದಿ ಗುಡಿಸುವವರು ಮುಷ್ಟರ 
ಹೂಡಿದರು. ಇದರಿಂದ ಸ್ವಲ್ಪ ದಿನಗಳು ನಗರ ಸ್ವಚ್ಛತೆ ಕಾರ್ಯ ಸ್ಥಗಿತಗೊಂಡಿತ್ತು 


ಆದರೂ ಸರ್ಕಾರ ಕೈಗೊಂಡ ಹಲವಾರು ನಿಯಂತ್ರಣ ಕ್ರಮಗಳು ಗಮನಾರ್ಹವಾದುದೇ. ಫ್ಲೇಗು ಕಾಣಿಸಿಕೊಂಡ 
ನಂತರ ರೈಲಿನಿಂದ ಬಂದಿಳಿಯುವ ಪ್ರಯಾಣಿಕರ ಕೈಕಾಲುಗಳನ್ನು ಸೋಂಕು ನಿವಾರಕ ದ್ರಾವಣದಿಂದ ತೊಳೆಸುವ 
ವ್ಯವಸ್ಥೆಯನ್ನು ಅಂದು ಬೆಂಗಳೂರು-ಮೈಸೂರು ರೈಲ್ವೆ ನಿಲ್ದಾಣಗಳಲ್ಲಿ ಮಾಡಲಾಗಿತ್ತು. ಅವರು ಧರಿಸಿದ ಬಟ್ಟೆಗಳನ್ನು 
ಹಬೆಯಲ್ಲಿ ಸ್ವಚ್ಛ ಮಾಡುವ ವ್ಯವಸ್ಥೆ ಮಾಡಲಾಗಿತ್ತು. ನಗರಸಭೆಯಿಂದ ಮನೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸಲಾಗುತ್ತಿತ್ತು. 
ಹೀಗೆ ಬೆಂಗಳೂರು ನಗರದಲ್ಲಿ ಅಕೋಬರ್‌ ೧೮೯೮ರಿಂದ ಜೂನ್‌ ೧೮೯೯ರವರೆಗೆ ೮೪೧೮ ಮನೆಗಳಿಗೆ ಕ್ರಿಮಿನಾಶಕ 
ಸಿಂಪಡಿಲಾಗಿತ್ತು" ಜನದಟ್ಟಣೆಯಿಂದ ಕೂಡಿ ಇಕ್ಕಟ್ಟಾದ ಮನೆಗಳನ್ನು ಒಡೆದುಹಾಕಿ ಗಾಳಿ-ಬೆಳಕುಳ್ಳ ಮನೆಗಳನ್ನು 
ನಿರ್ಮಿಸಲಾಯಿತು. ಬೆಂಗಳೂರಿನಲ್ಲಿ ೬೫೧ ಮನೆಗಳನ್ನು ಒಡೆದು ಹಾಕಲಾಯಿತು." ಹಳೆಯ ತರಗುಪೇಟೆಯನ್ನು 
ನೆಲಸಮ ಮಾಡಲಾಯಿತು. ಕ್ರಿಮಿನಾಶಕ ಸಿಂಪಡಿಸುವ ಮತ್ತು ಮನೆ, ಕಟ್ಟಡಗಳನ್ನು ಒಡೆಯುವ ಸಿಬ್ಬಂದಿಗಳು ಸೋಂಕು 
ತಗಲದಂತೆ ಕಾಲುಗಳಿಗೆ ದಪ್ಪಬೂಟುಗಳನ್ನು ಧರಿಸುತ್ತಿದ್ದರು. ಹಾಗೂ ಕೈಕಾಲುಗಳಲ್ಲಿ ಗಾಯವಾಗಿದ್ದ ಸಿಬ್ಬಂದಿಗಳು ಈ 
ಕಾರ್ಯದಲ್ಲಿ ತೊಡಗದಂತೆ ನಿರ್ಬಂಧಿಸಲಾಗುತ್ತಿತ್ತು ಮೈಸೂರು ನಗರದಲ್ಲಿಯೂ ಅರಮನೆ ಕೋಟೆಯೊಳಗಿದ್ದ ಮನೆಗಳನ್ನು 
ಒಡೆದು ನಿವಾಸಿಗಳಿಗೆ ಬದಲಿ ನಿವೇಶನಗಳನ್ನು ಹೊಸ ಮೊಹಲ್ಲಾಗಳಲ್ಲಿ ಹಂಚಿಕೆ ಮಾಡಲಾಯಿತು. ಇದರ ಪರಿಣಾವಾಗಿ 
ಮೈಸೂರು ಸಂಸ್ಥಾನದಲ್ಲಿಯೇ ಪ್ರಪ್ರಥಮವಾಗಿ ೧೯೦೪ ರಲ್ಲಿಯೇ ಮೈಸೂರು ನಗರದಲ್ಲಿ ಸ್ಥಾಪಿಸಲ್ಪಟ್ಟ ನಗರಾಭಿವೃದ್ಧಿ 
ವಿಶ್ವಸ್ಥ ಮಂಡಲಿ ಬಡಾವಣೆಗಳ ನಿರ್ಮಾಣ ಹಾಗೂ ನಿವೇಶನ ಹಂಚಿಕೆ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ 
ಜನಮನ್ನಣೆ ಪಡೆಯಿತು. 


೩೭೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಫ್ಲೇಗು ನಿಧಿಯನ್ನು ಪ್ರತ್ಯೇಕವಾಗಿ ಕಾಯ್ದಿರಿಸಿಕೊಂಡು ರೋಗಿಗಳಿಗೆ ಷೆಡ್‌ಹಾಕಿ ಪ್ರತ್ವೇಕವಾಗಿರಿಸುವ ಕ್ಷಾರಂಟೈನ್‌ 
ವ್ಯವಸ್ಥೆ. ಅವರ ಆಹಾರ, ವೈದ್ಯಕೀಯ ಸೇವೆಗಳು, ಪೊಲೀಸ್‌ ವೆಚ್ಚಗಳು, ಕ್ರಿಮಿನಾಶಕ ಸಿಂಪಡಣೆ ಮನೆಗಳನ್ನು ಒಡೆಯುವುದು, 
ನಗರ ನೈರ್ಮಲ್ಯ ಇತ್ಯಾದಿ ಕಾರ್ಯಗಳಿಗಾಗಿ ಮೈಸೂರು ಸಂಸ್ಥಾನದಲ್ಲಿ ರೂ. ೭೩೯,೪೦೬-೭-೬ಗಳನ್ನು ಆಗ ಖರ್ಚು 
ಮಾಡಲಾಗಿತ್ತು. ಈ ನಿಧಿಯಲ್ಲಿ ಇಂತಹ ಕಾರ್ಯಗಳಿಗಾಗಿ ಬೆಂಗಳೂರು ನಗರದಲ್ಲಿ ರೂ. ೨,೪೫,೭೯೦-೧೩-೮ 
ಗಳನ್ನು ಖರ್ಚು ಮಾಡಲಾಗಿತ್ತು". ನಗರದಲ್ಲಿ ವೃತ್ತಗಳ ನಿರ್ಮಾಣ, ರಸ್ತೆ ಅಗಲೀಕರಣ, ಕನ್ನರ್ವೆನ್ಸಿ ನಿರ್ಮಾಣ 
ಮುಂತಾದವುಗಳಿಗೆ ಆದ್ಯತೆ ನೀಡಲಾಯಿತು. ಬೆಂಗಳೂರು ನಗರದಲ್ಲಿ ಮನೆ ನಿರ್ಮಾಣಕ್ಕೆ ಸರ್ಕಾರಿ ನೌಕರರಿಗೆ ಸಾಲ 
ನೀಡಲಾಯಿತು. ಗೃಹ ನಿರ್ಮಾಣ ಕಾಯಿದೆಯನ್ನು ಜಾರಿಗೆ ತರಲಾಯಿತು. ಅದರಂತೆ ಗಾಳಿ-ಬೆಳಕುಳ್ಳ ವಾತಾವರಣ 
ಕಲ್ಪಿಸಲು ಯೋಗ್ಯವಾಗುವಂತೆ ನಿವೇಶನದ ಅಳತೆಗೆ ತಕ್ಕಂತೆ ೧/೩ ಭಾಗ ಮಾತ್ರ ಕಟ್ಟಡ ನಿರ್ಮಿಸಿ ೨/೩ ಭಾಗದಷ್ಟು 
ಖಾಲಿ ಜಾಗ ಬಿಡಲು ನಿಯಮಾವಳಿ ರೂಪಿಸಲಾಗಿತ್ತು.” ರಸ್ಟೆಯ ಮಟ್ಟಕ್ಕಿಂತ ೧ ಅಡಿ ಎತ್ತರದಲ್ಲಿ ಮನೆ ಕಟ್ಟುವಂತೆಯೂ, 
ಇಲಿ-ಹೆಗ್ಗಣಗಳು ಕೊರೆಯದಂತೆ ಪಾಯಕ್ಕೆ ಕಲ್ಲು, ಸಿಮೆಂಟ್‌ಗಳನ್ನೇ ಬಳಸಬೇಕೆಂದು ಸೂಚಿಸಲಾಗಿತ್ತು. ಇಂತಹ 
ಮನೆಗಳಲ್ಲಿ ವಾಸ ಮಾಡಿ ಅಭ್ಯಾಸವಿಲ್ಲದ ಜನರು ಮೊದಲು ತಮಗೆ ಚಳಿಯಿಂದಾಗಿ ನೆಗಡಿ, ತಲೆನೋವು ಬರುತ್ತಿದೆ ಅಂತ 
ಅಕ್ಷೇಪಣೆ ಎತ್ತುತ್ತಿದ್ದರು. ಕಮಣ ಇಂತಹ ಆರೋಗ್ಯಕರ ವಾತಾವರಣವಿರುವ ಮನೆಗಳಲ್ಲಿ ವಾಸಿಸುವುದು ಸೂಕ್ತ ಎಂದು 
ಜನರ ಅನುಭವಕ್ಕೆ ಬಂದಿತು. 


ಬೆಂಗಳೂರು ನಗರದಲ್ಲಿ ಬಸವನಗುಡಿ ಮತ್ತು ಮಲ್ಲೇಶ್ವರಂ ಬಡಾವಣೆಗಳನ್ನು ನಿರ್ಮಿಸಿ ಅಲ್ಲಿ ನಿವೇಶನ ಹಂಚಿಕೆ 
ಮಾಡಲಾಯಿತು. ಬಸವನಗುಡಿಯನ್ನು ೪೪೦ ಎಕರೆ ಪ್ರದೇಶದಲ್ಲಿ ನಿರ್ಮಿಸಲು ರೂ. ೪ ಲಕ್ಷಗಳನ್ನು ಮತ್ತು ಮಲ್ಲೇಶ್ವರಂ 
ಬಡಾವಣೆಯನ್ನು ೨೯೦ ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ರೂ. ೧.೩೮ ಲಕ್ಷಗಳನ್ನು ವೆಚ್ಚ ಮಾಡಲಾಯಿತು.” 
ವೃಷಭಾವತಿ ಮೂಲದಲ್ಲಿ ನಿರ್ಮಿತವಾದ ಬಸವನಗುಡಿ ಬಡಾವಣೆ ೧೪,೦೦೦ ಜನಗಳ ವಾಸಕ್ಕೆ ಯೋಗ್ಯವಾದ 
೨೦೦೦ ನಿವೇಶನಗಳನ್ನೊಃ ಳಗೊಂಡಿತ್ತು. 3 ಅಲ್ಲಿ ೪೭x INO ಅಡಿ ವಸ್ಲೀರ್ಣವುಳ್ಳ ೨೫ ಎಲ್ಲಾ ನಿಪೇಶನಗಳು, ೯೫ 
x ೧೫೦ ಅಡಿಯ ೪೦ ಬಂಗೇ ನಿವೇಶನಗಳು. ಹಿ೦ x ೧೨೦ ಅಡಿವುಳ್ಳ ೫೧೧ ಅಂಗಡಿ ನಿವೇಶನಗಳು ೧೦೦ x 
೩೦ ಅಡಿ ಮತ್ತು ೧೧೦ ೫೫ ಅಡಿಯ ೧೪೧೬ ಸಾಧಾರಣ ಮನೆ ನಿವೇಶನಗಳನ್ನು ಮಾಡಲಾಗಿತ್ತು" ವಿಲ್ಲಾ 
ನಿವೇಶನಕ್ಕೆ ರೂ. ೧೫೦ ಮತ್ತು ಸಾಧಾರಣ ಮನೆ ನಿವೇಶನಕ್ಕೆ ರೂ. ೧೧೫ರ ಬೆಲೆ ನಿಗಧಿಪಡಿಸಲಾಗಿತ್ತು?್‌ ಈ 
ಬಡಾವಣೆಯಲ್ಲಿ ೧೦೦ ಅಡಿ ಅಗಲವುಳ್ಳ ನಾಲ್ಕು ಮುಖ್ಯರಸ್ತೆಗಳಿದ್ದು ಅವು ರೈಲ್ವೆ ನಿಲ್ದಾಣ, ಸಾರ್ವಜನಿಕ ಕಛೇರಿಗಳು 
ಮತ್ತು ಹೊಸ ತರಗುಪೇಟಿಯನ್ನು ತಲುಪುವ ಸಂಪರ್ಕ ರಸ್ವೆಗಳಾಗಿದ್ದವು. 

ಮಲ್ಲೇಶ್ವರಂ ಬಡಾವಣೆಯಲ್ಲಿ ೧೭ ಅಡ್ಡರಸ್ತೆಗಳು ಹಾಗೂ ೧೦ ಅವೆನ್ಯೂ ರಸ್ತೆಗಳಿದ್ದು, ಪ್ರತಿ ರಸ್ನೆಯೂ ೬೦ ಅಡಿ 
ಅಗಲವಿರುತ್ತಿತ್ತು. ವಿವಿಧ ಅಳತೆಯ ಸುಮಾರು ೮೬೦ ನಿವೇಶನಗಳನ್ನು ನಿರ್ಮಿಸಲಾಗಿದ್ದು, ಬಂಗ್ನೇ ನಿವೇಶನಕ್ಕೆ ರೂ. 
೭೬೫ ಮತ್ತು ಕನಿಷ್ಟ ಅಳತೆಯ ನಿವೇಶನಕ್ಕೆ ರೂ. ೫೦ನ್ನು ನಿಗಧಿಪಡಿಸಲಾಗಿತ್ತು"” ಈ ಬಡಾವಣೆಗಳಲ್ಲಿ ಮನೆ 
ಕಟ್ಟಿಕೊಳ್ಳಲು ನಿವೇಶನ ಹಂಚಿಕೆ ಮಾಡಲಾಯಿತು. ಇದರಿಂದ ಜನವಸತಿಯಿಂದ ಕೂಡಿ'"ಈ ಬಡಾವಣೆಗಳು ಅಭಿವೃದ್ಧಿ 
ಹೊಂದಿದ್ದಲ್ಲದೆ ನಗರವೂ ವಿಸ್ತಾರವಾಗಿ ಬೆಳೆಯಲು ಸಾಧ್ಯವಾಯಿತು. | 


ಫ್ಲೇಗಿನಿಂದ ಆದ ಮತ್ತೊಂದು ಮುಖ್ಯ ಬೆಳವಣಿಗೆಯಿಂದಾಗಿ ಆಸ್ಪತ್ರೆಗಳಲ್ಲಿ ದಾಖಲಾದ ಫ್ಲೇಗು ರೋಗಿಗಳ 
ಆರೋಗ್ಯದ ಬಗ್ಗೆ ವಿವರಗಳನ್ನು ಪಡೆಯಲು ದೂರವಾಣಿ ಸಂಪರ್ಕ ಕಲಿಸಲಾಯಿತು. ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕ 
ಕಛೇರಿಗಳಲ್ಲಿ ದೂರವಾಣಿ ಹ ಕಲ್ಪಿಸಲಾಯಿತು. ೧೮೯೯ರ ಸಮಯದಲ್ಲಿ ಪ್ರತಿದಿನ ಬೆಂಗಳೂರಿನಲ್ಲಿ ೧೨೨ 
ದೂರವಾಣಿ ಕರೆ ಬರುತ್ತಿದ್ದವು"”. ಹೀಗಾಗಿ ಸಂಪರ್ಕ ವ್ಯವಸ್ಥೆಯು ನಗರಗಳಿಗೆ 'ಕಲ್ಪಿತವಾಗಿ ಸರ್ಕಾರದ ಆಡಳಿತವೂ 
ಸುಸೂತ್ರವಾಗಿ ನಡೆಯಲು ಕಾರಣವಾಯಿತು. 


ಪ್ಲೇಗು ಮಹಾಮಾರಿಯಿಂದ ಉಂಟಾದ ಮತ್ತೊಂದು ಮುಖ್ಯ ಸಾಮಾಜಿಕ ಬದಲಾವಣೆಯೆಂದರೆ ಫಲಹಾರ 
ಮಂದಿರಗಳ ಪ್ರಾರಂಭ. ಅನೇಕ ಸಂಸಾರಗಳಲ್ಲಿ ಫ್ಲೇಗಿನ ಸೋಂಕಿಗೆ ಹೆದರಿ ಹೆಂಡತಿ, ಮಕ್ಕಳು ತಾವಿದ್ದ ಸ್ಥಳಗಳನ್ನು ಬಿಟ್ಟು 
ಬೇರೆ ಊರುಗಳಲ್ಲಿದ್ದ ತಮ್ಮ ತವರು ಮನೆಗೆ ತೆರಳಿದ್ದರಿಂದ ನಗರಗಳಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಸರ್ಕಾರಿ 
ಕೆಲಸಗಳಲ್ಲಿದ್ದ ಗಂಡಸರ ಊಟೋಪಚಾರಕ್ಕಾಗಿಯೇ ಸಸ್ಕಾಹಾರಿ ಹೋಟೆಲ್‌ಗಳು ಪ್ರಾರಂಭವಾದವು. ಬೆಂಗಳೂರಿನಲ್ಲಿ 
ಅವನಿ ನರಸಿಲಗರಾವ್‌ ಎಂಬಾತ Mah ಚಿಕ್ಕಪ ಪೇಟೆಯಲ್ಲಿ ಸಸ್ಕಾಹಾರಿ ಫಲಹಾರ ಮಂದಿರವನ್ನು ಪಾರಂಭಿಸಿದರು."* 


WK 


ಪ್ಲೇಗು ಸೋಂಕಿನಿಂದಾಗಿ ಮನೆಯ ಊಟ, ತಿಂಡಿ ಇಲ್ಲದೆ ಇದ್ದ ಬ್ರಾಹ್ಹಣ ಸರ್ಕಾರಿ ನೌಕರರ ಆಹಾರ ಪೂರೈಕೆಗಾಗಿ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ಚಿ 


ಕೆ.ಟಿ. ಅಪ್ಪಣ್ಣನವರು "ಹಿಂದೂ ಕಾಫಿ ಕ್ಷಬ್‌' ಸ್ಥಾಪಿಸಿದರು. ಈ ಕಾಫಿ ಕ್ಷಬ್‌ನಲ್ಲಿ ಪ್ರತಿ ಊಟಕ್ಕೆ ೨ ಆಣೆಯಂತೆ ಪ್ರಶಿ 
ತಿಂಗಳಿಗೆ ರೂ. ೭ರಂತೆ ಬೆಲೆಯನ್ನು ನಿಗಧಿಪಡಿಸಲಾಗಿತ್ತು್‌, ಮುಂದೆ ಈ ಕಾಫಿ ಕ್ಷಬ್‌ "ಮಾಡ್ರನ್‌ MN ರೆಸ್ಫೋರೆಂಟ್‌' 
ಎಂಬ ಹೆಸರಿನಲ್ಲಿ ಜನಪ್ರಿಯವಾಗಿ ದಿವಾನ್‌ ಸರ್‌ ಎಂ. ವಿಶ್ವೇಶ್ವರಯ್ಯನವರ" ಪೋಷಣೆ ಪಡೆದಿತ್ತು. ಬೆಂಗಳೂರಿನ 
ಬಳೇಪೇಟೆ ಮತ್ತು ಚಿಕ್ಕಪೇಟೆಗಳಲ್ಲಿ ಹೋಟೆಲ್‌ಗಳು ಪ್ರಾರಂಭಿಸಲಿಟು, 'ಪರಸ್ಥಳಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ 
ಊಟ, ತಿಂಡಿ, ಕಾಫಿ ಪೂರೈಸುತ್ತಿದ್ದುದಲ್ಲದೇ ಮುಂದಿನ ದಿನಗಳಲ್ಲಿ ಸರ್ಕಾರ ಹೋಟೆಲ್‌ಗಳನ್ನು ವಾಣಿಜೋದ್ಯಮವಾಗಿ 
ಗುರುತಿಸಿತು. ಸರ್‌. ಎಂ. ವಿಶ್ಲೇಶ್ವರಯ್ಯನವರು ದಿವಾನರಾಗಿದ್ದ ಕಾಲದಲ್ಲಿ, ೧೯೧೬ರಲ್ಲಿ ಹೋಟೆಲ್‌ಗಳನ್ನು ಪ್ರಾರಂಭಿಸಲು 
ಸರ್ಕಾರ ವಿಶೇಷ ರಿಯಾಯಿತಿಗಳನ್ನು ನೀಡಿ ಉತ್ತೇಜಿಸಿತು. ಮುಂದೆ ೧೯೩೬ರಲ್ಲಿ ಬೆಂಗಳೂರಿನಲ್ಲಿ "ಹೋಟೆಲ್‌ 
ಮಾಲೀಕರ ಸಂಘಪ'ವು ಸ್ಥಾಪಿಸಲ್ಪಟ್ಟು, ಇದು ಹೋಟೆಲ್‌ ಉದ್ಯಮವಾಗಿ ಬೆಳೆಯಲು ಸಾಧ್ಯವಾಗಿ ಎಷ್ಟೋ ಜನರಿಗೆ 
ಉದ್ಯೋಗಾವಕಾಶ ಸಿಕ್ಕಿತು ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಅವಕಾಶ ಕಲ್ಪಿಸಿದಂತಾಯಿತು. 

ಫಪ್ಲೇಗನ್ನು ಹತೋಟಿಗೆ ತರಲು ಜೂನ್‌ ೧೮೯೯ರ ವೇಳೆಗೆ ಲಸಿಕೆ ಸಿದ್ದವಾಗಿದ್ದರಿಂದ ಪ್ರೋಫೆಸರ್‌ ಹಾಫ್‌ಕಿನ್‌ 
ಮಾದರಿಯಲ್ಲಿ ಆಗ ಸಂಸ್ಥಾನದಲ್ಲಿ ೧,೦೯,೭೩೪ ಮಂದಿಗೆ ಇನ್ಕಾಕುಲೇಷನ್‌ ಹಾಕಲಾಯಿತು.” ಬೆಂಗಳೂರು ನಗರದಲ್ಲಿ 
೩೬,೨೫೯ ಮಂದಿಗೆ ಒಬ್ಬ ಮಹಿಳಾ ವೈದ್ಯೆಯೂ ಸೇರಿದಂತೆ ೧೪ ವೈದ್ಯರು ಇನ್ಯಾಕುಲೇಷನ್‌ ಹಾಕಿದ್ದರು””. ಮೈಸೂರು 
ನಗರದಲ್ಲಿ ೧೧೯೯೯೩ ಮಂದಿಗೆ ಇನಾಕ್ಕುಲೇಷನ್‌ ಹಾಕಲಾಗಿತ್ತು.*” ಮೈಸೂರು ಸಂಸ್ಥಾನದಲ್ಲಿ ಇನಾಕ್ಕುಲೇಷನ್‌ 
ಹಾಕಿಸಿಕೊಂಡವರಲ್ಲಿ ಕೆಲವು ಸಾವುಗಳಾದವು ಮತ್ತು ಕೆಲವರಿಗೆ ಸಣ್ಣಪುಟ್ಟ ತೊಂದರೆಗಳಾದವು. ಈ ವಿವರಗಳನ್ನು 
ಸಮಗವಾಗಿ ಕೆಳಗಿನ ತಃಖ್ದೆಯಲ್ಲಿ ನೀಡಲಾಗಿದೆ.” 


ಇನಾಕ್ಕುಲೇಷನ್‌ ಇನಾಕ್ಕುಲೇಷನ್‌ ಇನಾಕ್ಕುಲೇಷನ್‌ 
ಹಾಕಿಸಿಕೊಂಡವರು | ಹಾಕಿಸಿಕೊಂಡವರಲ್ಲಿ ಹಾಕಿಸಿಕೊಂಡವರಲ್ಲಿ 
ಉಂಟಾದ ತೊಂದರೆ 


ಬೆಂಗಳೂರು ನಗರ ೬೨೫ 
ನಾಗಳೂರು ಇ 
EN ನಗರ ೧೯೯೯೩ 


ತುಮಕೂರು ಜಿಲ್ಲೆ 
(ತುಮಕೂರು ಟೌನ್‌ 


ಚಿತ್ರದುರ್ಗ ಜಿಲ್ಲೆ 


ಶಿವಮೊಗ್ಗ ಜಸ 


ಪ್ಲೇಗು ಸ ಲ ಮೈಸೂರು ಸಂಸ್ಥಾನದ ಜನಸಂಖ್ಯೆ ಬಹಳಷ್ಟು ಕಡಿಮೆಯಾಗುತ್ತದೆ. ಮೊದಲು 
ಬೆಂಗಳೂರು ನಗರದಲ್ಲಿ ೧೧ ಆಗಸ್ಟ್‌ ೧೮೯೮ರಲ್ಲಿ ಕಾಣಿಸಿಕೊಂಡ ಫೇಗು ಬೆಂಗಳೂರಿನಿಂದ ತುಮಕೂರು ಜಿಲ್ಲೆಯಲ್ಲಿ 
ವ್ಯಾಪಿಸಿ ಅಲ್ಲಿ ಸೆಪ್ಪೆಂಬರ್‌ ೨೧ರಂದು ಕಾಣಿಸಿಕೊಳ್ಳುತ್ತದೆ. ನಂತರ ಬೆಂಗಳೂರು ಜಿಲ್ಲೆಯಾದ್ಯಂತ ಅಕ್ಟೋಬರ್‌ ೯ರಂದು, 
ಕೋಲಾರ ಜಿಲ್ಲೆಯಲ್ಲಿ ಅಕ್ಟೋಬರ್‌ ೧೬ರಂದು ಹಾಗೂ ಮೈಸೂರು ಜಿಲ್ಲೆಯಲ್ಲಿ ನವೆಂಬರ್‌ ೧೧ರಂದು ಕಾಣಿಸಿಕೊಳ್ಳುತ್ತದೆ. 
ಆದರೆ ಬೆಂಗಳೂರಿನಿಂದ ಸ್ವಲ್ಪ ದೂರವಿದ್ದ ಹಾಸನ,* ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಫ್ಲೇಗಿನ 


೩೭೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸೋಂಕು ಹರಡಿರುವುದಿಲ್ಲ. ೧೮೯೧ರ ಜನಗಣತಿಯಂತೆ ಬೆಂಗಳೂರು ನಗರದಲ್ಲಿ-೮೦೨೮೫, ಮೈಸೂರು ನಗರ- 
೭೪೦೪೮, ಕೋಲಾರ ಟೌನ್‌-೧೨,೧೪೮, ತುಮಕೂರು ಟೌನ್‌-೧೧೦೮೬, ಹಾಸನ-೬೬೫೧, ಚಿಕ್ಕಮಗಳೂರು 
ಜಿಲ್ಲ-೭೮೧೬, ಶಿವಮೊಗ್ಗ -೧೧೩೪೦ ಹಾಗೂ ಚಿತ್ರದುರ್ಗಗಳಲ್ಲಿ ೪೯೪೬ ಮಂದಿ ಜನಸಂಖ್ಯೆ ಇರುತ್ತದೆ. ೨೬ ಅದೇ 
ವರ್ಷ ಜಿಲ್ಲಾವಾರು ತೆಗೆದುಕೊಂಡರೆ ಬೆಂಗಳೂರು ಜಿಲ್ಲೆಯಲ್ಲಿ ೧೨೧೧೯೩, ಮೈಸೂರು ಜಿಲ್ಲೆ- ೧೯ ೧೪೪ಲಿ, ಕೋಲಾರ- 
೧೧೧೨೧೩, ತುಮಕೂರು-೧೧೬೦೦೨, ಹಾಸನ-೯೬೯೪೬, ಚಿಕ್ಕಮಗಳೂರು- ೬೨೭೭೧, ಶಿವಮೊಗ್ಗ —೯ ೬೯೦೭ 
ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ- ೭೭೮೪೭ ಕಲ್ಲು, ಮಣ್ಣು ನನಿಲದವುಗಳೆಂದ ನಿರ್ಮಿಸಿದ ಎಲ್ಲಾ ರೀತಿಯ ವಾಸದ 
ಮನೆಗಳಿದ್ದವು.*” ಬೆಂಗಳೂರು ನಗರದಲ್ಲಿ ೧೮೯೧ರಲ್ಲಿ CO೨2೦NH ಇದ್ದ ಜನಸಂಖ್ಯೆ ಪ್ಲೇಗಿನಿಂದಾಗಿ ೧೯೦೧ರ 
ಜನಗಣತಿಯಂತೆ ೬೯೪೪೭ ಕ್ಕ ಇಳಿದಿರುತ್ತದೆ””. ೧೦೯೮-೯೯ ರಲ್ಲಂತೂ ಬೆಂಗಳೂರಿನ ಜನಸಂಖ್ಯೆ ಅತಿ ಕಡಿಮೆ 
೪೮೨೩೬ಕ್ಕ ಇಳಿಯುತ್ತದೆ.” ಮೈಸೂರು ಸಂಸ್ಥಾನದಲ್ಲಿ ಆ ವರ್ಷ ೩೪೯೩೩ ಮಂದಿಗೆ ಫ್ಲೇಗು ಸೋಂಕು ತಗುಲಿ 
ಅದರಲ್ಲಿ ೧೨೨೭೨ ಮಂದಿ ಸಾವಿಗೀಡಾಗುತ್ತಾರೆ.“ 


ಮೈಸೂರು ನಗರದಲ್ಲಿ ಸಮೀಪದಲ್ಲಿದ್ದ ಪಾಂಡವಪುರದಿಂದ ಬಂದ ಪ್ರಥಮ ಫ್ಲೇಗು ಪ್ರಕರಣ ಅಕ್ಟೋಬರ್‌ ೧, 
೧೮೯೮ ರಂದು ಕಾಣಿಸಿಕೊಂಡರೂ ೨೬ ನವೆಂಬರ್‌ರವರೆಗೆ ಸ್ಥಳೀಯವಾಗಿ ಹರಡಿರುವುದಿಲ್ಲ. ಇದು ಜನವರಿ ೧೮೯೯ 
ರಿಂದ ನಗರದಲ್ಲೆಡೆ ವ್ಯಾಪಿಸಿ ಫೆಬ್ರವರಿ ತಿಂಗಳಿನಲ್ಲಿ ವ್ಯಾಪಕವಾಗಿ ಹರಡುತ್ತದೆ. ಅಲ್ಲಿಯವರೆಗೆ ೧೦೮೩ ಪ್ರಕರಣಗಳಾಗಿ 
ಲ೮ಲಹಿ ಮಂದಿ ಸಾವನ್ನಪುತ್ತಾರೆ.*” ಮುಂದೆ ಮಾರ್ಚ್‌ ೧೮೯೯ ರ ನಂತರ ಫ್ಲೇಗು ಪ್ರಕರಣಗಳು ಪೂರ್ತಿ ಇಳಿಮುಖವಾಗಿ 


ಮೇ-ಜೂನ್‌ ತಿಂಗಳುಗಳಲ್ಲಿ ಕೇವಲ ರ೯ ಮತ್ತು ೫೫ ಪ್ಲೇಗು ಪ್ರಕರಣಗಳು ಕಂಡು ಬರುತ್ತವೆ. 


ಬೆಂಗಳೂರು ನಗರದಲ್ಲಿ ಸಂಸ್ಥಾನದಲ್ಲಿಯೇ ಮೊದಲ ಬಾರಿಗೆ ಆಗಸ್ಟ್‌ನಲ್ಲಿ ೧೮೯೮ ರಲ್ಲಿ ಕಾಣಿಸಿಕೊಂಡ ಫ್ಲೇಗು 
ಸೋಂಕು ಸೆಪೆಂಬರ್‌ವರೆಗೆ 'ನಿಧಾನಗತಿಯಲ್ಲಿದ್ದು, ಅಕ್ಟೋಬರ್‌ ನಂತರ "ತೀವಗತಿಯಲ್ಲಿ ಹರಡುತ್ತದೆ. ಅಕ್ಟೋಬರ್‌ 
ತಿಂಗಳಿನಲ್ಲಿ ೧೩೯೩ ಪ್ರಕರಣಗಳಾಗಿದ್ದು, ಆಗಸ್ಟ್‌ ನಿಂದ ಅಕ್ಟೋಬರ್‌ವರೆಗೆ ಒಟ್ಟು ೨೮೦೭ ಮಂದಿ ಸಾವನ್ನ ಪುತ್ತಾರೆ. ಷಿ 
ನವೆಂಬರ್‌ ೧೫ರ ನಂತರ ಸ್ಪಲ್ಪ ಇಳಿಮುಖವಾಗುತ್ತಾ ಬಂದು ೧೨ ಮಾರ್ಜ್‌ಯಿಂದ ೨ ಕ ಹೊರ 
ಊರುಗಳಿಂದ ಬಂದ ಕೆಲವು ಪ್ರಕರಣಗಳನ್ನು ಹೊರತು ಪಡಿಸಿದಂತೆ ಸ್ಥಳೀಯವಾಗಿ ಯಾವುದೇ ಪ್ಲೇಗು ಸೋಂಕು 
ಪ್ರಕರಣ ಕಾಣಿಸಿಕೊಳ್ಳುವುದಿಲ್ಲ. ಮೇ-ಜೂನ್‌ ತಿಂಗಳುಗಳಲ್ಲಿ ಯಾವುದೇ ಪ್ಲೇಗು ಪ್ರಕರಣ ವರದಿಯಾಗುವುದಿಲ್ಲ. 

ಬೆಂಗಳೂರು, ಮೈಸೂರು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಹರಡಿದ್ದ ಫ್ಲೇಗಿನ ಸೋಂಕು ಜೂನ್‌ 
೧೮೯೯ರಲ್ಲಿ ಸಂಪೂರ್ಣವಾಗಿ ಇಳಿಮುಖವಾಗುತ್ತದೆ. ಮೈಸೂರು ಸಂಸ್ಥಾನದ ಜನಸಂಖ್ಯೆ ೧೮೮೧ರಿಂದ ೧೮೯೧ರ 
ಹತ್ತು ವರ್ಷಗಳ ಅವಧಿಯಲ್ಲಿ ಶೇಕಡ ೧೮.೦೮ ಏರಿಕೆಯಾಗಿದ್ದರೆ ಪ್ಲೇಗಿನ ದೆಸೆಯಿಂದ ೧೮೯೧ರಿಂದ ೧೯೦೧ರ 
ಅವಧಿಯಲ್ಲಿ ೧೯೦೧ರ ಜನಗಣತಿಯಂತೆ ಕೇವಲ ಶೇಕಡ ೧೨ರಷ್ಟು ಮಾತ್ರ ಏರಿಕೆಯಾಗಿರುತ್ತದೆ. ಹೀಗಾಗಿ ೧೯೦೧ ರ 
ಜನಗಣತಿಯಂತೆ ಸಂಸ್ಥಾನದ ಜನಸಂಖ್ಯೆಯಲ್ಲಿ ಶೇಕಡ ೬೦೮ರಷ್ಟು ಕಡಿಮೆಯಾಗಿರುತ್ತದೆ. ಹೀಗಾಗಿ ನೇಯ್ಲೆಯಂತಹ 
ಕುಲಕಸುಬುಗಳನ್ನು ಅವಲಂಬಿಸಿದ್ದ ಎಷೋ ಕುಟುಂಬಗಳಲ್ಲಿ ಕೆಲವು ಸಾವು- ನೋವುಗಳಾಗಿ ಈ ಕಸಬು ಕ್ಷೀಣಿಸಿತು. = 
ಕುಟುಂಬಗಳಲ್ಲಿ ಬದುಕ ಉಳಿದಿದ್ದವರು ಬೇರೆ ಉದೊ ೀಗಗಳನ್ನು ಹುಡುಕಿಕೊಳ್ಳಬೇಕಾಯಿತು. ಈ ಅವಧಿಯಲ್ಲಿ ನೇಕಾರರು 
ಉತ್ಪಾದಿಸಿದ ಬಟ್ಟೆಗಳಿಗೆ ಮಾರುಕಟ ಸರಿಯಾಗಿ ದಯದ ಹಾಗೂ ಕೆಲಸಗಾರರು ಸಿಕ್ಕದೆ ಜೀವನ ನಿರ್ವಹಣೆಗೆ 
ಪರದಾಡಬೇಕಾಯಿತು. 


ಫ್ಲೇಗಿನಿಂದಾಗಿ ಜನರು ಸಾಮಾಜಿಕ-ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಜನರು ಸರಿಯಾದ ಆಹಾರವಿಲ್ಲದೆ 
ನರಳಾಡಿದರು. ಎಲ್ಲಡೆ ಹಸಿವಿನ ಹಾಹಾಕಾರ ಹೆಚ್ಚಾಯಿತು. ರಾತ್ರಿ ವೇಳ ತೋಟಗಳಿಗೆ ನುಗ್ಗಿ ಹಲಸಿನಕಾಯಿ, ತೆಂಗಿನಕಾಯಿಗಳನ್ನು 
ಕದ್ದು ಕಿತ್ತು ಹೊಟ್ಟೆ ತುಂಬಿಸಿಕೊಂಡರು. ಸೋಂಕು ತಡೆಗಾಗಿ ಹಾಕಿಕೊಂಡಿದ್ದ ಷೆಡ್ಡುಗಳಲ್ಲಿ ಜನ ಇಟ್ಟುಕೊಂಡಿದ್ದ pe 
ಪದಾರ್ಥಗಳ ಕಳ್ಳತನಗಳಾದವು. ಎಷ್ಟೋ ಜನ ಭೂಮಿಯನ್ನು ಅಗೆದು ಶತ್ತೆಬೇರು. ಕತ್ತಾಳೆ ಮು೦ತಾದ ಬೇರು. ಗಡ್ಡೆ 
ಮುಂತಾದವುಗಳನ್ನು ತಿಂದು ವಾಂತಿ ಬೇಧಿಗಳಿಂದ ನರಳಿದರು. ಕಳ್ಳತನ, ಲೂಟಿ ಪ್ರಕರಣಗಳು ಹೆಚ್ಚಾದವು. ಫ್ಲೇಗಿನಿಂದ 
ಸತ್ತ ಹೆಣ್ಮಕ್ಕಳ ಮೈಮೇಲಿದ್ದ ಓಲೆ, ಮೂಗುಬಟ್ಟುಗಳನ್ನು ಕದ್ದು ಮಾರಾಟ ಮಾಡಿ ಹೊಟೆ ತುಂಬಿಸಿಕೊಳ್ಳುವ ಕೃತ್ಯಗಳು 
ನಡೆದವು. ಅನೇಕ ಸಂಸಾರಗಳಲ್ಲಿ ಹೊಸದಾಗಿ ಮದುವೆಯಾದ ನವದಂಪತಿಗಳು ಹೊಸ ಸಂಸಾರ ಶುರು ನಾಡವ 
ಮೊದಲೇ ಫ್ಲೇಗಿಗೆ ಬಲಿಯಾದರು. ಸಮಾಜದಲ್ಲಿ ವಿಧವೆಯರು, ವಿದುರರು ಮತ್ತು ಅನಾಥ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಾ 
ಹೋಯಿತು. ಸಾಂಸಾರಿಕ ಭದ್ರತೆಯಿಲ್ಲದೆ ದಾರುಣ ಬದುಕನ್ನು ಇವರು ಎದುರಿಸಬೇಕಾಯಿತು. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೭೯ 


ಹೀಗೆ ೧೮೯೮ ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕಾಣಿಸಿಕೊಂಡ ಪ್ಲೇಗು ಮಹಾಮಾರಿ ಜನ ಜೀವನದ ಮೇಲೆ 
ದುಷ್ಷರಿಣಾಮ ಬೀರಿತು. ಇದರಿಂದ ಚೇತರಿಸಿಕೊಳ್ಳಲು ಜನರಿಗೆ ಹಲವಾರು ವರ್ಷಗಳೇ ಬೇಕಾಯಿತು. ಆದರೂ ನಗರ 


ಪ್ರದೇಶಗಳಲ್ಲಿ ಕೆಲವು ಆಧುನಿಕ ಸೌಲಭ್ಯಗಳನ್ನು ಪರಿಚಯಿಸಲು ಫ್ಲೇಗು ಕಾರಣವಾಯಿತು. p 
ಅಡಿ ಟಪ್ಪಣಿಗಳು 

೧.  ಮೈರಾನ್‌ ಎಕೆನ್‌ಬರ್ಗ್‌, ಫ್ಲೇಗ್‌ಪೋರ್ಟ್‌: ದಿ ಗ್ಲೋಬಲ್‌ ಅರ್ಬನ್‌ ಇಂಪ್ಕಾಕ್ಸ್‌ ಆಫ್‌ ಬ್ಯೂಬೋನಿಕ್‌ ಪ್ಲೇಗ್‌, ೧೮೯೪-೧೯೦೧, 
ನ್ಯೂಯಾರ್ಕ್‌ ಯೂನಿವರ್ಸಿಟಿ ಪ್ರೆಸ್‌, ನ್ಯೂಯಾರ್ಕ್‌ ೨೦೦೭, P.5. 

೨. ಪ್ರಜಾವಾಣಿ, ೩ ಜನವರಿ ೨೦೧೪. 

೩ ಅಡ್ಗಿನಿಸ್ಟೇಷನ್‌ ರಿಪೋರ್ಟ್‌ ಆಫ್‌ ದಿ ಬೆಂಗಳೂರು ಸಿಟಿ ಮುನಿಸಿಪಾಲಿಟಿ ೧೮೯೬-೯೭, ಪುಟ ೧೩. 

೪, ಅದೇ. 

೫. ರಿಪೋರ್ಟ್‌ ಆನ್‌ ದಿ ಫ್ಲೇಗ್‌ ಆಪ್‌ರೇಷನ್ಸ್‌ ಇನ್‌ ಮೈಸೂರು ಸ್ಟೇಟ್‌ ಎಕ್ಸ್‌ಕ್ಲೂಡಿಂಗ್‌ ದಿ ಸಿವಿಲ್‌ ಎಂಡ್‌ ಮಿಲಿಟರಿ ಸ್ಟೇಷನ್‌ ಆಫ್‌ 
ಬೆಂಗಳೂರು, ೧೮೯೮೯೯ ಪುಟ ೪. 

ಹಿಂದೇ 

೭. ಅದೇ, ಪುಟ ೧೪. 

೮. ಮೈಸೂರ್‌ ಅಡ್ಲಿನಿಸ್ಟೇಷನ್‌ ರಿಪೋರ್ಟ್‌, ೧೮೯೮೯೯, ಪುಟ ೬೪. 

MR 


೧೦. ಜೆ.ಹೆಚ್‌.ಸ್ಲೀಫನ್‌, ಪ್ಲೇಗ್‌ ಪ್ರೂಫ್‌ ಟೌನ್‌ ಪ್ಲಾನಿಂಗ್‌ ಇನ್‌ ಬೆಂಗಳೂರ್‌, ಸೌತ್‌ ಇಂಡಿಯಾ, ೧೯೧೪, ಪುಟ ೩೬. 

೧೧. ರಿಪೋರ್ಟ್‌ ಆನ್‌ ದಿ ಫ್ಲೇಗ್‌ ಆಪರೇಷನ್ಸ್‌ ಇನ್‌ ಮೈಸೂರ್‌ ಸ್ಟೇಟ್‌ ಎಕ್ಸ್‌ಕ್ಷೂಡಿಂಗ್‌ ದಿ ಸಿವಿಲ್‌ ಎಂಡ್‌ ಮಿಲಿಟರಿ ಸ್ಟೇಷನ್‌ ಆಫ್‌ ಬೆಂಗಳೂರ್‌, 
೧೮೯೮-೯೯, ಪೂರ್ವೋಕ್ತ, ಪುಟ ೧೪. 

೧೨. ಅದೇ. 

೧೩. ಅದೇ. 

೧೪. ಅದೇ. 

೧೫. ಅದೇ. 

೧೬. ಮೈಸೂರು ರೆಸಿಡೆನ್ಸಿ ಕಡತ ಸಂಖ್ಯೆ ಜಲಜ, ೧೮೯೯. 

೧೭. ಡಿ.ವಿ. ಗುಂಡಪ್ಪ, ಜ್ಞಾಪಕ ಚಿತ್ರಶಾಲೆ, ಸಂಪುಟ ೪1. ಬೆಂಗಳೂರು, ಪುಟ ೧೨೩. 

೧೮. ಅದೇ. 

೧೯. ಮೈಸೂರ್‌ ಅಡ್ಲಿನಿಸ್ಟೇಷನ್‌ ರಿಪೋರ್ಟ್‌, ಪೂರ್ಮೋಕ್ತ ಪುಟ ೬೫. 

೨೦. ಅದೇ. 

೨೧. ಅದೇ. 

ho nA | 

* ೧೮೯೮ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೇವಲ ೬ ಮಂದಿಗೆ ಫ್ಲೇಗಿನ ಸೋಂಕು ತಗುಲಿತ್ತು. ಆದರೆ ಸುಮಾರು ೧೯೩೮ರ ಸಮಯದಲ್ಲಿ ಹಾಸನ 
ಜಿಲ್ಲೆಯ ಅನೇಕ ಕುಟುಂಬಗಳಲ್ಲಿ ಪ್ಲೇಗು ಸೋಂಕು ಉಂಟಾಗಿ ಹಲವಾರು ಸಾವು ನೋವುಗಳಾದವು. ಅನೇಕರ ಬದುಕು ದುರಂತವಾಯಿತು. 
ಸುಪ್ರಸಿದ್ದ ಕಾದಂಬರಿಕಾರರಾದ ಶ್ರೀ ಎಸ್‌.ಎಲ್‌. ಭೈರಪ್ಪನವರ ಕುಟುಂಬದಲ್ಲಿಯೂ ಕೆಲವರು ಫ್ಲೇಗಿನಿಂದ ಸಾವಿಗೆ ಬಲಿಯಾದರೆಂದು ತಿಳಿದು 
ಬರುತ್ತದೆ. ಅವರ ಕಾದಂಬರಿ "ಗೃಹಭಂಗ' ದಲ್ಲಿಯೂ ಹಾಸನ ಜಿಲ್ಲೆಯಲ್ಲಿ ಕಾಣಿಸಿಕೊಂಡ ಫ್ಲೇಗು ಸಾಂಕ್ರಾಮಿಕದಿಂದ ಅನೇಕ ಬಡಕುಟುಂಬಗಳು 
ಅನುಭವಿಸಿದ ಕಷ್ಟಗಳು, ಸಾವು-ನೋವು, ಹೊಟ್ಟೆಗಿಲ್ಲದೆ ಪಟ್ಟ ಹಾಹಾಕಾರಗಳ ಬಗ್ಗೆ ವಿವರವಾದ ಚಿತ್ರ ನೀಡಲಾಗಿದೆ. ಫ್ಲೇಗು ಸಂಪೂರ್ಣವಾಗಿ 
ನಮ್ಮ ದೇಶದಲ್ಲಿ ಕಣ್ಣರೆಯಾದರೂ ೧೯೯೪ರಲ್ಲಿ ಗುಜಾರಾತ್‌ ರಾಜ್ಯದ ಸೂರತ್‌ನಲ್ಲಿ ಕೆಲವರಿಗೆ ಫ್ಲೇಗು ಸೋಂಕು ತಗುಲಿದ್ದನ್ನು ಇಲ್ಲಿ 
ನೆನೆಯಬಹುದು. 

೨೩. ಮೈಸೂರು ಅಡ್ಲಿನಿಸ್ಟೇಷನ್‌ ರಿಪೋರ್ಟ್‌, ಪೂರ್ವೋಕ್ಷ. 

೨೪. ಅದೇ. 

೨೫. ಮೈಸೂರ್‌ ಸೆನ್ಸ್‌ಸ್‌ ಕಂಪ್ಯಾರಿಟೀವ್‌ ಟೇಬಲ್ಸ್‌ ೧೮೮೧-೧೯೪೧. 

೨೬. ರಿಪೋರ್ಟ್‌ ಆನ್‌ ದಿ ಫ್ಲೇಗ್‌ ಆಪರೇಷನ್ಸ್‌ ಇನ್‌ ದಿ ಮೈಸೂರು ಸ್ಟೇಟ್‌ ಎಕ್ಸ್‌ಕ್ಲೂಡಿಂಗ್‌ ದಿ ಸಿವಿಲ್‌ ಎಂಡ್‌ ಮಿಲಿಟರಿ ಸ್ಟೇಷನ್‌ ಆಫ್‌ 
ಬೆಂಗಳೂರ್‌, ಪೂರ್ವೋಕ್ತ ಪುಟ ೪. 

೨೭. ಮೈಸೂರ್‌ ಅಡ್ಲಿನಿಸ್ಟೇಷನ್‌ ರಿಪೋರ್ಟ್‌, ಪೂರ್ವ್ಮೋಕ್ತ. 

೨೮8:`"ಅದೇ. 

ರ೯.:-ಅದೈ 

೩೦. ಎಂ.ಶಾಮರಾವ್‌, ಮಾಡ್ರನ್‌ ಮೈಸೂರ್‌, ೧೯೩೬, ಪುಟ ೧೮೩. 


೩೦೦ ಇತಿಹಾಸ ದರ್ಶನ : ಸಂ. ಹಷ೬ಿ/೨೦೨೧ 


ಸ್ತಾತಂ೦ತ್ರ ಫ$ಪೂರ್ವ ದಕ್ಷಿಣ ಕನ್ನುಡದಲ್ಲ ಪಮಾಜವಾದ 
ಮಡ್ಣು ಕಾಂದ್ರೆಪ್‌ ನಿದ್ಧಾಂತದ ಪಂಯೋಜನೆ 


ಪಿ. ಸೀತಾರಾಮ 


enc nnvscntn custireci 


ಸ್ಟಾತಂತ್ಯಪೂರ್ವ ಭಾರತದಲ್ಲಿ ವವಧ ಪಕ್ಷಗಳು ಬೇರೆ ಬೇರೆ ನಿಲುವುಗಳೊಂದಿಗೆ ರಾಷ್ಟ್ರೀಯ ಕಾಂಗೆಸ್‌ ಪಕ್ಷದ 
ನೇತೃತ್ಸ್ನದಡಿಯಲ್ಲಿ ತನ್ನ ಅಸ್ಲಿತೆಯೊಂದಿಗೆ ಕಾರ್ಯ ನಿರ್ವಹಿಸುತ್ತಿತ್ತು ಭಾರತೀಯ ಕಮ್ಯುನಿಸ್ಟ್‌ ಪಕ್ಷವು (ಸಿಪಿಐ) ೧೯ ೩೬ರಿಂದ 
ಕಾಂಗೆಸ್‌ ಪಕ್ಷದ ಭಾಗವಾಗಿದ್ದು, ೧೯೪೫ರಲ್ಲಿ ಕಾಂಗೆಸ್‌ ನಿಯಮಗಳನ್ನು ಸ್ಟೀಕರಿಸಲು ವಿರೋಧಿಸಿ ಕಾಂಗೆಸ್‌ನ್ನು 
ತ್ಯಜಿಸುತ್ತದೆ. ಪ್ರಜಾ ಸೋಷಿಯಲಿಸ್ಟ್‌ ಪಾರ್ಟಿ (ಪಿಎಸ್‌ಪಿ) ೧೯೪೮ರವರೆಗೆ ಕಾಂಗೆಸ್‌ ಭಾಗವಾಗಿದ್ದುಕೊಂಡು ಕಾರ್ಯನಿರ್ವಹಿಸಿ, 
ಕಾಂಗೆಸ್‌ ಬಂಡವಾಳಶಾಹಿಗಳಿಗೆ ಬೆಂಬಲಿಸುತ್ತದೆ ಎಂದು ಆರೋಪಿಸಿ ೧೯೪೮ರಲ್ಲಿ ಹೂರಬಂದು ಸ್ವತಂತ್ರ ಪಕ್ಷವಾಗಿ 
ರೂಪಿತಗೊಳ್ಳುತ್ತದೆ. 


ವಿವಿಧ ಪಕ್ಷಗಳ ಸಂಯೋಜನೆಯನ್ನು ಸ್ಹಾತಂಂತ್ಯಪೂರ್ವ ದಕ್ಷಿಣ ಕನ್ನಡದ ರಾಜಕೀಯ ಕನ್ನಡ ಪತ್ರಿಕೆಗಳಲ್ಲಿ 
ಗುರುತಿಸಬಹುದಾಗಿದೆ. ೧೯೩೫ರ ಭಾರತ ಸರ್ಕಾರ ಕಾಯ್ದೆಯು ಅಖಿಲಾ ಭಾರತ ಒಕ್ಕೂಟವನ್ನು ರಚನೆ ಮಾಡುವ 
ಉದ್ದೇಶಗಳೊಂದಿಗೆ ದ್ವಿಸದನ ಪದ್ದತಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡುತ್ತದೆ. ಈ ಸಂದರ್ಭದಲ್ಲಿ ಕಾಂಗೆಸ್‌ 
ನೇತೃತ್ತದಡಿಯಲ್ಲಿ ಸಮಾಜವಾದಿ ಪಕ್ಷಕಾರ್ಯ ನಿರ್ವಹಿಸುತ್ತದೆ. ದಕ್ಷಿಣಕನ್ನಡದ ಪತ್ರಿಕೆಗಳು, ಪತ್ರಿಕಾ ಸಂಪಾದಕರು 
ಕಾಂಗೆಸ್‌ ಮತ್ತು ಸಮಾಜವಾದಿ ಪಕ್ಷದ ಸಿದ್ದಾಂತವನ್ನು ತಮ್ಮ ಭಾಗವಾಗಿಸಿಕೊಂಡಿದ್ದರು. ಹಾಗೆಯೇ ಸಮಾಜವಾದಿ 
ಮತ್ತು ಕಾಂಗೆಸ್‌ ಸಿದ್ದಾಂತವಾದಿಗಳು ತಮ್ಮ ಅಭಿಪ್ರಾಯಗಳ ಪ್ರಚಾರಕ್ಕೆ ಹಾಗೂ ಕಾರ್ಯಶೀಲತೆಗೆ ಪತ್ರಿಕೆಗಳನ್ನು 
ಅವಲಂಬಿಸಿಕೊಂಡಿದ್ದರು. 


ನವಯುಗ ಪತ್ರಿಕೆಯ ಸಂಪಾದಕರಾದ ಕೆ.ಕೆ. ಶೆಟ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗೆಸ್‌ ಕಾರ್ಯಕಾರಿ ಮಂಡಳಿಯ 
ಜನರಲ್‌ ಸಕ್ಷಟರಿಯಾಗಿದ್ದು ಸಮಾಜವಾದಿ ಪಕ್ಷದ ನಾಯಕರಾದ ನಪ ಚಟ್ಟೋಪಾಧ್ಯಾ ಯರ ಬೆಂಬಲಿಗರಾಗಿರುತ್ತಾರೆ. 
ಇವರ ನೇತೃ ತ್ಪದಲ್ಲಿ ಪ್ರಚಾರದಲ್ಲಿ ತೊಡಗುತಾರ. ೧೯೩೫ರ ಭಾರತ ಸರ್ಕಾರ ಕಾಯೆಯಂತೆ ೧೯೩೭ರ ಚುನಾವಣೆಗೆ 
ಸ್ಪರ್ಧಿಗಳನ್ನು “ೇಮಿಸುವಂತಹ ಸಂದರ್ಭದೆಲ್ಲಿ ಸ ಸಮಾಜವಾದಿ ಶ್ರೀ ಸುಬ್ಬಣ್ಣ ಶೆಟ್ಟರ "ಆಯ್ಕೆ ಮಾಡಲಾಗುತ್ತದೆ, ಇದಕ್ಕೆ 
ಕಾಂಗೆಸ್‌ನ ಹಲ್ಲನಾಡ್‌ ಸೂರಪ್ಪಯ್ಯನವರು ಅಸಮಾಧಾನ ವ್ಯಕ್ತಪಡಿಸುತ್ತಾ "ಜಿಲ್ಲಾ ಕಾಂಗೆಸ್‌ ಕಮಿಟಿಯು ಕಮಲಾಡೇವಿಯವರೆ 
ಕೈಗೊಂಬೆ ಆಯಿತು ಎನ್ನುತ್ತಾರೆ.” ಇದಕ್ಕೆ ಕಮಲಾದೇವಿಯವರು, ನವಯುಗ ಪತ್ರಿಕಯ ಮುಖಾಂತರ ಉತ್ತರವನ್ನು 
ಕೊಡುತ್ತಾ, "ಶ್ರೀಸೂರಪ್ಪಯ್ಕನವರು ಸಮಾಜವಾದಿ ಪಕ್ಷದ ವಿಷಯದ ಕುರಿತು ತನ್ನ ಅಭಿಪ್ರಾಯವನ್ನು ಪ್ರಕಟಿಸುವಲ್ಲಿ ಆ 
ಪಕ್ಷದ ವಿಷಯ ಅವರಿಗೆ ಏನೇನೋ ತಿಳಿದಿಲ್ಲವೆಂಬುದು ವ್ಯಕ್ತವಾಗುವುದು... ಸಮಾಜವಾದಿ ಪಕ್ಷವು ಕೊಂಗಸಿನೊಳಗಿದ್ದು 
ತನ್ನ ಕಾರ್ಯ ಕಲಾಪವನ್ನು ನಡೆಸುತ್ತದೆಯೆಂಬುದರ ಅರ್ಥವೇ ಸಂಪೂರ್ಣ ರಾಜಕೀಯ ಸ್ವಾತಂತ್ರಾ ರ್ಜನೆಯು ಈ 
ಪಕ್ಷದವರ ಮೊತ್ತಮೊದಲಿನ 'ಧ್ರೇಯವೆಂದೂ, ಬದಲು ಸಮಾಜಸತ್ತಾತ್ಮಕ ರಾಜಾಧಿಕಾರ ಸ್ಥಾಪನೆಯಲ್ಲವೆಂಬುದು ಸ ಸಷ್ಟವಿದೆ”” 
ಎಂಬುದಾಗಿ ಪತ್ಕುತರಿಸುತ್ತಾರೆ. ಇದಕ್ಕೆ ಹೂರಕವಾಗಿ ನವಯುಗ. ಪತ್ರಿಕೆಯ ಸಂಪಾದಕರಾದ ಕೆಕೆ. ಶೆಟ್ಟಿಯವರು, 
"ಸೂರಪುಯ್ಯನವರು ” ಆಯ್ಕೆಯಾಗದೆ ಇರೋದಕ್ಕೆ ನನ್ನನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು. ಇತ್ತಿತ್ತಲಾಗಿ ಅವರ 
(ಸೂರಪೆಯ) ವರ್ತನೆಗಳು ಸರಿ ಇಲ್ಲದ ಕಾರಣ ನಾನು ಅವರ ಪರವಾಗಿ ಜನರಲ್‌ ಸೆಕ್ತಟರಿಯಾಗಿ ಓಟು ಮಾಡಲಿಲ್ಲ” 
ಎನ್ನುತ್ತಾರೆ. ಹಾಗೆಯೇ ಕೆ.ಕೆ ಶೆಟ್ಟಿಯವರು ಸಮಾಜವಾದಿ ಕಮಲಾದೇವಿ ಚಟ್ಟೋಪಾಧ್ಯಯರ ನೇತೃತ್ವದಲ್ಲಿ ಪ್ರಚಾರವನ್ನು 
ನಡೆಸುತಾರೆ. 


¥ ಅತಿಥಿ ಉಪನ್ಯಾಸಕರು, ಪಲ್ಲೋಡಿ ಮನೆ, ಐವಡ್ಡೊಪ್ಷು ದ್ರಾಮ, ಪ೦ಜ ಅಂಚೆ, ಸುಳ್ಳ ಡಾಲ್ಲೂಹು, ಮೊ. ೯೮೩.೨ ೦೧೭೮೫ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೮೧ 


ಕಾಂಗೆಸ್‌ ಚುನಾವಣೆಯಲ್ಲಿ ಗೆದ್ದ ನಂತರ, ಸಮಾಜವಾದಿವಾದಿಯವರು ಅಧಿಕಾರ ಸ್ಲೀಕಾರವನ್ನು ವಿರೋಧಿಸಿದ್ದರು. 
ಶ್ರೀಮತಿ ಕಮಲಾದೇವಿಯವರು "೧೯೩೫ರ ಭಾರತ ಸರ್ಕಾರದ ಪಾಂತಿಕ ಸ್ಹಾತಂತ್ರ್ಯ ಬರಿಯ ಕಣ್ಣುಕಟ್ಟು' ಅಂತ 
ಹೇಳುತ್ತಾ, "ಕಾಂಗೆಸ್‌ನವರು ಮಂತ್ರಿಗಳಾದುದರಿಂದ ದೇಶದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂತಹ ಮಾಪಾಟೇನು 
ಆಗಿರುವುದಿಲ್ಲ” ಎನ್ನುತ್ತಾರೆ. ಕಮಲಾದೇವಿಯವರು ಕಾಂಗೆಸ್‌ನ್ನು ಬಡಬಗ್ಗರ, ಮಜೂರರ ಮತ್ತು ಬೇಸಾಯಗಾರರ 
ಸಂಸ್ಥೆಯನ್ನಾಗಿ ಪರತ ಎ೦ಬ ಅಭಿಪ್ರಾಯದೊಂದಿಗೆ ಆಗಟಿಸುತ್ತಿದ್ದರು. 


ಕಮಲಾದೇವಿಯವರ ನೇತೃತ್ವದಲ್ಲಿ, ಕಾಂಗೆಸಿನ ಶಿಸ್ತು ನಿಯಮಗಳಿಗೆ ವಿರೋಧ ಮಾಡದಂತೆ ಕಾಂಗೆಸ್‌ ಬಲಗೊಳಿಸುವ 
ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗೆಸ್‌ ಸೋಷಿಯಲಿಸ್ಟ್‌ ಪಕ್ಷದಿಂದ ನಡೆಯುತ್ತದೆ. ಮ ೨೧/೮/ 
೧೯ ನಿ೭ರ೦ದು HE ಐಡಿಯಲ್‌ ಸ್ಫೋರ್‌ನ ಮಾಳಿಗೆಯಲ್ಲಿ ೨೦ ಮಂದಿ ತರುಣರು ಸದಸ್ಯ ಸೇರುವುದರೊಂದಿಗೆ 
ಸೋಷಿಯಲಿಸ್ಟ್‌ ತಂಡವನ್ನು ರಚನೆ ಮಾಡಿ" ಕಾರ್ಯ ನಿರ್ವಹಿಸಲಾಗುತ್ತದೆ. ತುಳುನಾಡು ಸ ಭಾ ಕೆಲಸಗಾರರ 
ಸಂಘ ರಚನೆಯನ್ನು ಕ್ರೀಪಣಿಯಾಡಿಯವರು ಒಪ್ಪಿಕೊಳ್ಳುತ್ತಾ ಕಮಲಾದೇವಿಯವರಿಗೆ ಕೃತಜ್ಞರಾಗುತ್ತಾರೆ. 


ಕೇರಳ ಎಡಪಕ್ಷ ಸ್ಪಾಧೀನವುಳ್ಳ ಕಾಂಗೆಸ್‌ನ ಹಿನ್ನೆಲೆಯ ಹೋರಾಟದ "ಕಯ್ಕೂರು ಕೈದಿಗಳಿಗೆ ಜೀವದಾನ ಮಾಡಬೇಕು” 
ಎಂಬ ಚಳುವಳಿ ೧೯೪೨ರಲ್ಲು ಮುಂದುವರಿಯುತ್ತದೆ. ಇದರ ಹಿನ್ನೆಲೆಯು ಕಿಸಾನ್‌ ಸಂಘ, ಟ್ರೇಡ್‌ ಯೂನಿಯನ್‌ 
ಕಮ್ಯೂನಿಸ್ಟ್‌ ಪಾರ್ಟಿ ಮೊದಲಾದ ಸಂಘಟನೆಗಳನ್ನು ಸರ್ಕಾರವು ನಿಯಂತ್ರಿಸಿದಾಗ ಕೇರಳ ಎಡಪಕ್ಷ ಸ್ವಾಧೀನವುಳ್ಳ 
ಕಾಂಗೆಸ್‌ ೧೯೪೦ ಸಪ್ಪೆಂಬರ್‌ ೧೩ ದಿನವನ್ನು "ಮರ್ಧನ ವಿರೋಧ ದಿನ' ವೆಂದು ಆಚರಿಸಬೇಕೆಂದು ಆಹ್ಲಾನ 
ಕೊಡುತ್ತದೆ. ಈ ಹೋರಾಟದ ಮುಂದಾಳು ಇ.ಎಮ್‌.ಎಸ್‌. ಕೃಷ್ಣ ಪಿಳ್ಳೆಯವರನ್ನು ತಿರುವಾಂಕೂರಿನಲ್ಲಿ ಬಂಧಿಸಿ ಎಲ್ಲಿ 
ಕೊಂಡು ಹೋದರೆಂಬ ಮಾಹಿತಿಯಿಲ್ಲದೆ, ಜನರು ಸರ್ಕಾರದ ದುಷ್ಟ ನೀತಿಯನ್ನು ಪ್ರಶಿಭಟಿಸುತಾರೆ. ಇದು ಕಾಸರಗೋಡು 
ತಾಲ್ಲೂಕಿನ ಕಯ್ಯೂರುನಲ್ಲೂ ಕಾಣಿಸಿಕೊಳ್ಳುತ್ತದೆ. ಕಯ್ಯೂರುನಲ್ಲಿ ಮೆರವಣಿಗೆ ಹೋಗುತ್ತಿರುವಾಗ ಅಲ್ಲಿ ಬಂದ ನೀಲೇಶ್ವರ 
ರೆವಿನು ಇನ್ಸ್‌ಪೆಕ್ಟರ್‌ ಬಾಲಕೃಷ್ಣ ನಾಯರ್‌ ಹಾಗೂ ಅವರ ಪೇದೆಗೆ ದಾರಿ ಬಿಡಲಿಲ್ಲವೆಂದು ಪ್ರಮುಖ ಕಾರ್ಯಕತ£ರ 
ಮೇಲೆ ದೋಷಾರೋಪಣೆಗಳನ್ನು ಮಾಡಿ ರಿಪೋರ್ಟ್‌ ಮಾಡುತ್ತಾರೆ. ಹಾಗಾಗಿ ೧೯೪೧ ಮಾರ್ಚ್‌ ೨೬ರಂದು ರಾತ್ರಿ ೨ 
ಗಂಟೆಗೆ ಅಂದಿನ ಹೊಸದುರ್ಗ ಸಬ್‌ಇನ್ಸ್‌ಪೆಕ್ಷರ್‌ ನಿಕೋಲಸ್‌ ಕೆಲವೇ ಕೆಲವು ಪೊಲೀಸರೊಂದಿಗೆ ಮನೆಗೆ ನುಗ್ಗಿ 
ಹೆಂಗಸರು ಮಕ್ಕಳನ್ನದೇ ಹಿಂಸಾಚಾರ ನಡೆಸುತ್ತಾರೆ. 


ಮಾರ್ಚ್‌ ೨೮, ೧೯೪೧ರಂದು ಈ ಮರ್ಧನವನ್ನು ಪ್ರತಿಭಟಿಸಲು ಸಂಜೆ ೪ ಗಂಟೆಗೆ ಮೆರವಣಿಗೆಯೊಂದು 
ಹೋಗುತ್ತಿರುವಾಗ, ಮದ್ಯದಂಗಡಿಯಿಂದ ಪೊಲೀಸ್‌ ಕಾನ್‌ಸ್ಟೇಬಲ್‌ ಸುಬ್ರಾಯರು ಹೊರಟು ಬಂದರು. ಮಾರ್ಚ್‌ ೨೬ 
ರಂದು ಜನರನ್ನು ಮರ್ಥಿಸಿದ ಪ್ರಮುಖರಲ್ಲಿ ಇವನೆಂದು, ಜನ ಸಿಟ್ಟುಕೊಂಡು ಕೆಂಬಾವುಟವನ್ನು ಪೊಲೀಸನ ಕೈಯಲ್ಲಿ 
ಹಿಡಿಸುತ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಬಾವುಟದ ಕೋಲಿನಿಂದ ಜನರಿಗೆ ಹೊಡೆದಾಗ, ಜನರು ಆತನನ್ನು 
ಹಿಡಿದುಕೊಂಡಾಗ ಜನರಿಂದ ತಪ್ಪಿಸಿ ಓಡಿ ಹೊಳೆಗೆ ಹಾರುತ್ತಾರೆ. ಮದ್ಯದಿಂದ ಅಮಲುಗೊಂಡಿರುವ ಕಾನ್‌ಸ್ಟೇಬಲ್‌ನು 
ಈಜಾಡಲಾಗದೆ ಸತ್ತು ಹೋಗುತ್ತಾನೆ. ಇದರ ಆಪಾದನೆ ಆ ಹೋರಾಟಗಾರರ ಮೇಲೆ ಬರುತ್ತದೆ. ಇದರಲ್ಲಿ ೬೪ 
ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಗುರಿಪಡಿಸಿ ಕೆಲವರಿಗೆ ೨, ೩ ವರ್ಷಗಳ ಶಿಕ್ಷೆಗೆ ಗುರಿಪಡಿಸಿದರೆ ನಾಲ್ಕು ಮಂದಿಗೆ 
ಗಲ್ಲು ಶಿಕ್ಷೆಯಾಗುತ್ತದೆ. ಇದರ ಕುರಿತಂತೆ ಪತ್ರಿಕೆ ಬೆಳಕು ಚೆಲ್ಲುತ್ತದೆ. ಇದನ್ನು ರಾಷ್ಟಬಂಧು ಪತಿಕೆಯು ಧ್ವಯೂರು 
ಕೈದಿಗಳಿಗೆ ಜೀವದಾನ” ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸುತದೆ.* ಇದರಲ್ಲಿ ಮದ್ರಾಸ್‌ ಮತ್ತು ಕೇಂದ್ರ ನ್ಯಾಯ 
SR ಸಭೆಗಳ ಸದಸ್ಯರಾದ ಶ್ರೀಯುತ ಕೆ.ಆರ್‌. ಕಾರಂತ, ಎ.ಜಿ. ಶೆಟ್ಟಿ, ವೆಂಕಟ್ರಾಯ ಬಾಳಿಗ, ಕೆಬಿ. ಜಿನರಾಜ ಹೆಗ್ಗೆ 
ಕೆ. ಈಶ್ವರ, ಮಹಮ್ಮದ್‌ ಹಸನ್‌ ಸಾಹೇಬ್‌ರವರು "ಮರಣದಂಡನೆ ತಪ್ರಿಸಬೇಕು' ಎಂಬುದಾಗಿ ಕೇಳಿಕೊಳ್ಳುತ್ತಾರೆ.” 


ರಾಷ್ಟಬಂಧು ಪಠಿಕೆ ಈ ಘಟನೆಯ ಕುರಿತಂತೆ ಆಸಕ್ತಿವಹಿಸಿದ್ದು ಪ್ರಮುಖ ನಾಯಕರುಗಳ ಸಂ ಸಂಗಹ 
ಮಾಡುತ್ತದೆ. ಶ್ರೀಮತಿ ಕಮಲಾದೇವಿಯವರು ರಾಷ್ಟಬಂಧು ಪ್ರತಿನಿಧಿಯೊಂದಿಗೆ, ಅವರ್ಯಾರು ಏನು ತಪ್ಪು ಮಾಡಿಲ್ಲದ 
ಕಾರಣ ಅವರ ಮರಣದಂಡನೆಯನ್ನು ರದ್ದುಪಡಿಸಲು 'ಹೇಳಿಕೆಯನ್ನಿತ್ತ ತರು. ಜಿಲ್ಲಾ ಪತಿಕೋದ್ಲೊ ೀಗಿಗಳ ಸಂಘ, ವಿದ್ಧಾ ರ್ಥಿಗಳು 
ಕಯ್ಯೂರಿನ ಕೈದಿಗಳ ಜೀವದಾನ "ಜಾಥ ನಡೆಸಿ ಕೇಳಿಕೊಳ್ಳುತ್ತಾರೆ." ಕಯ್ಯೂರು ಕೈದಿಗಳಿಗೆ ಜೀವದಾನ ಡುವ 
ಚಳವಳಿಯು ತೇರಳದಲ್ಲಿ ಆರಂಭಗೊಂಡಿರುವುದನ್ನು ಪತ್ರಿಕೆಯು ಪ್ರಕಟಿಸುತ್ತದೆ.“ ಶ್ರೀ ಸುಬ್ಬಣ್ಣ ಶೆಟ್ಟರು, ಕಯ್ಯೂರು 
ಕೈದಿಗಳಿಗೆ ಜೀವದಾನ ಮಾಡಬೇಕೆಂದು ಕೈಗೊಂಡ ನಿರ್ಣಯವು ಎಂ.ಡಿ. ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ 
ಜಿಲ್ಲಾ ಕಾಂಗೆಸ್‌ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಸ್ಪೀಕರಿಸಲಡುತ್ತದೆ. 


೩೮೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕಯ್ಯ್ಕೂರು ಜೀವ ರಕ್ಷಾ ಜಾಥಾ ಎಂಬ ಹೆಸರಿನ ಕಿಸಾನರ ಮೆರವಣಿಗೆಯೊಂದು ಕಯ್ಯೂರು ಕೈದಿಗಳನ್ನು 
ಕಾಪಾಡುವುದರ ಕುರಿತು ಅವಶ್ಯವಿರುವ ಯತ್ನಗಳನ್ನು ಮಾಡಲು ತಾ: ೧೧-೦೮-೧೯೪೨ ರಂದು ಜಾಥಾ ಹೊರಟಿತು 
ಎಂಬ ಮಾಹಿತಿಯನ್ನು ರಾಷ್ಟಬಂಧು ಪತ್ರಿಕೆ ಕೊಡುತದೆ. " ಈ ಪ್ರಕರಣದ ಕುರಿತಂತೆ ಪತ್ರಿಕೆಯೂ ನಿರಂತರವಾದ 
ಮಾಹಿತಿಯನ್ನು ಕೊಡುತದೆ. ಇದರ ಕುರಿತಂತೆ ಕೇರಳ, ದಕ್ಷಿಣಂ ಕನ್ನಡದಲ್ಲಿ ನಿರಂತರ ಜಾಥಾಗಳು, ಚಳುವಳಿ ನಡೆಯುತ್ತವೆ 
ಎ೦ಬುದನ್ನು ಪತಿಕೆಗಳಿ೦ದ ತಿಳಿದುಕೂಳ್ಳಬಹುದು. ಹಾಗಿದ್ದರೂ "೦೯೪೩ ಮಾರ್ಚ್‌ ೨೯ರಂದು ಬೆಳಿಗ್ಗೆ ೫ ಘಂಟೆಗೆ 
ಅಪ್ಪು ಫೊಡೆನಿರ ಕುಂಇ೦ಬು, ಕೊಯಿತಟ್ಟಿಲ್‌ ಚಿರುಕಂಡನ್‌, ಪಳ್ಗಿಕಲ್‌ ಅಬ್ಬುಬಕರ್‌ ಇವರಿಗೆ ಮರಣದಂಡನೆ ವಿಧಿಸಲಾಗುತ್ತದೆ." 

೧೯೪೨ರ ಭಾರತ ಬಿಟ್ಟು ತೊಲಗಿ ಸ್ಥಾತಂತ್ಯ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜವಾದಿ ಕಮ್ಮುನಿಸ್ಪರು 
ಸಕ್ತಿಯವಾಗಿರುವುದನ್ನು ಗುರುತಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲಯ ಕಮ್ಯುನಿಸ್ಟರು ರಾಷ್ಟ್ರದ ಧುರೀಣರ ಬಿಡುಗಡೆಯಾಗಬೇಕೆಂದು 
ಸೂಚಿಸುತ್ತಾರೆ.”” ಸ್ಪದೇಶಾಭಿಮಾನಿ ಪತ್ರಿಕೆಯು, ಮಂಗಳೂರಿನಲ್ಲಿ ಕಮ್ಯೂನಿಸ್ಟ್‌ ಪಾರ್ಟಿ ಶಾಖೆಯು ಶ್ರೀಕೃಷ್ಣ ಶೆಟ್ಟಿ, ಕೇಶವ 
ಕಾಮತ್‌, ಹರಿದಾಸ ಮೊದಲಾದ ನಾಯಕರೊಂದಿಗೆ ಮೆರವಣಿಗೆ ನಡೆಸಿ ಅವರು ರಾಷ್ಟ್ರೀಯ ಸರಕಾರ ರಚನೆಗೆ : ಬೆಂಬಲ 
ಕೊಟ್ಟಿರುವುದನ್ನು ತಿಳಿಸುತ್ತದೆ." ಇದರೊಂದಿಗೆ ಕಮ್ಯೂನಿಸ್ಟ್‌ ನಾಯಕರಾದ ಶೀ ಕೆ. ಕೇಶವ ಕಾಮತ್‌, ಬಿ.ವಿ. ಕಕ್ಕಿಲಾಯ, 
ವಿ.ಕೆ ನಾಯರ್‌ರವರ ಬಂಧನ, ವಿಚಾರಣೆ, ಬಿಡುಗಡೆ ಕುರಿತಂತೆ ಪತ್ರಿಕೆಗಳು ನಿರಂತರವಾದ ಮಾಹಿತಿ ಕೊಡುತ್ತದೆ. 

ಸ್ಪಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ, ಕಾಂಗೆಸ್‌ ಪ್ರಕೀತವಾದ ಅಭಿಪ್ರಾಯಕ್ಕೆ ಹಚ್ಚು ಒತ್ತು ಕೊಡುತ್ತಿದ್ದ ಸ್ಪದೇಶಾಭಿಮಾನಿ 
ಪತ್ರಿಕೆ, "ಸ್ಪರಾಜ್ಯವು ನಿಜವಾದ ಸ್ಪರಾಜ್ಯವಾಗಬೇಕಾದರೆ ಅದು ಸಮತಾವಾದೀ ರಾಷ್ಟ್ರವಾಗಬೇಕೆಂಬುದು ನಿರ್ವಿವಾದ 
ಸಂಗತಿ” ಎನ್ನುತ್ತದೆ. 

ಸ್ಪಾತಂತ್ಯಪೂರ್ವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿರೋಧ, ಸಮ್ಮತಿ, ಸೈದ್ಧಾಂತಿಕ ಸಂಘರ್ಷಗಳ ಒಳಗೊಳ್ಳುವಿಕೆ 
ಯೊಂದಿಗೆ ಪತ್ರಿಕೆಗಳಲ್ಲಿ ಪ್ರತಿಫಲಿಸುವುದರೊಂದಿಗೆ, ಸಮಾಜವಾದ ಮತ್ತು ಕಾಂಗೆಸ್‌ ಸಿದ್ದಾಂತದ ಸಂಯೋಜನೆಯನ್ನು 
ಗುರುತಿಸಬಹುದು. ಇವುಗಳೆಲ್ಲವೂ ಸ್ವಾತಂತ್ಯ ಪಡೆಯುವಿಕೆಯ ಮುಖ್ಯ ಗುರಿಯ ಈಡೇರಿಕೆಗಾಗಿ ಕಾರ್ಯ ನಿರ್ವಹಿಸುತ್ತದೆ. 


ಅಡಿ ಏಪ್ಪಣಿಗಳು 
9) ನವಯುಗ, ಸಂಪುಟ ೧೭, ಸಂಚಿಕೆ ೩೭, ೧೯ ಮೇ ೧೯೩೮, ಪು. ೧೭. 
೨. ನವಯುಗ, ಸಂಪುಟ ೧೭, ಸಂಚಿಕೆ ೩೭, ೧೯ ಮೇ ೧೯೩೮, ಪು. ೧೭. 
೩. ..ಅದೇ., ಸಂಪುಟ ೧೦, ಸಂಚಿಕೆ ೫೧, ೨೬ ಆಗೋಸ್ಟ್‌ ೧೯೩೭, ಪು. ೫. 
೪ ರಾಷ್ಟ್ರಬಂಧು, ಸಂಪುಟ ೧೫, ಸಂಚಿಕೆ ೧೪, ೩ ಆಗಸ್ಟ್‌ ೧೯೪೨, ಪು. ೩. 
ಹ ದೇ... ೬ ಅಬದೇಲ್ನಿ. ವ್‌ ದಕ: 
ಬ್ರಿಕ್‌ ಬಗಲ. ಸಂಚಿಕ" ೨೩ ಆಗಸ್ಟ್‌ ೧೯೪೨, ಪು. ೩. ೯. ಅರುಣ, ೦೧-೦೪-೧೯೫೬, ಪು. ೩. 
೧೦. ನವಯುಗ, ಸಂಪುಟ ೨೨, ಸಂಚಿಕೆ ೪, ೨೪ ಸಪಂಬರ್‌ EY ಲ 
ney ಸ್ಪದೇಶಾಭಿಮಾನಿ, ಸಂಪುಟ ೧೭, ಸಂಚಿಕೆ ೩೨, ೧೪ ಆಗಸ್‌ ನ ೧೯೪೨, ಸತ 
೧೨. ..ಅದೇ... ಸಂಪುಟ ೪೧, ಸಂಚಿಕೆ ೩೩, ೧೫ ಆಗಸ್ಟ್‌ ೧೯೪೭ ಪು. ೧. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೮೩ 


SS) 
ಅಪ್ಪಪುಲ್ಲ್ದಾನರ ನಿಧನದ ನಂತರ ಅವರ ಕುಟುಂಬದ ಇತಿಹಾಪ 


ಮಹಮ್ಮದ್‌ ಕಲೀ೦ಉಲ್ಲ* 


ಹದಿನೆಂಟನೇ ಶತಮಾನದ ಕೊನೆಯ ಕಾಲುಶತಮಾನದ ಟಿಪ್ಪಸುಲ್ತಾನರ ಆಳ್ಲಿಕೆಯ ಕಾಲವು ಮೈಸೂರು ಸಂಸ್ಥಾನದಲ್ಲಿ 
ಒಂದು ಪ್ರಗತಿಯ ಹಾಗೂ ಸಂಘರ್ಷದ ಕಾಲವಾಗಿತ್ತು. ಬ್ರಿಟೀಷರ ವಿರುದ್ಧದ ಆತನ ಮ ಉಗವಾದ 
ಪ್ರತಿಭಟನೆಯಾಗಿತ್ತ. ಬ್ರಿಟೀಷರಿಂದ. ಮುಂದೆ ಒದಗಬಹುದಾದ ಅನಾಹುತಗಳ ಬಗ್ಗೆ ಟಿಪ್ಪು ಸಮಕಾಲೀನ ದೊರೆಗಳ 
ಗಮನಕ್ಕೆ ತಂದರೂ, ಅವರು ಟಿಪ್ಪುಸುಲ್ತಾನನ್ನು ನಂಬಲಿಲ್ಲ. ಆತನ ಮಾತಿಗೆ ಗಮನ ಕೊಡಲಿಲ್ಲ. ಇವರೆಲ್ಲ ಬ್ರಿಟೀಷರ 
ಕುಟಿಲತೆಗಳಿಗೆ ಬಲಿಯಾಗಿದ್ದರು. ಇವರೊಡನೆ ಟಿಪ್ಪುವಿನ ಆಪ್ತರೂ ಸಹ ಆಮಿಶಗಳಿಗೆ ಒಳಗಾದರು. ಇವರೆಲ್ಲರ ಒಳಸಂಚಿಗೆ 
ಟಿಪ್ಪುಸುಲ್ತಾನ ಬಲಿಯಾಗಬೇಕಾಯಿತು. 


ಶ್ರೀರಂಗಪಟ್ಟಣದ ಕೋಟಿ ಭಾರತದ ಬಲಿಷ್ಠವಾದ ಕೋಟೆಗಳಲ್ಲಿ ಒಂದು. ಆದರೂ ಕೋಟೆಯ ವಾಯುವ್ಯ ದಿಕ್ಕಿನ 
ಕೋಟೆ ದುರ್ಬಲವಾಗಿದೆ ಎ೦ಬ ಮಾಹಿತಿಯನ್ನು ಬ್ರಿಟೀಷರಿಗೆ ನೀಡಲಾಗಿತ್ತು ಆ ಜಾಗದಲ್ಲಿ ಕಾವಲಿದ 5 ಟಿಪುಸುಲಾನರ 
ನಂಬಿಕಸ್ತ ಸೇನಾನಿ ಸಯ ಿದ್‌ಗಫ್ಪಾರ್‌ನನ್ನು ಬ್ರಿಟೀಷರು ಕೊಂದರು. ಮೀರ್‌ಸಾದಿಖಿನ ಕುಟಿಲತೆಯಿಂದ ಬ್ರಿಟೀಷರು 
ಅನಾಯಾಸವಾಗಿ ರ ಒಳಹೊಕ್ಕರು. ಅಂದು ವಿಶ್ರಾಂತಿಗಾಗಿ ಅರಮನೆಗೆ ಹೋಗಿದ್ದ ಟಿಪ್ಪುಸುಲ್ತಾನ್‌ ಮಧ್ಯಾಹ್ನದ 
ಊಟ ಮಾಡುತ್ತಿದ್ದಾಗ ಆತನಿಗೆ ಸೈದ್‌ಗಫ್ಪಾರ್‌ ನಿಧನದ ಸುದ್ದಿ ತಿಳಿಯಿತು. ತಕ್ಷಣ ಆತ ತಾನಿದ್ದ ಸಿತಿಯಲ್ಲಿಯೇ 
ಕತ್ತಿಯೊಡನೆ ರಣರಂಗಕ್ಕೆ ಬಂದು ಯುದ್ಧದಲ್ಲಿ ತೊಡಗುತ್ತಾನೆ. ಟಿಪು ಗಾಯಗೊಂಡು ಅರೆಪ್ರಜ್ಞನೆಯ ಸ್ಥಿತಿಯಲ್ಲಿರುತ್ತಾನೆ. 
ಒಬ್ಬ ಬ್ರಿಟೀಷ್‌ ಸೈನಿಕ ಟಿಪುವಿನ ನಡುಪೆಟ್ಟಿಗೆ ಕೈಹಾಕುತ್ತಾನೆ. ಟಿಪ್ಪು ಆತನ ಮೇಲೆ ಕತ್ತಿಯಿಂದ ಪ್ರಹಾರ ಮಾಡುತ್ತಾನೆ. ಆಗ 
ಆ ಆಂಗ್ಲ ಸೈನಿಕ ಟಿಪುವಿನ ತಲೆಗೆ ಗುರಿಯಿಟ್ಟು ಗುಂಡು ಹಾರಿಸುತ್ತಾನೆ. ಗುಂಡು ತಗಲಿದ ಟಿಪ್ಪು ಅಮರನಾಗುತ್ತಾನೆ. ಆದರೆ 
ಟಿಪ್ಪುವನ್ನು ಕೊಂದವನಿಗೆ ಈತನೇ ಟಿಪ್ಪುಸುಲ್ತಾನ ಎಂದು ತಿಳಿದಿರಲಿಲ್ಲ. ಕೋಟೆಯ ಒಳನುಗ್ಗಿದ ಬ್ರಿಟೀಷ್‌ ಸೇನೆ, 
ಟಿಪ್ಪುಸುಲ್ತಾನರು ಅರಮನೆಯಲ್ಲಿ ಅಡಗಿರಬಹುದೆಂದು ತಿಳಿದು ಅರಮನೆಯ ಬಳಿ ಹೋಗುತ್ತದೆ. ಮೇಜರ್‌ ಅಲನ್‌ನನ್ನು 
ಶಾಂತಿಯ ಧ್ರಜದೊಡನೆ ಟಿಪ್ಪುವಿನ ಅರಮನೆಯ ಬಳಿ ಕಳುಹಿಸಲಾಯಿತು. ಆತ ಅರಮನೆಯವರು ತಕ್ಷಣ ಶರಣಾಗತರಾದರೆ 
ಅವರನ್ನು ಜೀವಸಹಿತ ಬಿಡಲಾಗುತ್ತದೆ, ಅವರು ವಿರೋಧಿಸಿದರೆ ಸೂಕ್ತಕಮ ಕೈಗೊಳ್ಳಲಾಗುವುದು ಎಂಬ ಸಂದೇಶವನ್ನು 
ಕಳುಹಿಸುತ್ತಾನೆ. ಇದನ್ನು ಕೇಳಿಸಿಕೊಂಡ ಟಿಪ್ಪುವಿನ ದಳಪತಿಯೊಬ್ಬ ಸುಲ್ತಾನರು ಅರಮನೆಯಲ್ಲಿ ಇಲ್ಲವೆಂದೂ, ಶರಣಾಗತಿಗೆ 
ಅರಮನೆಯವರ ವಿರೋಧವಿದೆಯೆಂದೂ ತಿಳಿಸುತ್ತಾನೆ. ದಳಪತಿಯ ಈ ಮಾತು ನಂಬದೆ ಆಲೆನ್‌ ರಾಜಕುಮಾರರನ್ನು 
ಸಂದಿಸಿ ಹೆಬ್ಬಾಗಿಲನ್ನು ತೆರೆಯುವಂತೆ ತಿಳಿಸುತ್ತಾನೆ. ಆಗ ರಾಜಕುಮಾರರು ತಮ್ಮ ತಂದೆ ಅರಮನೆಯಲ್ಲಿ ಇಲ್ಲವೆಂದೂ, 
ಅವರ ಅಪ್ಪಣೆ ಇಲ್ಲದೆ ಅರಮನೆಯ ಹೆಬ್ಬಾಗಿಲನ್ನು ತೆರೆಯುವುದಿಲ್ಲವೆಂದೂ ತಿಳಿಸುತ್ತಾರೆ. ಆಗ ಅಲೆನ್‌ ಅರಮನೆಯ 
'ಪ್ರತಿಯೊಬ್ಬರ ಪ್ರಾಣ ಮತ್ತು ಗೌರವಗಳನ್ನು ರಕ್ಷಿಸಲಾಗುವುದು'. ಎಂಬ ಅಭಯವನ್ನು ನೀಡುತ್ತಾನೆ. ಆಗ ಅರಮನೆಯ 
ಬಾಗಿಲನ್ನು ತೆರೆಯಲಾಗುತ್ತದೆ. ಅಲೆನ್‌ ಅರಮನೆಯನ್ನು ತನ್ನ ವಶಕ್ಕೆ ಪಡೆಯುತ್ತಾನೆ. ಬೆಯರ್ಡ್‌ಸಹ ಒಂದು ದೊಡ್ಡ 
ಪಡೆಯೊಡನೆ ಅರಮನೆಯ ಬಳಿಗೆ ಬರುತ್ತಾನೆ. ಅರಮನೆಯಲ್ಲಿದ್ದ ಎಲ್ಲ ರಾಜಕುಮಾರರು ಅರಮನೆಯಿಂದ ಹೊರಬರುತ್ತಾರೆ. 
ಬೆಯರ್ಡ್‌ ಆ ರಾಜಕುಮಾರರನ್ನು ಸ್ಟಾಗತಿಸಿ ಹ್ಯಾರಿಸ್ಸಿನ ವಶಕ್ಕೆ ಕಳುಹಿಸುತ್ತಾನೆ. 


ಪೂರ್ಣಯ್ಯನವರು ಟಿಪ್ಪುವಿನ ಮಕ್ಕಳಿಗೇ ಪುನಃ ಅಧಿಕಾರ ಕೊಡಬೇಕೆಂದು ಬ್ರಿಟೀಷರಲ್ಲಿ ಕೇಳಿಕೊಳ್ಳುತ್ತಾರೆ. ಆದರೆ 
ಬ್ರಿಟೀಷರು ಇದಕ್ಕೆ ಒಪುದೆ ತಮಿಳುನಾಡಿನ ವೆಲ್ಲೂರು ಕೋಟೆಯಲ್ಲಿ ಟಿಪ್ಪುವಿನ ಎಲ್ಲಾ ಸದಸ್ಯರನ್ನೂ ಅವರ ಸೇವಕರೂ 
ಹಾಗೂ ಅಂಗರಕ್ಷಕರೊಡನೆ ಬಂಧನದಲ್ಲಿ ಇಡಲು ತೀರ್ಮಾನಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ವೈಸ್ರಾಯಿ ಲಾರ್ಡ್‌ 
ವೆಲ್ಲೆಸ್ತಿ ತನ್ನ ತಮ್ಮ ಕರ್ನಲ್ಲೆಲ್ಲಸ್ತಿಗೆ ಒಂದು ರಹಸ್ಯಪತ್ರವನ್ನು ಬರೆಯುತ್ತಾನೆ. ಆ ಪತ್ರದ ಸಾರಾಂಶವು ಹೀಗಿದೆ. 


¥ ನಿವೃತ್ತ ಶಿಕ್ಷಕ, ಎಂ.ಜಿ. ಕೊಪ್ಪಲು ಕ್ರಾಪ್‌, ಮಂಡ್ಯ ರಸ್ತೆ, ನಾರಮಂದಲ, ಮೊ. ೮೭೬೨.೨೯ ೨೫೪೩ 


೩೦೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


"ಟಿಪ್ಪುವಿನ ಕುಟುಂಬವನ್ನು ವೆಲ್ಲೂರಿಗೆ ಸಾಗಿಸಲು ನೀನು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬಹುದು. ಈ 
ಕರುಣಾಜನಕವಾದ ಕೆಲಸವನ್ನು ನಿರ್ವಹಿಸುವ ವ್ಯಕ್ತಿ ಮಾನವೀಯ ಗುಣಗಳಿರುವ ವ್ಯಕ್ತಿಯಾಗಿರಬೇಕು. ಅಂತಹ ಗುಣಗಳು 
ನಿನ್ನನ್ನು ಬಿಟ್ಟು ಯಾರಲ್ಲೂ ನಾನು ನಿರೀಕ್ಷಿಸಲು ಸಾಧ್ಯವಲ್ಲ. ನಾನು ಕರ್ನಲ್‌ ಡೋವ್ಪನ್‌ ರವರಿಗೆ ವೆಲ್ಲೂರಿನ ಕೋಟೆಯ 
ಹೊಣೆಯನ್ನು ನೀಡಿದ್ದೇನೆ. ಈ ಕೋಟೆಯು ಇನ್ನುಮುಂದೆ ಟಿಪ್ಪುವಿನ ವಂಶಸ್ಥರ ನಿವಾಸವಾಗಿರುತ್ತದೆ. ಹಾಗೆಯೇ 
ಡೌಟನ್ನನನ್ನು ಟಿಪ್ಪುವಿನ ಕುಟುಂಬದವರಿಗೆ ಮಾಸಾಶನ ನೀಡುವ ಪೇಮಾಸ್ಟರ್‌ ಆಗಿಯೂ ನೇಮಿಸಿರುತ್ತೇನೆ. ಟಿಪ್ಪುವಿನ 
ಕುಟುಂಬದವರಿಗೆ ವೆಲ್ಲೂರು ಕೋಟೆಯಲ್ಲಿ ವಾಸಿಸಲು ಅವರ ಅರ್ಹತೆಗೆ ಅನುಗುಣವಾಗಿ ಮತ್ತು ಅವರುಗಳ ನಿರೀಕ್ಷೆಗಳ 
ಅನುಸಾರ ಸೂಕವಾದ ವ್ಯವಸ್ಥೆಯನ್ನು ಮಾಡಲು ಆದೇಶಿಸಿದ್ದೇನೆ. ಟಿಪ್ಪುವಿನ ವಂಶಸ್ಥರಿಗೆ ಮಾಸಾಶನಗಳನ್ನು ಉದಾರತೆಯಿಂದ 
ನೀಡಲು ನಾನು ನಿರ್ಧಿರಿಸಿದ್ದೇನೆ. ಹಾಗಾಗಿ ನೀನು ಟಿಪ್ಪುವನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಸೂಕ್ತವಾದ ಮಾಸಾಶನವನ್ನು 
ನೀಡಲು ನಿನಗೆ ಆದೇಶಿಸಿದ್ದೇನೆ. ಮಾಸಾಶನವು ರಾಜಪರಿವಾರದ ಮಹಿಳೆಯರಿಗೂ ಇರಲಿ. ಆದರೆ ಈ ಮಾಸಾಶನವು 
ಮೂರು ಅಥವಾ ಹೆಚ್ಚೆಂದರೆ ನಾಲ್ಕು ಲಕ್ಷ ಪಗೋಡಾಗಳನ್ನು ಮೀರಬಾರದು. ರಾಜಕುಮಾರರೊಡನೆ ಅವರ ಮಹಿಳೆಯರು 
ಮತ್ತು ಮಕ್ಕಳೂ ಸಹ ಕಡ್ಡಾಯವಾಗಿ ಜೊತೆಗೆ ಇರಲಿ. ಅಗತ್ಯವಾದರೆ ನೀನು ಟಿಪ್ಪುವಿನ ಕುಟುಂಬವನ್ನು ವೆಲ್ಲೂರಿಗೆ 
ಸಾಗಿಸುವಾಗ ಅವರ ರಕ್ಷಣೆಗೆ ಹೋಗುವ ಸೇನೆಗೆ ನೀನೇ ಕಮಾಂಡರ್‌ ಇನ್‌ ಚೀಫ್‌ ಆಗಿ ಹೋಗು”. 

ಟಿಪ್ಪುವಿನ ನಾಲ್ಕು ಹಿರಿಯ ರಾಜಕುಮಾರರಾದ ಫತೆಹೈದರ್‌, ಅಬ್ದುಲ್‌ ಖಾಲಕ್‌, ಮೈನುದ್ದೀನ್‌ ಮತ್ತು ಮೊಹಿಯುದ್ದೀನ್‌ 
ಮತ್ತು ಅವರ ಕುಟುಂಬವು ೧೯ ಜೂನ್‌ ೧೭೯೯ರಲ್ಲಿ ಮೊಟ್ಟಮೊದಲು ವೆಲ್ಲೂರಿಗೆ ಹೊರಟರು. ಈ ಕುಟುಂಬ 
ಸಾಗುವಾಗ ೧,೫೦೦ ಮಂದಿ ಬ್ರೀಟೀಷ್‌ ಮತ್ತು ಭಾರತೀಯ ಸೈನಿಕರ ಮತ್ತು ನಾಲ್ಕು ತೋಪುಗಳ ರಕ್ಷಣೆಯಲ್ಲಿ 
ಇವರನ್ನು ವೆಲ್ಲೂರಿಗೆ ಸಾಗಿಸಲಾಯಿತು. ಇದರ ನೇತೃತ್ವವನ್ನು ಲೆಪುನೆಂಟ್‌ ಕರ್ನಲ್‌ ಕೋಕ್‌ ವಹಿಸಿದ್ದನು. ಈ ತಂಡವು 
ವೆಲ್ಲೂರನ್ನು "೧೨ ಜುಲೈ ೧೭೯೯ರಂದು ವೆಲ್ಲೂರು ತಲುಪಿತು. ೧೮೦೬ರ ವರೆಗೆ ಈ ಕೋಟೆಯಲ್ಲಿ ಹೈದರ್‌ ಆಲಿಯ 
ಕುಟುಂಬ, ಟಿಪ್ಪುವಿನ ಕುಟುಂಬ ಅವರ ಸಂಬಂಧಿಗಳು ಮತ್ತು ಸೇವಕರೂ ಸೇರಿದಂತೆ ಸುಮಾರು ಒಂದು ಸಾವಿರಕ್ಕೂ 
ಹಚ್ಚು ಮಂದಿ ಇದ್ದರು. 

೧೮೦೬ರಲ್ಲಿ ಕೋಟೆಯಲ್ಲಿದ್ದ ಭಾರತೀಯ ಸೃನಿಕರಿಗೆ ಗೋವಿನ ಚರ್ಮವನ್ನು ಬಳಸಿ ತಯಾರಿಸಿದ ಟೋಪಿಗಳನ್ನು 
ಹಾಕಿಕೊಳ್ಳುವಂತೆ ಆದೇಶಿಸಲಾಯಿತು. ಸೃನಿಕರು ಇದು ತಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ದವೆಂದು ಈ ಟೋಪಿಗಳನ್ನು 
ಧರಿಸಲು ನಿರಾಕರಿಸಿದರು. ಈ ಹೊಸ ಟೋಪಿಯನ್ನು ಬಟ್ಟೆಯಿಂದ ತಯಾರಿಸಿ ಅದಕ್ಕೆ ಕಬ್ಬಿಣದ ಸರಳುಗಳಿಂದ 
ಆಕಾರವನ್ನು ನೀಡಿ ಚರ್ಮದಿಂದ ಬಂಧಿಸಿದ್ದರು. ಅದರ ಮುಂಭಾಗವನ್ನು ಗರಿಯಿಂದ ಅಲಂಕರಿಸಲಾಗಿತ್ತು. ಇದನ್ನು 
ಧರಿಸಲು ಭಾರತೀಯ ಸೈನಿಕರು ನಿರಾಕರಿಸಿರು. 

ದಿನಾಂಕ ೧೦ ಜುಲೈ೧೮೦೬ರಂದು ಟಿಪ್ಪುವಿನ ಮಕ್ಕಳ ಚೇತಾವಣಿಯಿಂದ ಈ ದಂಗೆಯು ಪ್ರಾರಂಭವಾಯಿತು 
ಎ೦ದು ಸರ್ಕಾರಿ ಅಧಿಕಾರಿಗಳ ವಲಯದಲ್ಲಿ ಸುದ್ದಿ ಕೇಳಿಬಂದಿತು. ಜುಲೈ ೯ರಂದು ರಾಜಕುಮಾರ ಮೊಹೆಯುದ್ದೀನ್ನ 
ಸಹೋದರಿ ನೂರುನ್ನೀಸಾ ಬೇಗಂಳ ವಿವಾಹವು ಏರ್ಪಟ್ಟಿತ್ತು. ದಿನಾಂಕ ೧೮೦೬ ಜುಲೈ ೧೦ ರಂದು ಮದುವೆಗೆ 


ಸೇರಿದ್ದ ಸಿಪಾಯಿಗಳನ್ನು ಟಿಪ್ಪುವಿನ ನಾಲ್ಕನೆಯ ಪುತ್ರ ರಾಜಕುಮಾರ ಮೈಜುದ್ದೀನ್‌ ಕೋಟೆಯಲ್ಲಿದ್ದ ಬ್ರಿಟೀಷರ ನಿವಾಸದ 


ಮೇಲೆ ದಾಳಿ ಮಾಡುವಂತೆ ಪ್ರೇರೇಪಿಸಿದನು. ಕೊನೆಗೆ ಈ ದಂಗೆಯನ್ನು ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಬ್ರಿಟೀಷರು 
ಶಮನ ಮಾಡುತ್ತಾರೆ. ಈ ದಂಗೆಯು ಅಷ್ಟು ಪರಿಣಾಮಕಾರಿಯಾಗಿರಲಿಲ್ಲ. ಏಕೆಂದರೆ ಇದರ ನೇತೃತ್ವವನ್ನು ವಹಿಸುವ 
ಧೀರತ್ವ ಯಾವ ರಾಜಕುಮಾರರಲ್ಲೂ ಇರಲಿಲ್ಲ. ಅವರುಗಳು ಸಿಪಾಯಿಗಳ ದಂಗೆಯ ಲಾಭವನ್ನು ಪಡೆದುಕೊಳ್ಳುವ 
ಕಾತುರತೆಯಿಂದಿದ್ದರು. ಹೊರಗಿನಿಂದ ಬಂದ ಬ್ರಿಟೀಷ್‌ ಸೇನೆಯು ಈ ದಂಗೆಯನ್ನು ಅಡಗಿಸುತ್ತದೆ. ಕೊನೆಗೆ ಬ್ರಿಟೀಷರು 
ನಡೆಸಿದ ತನಿಖೆಯಿಂದ ತಿಳಿದುಬಂದ ಸಂಗತಿಯೆಂದರೆ, ರಾಜಕುಮಾರ ಮೈಜುದ್ದೀನ್‌ ಈ ದಂಗೆಯ ಪ್ರಮುಖ 
ರೂವಾರಿಯಾಗಿರುತ್ತಾನೆ. ಮತ್ತು ಈತನೊಡನೆ ಮೊಹಿಯುದ್ದೀನ್‌ ಸಹ ಸೇರಿರುವ ಸಂಭವವಿರುತ್ತದೆ. ಆದರೆ ಟಿಪ್ಪುವಿನ 
ಇತರೆ ಕುಟುಂಬದವರು ಈ ದಂಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಯಾವುದೇ ಪುರಾವೆಗಳಿರುವುದಿಲ್ಲ. ಈ ಘಟನೆಯ ನಂತರ 
ಬ್ರಿಟೀಷರು ಟಿಪ್ಪುವಿನ ಕುಟುಂಬವನ್ನು ಕೊಲ್ಪತ್ತಕ್ಕೆ ಸಾಗಿಸಲು ನಿರ್ಧರಿಸುತ್ತಾರೆ. ಆದರೆ ವಯಸ್ಸಾದವರನ್ನು ಅಂದರೆ 
ಬಹುತೇಕ ಹೈದರಾಲಿಯ ಕುಟುಂಬವನ್ನು ವೆಲ್ಲೂರಿನಲ್ಲೇ ಉಳಿಸುತ್ತಾರೆ. ಹೀಗೆ ವೆಲ್ಲೂರಿನಲ್ಲರುವ ಟಿಪ್ಪುಸುಲ್ತಾನನ 
ಕುಟುಂಬದವರ ಸ್ಮಶಾನವು ಸಿ.ಎಮ್‌.ಸಿ. ಆಸ್ಪತ್ರೆಯ ಸನಿಹದಲ್ಲಿದೆ. ಇಲ್ಲಿರುವ ಗೋರಿಗಳ ಮೇಲಿರುವ ಫಲಕದಿಂದ 
ವೆಲ್ಲೂರಿನಲ್ಲಿ ಉಳಿದವರು ಯಾರೆಂಬುದು ತಿಳಿಯುತ್ತದೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೮೫ 


ವೆಲ್ಲೂರಿನಿಂದ ಕೊಲ್ಕತ್ತಾದ ತಾಲಿಗಂಜ್ನೆ ಪಯಣ 
ದಂಗೆಯ ನಂತರ ಟಿಪ್ಪುವಿನ ಮಕ್ಕಳನ್ನು ಅವರ ಕುಟುಂಬದೊಡನೆ ಕೊಲ್ಕತ್ತಾದ ರಸ್ಲಾಫಗ್ದಾ ಎಂಬ ಜಾಗದಲ್ಲಿಡುತ್ತಾರೆ. 

ಕೊಲ್ಪತ್ತಾದ ಈ ಜಾಗವು ಕೊಳಚೆ ಪ್ರದೇಶವಾಗಿದ್ದು ಮಲೇರಿಯಾ ಪೀಡಿತವಾಗಿರುತ್ತದೆ. ಈಗ ಈ ಜಾಗದ ಹಸರು 

ತಾಲಿಗಂಜ್‌ ಎಂದಾಗಿದೆ. ಟಿಪ್ಪುವಿನ ಪತ್ನಿಯರು, ಮತ್ತು ಹನ್ನೊಂದು ಮಕ್ಕಳಾದ ಫತೆಹೈದರ್‌, ಮುಯುನ್‌ ಉದ್ದೀನ್‌, 
ಅಬ್ದುಲ್‌ ಖಾಲಖ್‌, ಮುಯುಜ್‌ ಉದ್ದೀನ್‌, ಮುಹಮ್ಮದ್‌ ಸುಭಾಹನ್‌, ಷುಶುಲ್ಲಾ, ಸರ್ವರ್‌ ಉದ್ದೀನ್‌, ಮಹಮ್ಮದ್‌ 
ಯಾಸೀನ್‌, ಜಮಾಲುದ್ದೀನ್‌, ಮುನೀರುದ್ದೀನ್‌, ಗುಲಾಮ್‌ ಮೊಹಮ್ಮದ್‌ ಮತ್ತು ಗುಲಾಮ್‌ ಅಹ್ಮದ್‌ ಮತ್ತು ಅವರ 
ಕುಟುಂಬದ ಸದಸ್ಯರು ಸೇರಿದಂತೆ ಒಟ್ಟು ೫೨ ಮಂದಿ ಮತ್ತು ಅವರ ಸಂಬಂಧಿಗಳು ಮತ್ತು ಸೇವಕರು ಸೇರಿ 
ಮುನ್ನೂರು ಮಂದಿ ಇರುತ್ತಾರೆ. ಇವರುಗಳನ್ನು ಮೊದಲಿಗೆ ರಸ್ಲಾಫಗ್ಲಾದ ಜಾನ್‌ ಆಂಡೀವ್ನ ಬಂಗಲೆಯಲ್ಲಿ ಇಟ್ಟಿರುತ್ತಾರೆ. 
ಈತ ಕೊಲ್ಪತ್ತೆಯ ಮೊದಲ. ಸರ್ಕ್ಕುಲೇಟಿಂಗ್‌ ಪ್ರೈಬರಿಯ ಸ ಸ್ಥಾಪಕ ಮತ್ತು ಒಬ್ಬ ಪ ಪಸಿದ್ಧ ವ್ಯಾಪಾರಿ. ಇದೇ ಬಂಗಲೆಯಲ್ಲಿ 
ಇರಾನಿನ ರಾಯಭಾರಿಯ ನಿವಾಸವೂ ಇರುತದೆ. ನಂತರ ಇವರನ್ನು ್ಥಾಲೆಗಂಜನಲ್ಲಿದ: ರಿಚರ್ಡ್‌ ಜಾನನ್ನೆ ಸೇರಿದ್ದ 
ಮೂರು ಪುಟ್ಟ ಮನೆಗಳಲ್ಲಿ ಇಡುತ್ತಾರೆ. ೧೮೦೯ರಲ್ಲಿ ರಾಜಕುಮಾರರಿಗೆ ಹೊಸ ಬಂಗಲೆಗಳನ್ನು ನಿರ್ಮಿಸಿ, ಅವುಗಳನ್ನು 
ಸಬ್‌ಟ್ರೆಜರರ್‌ ಆದ ಹೆಚ್‌.ಸೇನ್‌ ರಾಜಕುಮಾರರಿಗೆ ಹಸ್ತಾಂತರಿಸುತ್ತಾನೆ. ೧೯೦೯ರಲ್ಲಿ ಟಿಪ್ಪು ಮಕ್ಕಳಿಗಾಗಿ ನಿರ್ಮಿಸಿದ 
ಬಂಗಲೆಗಳು. ೧. ಖಾಸ್‌ ಮಹಲ್‌. ೨. ನಯೂಟ್ಸ್‌ ಕೋಠಿ, ೩. ಬಾರಾಮಹಲ್‌, ೪. ಪುಲ್ಲಹಾರ್‌, ಇದು ಗುಲಾಮ್‌ 
ಮೊಹಮ್ಮದ್‌ ರವರಿಗೆ. ಇದನ್ನು ಮೈಸೂರ್‌ ಹೌಸ್‌ ಎನ್ನುತ್ತಾರೆ. ಈ ಐತಿಹಾಸಿಕ ಅರಮನೆಯನ್ನು ಟಿಪ್ಪುವಿನ ಮಗ 
ಗುಲಾಮ್‌ ಮೊಹಮ್ಮದ್ರವರು ನವೀಕರಿಸುತ್ತಾರೆ. ಈ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಅನೇಕ ಕಲಾಕೃತಿಗಳು, 
ಕೈಬರಹದ ದಾಖಲೆಗಳು, ವರ್ಣಚಿತ್ರಗಳು ಇದ್ದವು. ಇದರಲ್ಲಿ ಮುಖ್ಯವಾದದ್ದು ಎಂದರೆ "ಅಂತಃಪುರದಿಂದ ಟಿಪ್ಪುವಿನ 
ಮಕ್ಕಳ ನಿರ್ಗಮನ' ಎಂಬ ಕಲಾಕೃತಿ. 

ಟಿಪ್ಪುವಿನ ಪುತ್ರರು ಅಂದಿನ ಗೌರ್ನರ್‌ ಜನರಲ್‌ ಆಗಿದ್ದ ಲಾರ್ಡ್‌ ಮಿಂಟೋರವರಿಗೆ ಪತ್ರ ಬರೆದು, ಮಂಜೂರು 
ಮಾಡಿರುವ ಮಾಸಾಶನವನ್ನು ಹೆಚ್ಚಿಸಬೇಕೆಂದೂ, ತಮ್ಮ ದೈನಂದಿನ ವ್ಯವಹಾರದಲ್ಲಿ ಆಂಗ್ಲರ ಹಸ್ತಕ್ಷೇಪವನ್ನು 
ರದ್ದುಮಾಡುಬೇಕೆಂದು ಕೋರಿಕೊಳ್ಳುತ್ತಾರೆ. 

ರಾಜಕುಮಾರರ ಈ ಪತ್ರಕ್ಕೆ ಉತ್ತರವಾಗಿ ಮಿಂಟೋರವರು ದಿನಾಂಕ ಅಕ್ಟೋಬರ್‌ ೧೯, ೧೮೦೭ ರಂದು ಒಂದು 
ಆದೇಶವನ್ನು ಹೊರಡಿಸುತ್ತಾರೆ. ಅದರ ಸಾರಾಂಶ ಈ ಕೆಳಕಂಡಂತಿದೆ. 

೧. ಮಾಸಾಶನವನ್ನು ಕುಟುಂಬದ ಮುಖ್ಯಸ್ಥನಿಗೆ ಅಥವ ಅವರು ಸೂಚಿಸಿರುವ ವ್ಯಕ್ತಿಗೆ ನೀಡಲಾಗುವುದು. 

ಪಿಂ ಮಾಸಾಶನವನ್ನು ಅವರ ಕುಟುಂಬದ ನಿರ್ವಹಣೆಗಾಗಿ ನೀಡಲಾಗುವುದು. ಈ ನನರ ಅವರು ತಮಗೆ ಬೇಕಾದ 
ಎಲ್ಲ ವಸ್ತುಗಳನ್ನು ಕೊಳ್ಳಬಹುದಾಗಿದೆ. ಉದಾಹರಣೆಗೆ, ಊಟದ ಖರ್ಚು, ಮನೆ ಬಾಡಿಗೆ, ಮನೆ ಖರೀದಿ, 
ಪೀಠೋಪಕರಣಗಳು, ವೈದ್ಯಕೀಯ ಅಗತ್ಯಗಳು, ಇತ್ಯಾದಿ. 

೩. ಮಾಸಾಶನ ಪಡೆಯುವ ವ್ಯಕ್ತಿಯ ಕುಟುಂಬದಲ್ಲಿ ಸಾವು ಸಂಭವಿಸಿ ಸದಸ್ಯರ ಸಂಖ್ಯೆ ಕಡಿಮೆಯಾದರೆ ಅಥವಾ 
ಮದುವೆ ಅಥವಾ ಜನನವಾಗಿ ಸದಸ್ಕರ ಸಂಖ್ಯೆ ಹೆಚ್ಚಾದರೂ ಮಾಸಾಶನದಲ್ಲಿ ಯಾವುದೇ ಹೆಚ್ಚಳವನ್ನಾಗಲಿ, 
ಕಡಿತವನ್ನಾಗಲಿ ಮಾಡಲಾಗುವುದಿಲ್ಲ. 

೪. ಮಾಸಾಶನ ಪಡೆಯುತ್ತಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತಿರುವ ಹಣದಲ್ಲಿ ಯಾವುದನ್ನೂ ತಡೆಹಿಡಿಯಲಾಗುವುದಿಲ್ಲ. 
ಆದರೆ ಸದಸ್ಯರ ಅವಿಧೇಯತೆ ಕಂಡುಬಂದರೆ ಅಂತಹ ಸಂದರ್ಭದಲ್ಲಿ ಮಾಸಾಶನವನ್ನು ತಡೆ ಹಿಡಿಯಲಾಗುವುದು. 

೫. ಮಾಸಾಶನ ಪಡೆಯುತ್ತಿರುವ ಮುಖ್ಯವ್ಯಕ್ತಿ ನಿಧನಹೊಂದಿದರೆ ಸದರಿ ಮಾಸಾಶನವನ್ನು ಆತನ ವಿಧವೆಗೆ ಅಥವಾ 
ಆತನ ಕುಟುಂಬದ ಸದಸ್ಯರಿಗೆ ನೀಡಲಾಗುವುದು. 

೬. ಮಾಸಾಶನ ಪಡೆಯುವ ವ್ಯಕ್ತಿಯು ಮಾಸಾಶನವನ್ನು ಖರ್ಚುಮಾಡುವುದಕ್ಕೆ ಯಾವುದೇ ನಿಬರ೯ಧವಿಲ್ಲ. ಆದರೆ ಆ 
ವ್ಯಕ್ತಿಯು ಮಾಸಾಶನವನ್ನು ಬಳಕೆ ಮಾಡಿಕೊಂಡಿರುವುದಕ್ಕೆ ಸೂಕ್ತ ಲೆಕ್ಕವಿಡಬೇಕು. ಆ ಲೆಕ್ಕವನ್ನು ಟಿಪ್ಪು ರಾಜಕುಮಾರರ 
ಕುಟುಂಬದ ನಿರ್ವಹಣೆಯ ಹೊಣೆಹೊತ್ತಿರುವ ಅಧಿಕಾರಿಗೆ ಪ್ರತಿತಿಂಗಳು ಸಲ್ಲಿಸಬೇಕು. 

೭ ರಾಜಕುಮಾರರು ತಮ್ಮ ಉಳಿತಾಯದ ಹಣವನ್ನು ಯಾವುದೇ ಸಂಸ್ಥೆಗಳಲ್ಲಿ ತೊಡಗಿಸಬಹುದು. ಆದರೆ ಅದಕ್ಕೆ 
ಸರ್ಕಾರದ ಅನುಮತಿ ಪಡೆಯಬೇಕು. 


೩೮೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೮. ರಾಜಕುಮಾರರು ಕೊಲ್ಕತ್ತಾ ನಗರದ ಪರಿಮಿತಿಯಲ್ಲಿ ಎಲ್ಲಿಬೇಕಾದರೂ ವಾಸಮಾಡಬಹುದು. ಆದರೆ ಇದಕ್ಕೆ 
ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕು ಹಾಗೂ ಇದನ್ನು ಸರ್ಕಾರ ನೇಮಿಸಿರುವ ಅಧಿಕಾರಿಯ ಗಮನಕ್ಕೆ 
ತರಬೇಕು. 

೯. ವೆಲ್ಲೂರು ದಂಗೆಯಲ್ಲಿ ತಪ್ಪಿತಸ್ಥರೆಂದು ತೀರ್ಮಾನವಾಗಿದ್ದ ಫತೆಹೈದರ್‌ ಮತ್ತು ಮೊಹಿಯುದ್ದೀನ್ರವರ ಕುಟುಂಬದ 
ಮೇಲೆ ಸೂಕ್ತ ಕಣ್ಣಾವಲನ್ನು ಇಡಲಾಗುವುದು. 

ಈ ಕೆಳಕಂಡ ಶರತ್ತುಗಳನ್ನು ಈ ಇಬ್ಬರು ರಾಜಕುಮಾರರ ಮೇಲೆ ವಿಧಿಸಲಾಗಿದೆ. 
೧. ದೇಶದಲ್ಲಿ ಶಾಂತಿ ನೆಲಸುವಲ್ಲಿ ನೀವು ಸಹಕರಿಸಬೇಕು. ಯಾವುದೇ ಪ್ರತಿಕೂಲವಾದ ವಾತಾವರಣವನ್ನು ಸೃಷ್ಟಿಸಬಾರದು. 
೨. ಸರ್ಕಾರದೊಡನೆ ನೀವು ಅನ್ಯೂನತೆಯೊಡನೆ ಇರಬೇಕು. ಯಾವುದೇ ಕ್ಲೋಭೆಯ ಅಥವ ಅಪನಂಬಿಕೆಯ 
ವಾತಾವರಣವನ್ನು ಸೃಷ್ನಿಸಬಾರದು. 
೩. ಸರ್ಕಾರದ ಅನುಮತಿ ಇಲ್ಲದೆ ನೀವು ಬೇರೆಕಡೆಗಳಿಗೆ ಹೋಗಬಾರದು. 
೪. ನೀವು ಯಾವುದೇ ಮೆರವಣಿಗೆಗಳಲ್ಲಿ ಭಾಗವಹಿಸಬಾರದು. ಯಾವುದೇ ಹಬ್ಬಗಳಲ್ಲಾಗಲಿ ಮನೆಯ 
ಕಾರ್ಯಕ್ರಮಗಳಲ್ಲಾಗಲೀ ಸಾರ್ವಜನಿಕವಾಗಿ ಆಚರಿಸಲಡುತ್ತಿದ್ದರೆ ಅದರಲ್ಲೂ ಭಾಗವಹಿಸಬಾರದು. 
೫. ನಿಮಗೆ ನೀಡಿರುವ ಸವಲತ್ತುಗಳನ್ನು ನಿಮ್ಮ ಜಾಗದಲ್ಲಿ ಅನುಭವಿಸಲು ನೀವು ಸ್ವತಂತ್ರರಾಗಿರುತ್ತೀರ. 
೬ ನೀವು ಬೇರೆ ಕುಟುಂಬಗಳೂಡನೆ ಮತ್ತು ಇತರೆ ಭಾರತೀಯರಾದ ಸ್ಥಳೀಯರೊಡನೆ ದೈಹಿಕ ಸಂಪರ್ಕವನ್ನು 
ಇಟ್ಟುಕೊಳ್ಳಬಾರದು. ಯಾವುದೇ ಪತ್ರವ್ಯವಹಾರಕ್ಕೆ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯ. ಅಂದರೆ ನೀವು 
ಕಳುಹಿಸುವ ಪತ್ರಗಳು ಮತ್ತು ನಿಮಗೆ ಬರುವ ಪತ್ರಗಳನ್ನೂಸಹ ಸರ್ಕಾರಿ ಅಧಿಕಾರಿಯ ಗಮನಕ್ಕೆ ತರಬೇಕು. 
೭ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಯಾವುದೇ ವ್ಯಕ್ತಿಯನ್ನು ವಿಶೇಷವಾಗಿ ಕರಾವಳಿಯ ವ್ಯಕ್ತಿಗಳನ್ನು ನೀವು ನಿಮ್ಮ 
ಮನೆಗೆ ಆಹ್ಹಾನಿಸಬಾರದು. 
ಮಾಸಾಶನ ನೀಡಲು ಮೈಸೂರಿನ ರಾಜಕುಮಾರರನ್ನು ಮೂರು ಭಾಗವಾಗಿ ವಿಂಗಡಿಸಲಾಯಿತು. 
ಭಾಗ ೧. ವೆಲ್ಲೂರಿನ ದಂಗೆಗಳಲ್ಲಿ ಭಾಗವಹಿಸಿದ್ದವರು ಮತ್ತು ಈ ಕಾರಣಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸಿದ್ದವರು. 
ಭಾಗ ೨. ಹದಿನೈದು ವರ್ಷ ಅಥವಾ ಅದಕ್ಕಿಂತ ಮೇಲಿನ ವಯಸ್ಸಿನವರು. 
ಭಾಗ ೩. ಅಪ್ರಾಪುವಯಸಿನ ಮಕ್ಕಳು. 
ಅಪ್ರಾಪುವಯಸಿನ ಮಕ್ಕಳಿಗೆ (ಒಬ್ಬರಿಗೆ) ಮತ್ತು ಅವರ ಕುಟುಂಬಕ್ಕೆ ಮಾಸಿಕ ರೂ ೧೫೦೦ ನಿರ್ಧರಿಸಲಾಯಿತು. 
ಈ ಅಪ್ರಾಪ್ತವಯಸ್ಸಿನ ಮಕ್ಕಳು ಹದಿನೈದು ವರ್ಷ ತುಂಬಿದ ನಂತರ ಅವರಿಗೆ ಮಾಸಿಕ ೨,೦೦೦ ಎಂದು 
ನಿರ್ಧರಿಸಲಾಯಿತು. 
ಟಿಪ್ಪುವಿನ ಪತ್ನಿಯರು, ಮತ್ತು ಹನ್ನೊಂದು ಮಕ್ಕಳಾದ ಫತೆಹೈದರ್‌, ಮುಯುನ್‌ ಉದ್ದೀನ್‌, ಅಬ್ದುಲ್‌ ಖಾಲಖ್‌, 
ಮುಯುಜ್‌ ಉದ್ದೀನ್‌, ಮುಹಮ್ಮದ್‌ ಸುಭಾಹನ್‌, ಷುಶುುಲ್ಲಾ, ಸರ್ವರ್‌ ಉದ್ದೀನ್‌, ಮಹಮ್ಮದ್‌ ಯಾಸೀನ್‌, ಜಮಾಲುದ್ದೀನ್‌, 
ಮುನೀರುದ್ದೀನ್‌, ಗುಲಾಮ್‌ ಮೊಹಮದ್‌ ಮತ್ತು ಗುಲಾಮ್‌ ಅಹ್ಮದ್‌” ಮತ್ತು ಟಿಪ್ಪುವಿನ ಹೆಣ್ಣುಮಕ್ಕಳು ಕೊಲ್ಪತ್ತದಲ್ಲಿ 
ವಾಸವಾಗಿದ್ದರು. ಟಿಪ್ಪುವಏನ ಮರಣದ ಸಮಯದಲ್ಲಿ ಟಿಪ್ಪುವಿನ ಮಕ್ಕಳಲ್ಲಿ ಕೊನೆಯವರಾದ ಗುಲಾಮ್‌ ಮೊಹಮದ್ದೆ 
ಮೂರುವರ್ಷ ವಯಸ್ಸು ಆತನ ತಮ್ಮನಿಗೆ ಸುಮಾರು ಒಂದು ವರ್ಷ ವಯಸ್ಸು. 

ಟಿಪ್ಪುಸುಲ್ತಾನರ ಹಿರಿಯರಾಣಿ (ಗುಲಾಂಮಹಮ್ಮದ್‌ ರವರ ತಾಯಿ) ಟಿಪ್ಪು ನಿಧನಹೊಂದಿದ ನಂತರ ಸುಮಾರು 
ನಲವತುವರ್ಷಗಳ ಕಾಲ ಕೊಲ್ಪತ್ತೆಯಲ್ಲಿ ಬದುಕಿದ್ದರು. ಗೌರ್ನರ್‌ ಜನರಲ್‌ ಏಡೆನ (ಲಾರ್ಡ್‌ ಆಕ್ಷೆಂಡ್‌)ರವರ ಸಹೋದರಿ 
ಎಮಿಲಿ ಏಡನ್‌ ೧೮ ನವಂಬರ್‌ ೧೮೪೦ರಲ್ಲಿ ಟಿಪ್ಪುವಿನ ಪತ್ನಿಯನ್ನು ಭೇಟಿಯಾಗಿದ್ದರು. ಅವರ ಅಭಿಪ್ರಾಯ: "ಟಿಪ್ಪುವನ 
ಪತ್ನಿಯನ್ನು ಹಿಂದೊಮ್ಮೆ ಭೇಟಿಯಾಗಿದ್ದೆ. ತಗ ಇವರು ೮೬ ಆದರೆ ಇವರು ತುಂಬ ಸುಂದರವಾಗಿದ್ದರು. 
ಕಣ್ರುಗಳು ತೀಕ್ಷಣವಾಗಿ ಸುಂದರವಾಗಿದ್ದವು. ಇವರ ಬಳಿ ಅನೇಕ ಮಂದಿ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಸುತ್ತುವರೆದಿದ್ದರು. 
ಈಕೆ ತುಂಬ ಸಂತೋಷದಿಂದಿದ್ದರು. ಇವರ ಮಗ ಗುಲಾಂಮಹಮ್ಮದ್‌ ನಮ್ಮ ಸಂಭಾಷಣೆಯಲ್ಲಿ ನುಬಾಷಿಯಾಗಿದರು. 
ನಾನು ರಾಣಿಗಾಗಿ ಕೆಲವು ಉಂಗುರಗಳು ಮತ್ತು ಒಂದು ಬಳೆಯನ್ನು ಬೆಳಿಗ್ಗೆಯೇ ಕಳುಹಿಸಿಕೊಟ್ಟಿದ್ದ. ಕೋಣೆಯಲ್ಲಿ 
ಮೂರುತಿಂಗಳ ಮಗು ಮತ್ತು ಅದರ ಹದಿಮೂರು ವರ್ಷದ ತಾಯಿ ಇದ್ದರು. ಆ ಮಗು ಈಕೆಯ ಮರಿಮಗುವಾಗಿತ್ತು. 

ಆ ಮಗು ಸುಂದರವಾಗಿದ್ದು ಜರತಾರಿ ಬಟ್ಟೆಗಳನ್ನು ಉಟ್ಟಿಕೊಂಡಿತ್ತು" 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೩೮೭ 


ಟಿಪ್ಪುವಿಗೆ ಐದು ಹೆಣ್ಣುಮಕ್ಕಳು. ಇವರಲ್ಲಿ ಇಬ್ಬರು ಟಿಪ್ಪು ಇರುವಾಗಲೇ ಶ್ರೀರಂಗಪಟ್ಟಣದಲ್ಲೇ ತೀರಿಕೊಂಡಿದ್ದರು. 
ಹಿರಿಯ ಮಗಳು ಉಮ್ಮಬೇಗಮ್‌ಳನ್ನು ಹೈದರ್ಹುಸೇನ್‌ ಖಾನ್ನೊಡನೆ ವಿವಾಹಮಾಡಿದ್ದರು. ಈ ಕುಟುಂಬವು ಕೊಲ್ಪತ್ತಾದಲ್ಲೇ 
ವಾಸವಾಗಿತ್ತು. ಟಿಪ್ಪುವಿನ ಮತ್ತೊಬ' ಹ ನೂರುನ್ನೀಸಾ ಬೇಗಂ ಈಕೆಯ ” ಎವಾಹ €- ೦೭-೧೮೦೬ರಂದು 
ವೆಲ್ಲೂರು ಕೋಟೆಯಲ್ಲಾಯಿತು. (ದಂಗೆಯ ಹಿಂದಿನ ದಿನ) ಟಿಪ್ಪುವಿನ ಕಿರಿಯಮಗಳು ರಾಜಕುಮಾರಿ ಹಲೀಮಾಬೇಗಂ. 
ಈಕೆಯನ್ನು ಖ್ದಾಜಾ ಅಲೀಹುಸೇನ್ಹಾನ್‌ನೊಡನೆ ವಿವಾಹ ಮಾಡಲಾಗಿತ್ತು. ಈಕೆಯ ಮಗಳು ಶೆಹಜಾದಿ ಬೇಗಂ. 
ಇವರೆಲ್ಲಾ ಸೊಲ್ಪತ್ರದಲ್ಲೇ ವಾಸವಾಗಿದರು. 

ಕೊಲ್ಕತ್ತಾದಲ್ಲಿ ಟಿಪ್ಪುವಿನ ಸಂತಾನ 

೧. ಫತೆಹೈದರ್‌: ಈತ ಟಿಪ್ಪುವಿನ ನಿಧನದ ದಿನ ಶ್ರೀರಂಗಪಟ್ಟಣದಲ್ಲಿ ಇರಲಿಲ್ಲ. ಈತ ಒರಟು ಸ್ವಭಾವದವ. ಅನುಮಾನ 
ಹುಟ್ಟಿಸುವ ವ್ಯಕ್ತಿತ್ವ ಈತನದು. ಈತ ತುಂಬಾ ಚುರುಕು. ಹಾಗಾಗಿ ಇವನ ನಿವಾಸದ ಬಳಿ ಒಂದು ಪೋಲಿಸ್‌ 
ಕೋಠಿಯನ್ನು ಇಡಲಾಗಿತ್ತು. ಹಾಗೆಯೇ ಲಾರ್ಡ್‌ ಮಿಂಟೋ ಒಂದು ಆದೇಶ ಹೊರಡಿಸಿ, ಇವನ ಮೇಲೆ ಕೆಲವು 
ನಿಭ೯ದವನ್ನು ವಿಧಿಸಿದ್ದನು. ಯಾವಾಗಲೂ ಪಾನ್‌ ಸೇವಿಸುವುದೇ ಇವನ ಕೆಲಸ. ಈತನಿಗೆ ೨೧ ಮಂದಿ ಮಕ್ಕಳು. 

೨. ಮುಯಿನ್‌ ಉದ್ದೀನ್‌: ಈತ ೧೮೦೫ರಲ್ಲಿ ನಿಧನಹೊಂದುತ್ತಾನೆ. ಈತನಿಗೆ ೭ ಮಂದಿ ಮಕ್ಕಳಿದ್ದರು. 

೩. ಮುಯಿಜ್‌ ಉದ್ದೀನ್‌: ಈತ ವೆಲ್ಲೂರು ದಂಗೆಯ ರೂವಾರಿ ಎಂದು ಅನುಮಾನಪಡಲಾಗಿತ್ತು. ಈತ ಮತ್ತು ಈತನ 
ತಮ್ಮ ಅಬ್ದುಲ್‌ ಖಾಲಕ್‌ರವರನ್ನು ಮೂರನೆಯ ಮೆ ಸೂರು ಯುದ್ದದ ನಂತರ ಲಾರ್ಡ್‌ ಕಾರನ್ಹಾಲಿಸ್‌ ೨೯ ಮೇ೧೭೯ ಹ 
ರಿಂದ ೨೯ ಮೇ ೧೭೯ ಛರವರೆಗೆ ಒತ್ತೆಆಳಾಗಿ ಇಟುಕೊಂಡಿರುತ್ತನೆ. ಮುಯಿಜ್‌ ಉದ್ದೀನ್‌ ೧೮೦೬ರ ದಂಗೆಯಲ್ಲಿ 
ಭಾಗವಹಿಸಿದ್ದರಿಂದ ಈತನನ್ನು ಹಡಗಿನಲ್ಲಿ ಬಂಧನದಲ್ಲೇ ಇಟ್ಟುಕೊಂಡು ಕೊಲ್ಪತಾಕ್ಸ ಬರುತ್ತಾರೆ. ಬಂಧನದ 
ಅವಧಿ ಮುಗಿಯದೇ ಇದ್ದರಿಂದ ಈತನನ್ನು ಕೊಲ್ಪೊತ್ತಾದ ಗೇಟ್ಲೋಲ್‌ ಎಂಬಲ್ಲಿ ಜೈಲಿನಲ್ಲಿ ಇಟ್ಟಿರುತ್ತಾರೆ. (ಈ 
ಜಾಗದಲ್ಲೇ ಈಗ ವಿಕ್ಟೋರಿಯಾ ಮೆಮೋರಿಯಲ್‌ ನಿರ್ಮಿಸಿರುವುದು). ಈತನನ್ನು ೨೫ಜೂನ್‌ ೧೮೧೩ರಲ್ಲಿ 
ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ. ಈತ ೧೮೧೮ರಲ್ಲಿ ಕಾಲರ ವ್ಯಾಧಿಯಿಂದ ನಿಧನಹೊಂದುತ್ತಾನೆ. 
ಕೊಲ್ಪತಾದ ಸುಪೀಮ್‌ಕೋರ್ಟಿನ ಪ ಪಸಿದ್ಧ ಅಟಾರ್ನಿ ಜನರಲ್‌ ಆಗಿದ್ದ ವಿಲಿಯಮ್‌ ಹಿಕಿರವರು ಮುಯಿಜ್‌ 

ಉದ್ದೀನ್‌ ಸೆಫಯರಾಗಿದ್ದು. ಈತನ ಬಗ್ಗೆ ತುಂಬ ಅನುಕಂಪವನ್ನು ಇಟ್ಟುಕೊಂಡಿದ್ದರು. ಅವರು ಈತನನ್ನು ಆಗಾಗ್ಗೆ 

ಬಂದು ಜೈಲಿನಲ್ಲಿ ಭೇಟಿಯಾಗುತ್ತಿದ್ದರು. ಮುಯಿಜ್‌ ಉದ್ದೀನ್‌ ತುಂಬ ಮೃದುಸ್ಪಭಾವದ ವ್ಯಕ್ತಿ ಆತ ಒಬ್ಬ ಕವಿ. 
ವಿಲಿಯಂಹಿಕಿರವರು ಆತನಿಗೆ ಒಂದು ಪೆನ್ನು ಕಾಗದ ಮತ್ತು ಶಾಯಿಯನ್ನು ಒದಗಿಸುತ್ತಾರೆ. ಆತ ದಿನದಲ್ಲಿ ಸುಮಾರು 
ಎಂಟುಗಂಟೆಗಳ ಕಾಲ ಪರ್ಷಿಯನ್‌ ಭಾಷೆಯಲ್ಲಿ ಕವನಗಳನ್ನು ಮತ್ತು ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ 
ಲೇಖನಗಳನ್ನು ಬರೆಯುತ್ತಿದ್ದನು. ಆತ ಒಮ್ಮೆ ಹಿಕಿಯೊಂದಿಗೆ ಹೀಗೆ ಹೇಳಿಕೊಳ್ಳುತ್ತಾನೆ. "ನನ್ನನ್ನು ಏಕೆ ಇಂತಹ ಅಸಹ್ಮಕರವಾದ 
ಬಂಧನದಲ್ಲಿ ಇಟ್ಟಿದ್ದಾರೆ. ನಮ್ಮ ಕುಟುಂಬವನ್ನು ಈ ಅಪರಿಚಿತವಾದ ನೆಲದಲ್ಲಿ ಇಷ್ಟು ಅಸಹ್ಯಕರವಾದ ಜಾಗದಲ್ಲಿ 
ಇಟ್ಟಿದ್ದಾರೆ, ಇವರು ನಮ್ಮ ತಂದೆಯನ್ನು ಕೊಂದರು, ಅವರ ಸಾಮ್ರಾಜ್ಯವನ್ನು ಕಸಿದುಕೊಂಡರು, ನನ್ನನ್ನು ಇಲ್ಲಿಯೂ 

ಬಂಧನದಲ್ಲಿ ಇಟ್ಟಿದ್ದಾರೆ. ಇನ್ನೂ ಇವರ ದಾಹ ತೀರಲಿಲ್ಲವೇ ನನ್ನ ಮೇಲಿನ ಆರೋಪಗಳು ಹುಸಿ ಎಂದು ಈ 

ಅಧಿಕಾರಿಗಳಿಗೆ ತಿಳಿಯುವುದಿಲ್ಲವೇ. ನನ್ನ ಅಗತ್ಯಗಳು ಬಹಳ ಅಲ್ಲವಾದವು. ನನಗೆ ಸ್ಪಲ್ಪ ನೀರು ಮತ್ತು ಸ್ಪಲ್ಪ ಅನ್ನ ಸಿಕ್ಕಿದರೆ 

ಸಾಕು” ಎನ್ನುತ್ತಾನೆ. ಕಾವೇರಿಯಿಂದಮ್‌ ಗೋದಾವರಿಯವರೆಗೆ ಆಳಿದ ದೊರೆಯ ರಾಜಕುಮಾರ ಸ್ಪಲ್ಲ ಅನ್ನ ಮತ್ತು ಸ್ಪಲ್ಪ 
ನೀರು ದೊರೆತರೆ ಸಾಕು ಎನ್ನುತ್ತಾನೆ. ಎಂಟು ಏಪ್ರಿಲ್‌ ೧೮೧೮ರಂದು ಈತ ನಿಧನಹೊಂದುತ್ತಾನೆ. ಈತನಿಗೆ ಒಟ್ಟು ಆರು 
ಮಂದಿ ಮಕ್ಕಳು ಆದರೆ ಕೊಲ್ಪತ್ತಾದಲ್ಲಿ ಈ ವಂಶದವರ ವಾರಸುದಾರರ ಸುಳಿವು ದೊರೆಯಲಿಲ್ಲ. 

೪. ಅಬ್ದುಲ್‌ ಖಾಲಖ್‌: ಟಿಪ್ಪುಸುಲ್ದಾನರನ್ನು ಮೇ ೫, ೧೭೯೯ರಲ್ಲಿ ದಫನ್‌ ಮಾಡುವಾಗ ಆ ಕಾರ್ಯಕ್ರಮದ 
ನೇತೃತ್ವವನ್ನು ಅಬ್ದುಲ್‌ ಖಾಲಕ್‌ ವಹಿಸಿರುತ್ತಾನೆ. ಏಕೆಂದರೆ ಈತನ ಅಣ್ಣ ಫತೇಹೈದರ್‌ ಶ್ರೀರಂಗಪಟ್ಟಣದಲ್ಲಿ 
ಇರಲಿಲ್ಲ. ಟಿಪ್ಪುವಿನ ಕುಟುಂಬವನ್ನು ವೆಲ್ಲೂರಿನಿಂದ ಕೊಲ್ಪತ್ತಾಗೆ ಸಾಗಿಸುವಾಗ ೧೨ ಸಪ್ಪೆಂಬರ್‌ ೧೮೦೬ರಲ್ಲಿ ಈತ 
ನಿಧನಹೊಂದುತ್ತಾನೆ. ಈತನಿಗೆ ಮುನೀರುದ್ದೀನ್‌ ಮತ್ತು ಮುಖೀಮುದ್ದೀನ್‌ ಎಂಬ ಇಬ್ಬರು ಮಕ್ಕಳಿರುತ್ತಾರೆ. ಈ 
ಕುಟುಂಬದವರ ಬಗ್ಗೆಯೂ ಇಂದು ಕಲ್ಪತ್ತೆಯಲ್ಲಿ ಸುಳಿವಿಲ್ಲ. 

೫. ಸರ್ವರ್‌ ಉದ್ದೀನ್‌: ಈತನ ಕುಟುಂಬದಲ್ಲಿ ೩೧ ಮಂದಿ ಇರುತ್ತಾರೆ. (ಸೇವಕರೂ ಸೇರಿ). 
ಡಾ. ಎಫ್‌ಟಿ ಸ್ಟ್ರಾಂಗ್‌ ಎನ್ನುವರು ಮೇಜರ್‌ ಬೆನ್‌ ಸನ್‌ ರವರಿಗೆ ಒಂದು ಪತ್ರ ಬರೆಯುತ್ತಾರೆ. ಆ ಪತ್ರದ 

ಸಾರಾಂಶ ನೋಡಿದರೆ ದ್ರುತನ ನ ಬಗ್ಗೆ ತಿಳಿಯುತ್ತದೆ. "ಈ ರಾಜಕುಮಾರ ಅನೇಕ ಖಾಯಿಲೆಗಳಿಗೆ "ಒಳಗಾಗಿದ್ದಾನೆ. 


೩೮೮ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಅದರಲ್ಲೂ ಮುಖ್ಯವಾಗಿ ಆತನಿಗೆ ಮಲೇರಿಯ ಕಾಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣ, ಆತ ವಾಸವಾಗಿರುವ ಪ್ರದೇಶ, 
ಇಂತಹ 'ಸ್ಥಳದಲ್ಲಿ' ಆತ ಹೇಗೆ ವಾಸವಾಗಿ ಬದುಕಿದ್ದಾನೆ Be ನನಗೆ ಆಶ್ಚರ್ಯವಾಗುತ್ತದೆ. ನಾನು ಅನೇಕ 
ಅಧಿಕಾರಿಗಳನ್ನು ಇಲ್ಲಿಗೆ ಕರೆದುತಂದು ಈತ ವಾಸಿಸುತ್ತಿರುವ ತಾಣವನ್ನು ತೋರಿಸಿದ್ದೇನೆ. ಆದರೊ ಯಾರೂ ಏನೂ 
ಕ್ರಮಕ್ಕೆ ಗೊಂಡಿಲ್ಲ. ಈತ ಜ್ವರ, ಅಪಸ್ಮಾರ, ನರರೋಗ, ಹಾಗೂ ಸ್ಪಲ ಬುದ್ಧಿಭಮಣೆಗೂ ಒಳಗಾಗಿದ್ದಾನೆ. ಈತನಿಗೆ ಇಬ್ಬರು 
ಹೆಣ್ಣುಮಕ್ಕಳು ಇದ್ದರು. ಅದರಲ್ಲಿ ಒಬ್ಬಾಕೆಯ ಹೆಸರು ಅಹ್ಮದಿಬೇಗಂ. 'ಠತನಿಗೆ ಶಮ್ಲುದ್ದೀನ್‌, 'ಅಲೀಗೌಹರ್‌ ಮತ್ತು 
ಕೈಕೋಬಾದ್‌ ಎಂಬ ಮೂರುಜನ ಗಂಡುಮಕ್ಕಳು. ಸರ್ವರುದ್ದೀನ್‌ ನ ವಂಶಸ್ಥರನ್ನು ತಾಗ ಕೊಲ್ಪತ್ತೆಯಲ್ಲಿ ಗುರ್ತಿಸಲು 
ಆಗಲಿಲ್ಲ. 

್ಲಿ ಯಾಸೀನ್‌ ಹಾ: ಈತನಿಗೆ ಎ೦ಟುಮಕ್ಕಳು. ರಾಜಕುಮಾರ ಯಾಸಿನ್ನೆ ಮಾಸಿಕ ರೂ. ೨೦೯೦ ಮಾಸಾಶನ 
ದೊರೆಯುತ್ತಿರುತ್ತದೆ. ಈತನ ಮಗ ಬೆಹ್ರಾಮ್‌ ಷಾನ ವಂಶಸ್ಥರು ದೇಶವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ 
ಹೋಗಿ ನೆಲೆಸಿದರು. 

೭. ಶುಕ್ತುಲ್ಲಾಃ ಈತನ ಪೂರ್ಣ ಹೆಸರು: ಹೈದರ್‌ ಹುಸೇನ್‌ ಖಾನ್‌ ಶುಕುುಲ್ಲಾ, ಈತನಿಗೆ ೧೨ ಮಕ್ಕಳು, ಶುಕುಲ್ಲಾರವರ 
ವಂಶಸ್ಥರನ್ನೂ ಸಹ ಇಂದು ಕೊಲ್ಪತ್ತೆಯಲ್ಲಿ ಪತ್ತೆಹಚ್ಚಲು ಸಾಧ್ಯವಾಗುತ್ತಿಲ್ಲ. 

೮.  ಜಮಾಲುದ್ದೀನ್‌: ಈತನಿಗೆ ಬದ್ರುದ್ದೀನ್‌ ಎಂಬ ಏಕಮಾತ್ರ ಪುತ್ತನಿದ್ದನು. ೧೮೨೩ರಲ್ಲಿ ಜಮಾಲುದ್ದೀನ್‌ ಗೆ ೩೨ 
ವರ್ಷ ವಯಸ್ಸು, ಈತನ ಕಟುಂಬದಲ್ಲಿ ಕೇವಲ ೯ ಮಂದಿ ಇದ್ದರು. ಟಿಪ್ಪು ಮಕ್ಕಳಲ್ಲಿ ಇಂಗ್ಲೆಂಡಿಗೆ ಹೋಗಿದ್ದವರಲ್ಲಿ 
ಈತ ಮೊದಲಿಗ. 

೯. ಪ್ರಿನ್ಸ್‌ ಸುಬ್ದಾನ್‌ ಸುಲ್ತಾನ್‌: ಈತನಿಗೆ ೧೦ ಮಂದಿ ಮಕ್ಕಳು. ತಂದೆ ಮಕ್ಕಳಿಗೆಲ್ಲರೂ ಮಾಸಾಶನ ಬರುತ್ತಿತ್ತು ಈತನ 
ಕುಟುಂಬದ ವಂಶಸ್ಥರನ್ನು ಈಗ ಕೊಲ್ಪತ್ತೆಯಲ್ಲಿ ಪತ್ತೆಹಚ್ಚಲು ಸಾಧ್ಯವಾಗುತ್ತಿಲ್ಲ. 

೧೦. ಮುನೀರುದ್ದೀನ್‌ ಸುಲ್ತಾನ್‌: ೧೮೨೩ರಲ್ಲಿ ಇವರಿಗೆ ೨೯ ವರ್ಷ. ಇವರ ಏಕಮಾತ್ರ ಪುತ್ರ ಪ್ರಿನ್ಸ್‌ ಅನ್ನರ್‌ ಷಾ. ಮತ್ತು 
ಇವರಿಗೆ ಇಬ್ಬರು ಪುತ್ರಿಯರು, ಮಿಸ್ರೀ ಬೇಗಂ ಮತ್ತು ಉಮ್ರಾವ್‌ ಬೇಗಂ. ಈ ವಂಶದ ಮಗಳು ಆಫ್ತಾಬ್‌ ಷಾ 
ಪದವೀಧರ ವೈದ್ಯೆ. ಕಾಮ್ಲಾರ ಷಾ ೧೯೬೬ ರಲ್ಲಿ ನಿಧನಹೊಂದುತ್ತಾರೆ. ಟಿಪ್ಪುವಿನ ವಂಶಸ್ಥರಲ್ಲಿ ಈ ಕುಟುಂಬವು 
ಅತ್ಯಂತ ಪ್ರತಿಷ್ಠಿತ ಕುಟುಂಬವಾಗಿದೆ. 

೧೧. ಪಿನ್ಸ್‌ ಗುಲಾಂ ಮಹಮ್ಮದ್‌: ಕೆ.ಸಿ.ಎಸ್‌.ಐ. ಟಿಪ್ಪು ಸುಲ್ತಾನರು ನಿಧನಹೂಂದಿದಾಗ ಇವರಿಗೆ ಮೂರು ವರ್ಷ 
ಪ್ರಾಯ ಇವರ ಕುಟುಂಬದಲ್ಲಿ ೧೮೨೩ರಲ್ಲಿ ೨೧ ಜನರಿದ್ದರು. ಗುಲಾಂ ಮುಹಮ್ಮದ್‌ ರವರು ಟಿಪ್ಪುವಿನ ತಮ್ಮ 
ಕರೀಂಷಾರವರ ಮಗಳನ್ನು ಏಪ್ರೆಲ್‌ ೧೮೧೪ರಲ್ಲಿ ವಿವಾಹವಾಗುತ್ತಾರೆ. 

೧೨. ಗುಲಾಮ್‌ ಅಹ್ಮದ್‌: ಟಿಪ್ಪು ಸುಲ್ತಾನರು ನಿಧನಹೊಂದಿದಾಗ ಇವರಿಗೆ ಒಂದು ವರ್ಷ ಪ್ರಾಯ. ಇವರಿಗೆ ಅಹ್ಮದ್‌ 
ಅಕ್ಷರ್‌, ಶಹಿನ್ರಾ ಬೇಗಂ, ಅಮೀರುನ್ನೀಸಾ ಬೇಗಂ ಮತ್ತು ಷ ಷಾಬೇಗಂ ಎಂಬ ನಾಲ್ಕು ಮಕ್ಕಳಿದ್ದರು. ಇವರು ೧೨ 
ಏಪಿಲ್‌ ೧೮೨೪ರಲ್ಲಿ ನಿಧನಹೊಂದಿದರು. ಇವರ ವಂಶಸ್ಥ ರನ್ನೂ ಈಗ ಕೊಲ್ಪತ್ತೆಯಲ್ಲಿ 'ಪತ್ರೆಹಚ್ಚಲು ಸಾಧ್ಯವಾಗುತ್ತಿಲ್ಲ. 
೧೮೪೨ರ ಹೊತ್ತಿಗೆ ಟಿಪ್ಪುವಿನ ಮಕ್ಕಳಲ್ಲಿ ಮಹಮ್ಮದ್‌ ಸ ಮಹಮದ್‌ ಸುಭ್ದಾನ್‌. ಮತ್ತು ens 

ಮಹಮ್ಮದ್‌ ಮಾತ್ರ ಉಳಿದಿದ್ದರು. ೧೮೫೧ರಲ್ಲಿ ಟಿಪ್ಪುವಿನ ಮಕ್ಕಳನ್ನು ಪ್ರಿನಿಧಿಸುತ್ತಿದ್ದವರಲ್ಲಿ ಗುಲಾಮ್‌ "ಮಹಮ್ಮದ್‌ 

ಮಾತ್ರ ಉಳಿದುಕೊಂಡಿದ್ದರು. ರಾಜಕುಮಾರ ಗುಲಾಂ ಮಹಮ್ಮದ್‌ ಟಿಪುವಿನ ಮಕ್ಕಳಲ್ಲಿ ಅತ್ಯ ೦ತ ಪ ಪಸಿದ್ಧ ವ್ಯಕ್ತಿಯಾಗಿದ್ದರು. 
ಕೊಲತ್ತಾದಲ್ಲಿ ಇವರು ಇಂಗ್ಲೀಷ್‌ ಶಿಕ್ಷಣವನ್ನು ಪಡೆದರು. ಇವರು ೧೮೧೪ರಲ್ಲಿ ತನ್ನ ಚಿಕಪ ಚ ಮಗಳನ್ನು 

ವಿವಾಹವಾಗುತ್ತಾರೆ. ಇವರು ೧೫ ವರ್ಷವಯಸಿಗೆ ಬರುವವರಿಗೆ ಇವರಿಗೆ ತಿಂಗಳಿಗೆ ನಿ೫೦ಂ ರೂಪಾಯಿ ಸ 

ದೊರೆಯುತ್ತಿತ್ತು. ಇವರಿಗೆ ಹದಿನೈದು ವರ್ಷ ತುಂಬಿದನಂತರ ನಿಯಮಾನುಸಾರ ಮಾಸಿಕ ೨೦೦೦ರೂಪಾಯಿ ಮಾಸಾಶನ 

ಸಿಗುತ್ತಿತ್ತು. (ಆಗ ಪ್ರಾಪ್ತವಯಸ್ಸು ಅಂದರೆ ೧೫ ವರ್ಷಗಳು). 

`ಮೈಸೂರು ರಾಜಕುಮಾರರ ಅರೋಗಾ ಧಿಕಾರಿಯಾಗಿದ್ದ ಸರ್ಜನ್‌ ಎಫ್‌.ಟಿ. ಸ್ಟಾಂಗ್‌ರವರ ವರದಿಯಂತೆ ಗುಲಾಂ 
ಮಹಮದ್‌ರವರ ನಿವಾಸವು ಅತ್ಯಂತ ಅನಾರೋಗ್ಯಕರವಾದ ಸ್ಥಳದಲ್ಲತ್ತು ಹಾಗೂ ಮಲೇರಿಯಾದ ತಾಣವಾಗಿತ್ತು. 
ಗುಲಾಂ 'ಮಹಮ್ಮದ್‌ರವರು ಸಣಕದ ಅನುಮತಿ ಫಡಿದು ಅಲೀಪುರದಲ್ಲಿ ತಮ್ಮ ಕಛೇರಿಗಾಗಿ ಒಂದು ಕೊಠಡಿಯನ್ನು 
ಖರೀದಿಸಿದರು. ಇವರಿಗೆ ಮಾಸಿಕ ವೇತನದ ಬಾಕಿಯ ಹಣವಾಗಿ ೩೬,೦೦೦ ರೂಪಾಯಿ ಬರಬೇಕಾಗಿತ್ತು. ಅದಕ್ಕಾಗಿ 
ಸರ್ಕಾರದಲ್ಲಿ ಬೇಡಿಕೆ ಸಲ್ಲಿಸಿದಾಗ ಸರ್ಕಾರವು ಆ ಹಣ ಮಂಜೂರು ಮಾಡಿ ನೀಡಿತು. ಆ ಹಣದಿಂದ ಇವರು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೮೯ 


ಕಲ್ಫೋತ್ತಾದಲ್ಲಿ ಒಂದು ಮನೆಯನ್ನು ಖರೀದಿಸಿದರು. ಗುಲಾಂ ಮಹಮ್ಮದ್‌ ರವರು ಈ ಮನೆ ಖರೀದಿಸಿದಲ್ಲದೆ 
ತಾಲಿಗಂಜ್‌ ಸರ್ಕಲ್‌ ರಸ್ಟೆಯಲ್ಲಿ ಪುಲ್‌ ಪಹಾರ್‌ ಎಂಬ ನಿವಾಸವನ್ನು ಕಟ್ಟಿಸಿದರು. ಇದಲ್ಲದೆ ಇವರು ಕಲ್ಕತ್ತಾದ ಜಿ.ಪಿ. ಒ 
ಹತ್ತಿರ ಮತ್ತು ಬೆಂಟಿಂಕ್‌. ಸ್ಪೀಟ್‌ ಮತ್ತು ಧರ್ಮತಾಲದ ಬಳಿ ಸ್ಪತ್ತುಗಳನ್ನು ಖರೀದಿಸಿದರು. 

ಕೋಲ್ಕತ್ತಾದಲ್ಲಿ ಗುಲಾಂ ಮಹಮ್ಮದ್‌ ನಿರ್ಮಿಸಿದ ಮಸೀದಿಗಳು 

ಟಿಪ್ಪುಸುಲ್ತಾನರ ಪುತ್ರ ಗುಲಾಂ ಮಹಮ್ಮದ್‌ ರವರು ಧರ್ಮತಾಲಾದ ಬಳಿ (ಚೌರಂಗೀ ರಸ್ತೆಯ ಉತ್ತರದ 
ತುದಿಯಲ್ಲಿ) ಅತಿ ಸುಂದರವಾದ ಮಸೀದಿಯನ್ನು ನಿರ್ಮಿಸುತ್ತಾರೆ. 

ಅಲ್ಲಿರುವ ಶಾಸನದ ಪಾಠ: ಈ ಮಸೀದಿಯನ್ನು ಟಿಪ್ಪುಸುಲ್ತಾನರ ಪುತ್ರ ಗುಲಾಂ ಮಹಮ್ಮದ್‌, ಆಕ್ಟ್ಯಾಂಡ್‌ ಸರ್ಕಾರದ 
ಅವಧಿಯಲ್ಲಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಲು ನಿರ್ಮಾಣ ಮಾಡಿದರು ಹಾಗು ನನಗೆ ಸರ್ಕಾರದಿಂದ ಬರಬೇಕಾಗಿದ್ದ ಬಾಕಿ 
ಮಾಸಾಶನವನ್ನು ಸರ್ಕಾರವು ೧೮೪೦ರಲ್ಲಿ ಮಂಜೂರು ಮಾಡಿದಕ್ಕಾಗಿ ನಾನು ಸರ್ಕಾರಕ್ಕೆ ಯಣಿಯಾಗಿದ್ದೇನೆ.' 
ಅಲ್ಲೇ ಇರುವ ಮತ್ತೊಂದು ಶಾಸನ 

ದಿವಂಗತ ಟಿಪ್ಪೂ ಸುಲ್ತಾನರ ಪುತ್ರ ಮಹಮ್ಮದ್‌ (ಈ ಮಸೀದಿಯನ್ನು ನಿರ್ಮಿಸಿದ್ದಾರೆ). ಕೇವಲ ಮಹಮ್ಮದರಲ್ಲ, 
ಪ್ರವಾದಿ ಮಹಮದ್‌ ರವರ ವಿನಮ ಸೇವಕ ಹಾಗು ಪ್ರವಾದಿಯವರ ಯ ಅನುಯಾಯಿ, ಪ್ರಾರ್ಥನೆಗೆ ಅರ್ಹವಾದ 
ಈ ಮಂದಿರವನ್ನು ನಿರ್ಮಿಸಿದ್ದಾರೆ. ಇದರ ಕೀರ್ತಿಯು ಮಸ್ಸಿದ್‌ ಎ ಅಕ್ಷಾದ ಹಾಗೆ ಹರಡಲಿ. ಈ ಮಸೀದಿಯ 
ನಿರ್ಮಾಣದ ಸಂದರ್ಭದಲ್ಲಿ ದೇವದೂತ ಜಿಬ್ರಯೀಲ್‌ರವರು ಹೀಗೆ ಪ್ರಾರ್ಥಿಸಿದರು. "ಕ ದೇವಮಂದಿರವನ್ನು ದೇವರು 
ಜೆರೋಸಲಮ್ನಿನ ಪವಿತ್ರ ಮಂದಿರದಂತೆ (ಟಿಂಪಲ್‌ ಮೌಂಟ್‌) ಸಂರಕ್ಷಿಸಲಿ, ಈ ಮಸೀದಿ ನಿರ್ಮಿಸಿದವರಿಗೆ ಮತ್ತು 
ಅವರ ಕುಟುಂಬದವರ ಮೇಲೆ ದೇವರ ಕೃಪೆಯಿರಲಿ' 

ಈ ಮಸೀದಿಯನ್ನು ಗುಲಾಂ ಮಹಮ್ಮದ್‌ ರವರು ೧೯೩೯ರಲ್ಲಿ ಉದ್ರಾಟಿಸುತ್ತಾರೆ. ಇವರ ವಂಶದ ಸ್ಥಾಶನದ 
ಜಾಗ ಮತ್ತು ಇತರೆ ಸ್ಪತುಗಳಿಗೆ ಸ ಸರ್ಕಾರವು ಲವು ಶರತ್ತುಗಳೊಡನೆ ತೆರಿಗೆಯನ್ನು ಮನ್ನಾ ಮಾಡಿರುತ್ತದೆ. ಇವರು 
ಕೋಲ್ಪತ್ತಾದಲ್ಲಿ ಒಂದು ಆಸ್ಪತ್ರೆಯನ್ನೂ ಸಾರ್ವಜನಿಕರಿಗಾಗಿ ತೆರೆಯುತ್ತಾನೆ EE ಹಾಸಿಟಲ್‌) 

ಬ್ರಿಟಿಷ್‌ ಸರ್ಕಾರವು “ಗುಲಾಂ ಮಹಮದ್‌ ರವರಿಗೆ ಕೆಲವು ಮೆಹತ್ತದ ಕಮಿಟಿಗಳಲ್ಲಿ' ಸದಸ ರನ್ನಾಗಿ ನೇಮಕ 
ಮಾಡಿರುತ್ತದೆ. ಅದರಲ್ಲಿ ಮುಖ್ಯವಾದದ್ದು ೧೮೫೧ರಲ್ಲಿ ಲಂಡನ್ನಿನಲ್ಲಿ ಜರುಗಿದ ವಿಶ್ವ ವಸ್ತುಪುದರ್ಶನದ ನಿರ್ವಹಣಾ 
ಸಮಿತಿಯೂ ಒಂದಾಗಿದೆ. 

ಪಿನ್ಸ್‌ ಗುಲಾಂಮಹಮ್ಮದ್‌ ರವರು ೧೮೪೪ರಲ್ಲಿ ತಮ್ಮ ಮಗನೊಡನೆ (ಹಿರಿಯ ಮಗ ಫಿರೋಜ್‌ ಷಾ) ಇಂಗ್ಲೇಂಡಿನ 
ಎಡಿನ್‌ ಬರ್ಗೆಗೆ ಭೇಟಿ ನೀಡಿರುತ್ತಾರೆ. ಇವರ ಬೇಟಿಯ ಕುರಿತು ಅಲ್ಲಿಯ ಪತ್ರಿಕೆಯು ದಿನಾಂಕ ೩ ಆಗಸ್ಟ್‌ ೧೮೪೪ರಂದು 
ಒಂದು ಸುದ್ದಿಯನ್ನು ಪ್ರಕಟಿಸುತ್ತದೆ. ಅದರ ಸಾರಾಂಶ ಈರೀತಿ ಇದೆ. 

“ಟಿಪ್ಪುಸುಲ್ತಾನರ ಪುತ್ರ ಗುಲಾಂಮಹಮ್ಮದ್‌ ಸರಕಾರಿ ಬಂಗಲೆಗೆ ಆಗಮಿಸಿದರು. ಅವರಿಗೆ ಅತ್ಯಂತ ಆದರದ 
ಹಾಗೂ ಹಾರ್ದಿಕ ಸ್ಪಾಗತವನ್ನು ನೀಡಲಾಯಿತು. ಗುಲಾಂ ಅಹಮದ್‌ ರವರಿಗೆ ವಿಕ್ಟೋರಿಯಾ ರಾಣಿಯು ಕ್ಯಾಂಡಲ್‌ 
ಬರ್ನ್‌ ಆಫ್‌ ಡೆಸ್‌ ಡನ್‌ ಚೀನ (ಮೇಣದ ಬತ್ತಿ ಉರಿಸುವ ದೀಪಸ್ತಂಭ) ನೆನಪಿನ ಕಾಣಿಕೆಯಾಗಿ ನೀಡಿದರು. ಹಾಗೆಯೇ 
ಗುಲಾಂಮಹಮ್ಮದ್‌ರವರ ಮಗನಿಗೂ ಒಂದು ನೆನಪಿನ ಕಾಣಿಕೆಯನ್ನು ನೀಡಿದರು. ಗುಲಾಂಮಹಮ್ಮದ್‌ರವರು ಪಡೆಯುತ್ತಿದ್ದ 
ನಿವೃತ್ತಿ ವೇತನದಲ್ಲಿ ರೂ. ೧೦೦೦ವನ್ನು ಹೆಚ್ಚಿಸಲಾಯಿತು. ಇದರೊಡನೆ ಮೂರು ಸಾವಿರ ಫೌಂಡ್‌ಗಳ ನಗದು 
ಉಡುಗರೆಯನ್ನೂ ನೀಡಲಾಯಿತು. ಮಹಾರಾಣಿಯವರು ಗುಲಾಂಮಹಮ್ಮದ್‌ರವರ ಗಾರವಾರ್ಥ ಭೋಜನಕೂಟವನ್ನು 
ಏರ್ಪಡಿಸಿದ್ದರು. ಮಹಾರಾಣಿಯವರ ಬಲಭಾಗದಲ್ಲಿ ಇವರ ಆಸನವನ್ನು ನಿಗದಿ ಮಾಡಲಾಗಿತ್ತು. 

ಪಿನ್ಸ್‌ ಗುಲಾಂಮಹಮ್ಮದ್‌ರವರು ಭಾರತಕ್ಕೆ ಮರಳಿದನಂತರ ಲಾರ್ಡ್‌ಕ್ಕಾನಿಂಗ್‌ರವರು ಇವರನ್ನು ಕೊಲ್ಪತ್ತಾ 
ವಿಶ್ವವಿದ್ಯಾಲಯದ ಫೌಂಡೇಶನ್‌ಫೆಲೋ ಆಗಿ ನೇಮಿಸಿದರು. ಹಾಗೂ ಇವರಿಗೆ ನೈಟ್‌ಹುಡ್‌ ಪದವಿಯನ್ನು ನೀಡಿ 
ಗೌರವಿಸಲಾಯಿತು. (ಕೆ.ಸಿ.ಎಸ್‌.ಐ.) ಪ್ರಿನ್ಸ್‌ ಗುಲಾಂಮಹಮ್ಮದ್‌ರವರು ಕೊಲ್ಪತ್ತಾದಲ್ಲಿ ಅಪಾರ ಪ್ರಮಾಣದ ಜಮೀನು 
ಹಾಗು ಕಟ್ಟಡಗಳನ್ನು ಹೊಂದಿದ್ದರು. ಅದರಲ್ಲಿ ಕೊಲ್ಕತ್ತಾ ಗಾಲ್ಫ್‌ಕ್ಷಬ್‌ನ ೭೦ ಎಕರೆ ಜಾಗ, ತಾಲಿಗಂಜ್‌ನ ೬೦ ಎಕರೆ 
ಜಾಗ, ವಿಜಯಮಲ್ಕರವರ ಅಧೀನದಲ್ಲಿರುವ ಷಾವಾಲೇಸ್‌ ಕಟ್ಟಡ ಹೊಂದಿರುವ ಸ್ಪತ್ತು ಹಾಗೆಯೇ ಧರ್ಮತಾಲಾದಲ್ಲಿರುವ 
ಮಸೀದಿ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಅಂಗಡಿ ಮಳಿಗೆಗಳು, ತಾಲಿಗಂಜ್‌ ಮಸೀದಿ ಹಾಗೂ ಅದಕ್ಕೆ 
ಹೊಂದಿಕೊಂಡಿರುವ ವಿಸ್ತಾರವಾದ ಸ್ಮಶಾನದ ಜಾಗ ಪ್ರಮುಖವಾಗಿವೆ. ಈ ಸ್ವತ್ತುಗಳನ್ನು ನಿಭಾಯಿಸಲು ಆಗಸ್ಟ್‌ ೧೮೭೨ರಲ್ಲಿ 


೩೯೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


'ಹಿಸ್‌ ಹೈನಸ್‌ ಗುಲಾಂ ಮಹಮ್ಮದ್‌ ಟ್ರಸ್ಟ್‌'ಅನ್ನು ಸ ಸ್ಥಾಪಿಸಲಾಯಿತು. ೧೯೪೪ರಲ್ಲಿ ಕಲ್ಪತ್ತಾ ಉಚ್ಛೆನ್ಯಾಯಾಲಯವು ಈ 

ಟಸಿಗೆ ಇದುಮಂದಿಯ ಸಮಿತಿಯನ್ನು ೭ ಮ ಈ ಸಮಿತಿಯ ಮುಖ್ಯಸ್ಥರಾಗಿ ೨ನ ಗುಲಾಂಿಮಹಮ್ಮದ್‌ರವರ 

ಆರನೆಯ ತಲೆಮಾರಿನವರಾದ ಪಿನ್ಸ್‌ ಹೈದರ್‌ ಅಲಿಯವರನ್ನು ನೇಮಿಸಿತು. (ಪನ್‌ ಹೈದರ್‌ ಅಲಿಯವರು ಅಕ್ಟೋಬರ್‌ 
೧೯೭೩ರಲ್ಲಿ ಕರ್ನಾಟಕಕ್ಕೆ ಭೇಟಿನೀಡಿದ್ದರು.) 

ಟಿಪುಸುಲ್ತಾನರ ವಂಶಸ್ಥರು ಹೊಂದಿದ್ದ ಕೆಲವು ಸ್ಪತ್ತುಗಳನ್ನು ಟಸ್ಪಿನ ನಿರ್ವಾಹಕರು ಅಕ್ರಮವಾಗಿ ಮಾರಾಟ 
ಮಾಡಿಕೊಂಡಿದ್ದಾರೆ, ಬಹುತೇಕ ಸ್ಪತ್ತುಗಳನ್ನು ಸರ್ಕಾರ ಸ್ಪಾದೀನ ಪಡಿಸಿಕೊಂಡಿದೆ. ಕೆಲವು ಸ್ಪತ್ತುಗಳು ಅತಿಕಮಣಗೊಂಡಿವೆ. 
ಹಾಗೂ ಕೆಲವು 'ಸ್ಪತುಗಳ ಹಕ್ಕಿನ ಬಗ್ಗೆ ನ್ಯಾಯಾಲಯದಲ್ಲಿ ಖಟ್ಟೆಗಳು ನಡೆಯುತ್ತಿವೆ. ಈ ಖಟ್ಟೆಗಳಿಂದಾಗಿ ಟಿಪ್ಪುವಿನ 
ವಂಶದ ವಾರಸುದಾರರು ರೋಸಿಹೋಗಿದ್ದಾರೆ. ವಿಜಯಮಲ್ಯ ಮತ್ತು 'ಹಿಸ್‌ ಹೈನಸ್‌ ಗುಲಾಂ ಮಹಮ್ಮದ್‌ ಟಸ್ಸ್‌' 
ನಡುವೆ ವಿವಾದವಿದ್ದ ಷಾವಾಲೇಸ್‌ ಸ್ಪತ್ತಿನ ನ್ಯಾಯಾಲಯದ ತೀರ್ಪು. ಇತೀಚೆಗೆ ಟ ಟ್ರಿಸ್ಸಿನ ಪರವಾಗಿ ನೀಡಲಾಗಿದೆ. 
ಆದರೂ ಆ ಸ್ಪತ್ತು ಇನ್ನೂ ಟಿಪ್ಪುವಿನ ವಂಶಸ್ಥರ ಕೈ ಹ ಸೇರಿಲ್ಲ. 

ಕಲ್ಪತ್ತಾ ನಗರದಲ್ಲಿ ಟಿಪ್ಪೂ ಸುಲ್ತಾನ್‌ ರಸ್ತೆ ಸರಿದಂತೆ ಹತ್ತು ರಸ್ತೆಗಳ ಹೆಸರು ಟಿಪ್ಪಸುಲ್ತಾನರ ವಂಶಸ್ತರ ಹೆಸರುಗಳನ್ನು 
ಹೊಂದಿಷೆ, ಟಿಪುಸುಲ್ರಾನರ ವಂಶದ ಮೂರು ಮಂದಿಗೆ ಗೌರವಯುತವಾದ ಕಲ್ಕತ್ತಾದ "ಶರೀಫ್‌' ಹುದ್ದೆ ಡೆನಿರತಿದೆ. 
ಇದೇ ವಂಶದ ಪಿನ್ಸ್‌ ಬಖ್ತಿಯಾರ್‌ ಷಾ. ಸಿ.ಐ.ಇ. (ಕಂಪಾನಿಯನ್‌ ಆಫ್‌ ಬಂಡಿಯ ಎಂಪೈರ್‌) ರವರು ಕೊಲ್ಕತ್ತಾದ 
ಶರೀಫ್‌ ಹುದ್ದೆಯನ್ನು ಅಲಂಕರಿಸಿದಲ್ಲದೆ ತಾಲಿಗಂಜ್‌ ಮುನಿಸಿಪಾಲಿಟಿಯ ಪ್ರಥಮ ಅಧ್ಯಕ್ಷರೂ ಆಗಿದ್ದರು. 

ಟಿಪ್ಪುಸುಲ್ದಾನರ ಮಕ್ಕಳಲ್ಲಿ ಅವರ ನಾಲ್ಕು ಗಂಡುಮಕ್ಕಳು ಮತ್ತು ಟಿಪ್ಪುವಏನ ಹರಿಯಮಗಳು ಹಾಗೂ ಟಿಪ್ಪುವಿನ 
ಕಿರಿಯ ಸಹೋದರ ಕರೀಮ್‌ಶಾ ರವರ ವಂಶಸ್ಥರನ್ನು ಮಾತ್ರ ಈಗ ಕೊಲ್ಪತ್ತಾದಲ್ಲಿ ಗುರ್ತಿಸಬಹುದಾಗಿದೆ. 

೧. ಟಿಪ್ಪುಸುಲ್ದಾನರ ಮೊದಲ ಪುತ್ರ ಫತೇಹೈದರ್‌. ಈತನ ವಂಶದ ದಿಲಾವರ್‌ ಶಾ ಮತ್ತು ಅನ್ನರ್‌ಶಾರವರು ಪಿನ್ಸ್‌ 
ಅನ್ನರ್‌ಶಾ ರಸ್ಟೆಯಲ್ಲಿ ವಾಸವಿದ್ದು ತಮ್ಮ ಜೀವನ ನಿರ್ವಹಣೆಗೆ ಸೈಕಲ್‌ ರಿಕ್ಷಾವನ್ನು ಹೊಂದಿದ್ದಾರೆ. (೨೦೦೪ರ 
ವರದಿ) 

೨. ಟಿಪ್ಪುಸುಲ್ರಾನರ ಆರನೆಯ ಪುತ್ರ ಯಾಸಿನ್‌ ಸುಲ್ತಾನ್‌. ಈತನ ವಂಶಸ್ಥರಾದ ರಯೀಸ್‌ಅಹ್ಮದ್‌, ಗಾರ್ಡನ್‌ 
ರೀಚ್‌ರೋಡಿನ ನಿವಾಸದಲ್ಲಿ, ಮತ್ತು ಯಾಸೀನ್‌ ಅಹ್ಮದ್‌ ರವರು ಕೊಲ್ಪತ್ತಾ ಮಹಾನಗರದಲ್ಲಿ ವಾಸವಾಗಿದ್ದಾರೆ. 
(೨೦೦೪ರ ವರದಿ) 

೩. ಟಿಪ್ಪುಸುಲ್ದಾನರ ೧೧ನೆಯ ಪುತ್ರ, ಗುಲಾಂಮಹಮ್ಮದ್‌: ಬ್ರಿಟೀಷರಿಂದ ಕೆ.ಸಿ.ಎಸ್‌.ಐ. ಪಡೆದು ತನ್ನ ಜೀವಿತಕಾಲದಲ್ಲಿ 
ಸರ್ಕಾರದ ಅನೇಕ ಪ್ರತಿಷ್ಠಿತ ಗೌರವ ಹುದ್ದೆಗಳನ್ನು ಪಡೆದಿದ್ದ ಪ್ರಿನ್ಸ್‌ ಗುಲಾಂಮಹಮ್ಮದ್‌ರವರ ವಂಶಸ್ಥರಾದ 
ಇಬ್ಬರು ಸಹೋದರರಾರದ ಅನ್ನರ್‌ಅಲಿಶಾ ಮತ್ತು ಕಿರಿಯ ಸಹೋದರ ಅಕ್ಸರ್‌ಅಲಿಶಾರವರನ್ನು ನಾನು 
ಇತ್ತೀಚೆಗೆ ಎರಡುಬಾರಿ ಖುದಾಗಿ ಭೇಟಿಯಾಗಿದ್ದೇನೆ. ಇವರ ನಿವಾಸವು ತಾಲಿಗಂಜ್‌ನಲ್ಲಿದೆ. ಮ ಪಿನ್ಸ್‌ 
ಗುಲಾಂಮಹಮ್ಮದ್‌ರವರು ನಿರ್ಮಿಸಿದ್ದ ನಿವಾಸದ ಒಂದು ಭಾಗದಲ್ಲಿ ವಾಸವಾಗಿದ್ದಾರೆ. ಹಿರಿಯ ಸಹೋದರ 
ಅನ್ವರ್‌ಅಲಿಶಾರವರು 'ಹಿಸ್‌ ಹೈನಸ್‌ ಪ್ರಿನ್ಸ್‌ ಗುಲಾಂಮಹಮ್ಮದ್‌ ಟಸ್ಪಿ'ನ ಮುಖ್ಯಸ್ಥರಾಗಿದ್ದಾರೆ. ಪ್ರಿನ್ಸ್‌ 
ಗುಲಾಂಮಹಮ್ಮದ್‌ರವರು ರಚಿಸಿದ್ದ ಈ ಟಸ್ಸಿನ ಬಹುತೇಕ ಆಸ್ತಿಯನ್ನು ಈ ಟಸ್ಸಿನ ನಿರ್ವಾಹಕರೇ ಅಕ್ರಮವಾಗಿ 
ಮಾರಾಟ ಮಾಡಿಕೊಂಡಿದ್ದಾರೆ. ಆದರೂ ಸಹ ಈಗಲೂ ಈ ಟ್ರಸ ಸ್ಸ್‌ ಕೋಟ್ಸಾಂತೆರ ರೂಪಾಯಿಯ ಆಸ್ತಿಯನ್ನು 
ಹೊಂದಿದೆ. ಆದರೆ ಈ ಬ ಟ್ರಸಿನ ಬಹುತೇಕ ಆಸ್ಲಿಯು ಅತಿಕ್ರಮಣ ನ ನ್ಯಾಯಾಲಯಗಳ ಖಟ್ಟೆಗಳ ಸುಳಿಯಲ್ಲಿ 
ಸಿಕ್ಕಿವೆ. ಅನ್ನರ್‌ಅಲಿಶಾರವರು ಜೀವನ ನಿರ್ವಹಣೆಗೆ ಸೈಕಲ್‌ರಿಕ್ಷಾ ಅವಲಂಬಿಸಿದ್ದರು. ಆದರೆ ಈಗ ಟಕ್‌ 
ಚಾಲಕರಾಗಿ ಜೀವನ ನಿರ್ವಹಿಸುತ್ತಿದ್ದಾರೆ. ಇವರ ತಮ್ಮ ಅಕ್ಷರ್‌ಅಲಿಶಾ ಇದೇ ನಿವಾಸಕ್ಕೆ ಹೊಂದಿಕೊಂಡಿರುವ 
ಅಂಗಡಿ ಮಳಿಗೆಯಲ್ಲಿ ಪಿಂಗಾಣಿ ನೆಲಹಾಸುಗಳ (ಟೈಲ್ಸ್‌) ಮಾರಾಟದ ಅಂಗಡಿ ಹೊಂದಿದ್ದಾರೆ. 

೪. ಟಿಪ್ಪುಸುಲ್ದಾನರ ಹತ್ತನೆಯ ಮಗ ಪ್ರಿನ್ಸ್‌ ಮುನಿರುದ್ದೀನ್‌ಶಾರವರ ವಂಶಸ್ಥರನ್ನೂ ಸಹ ನಾನು ಕೂಲ್ಪತ್ತೆಯಲ್ಲಿ 
ಇತ್ತೀಚೆಗೆ ಭೇಟಿಯಾಗಿದ್ದೇನೆ. ಕೊಲ್ಪತ್ತೆಯ ಶೇಕ್ಟ್‌ಪಿಯರ್‌ಸರಾನಿ ರಸ್ಸೆಯಲ್ಲಿ ಇವರ ನಿವಾಸವಿದೆ. ಪಿನ್ಸ್‌ ಮುನೀರುದ್ದೀನರ 
ವಂಶಸ್ಥರಾದ ಮಹಮ್ಮದ್‌ ಹುಸೇನ್‌ಶಾ (೭೭ ವರ್ಷ) ಮತ್ತು ಅವರ ಪುತ್ರ ಬಖ್ತಿಯಾರ್‌ಅಲಿಶಾರವರನ್ನು ನಾನು 
ಕೊಲ್ಪತ್ತಾದಲ್ಲಿ ಭೇಟಿಯಾಗಿದ್ದೆ. ಮಹಮ್ಮದ್‌ ಹುಸೇನ್‌ಶಾರವರು ಇಂಡಿಯನ್‌ ಆಯಲ್‌ ಕಾರ್ಪೋರೇಶನ್‌ನ 
ಸೀಮೆಯಣ್ಣ್‌ ವಿತರಕರಾಗಿದ್ದರು. ಇವರು ನವಂಬರ್‌ ೨೦೨೦ರಲ್ಲಿ ನಿಧನರಾದರು. ಬಕ್ತಿಯಾರ್‌ ಅಲಿಶಾರವರು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೯೧ 


ಮಹಮ್ಮದ್‌ ಹುಸೇನ್‌ ಶಾ ಬಕ್ತಿಯಾರ್‌ ಶಾ ಅನ್ಸರ್‌ ಅಲಿ ಶಾ ಅಕ್ಸರ್‌ ಅಲಿ ಶಾ 


ಕೊಲ್ಪತ್ತಾ ಹೈಕೋರ್ಟಿನ ವಕೀಲರಾಗಿದ್ದಾರೆ. ಇವರ ತಮ್ಮ ಸೈಫ್‌ಅಲಿಶಾರವರು ಆಸ್ಟ್ರೇಲಿಯಾದ ಪರ್ತ್‌ ನಗರದಲ್ಲಿ 

ಜಿ.ಯಿ. ಕಂಪನಿಯ ಹಣಕಾಸಿನ ನಿರ್ವಹಣಾಧಿಕಾರಿಯಾಗಿದ್ದಾರೆ. (ಫೈನಾನ್ಸ್‌ ಕಂಟ್ರೋಲರ್‌). 

ಟಿಪ್ಲುಸುಲ್ರಾನರ ವಂಶಸ್ಥರಲ್ಲಿ ಈ ಕುಟುಂಬವು ಒಂದು ಪ್ರತಿಷ್ಠಿತ ಕುಟುಂಬವಾಗಿದೆ. ಇದಕ್ಕೆ ಕಾರಣ ಈ ವಂಶಸ್ಥರಿಗೆ 
ಉತ್ತಮ ಶೈಕ್ಷಣಿಕ ಅವಕಾಶಗಳು ದೊರೆತವು. ಟಿಪ್ಪುಸುಲ್ದಾನರ ಪುತ್ರ ಮುನೀರುದ್ದೀನರ ಮೊಮ್ಮಗ ಪಿನ್ಸ್‌ ಬಖ್ತಿಯಾರ್‌ 
ಶಾರವರು ಈಗಿನ ಜಾರ್ಬ್ಯಡಿನಲ್ಲಿ ಹಿಂದುಸ್ತಾನ್‌ ಕಾಪರ್‌ ಲಿಮಿಟೆಡ್‌ ಎಂಬ ಸುಮಾರು ೧೧,೦೦೦ ಚದರ ಮೈಲಿ 
ವಿಸ್ತೀರ್ಣದ ಜಾಗದಲ್ಲಿ ತಾಮ್ರದ ಗಣಿಯನ್ನು ಹೊಂದಿದ್ದರು. (ಆದರೆ ಈ ಗಣಿಯನ್ನು ಬಿಹಾರ ಸರ್ಕಾರವು ೧೯೬೪ರಲ್ಲಿ 
ಕಂಪನಿಯ ವಾರಸುದಾರರಿಗೆ ಯಾವುದೇ ಪರಿಹಾರ ನೀಡದೆ ರಾಷ್ಟ್ರೀಕರಣ ಮಾಡಿತು) ಬಖ್ತಿಯಾರ್‌ ಶಾರವರ 
ಮೊಮ್ಮಕ್ಕಳೇ ಮಹಮ್ಮದ್‌ ಹುಸೇನ್‌ ಶಾ. ಇವರಿಗೆ ಕೊಲ್ಪತ್ತಾದ ಸೇಂಟ್‌ ಕ್ಷೇವಿಯರ್‌ ಚಾಲೇಜಿನಲ್ಲಿ ಶಿಕ್ಷಣ ದೊರೆಯಿತು. 

೫. ಟಿಪುಸುಲ್ತಾನರಿಗೆ ಐದುಮಂದಿ ಪುತ್ರಿಯರು ಇದ್ದರು. ಇವರಲ್ಲಿ ಇಬ್ಬರು ಎಳೆಯ ವಯಸಿನಲ್ಲಿಯೇ ಶೀರಂಗಪಟ್ಟಣದಲ್ಲಿಯೇ 
ಮರಣಹೊಂದಿದರು. ಉಮ್ಲಾಬೇಗಂ ಮತ್ತು ಹಲೀಮಾಬೇಗಂ ಇನ್ನುಳಿದ ಇಬ್ಬರು ಹೆಣ್ಣುಮಕ್ಕಳು. ಹಲೀಮಾ 
ಬೇಗಂರವರಿಗೆ ಒಬ್ಬಳು ಹೆಣ್ಣುಮಗಳಿದ್ದಳು. ಈಕೆಗೆ ಗಂಡು ಸಂತಾನವಿರಲಿಲ್ಲ. ಹಾಗಾಗಿ ಕೊಲ್ಕತ್ತಾದಲ್ಲಿ ಈಗ 
ಈಕೆಯ ವಂಶಸ್ಥರ ಸುಳಿವಿಲ್ಲ. ಆದರೆ ಉಮ್ದಾಬೇಗಂರವರ ವಂಶಸ್ಥರಾದ ಕರೀಮುದ್ದೀನ್‌ ಖಾನ್‌ರವರು ಶಿಪ್ಪಿಂಗ್‌ 
ಕಾರ್ರೋರೇಷನ್‌ ಆಫ್‌ ಇಂಡಿಯಾದ ಉದ್ಯೋಗಿಯಾಗಿದ್ದಾರೆ. (೨೦೦೪) 

೬, ಟಿಪ್ಪುಸುಲ್ರಾನರ ಕಿರಿಯ ಸಹೋದರ ನವಾಬ್‌ ಕರೀಂಶಾರವರ ವಂಶದ ಮಹಮ್ಮದ್‌ ಶಾಹಿದ್‌ಆಲಂರವರು 
ಕೊಲ್ಪತ್ತಾದಲ್ಲಿಯೇ ವಾಸವಾಗಿದ್ದಾರೆ. ಇವರ ಪತ್ನಿ ನೀಲುಫರ್‌ ಸಿದ್ದೀಖಿ ಕೊಲ್ಕತ್ತಾ ಉಚ್ಛನ್ಯಾಯಾಲಯದಲ್ಲಿ 
ವಕೀಲರಾಗಿದ್ದಾರೆ. (೨೦೦೪) 
ಬ್ರಿಟೀಷರಿಗೆ ಸಿಂಹಸ್ಪಪ್ಪವಾಗಿದ್ದು, ತನ್ನ ವೈರಿಗಳೂ ಸಹ ತಲೆದೂಗುವಂತೆ ಆಳ್ಗಿಕೆ ನಡೆಸಿ, ದಕ್ಷಿಣ ಭಾರತದ 

ಬಹುಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ, ರಣರಂಗದಲ್ಲಿ ವೀರಮರಣ ಹೊಂದಿದ, ಕನ್ನಡನಾಡಿನ ಸುಪುತ್ರ 

ಟಿಪ್ಲುಸುಲ್ದಾನರ ವಂಶಸ್ಥರ ನೋವು ನಲಿವಿನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತೆರೆದಿಡಲಾಗಿದೆ. 


ಆಕರ ರದ್ರಂಥಗಳು 
೧.  'ಸೌತ್‌ ಇಂಡಿಯನ್ಸ್‌ ಇನ್‌ ಕೊಲ್ಪತ್ತಾ' ಲೇಖಕರು ಪಿ.ತಂಕಪ್ಪ ನಾಯರ್‌. ಪ್ರಕಾಶಕರು, ಪುಂತಿ ಪುಸ್ತಕ್‌, ಕೊಲ್ಕತ್ತಾ. ೭೦೦೦೪ ಪುಸ್ತಕ 
ಪ್ರಕಟಣೆಯ ವರ್ಷ ೨೦೦೪. 
೨. ಟಿಪ್ಪು ಸುಲ್ಲನನ ಇತಿಹಾಸ'. ಮೂಲ ಲೇಖಕರು ಮೊಹಿಬ್ಬುಲ್‌ ಹಸನ್‌. ಕನ್ನಡಕ್ಕೆ ಅನುವಾದ. ಶ್ರೀ ಸಮತೇನಹಳ್ಳಿ ರಾಮರಾಯರು. ಪ್ರಕಟಣೆ. 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 
೩. ಕೊಲ್ಕತ್ತಾ ನಗರಕ್ಕೆ ಭೇಟಿನೀಡಿ, ಟಿಪ್ಪುಸುಲ್ರಾನರ ವಂಶಸ್ಥರನ್ನು ಭೇಟಿಮಾಡಿ ಅವರಿಂದ (ಕ್ಷೇತ್ರ ಕಾರ್ಯ) ಮಾಹಿತಿಯನ್ನು ಸಂಗಹಿಸಲಾಗಿದೆ. 


೩೯೨ ಇತಿಹಾಸ ದರ್ಶನ : ಸಂ. ಹ&೬ಿ/(೨೦೨೧ 


SIH 
ಅಂದಾವಪ್ಪ ದೊಡ್ಡಮೇಣ ಅವರ ವೀರಾವಲಿ ಯೋಜನೆಗಳು 


ಎಸ್‌.ಆರ್‌. ನದಾಘ%¥ 


ಕೃಷಿ ಪ್ರಧಾನವಾದ ಭಾರತದಲ್ಲಿ ನೀರಾವರಿ ಭೂಮಿಗಿಂತ ಒಣಬೇಸಾಯವೇ ಅಧಿಕವಾಗಿದೆ. ಪ್ರಾಚೀನ ಕಾಲದಿಂದಲೂ 
ಭಾರತದಲ್ಲಿ ನೀರಾವರಿ ವ್ಯವಸ್ಥೆ ಬಳಕೆಯಲ್ಲಿದೆ. ಶೇಕಡಾ ೪೭ರಷ್ಟು ಕೃಷಿ ಸಾಗುವಳಿ ಭೂಮಿ ಇದ್ದು ಅದರಲ್ಲಿ ಶೇ. 
೨೭ರಷ್ಟು ಭೂ-ಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಪಡೆದಿದೆ. ಅಲ್ಲದೇ ಇದಕ್ಕೆ ಭೌಗೋಳಿಕ ಅಂಶಗಳ ಪ್ರಭಾವವು 
ಕಾರಣವಾಗಿದೆ. ನೀರಾವರಿ ವ್ಯವಸ್ಥೆ ಕಲ್ಪಿಸಲು ರಾಜಪಬುತ್ನದಿಂದ ಹಿಡಿದು ಇಂದಿನ ಪ್ರಜಾಪ್ರಭುತ್ನದವರೆಗೆ ಹಲವಾರು 
ಪ್ರಯತ್ನಗಳು ನಡೆದಿವೆ. 


ಅಂದಾನಪ್ಪ ದೊಡ್ಡಮೇಟಿಯವರ ಕೃಷಿ ಕುಟುಂಬದವರಾದ್ದರಿಂದ ರೈತರ ಸಂಕಷ್ಟಗಳನ್ನು ಸ್ವ-ಅನುಭವದಿಂದ 
ಬಲ್ಲವರಾಗಿದ್ದರು. ಇದು ಅನೇಕ ಕೆರೆ ಬಾವಿ, ಕೊಳವೆ ಬಾವಿಗಳ ಯೋಜನೆಗಳ ಬಗ್ಗೆ ಮುಂಬಯಿ ಶಾಸನ ಸಭೆ ಮತ್ತು 
ಮೈಸೂರು ವಿಧಾನಸಭೆಗಳಲ್ಲಿ ಧ್ವನಿ ಎತ್ತಲು ಪ್ರೇರಣೆಯಾಯಿತು. ಅಲ್ಲದೇ ಮುಖ್ಯಮಂತ್ರಿಗಳಾದ ಶ್ರೀ. ವೀರೇಂದ್ರ 
ಪಾಟೀಲರ ಸಚಿವ ಸಂಪುಟದಲ್ಲಿ ಚಿಕ್ಕ ನೀರಾವರಿ ಸಚಿವರಾಗಿದ್ದು ತಮ್ಮ ಕಾರ್ಯಸಾಧನೆಗೆ ಬಲಬಂದಂತಾಯಿತು. ಗದಗ 
ಜಿಲ್ಲೆ ಗಜೇಂದಗಡ ತಾಲೂಕಿನ ನಾಗೇಂದ್ರಗಡ, ನಾಗರಸಕೊಪ್ಪ, ಬೆನಸಮಟ್ಟಿ, ಜಿಗೇರಿ ಗ್ರಾಮಗಳಲ್ಲಿ ಬೃಹತ್‌ ಕೆರೆಗಳನ್ನು 
ನಿರ್ಮಿಸಿದರು. ಹೀಗೆ ಹಲವಾರು ಕೆರೆಗಳ ನಿರ್ಮಾಣ ಮತ್ತು ದುರಸ್ತಿಗೆ ಯೋಜನೆಗಳನ್ನು ರೂಪಿಸಿದರು. 


ನಾಗೇಂದಗಡ ಕೆರೆ 


ಗದಗ ಜಿಲ್ಲೆಯ ಅಂದಿನ ರೋಣ ತಾಲೂಕಿನ ಪೂರ್ವಕ್ಕೆ, ಇಂದಿನ ಗಜೇಂದ್ರಗಡ ತಾಲೂಕಿನ ಉತ್ತರ ಭಾಗದಲ್ಲಿರುವ 
ನಾಗೇಂದ್ರಗಡ ಗ್ರಾಮದ ಕೆರೆಯು ಸು.೩೫೦ ಎಕರೆ ಆಯಕಟ್ಟಿನ ಕೆರೆಯಾಗಿದ್ದು, ಸುಮಾರು ೪೫೦ ಎಕರೆ ನೀರಾವರಿ 
ಕ್ಷೇತ್ರ ಹೊಂದಿರುವ ಕೆರೆಯಾಗಿದೆ. ಇದಕ್ಕೆ "ಹೊಗರಿ ಕೆರೆ" ಎಂತಲೂ ಕರೆಯುವರು. ಈ ಕೆರೆಯ ದುರಸ್ತಿ ಕಾರ್ಯ 
ಸಾಕಾರಗೊಳ್ಳುವುದಕ್ತಾಗಿ ಅಂದಾನಪ್ಪ ದೊಡ್ಡಮೇಟಿಯವರು ಮುಂಬೈ ಶಾಸನ ಸಭೆಯಲ್ಲಿ ನಾಗೇಂದ್ರಗಡ ಗ್ರಾಮದ 
ಜನರ ಈ ಬೇಡಿಕೆಯ ವಿಳಂಬವನ್ನು ಮತ್ತು ಸರಕಾರದ ಕ್ರಮಗಳನ್ನು ಪ್ರಶ್ನಿಸಿದರು. ಅದಕ್ಕೆ ಅರಣ್ಯ ಮತ್ತು ಕೃಷಿ 
ಸಚಿವರಾಗಿದ ಶ್ರೀ ಎಂ.ಪಿ. ಪಾಟೀಲ್‌ರವರು-ಗ್ರಾಮಸ್ಥರ ಮನವಿ ಪರಿಗಣಿಸಲಾಗಿದೆ ಮತ್ತು ಮಂಡಳಿಯು ಜೂನ 
೧೯೪೭ರಲ್ಲಿ ಶಿಫಾರಸ್ಬು ಮಾಡಿದೆ. ಆದರೆ ಅದನ್ನು ತುರ್ತು ಯೋಜನೆಯಾಗಿ ಶಿಫಾರಸ್ಪು ಮಾಡಿಲ್ಲ. ಆದ್ದರಿಂದ 
೧೮೭೯ರ ಬಾಂಬೆ ನೀರಾವರಿ ಕಾಯ್ದೆಯ ೭೩ನೇ ಕಲಂ ಅಡಿಯಲ್ಲಿ ಕೆರೆಯನ್ನು ದ್ವೀತಿಯ ದರ್ಜೆಯ ನೀರಾವರಿ 
ಕಾರ್ಯವೆಂದು ಘೋಷಿಸಿ ಸರಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರತಿಕ್ರಿಯೆ ನೀಡಿದರು. ಮುಂದುವರೆದು, ಈ ಯೋಜನೆಯನ್ನು 
ತುರ್ತಾಗಿ ಕೈಗೊಳ್ಳಬೇಕೆಂದು ಧಾರವಾಡ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಮಂಡಳಿಯು ಶಿಫಾರಸ್ತು ಮಾಡಿದರೆ ಕಾರ್ಯವನ್ನು 
ತೀವ್ರಗೊಳಿಸಬಹುದು ಎಂದರು.” ಹೀಗೆ ಬೆಂಬಿಡದೆ ಕೆರೆ ನಿರ್ಮಾಣ ಕಾರ್ಯದಲ್ಲಿ ಯಶಸ್ವಿಯಾದರು. ನಂತರ ಇವರು 
೧೯೬೭ರಲ್ಲಿ ಚಿಕ್ಕ ನೀರಾವರಿ ಸಚಿವರಾಗಿದ್ದಾಗ ಇದನ್ನು ಅಭಿವೃದ್ದಿಪಡಿಸಿದರು. ಪ್ರಸ್ತುತ ನೂರು ಎಕರ ವಿಸ್ತೀರ್ಣ 
ಒಡಲಾಳ ಹೊಂದಿರುವ ಈ ಬೃಹತ್‌ ಕೆರೆಯಿಂದ ೬೩೦ ಎಕರೆಗೆ ನೀರಾವರಿ ಪ್ರದೇಶದಿಂದ ಕೃಷಿಕರಿಗೆ ವರದಾನವಾಗಿದೆ.” 


ನಾಗರಸಕೊಪ್ಪ ಕೆರೆ 


ನಾಗರಸಕೊಪ್ಪ ಗ್ರಾಮದಲ್ಲಿರುವ ಈ ಕೆರೆಯು ಗಜೇಂದ್ರಗಡ ತಾಲೂಕಿನ ಪೂರ್ವ ದಿಕ್ಕಿಗಿರುವ ಕುಷ್ಠಗಿ ರಸೆಗೆ 
ಹೊಂದಿಕೊಂಡಿದೆ. ಇಲ್ಲಿ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಯೋಜನೆಯಡಿ ಸು. 
೩೬೦ ಎಕರೆ ನೀರಾವರಿ ಕ್ಷೇತ್ರದ ನೀರಾವರಿಗಾಗಿ ಈ ಕೆರೆಯನ್ನು ನಿರ್ಮಿಸಲಾಗಿದೆ. ಈ ಕರೆ ೨೫೪ ಹೆಕ್ಟೇರ್‌ ವಿಸ್ಲೀರ್ಣ 


3% ಪಂಶೋಧನಾ ವಿದ್ಯಾರ್ಥಿ, ಡಾ. ಆ.ವೇ. ಉಪಾಧ್ಯೆ ಅಧ್ಯಯನ ಕೇಂದ್ರ, ಬೆಳಗಾವಿ, ಕನ್ನಡ ವಿವಿ, ಹಂಪಿ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ರ೯೩ 


ಬರಿದಾದ ಕೆರೆಯ ಒಳಾಂಗಣದ ಛಾಯಾಚಿತ್ರ 


ತುಂಬಿದ ಕೆರೆಯ ಛಾಯಾಚಿತ್ರ 
ಹೊಂದಿದ್ದು, ೧೮.೩೭ ಎಂ.ಸಿ.ಎಫ್‌. ನೀರು ಸಂಗಹ ಸಾಮರ್ಥ್ಯ ಮತ್ತು ೨೮.೦೨ ಹೆಕ್ಟೇರ್‌ ಹೀನ್ನಿರು ಸಾಮರ್ಥ್ಯ 
ಹೊಂದಿದೆ." ಈ ಕೆರೆಯನ್ನು ನಾಗರಸಕೊಪ್ಪ ಮತ್ತು ಗೋಗೆರಿ ಗ್ರಾಮಗಳ ಭೂಮಿಯನ್ನು ನೀರಾವರಿಗೊಳಿಸುವ 
ಉದ್ದೇಶದಿಂದ ಕೆರೆಯನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಗ್ರಾಮಸ್ಥರು ಹೇಳುವಂತೆ ಈ ಕೆರೆಯು ಒಮ್ಮೆ ತುಂಬಿತೆಂದರೆ 
ಸುತ್ತಲಿ ಗ್ರಾಮಗಳ ಕೊಳವೆ ಬಾವಿಗಳಿಗೆ ಉತ್ತಮ ಅಂತರ್ಜಲ ದೊರೆಯುತ್ತದೆ. 
ಗಜೇಂದ್ರಗಡ-ಕುಷ್ಠಗಿ ರಸ್ತೆ ನಾಗರಸಕೊಪ್ಪ ಗ್ರಾಮದ ಪಕ್ಕದಲ್ಲಿರುವ ಸೂಚನಾ ಫಲಕದಲ್ಲಿ ಈ ಕೆರೆಯು ಕರ್ನಾಟಕ 
ಸರ್ಕಾರದ ಜಲಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಯೋಜನೆಯಡಿ ರೈತ ಕಾಯಕದ ೩೬೦ ಎಕರೆ ನೀರಾವರಿ 


ಕ್ಷೇತ್ರದ ಕೆರೆಯೊಂದನ್ನು ನಿರ್ಮಿಸ ಉಲ್ಲೇಖವಿರುತ್ತದೆ. ಈ ಕೆರೆ ಕುರಿತು ಜ್ಞಾನದೇವ ದೊಡ್ಡಮೇಟಿ, ರವೀಂದ್ರನಾಥ 
ದೊಡ್ಡಮೇಟಿ ಹಾಗೂ ಸ್ಥಳೀಯರು ಅಂದಾನಪ್ಪ ದೊಡ್ಡಮೇಟಿಯವರು ಸಣ್ಣ ನೀರಾವರಿ ಸಚಿವರಾಗಿದ್ದ ಕಾಲದಲ್ಲಿ 


೩೯೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಯೋಜನೆಯನ್ನು ರೂಪಿಸಿದರೆಂದು ಹೇಳಿರುತ್ತಾರೆ. ಆದರೆ ನಿರ್ದಿಷ್ಟ ಕಾಲಮಾನ ಸೂಚಕ ಕುರುಹುಗಳು ಉಳಿದು 
ಬಂದಿರುವುದಿಲ್ಲ. 


ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿಳಂಬಗತಿಗೆ ಕಾರಣರಾದ ದುರ್ಬಲ ಅಧಿಕಾರಿಗಳ ವಿರುದ್ದ 
ಅಧಿವೇಶನದಲ್ಲಿ ಧ್ವನಿ ಎತ್ತಿದರು. ಅಷ್ಟೇ ಅಲ್ಲದೆ, ಗಜೇಂದ್ರಗಡದ ಸುತ್ತ ೨೭ ಹಳ್ಳಿಗಳ ರೈತರಿಗೆ ಸರಕಾರಿ ಜಮೀನನ್ನು- 
ಆರುಪಟ್ಟು ಕಂದಾಯವನ್ನು ತೆಗೆದುಕೊಂಡು ಹಂಚಿಕೆ ಮಾಡಲು ೧೯೬೦ನೇ ವರ್ಷದಲ್ಲಿ ಹೊರಡಿಸಿದ ಆದೇಶವನ್ನು 
ಇಲ್ಲಿಯವರೆಗೆ ಜಾರಿಗೊಳಿದೆ ಇರುವುದನ್ನು ಪಶ್ಲಿಸಿ, ತೀವ್ರಗತಿಯಲ್ಲಿ ಜಾರಿಗೊಳಿಸುವಂತೆ ಮತ್ತು ಭೂಸುಧಾರಣೆ ತರಲು 
ಒತ್ತಾಯಿಸಿದರು. ಹೀಗೆ ನೀರಾವರಿ ಯೋಜನೆಗಳ ಜೊತೆಗೆ ರೈತರಿಗೆ ಸಂಬಂಧಿಸಿದ ಸುಧಾರಣೆಗೆ ಯಾವಾಗಲೂ 


ಕಂಕಣಬದರಾಗಿದರು.್‌ 
a) ದ 


£ 


ಕೆರೆಯ ನೀರು ಹೊರಹರಿವಿನ ಗೇಟ್‌ 


Jing 


/ 4 jj 
(i 
7) 


ತುಂಬಿದ ಕೆರೆಯ ಛಾಯಾಚಿತ್ರ 


"ಇತಿಹಾಸ ದರ್ಶನ : ಸಂ. ೩೬/೨೦೨೧ ರ೯೫ 


ಬೆನಸಮಟ್ಟಿ ಕೆರ 

ಇದು ಗದಗ ಜಿಲ್ಲಾ ರೋಣ ತಾಲೂಕಿನ ಪ್ರಸ್ತುತ ಗಜೇಂದ್ರಗಡ ತಾಲೂಕಿನ ಈಶಾನ್ಯ ದಿಕ್ಕಿಗಿರುವ ಬೆನಸಮಟ್ಟಿ 
ಗ್ರಾಮವು ನಾಗರಸಕೊಪುದಿಂದ ೨ ಕಿ.ಮೀ. ಅಂತರದಲ್ಲಿದೆ. ಇಲ್ಲಿಯು ಕೂಡಾ ನೀರಾವರಿಗೆ ಅನುಕೂಲವಾಗಲೆಂದು ಕೆರೆ 
ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತದೆ. ಈ ಕೆರೆಯು ಸುಮಾರು. ೩೫೦ ಎಕರೆ ನೀರಾವರಿ ಕ್ಷೇತ್ರವನ್ನು ಒಳಗೊಂಡಿರುತ್ತದೆ. 
ಈ ಕೆರೆ ೧೭೪ ಹೆಕ್ಟೇರ್‌ ವಿರ್ಸೀಣವಿದ್ದು, ೧೦.೧೧ ಎಂ.ಸಿ.ಎಫ್‌. ನೀರು ಸಂಗ್ರಹ ಸಾಮರ್ಥ್ಯ ಮತ್ತು ೨೨ ಹೆಕ್ಟೇರ್‌ 
ಹೀನ್ನಿರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಈ ಕೆರೆಯಿಂದ ನಾಗರಸಕೊಪ್ಪ, ಕುಂಟೋಜಿ ಗ್ರಾಮಗಳ ೩೬೦ ಎಕರೆ 
ಭೂಮಿಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ನೀರುಣಿಸಲಾಗುತ್ತದೆ.“ 


ತುಂಬಿದ ಕೆರೆಯ ಛಾಯಾಚಿತ 
ಜಿಗೇರಿ ಕೆರೆ 


ಗಜೇಂದ್ರಗಡ ತಾಲೂಕಿನ ಉತ್ತರ ದಿಕ್ಕಿಗಿರುವ ಜಿಗೇರಿ ಕೆರೆಯು ಹನುಮಸಾಗರ ರಸ್ತೆಗೆ ಹೊಂದಿಕೊಂಡಿರುತ್ತದೆ. 
ಈ ಕೆರೆಯು ಸು. ೧೫೧ ಹೆಕ್ಟೇರ್‌ ಅಚ್ಚುಕಟ್ಟು ಪ್ರದೇಶ ಒಳಗೊಂಡಿದ್ದು, ಸು. ೩೬೦ ಎಕರೆ ನೀರಾವರಿ ಕ್ಷೇತ್ರ 
ಒಳಗೊಂಡಿದೆ. ಈ ಕೆರೆ ೧೫೧ ಹೆಕ್ಟೇರ್‌ ವಿಸೀರ್ಣ ಹೊಂದಿದ್ದು, ೨೨.೪೧ ಎಂ.ಸಿ.ಎಫ್‌ (ಮಿಲಿಯನ್‌ ಕ್ಯೂಬಿಕ್‌ 
ಫೀಟ್‌) ನೀರು ಸಂಗಹ ಸಾಮರ್ಥ್ಯ ಹೊಂದಿದೆ." ಈ ಕೆರೆಯಿಂದ ಜಿಗೇರಿ, ವದೇಗೊಳ, ಕುಷ್ಪಗಿ ತಾಲೂಕಿನ ಚಿಕ್ಕ್ಗಗೋಣ್ಣಾಗರ, 
ನರಸಾಪುರ ಗ್ರಾಮಗಳ ಸು. ೩೬೦ ಎಕರೆಯಷುು ಭೂಮಿಗೆ ಜಾಕವೆಲ್‌ನಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳ 


೩೯೬ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮೂಲಕ ನೀರಾವರಿ ವ್ಯವಸ್ಥೆಯನ್ನು ಕಲ್ಲಿಸುವ ಕೆರೆಯಾಗಿತ್ತು. ಗುಡ್ಡದ ಮೇಲಿರುವ ಬೈರಾಪುರಕ್ಕೆ ಸರಕಾರ ೪೦ ಲಕ್ಷ 
ರೂ. ವೆಚ್ಚದಲ್ಲಿ ನೀರು. ಪೂರೈಕೆಯ ಯೋಜನೆಯನ್ನು ಮಾಡಿರುತ್ತದೆ." ಈ ಕೆರೆ ೧೫೧ ಹೆಕ್ಟೇರ್‌ ವಿಸ್ತೀರ್ಣ ಹೊಂದಿದ್ದು, 
೨೨.೪೧ ಎಂ.ಸಿ.ಎಫ್‌ (ಮಿಲಿಯನ್‌ ಕ್ಯೂಬಿಕ್‌ ಫೀಟ್‌) ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ.್‌ 


ತುಂಬಿದ ಕೆರೆಯ ಛಾಯಾಚಿತ್ರ 


ಪಾರ್ವತಿಕೊಳ್ಳದ ಕೆರೆ 


ಈ ಕೆರೆಯು ಗಜೇಂದ್ರಗಡ ತಾಲೂಕಿನ ಬೊಮ್ಮಸಾಗರ, ಸರ್ಜಾಪೂರ, ಆನಂದಗಿರಿ, ಬದಾಮಿ ತಾಲೂಕಿನ 
ಗುಡ್ಡದಮಲ್ಲಾಪೂರ ಗ್ರಾಮಗಳ ಮಧ್ಯದಲ್ಲಿದೆ. ಇದು ಸು. ೯೩ ಹೆಕ್ಟೇರ್‌ ವಿರ್ಸೀಣವಿದ್ದು, ೧೧.೫೦ ಎಂ.ಸಿ.ಎಫ್‌. ನೀರು 
ಸಂಗ್ರಹ ಸಾಮರ್ಥ್ಯ ಹಾಗೂ ೨೧.೬೩ ಹೆಕ್ಟೇರ್‌ ಹಿನ್ನೀರು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ." ಈ ಕೆರೆಯ ದಡದಲ್ಲಿ 
ಹನಮಂತ ಮತ್ತು ವೀರಭದೆಶ್ಷರ ದೇವಾಲಯಗಳಿರುತ್ತದೆ. ಈ ಕೆರೆಯ ಪಕ್ಕದ ಜಮೀನಿನಲ್ಲಿ ವಾಸವಾಗಿರುವ ಬೊಮ್ಮಸಾಗರ 
ಗ್ರಾಮದ ಯಲ್ಲಮ್ಮ ಯರಳಿ (ವಯಸ್ಸು. ೬೫) ಅವರು ಹೇಳುವಂತೆ ಈ ಕೆರೆಗೆ ನೀರು ಪಕ್ಕದ ಬೆಟ್ಟದಲ್ಲಿ ಇರುವ ಪಾರ್ವತಿ 
ಮೂರ್ತಿ ಇದ್ದು ಅದರ ಹಿಂಭಾಗದಿಂದ ನೀರು ಹರಿದು ಬರುತ್ತಿರುವುದರಿಂದ ಕೆರೆಗೆ ಪಾರ್ವತಿಕೊಳ್ಳವೆಂದು ಕರೆಯುತ್ತಾರೆಂದು 


ಹೇಳಿರುತ್ತಾರೆ. 


ಎಂ.ಸಿ.ಎಫ್‌. ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಮತ್ತು ೨೨ ಹೆಕ್ಟೇರ್‌ ಹಿನ್ನಿರು ಸಾಮರ್ಥ್ಯ ಹೊಂದಿದೆ.” ಈ 
ಕೆರೆಯನ್ನು ಜನರ ಅನುಕೂಲಕ್ತಾಗಿ ನಿರ್ಮಿಸಿದರು. ಇದರಿಂದ ಸುಮಾರು ೩೦ ಸಾವಿರ ಹೆಕ್ಟೇರ್‌ ಪ್ರದೇಶ ನೀರಾವರಿಗೆ 
ಒಳಪಟ್ಟಿದೆ, ೨೦೦೩ ರಲ್ಲಿ ಭೀಕರ ಬರಗಾಲವನ್ನು ಸಮರ್ಥವಾಗಿ ಎದುರಿಸಲು ನೆರವಾಯಿತು.” 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೩೯೭ 


ಕೆರೆಯ ಗೇಟ್‌ ಛಾಯಾಚಿತ್ರ ಕೆರೆಯ ಛಾಯಾಚಿತ್ರ 


ಅಂದಾನಪ್ಪ ದೊಡ್ಗ್ಡಮೇಟಿಯವರು ಮೈಸೂರು ವಿಧಾನಸಭೆಯಲ್ಲಿ ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ 
ಗಜೇಂದ್ರಗಡ, ಹೊಳೆಆಲೂರು ಮತ್ತು ನರೇಗಲ್ಲ್‌ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವ ಯೋಜನೆ ಸಿದ್ದವಾಗಿತ್ತು. 
ಸ್ಪಪ್ರದೇಶದ ಕಾಳಜಿ ಹೊಂದಿದ ಇವರು ಅದರಲ್ಲಿ ಪ್ರತಿ ಹಳ್ಳಿಗಳಿಗೆ ಎಷ್ಟು ವೆಚ್ಚ ಮತ್ತು ಮಾಡಲಾಗುತ್ತಿದೆ ಮತ್ತು ಯಾವಾಗ 
ಈ ಕಾರ್ಯವನ್ನು ಮುಗಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಶ್ರೀ. ರಾಮಕೃಷ್ಣ. 
ಹೆಗಡೆಯವರು ಈ ಯೋಜನೆಗೆ ೧,೫೦,೦೦೦ ವಾನ ಮತ್ತು ೩ ತಿಂಗಳು ಅವದಿ ನಿಗದಿಪಡಿಸಲಾಗಿದೆ. ಇವತ್ತಿನ 
ಪರಿಸ್ಥಿತಿಯಲ್ಲಿ ಗಜೇಂದಗಡಕ್ಕೆ ಸಂಬಂಧಿಸಿದಂತೆ ಸು. ೩,೩೧,೦೦೦ ರೊಪಾಯಿ ಖರ್ಚು ಬರುತ್ತದೆಂದು ಅಂದಾಜಿಸಲಾಗಿದೆ 
ಎಂದು ತಿಳಿಸಿರುವರು. ಕರ ನಿರ್ಮಾಣದ ಜೊತೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ದಿಶೆಯಲ್ಲಿ ಅಂದಾನಪ್ಪ 
ದೊಡ್ಡಮೇಟಿಯವರು ಹೊಳೆಆಲೂರು ಮಲ್ಲಪಭಾ ನದಿ ದಡದೆ್ಲಿದ್ದು, ಅಲ್ಲಿಂದ ಗದಗಗೆ ನೀರನ್ನು ತಂದರೇ ಹೊಳೆಆಲೂರ 
ಮತ್ತು ಗದಗ ಎರಡಕ್ಕೂ ಅನುಕೂಲವಾಗುತ್ತದೆ. ಅದನ್ನು ಸರಕಾರದವರು ಯೋಚನೆ ಮಾಡುತ್ತಾರೆಯೇ? ಎಂಬ ಪ್ರಶ್ನೆಗೆ 
ರಾಮಕೃಷ್ಣ ಹೆಗಡೆಯವರು-ಈ ಸೂಚನೆಯನ್ನು ಪರಿಶೀಲನೆ ಮಾಡಬಹುದು. ನನಗೆ ಗದಗ ನೀರು ಸರಬರಾಜಿನ 
ವಿಚಾರ ಗೊತ್ತಿಲ್ಲ ಕಡಿಮೆ ಖರ್ಚಿನಲ್ಲಿ ಸಾಧ್ಯವಾಗುವುದಾದರೆ ಮಾಡಿಸೋಣ ಎಂದು ಉತ್ತರಿಸಿದರು. ಮುಂದುವರೆದು 
ಅಂದಾನಪ್ಪ ದೊಡ್ಡಮೇಟಿಯವರು ಈ ಮೂರು (ಗಜೇಂದ್ರಗಡ, ಹೊಳಆಲೂರ ಮತ್ತು ನರೆಗಲ್‌) ಹಳ್ಳಿಗರು ತಮ್ಮ 
ಭಾಗದ ೨೫ ಅಂಶ ಕೊಡಲಿಕ್ಕೆ ಒಪಿಕೊಂಡು ರೆಸಲ್ಯೂಷನ್‌ ಮಾಡಿರುವದು ಸರಕಾರದವರ ಗಮನಕ್ಕೆ ಬಂದಿದೆಯೇ 
ಎ೦ದು ಪ್ರಶ್ನಿಸಿದಾಗ, ರಾಮಕ್ಕಪ್ಪ ಹೆಗಡೆಯವರು NN ಪಂಚಾಯಿತಿ ಆರ್ಥಿಕ ಪರಿಸ್ಥಿತಿ ಮ 
ಚೆನ್ನಾ ಗಿದೆ ಸತ ಗೊತ್ತಾಗಿದೆ. ಮತ್ತು ಅದಕ್ಕೆ ೧೦೦ಕ್ಕೆ ೨೫ ರಷ್ಟು ಕೊಡುವ ಶಕ್ತಿ ಇದೆ ಎಂದು ನಮಗೆ ವರದಿಯಾಗಿದೆ. 
ಗಜೇರಿದಗಡ ಪಂಚಾಯತಿಯು ಸರಕಾರದ ಕಡೆಯಿ೦ಿದ ಸಾಲ ತೆಗೆದುಕೊಂಡು ತಾಲೂಕು ಬೋರ್ಡ ಮುಖಾಂತರ 
ಮಾಡಿಸುತ್ತೇವೆ ಎಂದು ಹೇಳುತ್ತಾರೆ. ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಎಂದರು. ಹೀಗೆ ಯೋಜನೆ ಸಾಕಾರಗೊಳ್ಳಲು 
ಅಗತ್ಯ ಪಶೆ ಗಳನ್ನು ಕೇಳಿ ಸಮರ್ಪಕ ಉತ್ತರ ಪಡೆದುಕೊಂಡರು. ಬ. 


ಘ್‌ ಪಿ. ಗದಗರವರು ಚರ್ಚಿತ ವಿಷಯಕ್ಕೆ ಪ್ರಶ್ನೆಗೆ ಪೂರಕವಾಗಿ ಅಂದಾನಪ್ಪ ದೊಡ್ಗ್ಡಮೇಟಿಯವರು ಕೇಳಿದ ಹಾಗೇ 
ಗದಗ-ಬೆಟಗೇರಿ ನಗರಕ್ಕೆ ನೀರು ಒದಗಿಸುವ ಎರಡು ಯೋಜನೆಗಳಿವೆ. ತುಂಗಭದ್ರಾ ಯೋಜನೆಗೆ ೧೨೫ ಲಕ್ಷ 
ಮಲಪ್ರಭಾ ಯೋಜನೆಗೆ ೧೦೦ ಲಕ್ಷ ಎಂದು ಅಂದಾಜು ಇದೆ.ಅನುಮತಿ ಪಡೆಯಬೇಕೆಂಬ ಉದ್ದೇಶದಿಂದ ಅಂಡರ್‌ 
ಎಸ್ಸಿಮೇಟ್‌ ಮಾಡಿದ ಹಾಗೆ ಕಾಣುತ್ತದೆ. ಕಡಿಮೆ ಖರ್ಚಿ ಆಗುವ ಯೋಜನೆಗೆ ಅನುಮತಿ ಕೊಡುತ್ತೀರಾ?.ಇದಕ್ಕೆ 
ಪ್ರತಿಕ್ರಿಯಿಸಿದ ವೀರೇಂದ್ರ ಪಾಟೀಲ್‌ರವರು ಎರಡೂ ಯೋಜನೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ತುಂಗಭದ್ರಾ ಯೋಜನೆಗೆ 
೧೨೫ ಲಕ್ಷ ಹಾಗೂ ಮಲಪ್ರಭಾ ಯೋಜನೆಗೆ ೧೦೦ ಲಕ್ಷ ಖರ್ಚು ಆಗುವ ಅಂದಾಜು ಇದೆ. ಆದರೆ ಮಲಪ್ರಭಾ 


೩೯೮ ಇತಿಹಾಸ ದರ್ಶನ : ಸಂ. ಹಿ ೬/೨೦೨೯ 


ಯೋಜನೆಯಲ್ಲಿ ೮೦೦ ಅಡಿವರೆಗೆ ನೀರು ಪಂಪ್‌ ಮಾಡಬೇಕಾಗುತ್ತದೆ. ಇದರಿಂದ ರೆಕರಿಂಗ್‌ ಎಕ್ಷಪೆಂಡಿಚರ್‌ ಹೆಚ್ಚಾಗುತ್ತದೆ. 
ಆದುದರಿಂದ ಪರಿಶೀಲನೆಯಲ್ಲಿದೆ ಎಂದರು." 


ಧಾರವಾಡ ಜಿಲ್ಲೆಯ ನವಲಗುಂದ, ನರಗುಂದ ಮತ್ತು ರೋಣ ತಾಲೂಕಿನ ಪಶ್ಚಿಮದಲ್ಲಿ ಕಪ್ಪು (ಎರೆ) ಮಣ್ಣು 
ಇರುವ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಪರಿಹರಿಸಲು ಕೊಳವೆ ಭಾವಿ ತೊಡಿಸುವತ್ತ ಸರಕಾರದ ಗಮನ 
ಸೆಳೆದರು. ಈ ಕುರಿತು ರೋಣ ತಾಲೂಕ ಅಭಿವೃದ್ದಿ ಮಂಡಳಿಯ ಸಲಹಾ ಸಮಿತಿಯು ಸರಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವಣೆಗೆ 
ಸರಕಾರದ ಪ್ರತಿಕ್ರಿಯೆ ಮತ್ತು ಅದರ ನಡೆಯನ್ನು ಪ್ರಶ್ನಿಸಿದರು. ಅದಕ್ಕೆ ರಾಮಕೃಷ್ಣ ಹೆಗಡೆಯವರು 'ಪ್ರಸ್ತಾವಣೆಯನ್ನು 
ಪರಿಶೀಲಿಸಿ, ತಾಂತಿಕ ಪರಿಣಿತರ ಸಲಹೆ ಮೇರೆಗೆ ಅದನ್ನು ೧೯೬೦ರಲ್ಲಿ ಕೈ ಸ ಏಡಲಾಗಿದೆ. ಆದರೂ ಪರಿಸ್ಲಿತಿ ಸುಧಾರಣೆಗಾಗಿ 
ಅಲ್ಲಿಯ ಕುಡಿಯುವ ನೀರಿನ ಕೆರೆಗಳನ್ನು ಹೂಳು ಎತಿಸುವ ಮತ್ತು ಹಥ ಹಚ್ಚಿಸುವ ಕೆಲಸವನ್ನು ಬರಗಾಲ ಕಾಮಗಾರಿ 
ಅಡಿಯಲ್ಲಿ ಸ್ಥಾನಿಕ ಆಡಳಿತಗಾರರಿಂದ ನಡೆದಿದೆ ಎಂದು ತಿಳಿಸಿದರು. ಶ್ರೀ ಕೊಂಡಜ್ಜಿ. ಬಸಪುವನರು ೧೮ನೇ ಜುಲೈ 
೧೯೬೨ರಲ್ಲಿ ನವಲಗುಂದ, ನರಗುಂದ ತಾಲೂಕ ಮತ್ತು ರೋಣ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಬಹಳ ಆಳದವರೆಗೆ 
ಎರೆ ಮಣಬ್ದು ಇರುವುದರಿಂದ ಅಲ್ಲಿ ಅಂತರ್ಜಲ ಇರುವುದು ಕಡಿಮೆ, ಇಂಥಲ್ಲಿ ಕೊಳವೆ ಬಾವಿಗಳನ್ನು ಹಾಕಲು ಸಾಧ್ಯವಿಲ್ಲ. 
ಇತ್ತೀಚಿಗೆ ಭೂಗರ್ಭಶಾಸ್ತಜ್ಞರೊಬ್ಬರು ಆ ಪ್ರದೇಶವನ್ನು ಪರೀಕ್ಷಿಸಿ ಅಲ್ಲಿ ಈವರೆಗೂ ಕೊಳವೆ ಬಾವಿ ಹಾಕಿಲ್ಲ, ಹಾಕಿದ್ದರು 


ಯಶಸ್ವಿಯಾಗಿಲ್ಲ ಎಂದು ಖಚಿತ "ಅಭಿಪಾಯ ಹೇಳಿದ್ದಾರೆ. ೧೪ 


ಬರಗಾಲ ಪರಿಹಾರಕ್ಕಾಗಿನ ಕೆಲಸದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಭೂಮಿಯನ್ನು ಸಾಗುವಳಿ ಗೋಳಿಸಲಿಕ್ಕೆ 
ಅನುಕೂಲವಾಗುತ್ತದೆ. ಈ ದೃಷ್ಠಿಯಿಂದ ನೀರಾವರಿ ಬಾವಿಗಳು ಹಚ್ಚು ಹಚ್ಚಾಗಿ ನಮ್ಮ ರಾಜ್ಯದಲ್ಲಿ ಆಗಬೇಕು. ಆ 
ದೃಷಿಯಿಂದ ಸರಕಾರದವರು ಎಲ್ಲೆಲ್ಲಿ ನೀರಾವರಿ ಬಾವಿಗಳಾಗುವ ಸಂಭವವಿದೆಯೋ ಅಲ್ಲೆಲ್ಲಾ ಕೊಡಲು ಪ್ರಯತ್ನ 
ಮಾಡಬೇಕು. ಉದಾಹರಣೆಗೆ ರೋಣ ತಾಲೂಕಿನೊಳಗೆ ಸುಮಾರು ಎರಡು ವರ್ಷದಲ್ಲಿ ಎರಡು ನೂರು ಬಾವಿಗಳು 
ಸರಿಯಾದ ವೇಳ್ಯಕ್ಕೆ ಆದವು. ಆದರೂ ಇನ್ನೂ ಎರಡು ನೂರು ಬಾವಿಗಳು ಆಗುವ ಸಂಭವವಿದೆ. ಈ ದೃಷ್ಟಿಯಿಂದ ಅಲ್ಲಿ 
ಮತ್ತೊಂದು ಅಡಚಣೆ ಏನೆಂದರೆ ಅದು ಕಂದಾಯ ಮಂತ್ರಿಗಳಿಗೆ ಗೊತ್ತಿರಬಹುದು. ರೋಣ ತಾಲೂಕಿನೊಳಗಿರುವ 
ಗಜೇಂದಗಡ ಭಾಗ ಸರಂಜಾಮು ಭಾಗದೊಳಗೆ ಒತ್ತಾಯದಿಂದ ಬಾವಿ ಮಂಜೂರು ಮಾಡುವದು ಸಾಧ್ಯವಿರಲಿಲ್ಲ. ಈಗ 
ಸುಧೈವದಿಂದ ಇನಾಂದಾರು ಮಾಡಿದ ರಿಟ್‌ ಅವರಿಗೆ ವಿರುದವಾಗಿದೆ. ಅದು ಸರಕಾರಕ್ಕೆ ಅನುಕೂಲವಾಗಿದೆ. ಇದೆ 
ಸಮಯವನ್ನು ಬೇಗ ಉಪಯೋಗಿಸಿ ರೈತರ ಮಾಲಕಿ ಹಕ್ಕನ್ನು ಹೆಚ್ಚಿಸಲಿಕ್ಕೆ ಏರ್ಪಾಡು ಮಾಡಬೇಕು. ಆ ಅಭಾವ ಪರಿಸ್ಥಿತಿ 
ಹೋಗಬೇಕಾದರೆ ಮೊದಲು ಭೂಮಿಯಲ್ಲಿ ಬೆಳೆಯತಕ್ಕ ರೈತನಿಗೆ ಅದು ತನ್ನ ಸ್ವಂತ ಭೂಮಿ ಎಂಬ ಭಾವನೆ ಬರಬೇಕು." 


ಚಿಕ್ಕ ನೀರಾವರಿಗಾಗಿ ಪಂಪ್‌ಸೆಟ್‌ಗಳನ್ನು ಯಾವುದೇ ಪಕ್ಷಪಾತವಿಲ್ಲದೆ ಪುಕ್ಕಟೆಯಾಗಿ ಹಂಚಬೇಕೆಂದರು."* ನೀರಾವರಿ 
ಬಾವಿಗಳನ್ನು ತೊಡಲು ಸರಕಾರ ನೀಡುವ ಸಾಲ ದುರುಪಯೋಗ ಆಗದ ಹಾಗೇ ನೋಡಿಕೊಳ್ಳಬೇಕು. 


ಸರಕಾರ ಒಂದು ಕ್ರಮವನ್ನು ಅನುಸರಿಸಬೇಕು. ಸರಕಾರ ಈ ಹಣವನ್ನು ಸಾಲವೆಂದು ಕೊಡಬಾರದು. ದೊಡ್ಡ 
ದೊಡ್ಡ ಜಲಾಶಯಗಳನ್ನು ಕಟ್ಟಿದಾಗ ಹೇಗೆ ಬೆಟರ್‌ಮೇಂಟ್‌ ಲೇವಿ ಎಂದು ಹಾಕುತ್ತಾರೋ ಹಾಗೆ ಹಾಕಬೇಕು. ಐದಾರು 
ಎಕರೆ “ತೋಟ ಮಾಡುವದಕ್ಕೆ ಒಂದು ಬಾವಿಗೆ ಧನಸಹಾಯ ಮಾಡುತ್ತಿರಿ. ದೊಡ್ಡ ನೀರಾವರಿಗೆ ಬೇಟರ್‌ಮೇಂಟ್‌ ಲೇವಿ 
ಹೇಗೆ ಹಾಕುತ್ತಿರೋ ಹಾಗೆ (ಜ್ತ ಎಕರೆ ತರಿ ಅಥವಾ ತೋಟ ಮಾಡಿದರೆ ಒಂದು ಎಕರೆಗೆ ೫೦೦ ರೂಪಾಯಿಗಳಂತೆ 
ಬೇಟರ್‌ಮೇಂಟ್‌ ಲೇವಿ ಹಾಕಿ ಅದನ್ನು ೨೫ ಕಂತುಗಳಲ್ಲಿ ವಸೂಲಿ ಮಾಡುವ ಮಾರ್ಗವನ್ನು ಏಕೆ ಸಣ್ಣ ನೀರಾವರಿಗೆ" 
ಅನ್ನಯಿಸಬಾರದು ಎಂಬುದನ್ನು se ಮಾಡಬೇಕು. ಇದರಿಂದ ಬಡ್ಡಿ ಉಳಿತಾಯವಾಗುವುದಲ್ಲದೇ ಹಣದ 
ಸದುಪಯೋಗವಾಗುತ್ತದೆ. ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಎನ್ನುವದನ್ನು ತಣಿಕೆ ಮಾಡುವದಕ್ಕೂ ಅವಕಾಶವಾಗುತ್ತದೆ. 
ಈ ದೃಷ್ಟಿಯಿಂದ ಸರಕಾರ ಈ ಸೂಚನೆಯನ್ನು ನಿಜವಾಗಿಯು ಪೋಟಿ ಮಾಡಬೇಕಾಗಿದೆ. ಪಂಪ ಪ್‌ಸೆಟ್ಟುಗಳನ್ನು 
ಹಂಚುವ ವಿಚಾರದಲ್ಲಿ ಸಾಮಾನ್ಯವಾಗಿ ದಾರ ಧೋರಣೆಗಳನ್ನು ಅನುಸರಿಸುತ್ತಿದ್ದಾರೆ. ಆದರೆ ಪಂಪ್‌ಸೆಟ್ಟುಗಳನ್ನು 
ನಾವೇ ಕೊಡುತ್ತೇವೆ, ಸಿನಿ ತೆಗೆದುಕೊಳ್ಳಬಹುದು ಎಂದು eS ವರ್ಗದ ಮೂಲಕ ಡಂಗುರ ಸಾರಿದರು. 
ಎಷ್ಟನ್ನು ಹಂಚಿದ್ದಾರೆ ಎಂಬುದನ್ನು ನೋಡಿದರೆ, ಅದು ಎತಕ್ಕೂ ಸಾಲದು. ಅದಕ್ಕು ವಿಳಂಬ ಅಧಿಕವಾಗಿದೆ. ಇದಕ್ಕೆ 
ಕಾರಣವೇನೆಂದು ಶೋಧನೆ pe ಮತ್ತು ವಿಳಂಬ ನಿಲ್ಲದಂತೆ ವ್ಯವಸ್ಥೆ ಮಾಡಟೀಟ. ಪಂಪ್‌ಸೆಟ್ಟುಗಳು 
ರೈ ತರ ಕೈ ಸೇರುವಂತೆ ಮಾಡಬೇಕು ಎಂದು ಏನಂತಿಸಿಕೊಂಡಿರುತಾರೆ. Ee 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ರ೯೯ 


ಅಂದಾನಪ್ಪ ದೊಡ್ಡಮೇಟಿಯವರು ಧಾರವಾಡ ಜಿಲ್ಲೆಯ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಬಾವಿ ತೊಡಿಸಲು 
ಸಾಲ ಮತ್ತು ಸಬ್ಬಿಡಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಮಂಜೂರಾತಿಯ ವಿಳಂಬದಿಂದಾಗಿ ರೈತರು ನಿರಾಸೆಗೊಂಡಿದ್ದಾರೆ. ಈ 
ರೀತಿಯ ವಿಳಂಬಕ್ಕೆ ಕಾರಣವೇನು? ಅದರ ಪರಿಹಾರಕ್ಕೆ ಸರಕಾರ ಯಾವ ಕ್ರಮ ಕೈಗೊಂಡಿದೆ. ಅರಣ್ಯ ಮತ್ತು ಕೃಷಿ 
ಸಚಿವರಾದ ಶ್ರೀ.ಎಂ. ಪಿ. ಪಾಟೀಲರು ೧೯೪೬-೪೭ ರಲ್ಲಿ ೮೬ ಅರ್ಜಿಗಳು ಬಂದಿದ್ದು, ಅದರಲ್ಲಿ ೩೬ ಮಂಜೂರಾಗಿದ್ದು, 
೩೯ ಅರ್ಜಿಗಳು ತಿರಸ್ಥ ತಗೊಂಡಿದ್ದು, ೧೧ ಬಾಕಿ ಉಳಿದಿವೆ. ೧೯೪೭-೪೮ ರಲ್ಲಿ ೩೯೬ ಅರ್ಜಿಗಳು ಬಂದಿದ್ದು, ಅದರಲ್ಲಿ 
€೦ ಮಂಜೂರಾಗಿದ್ದು, ೧೩೭ ಅರ್ಜಿಗಳು ತಿರಸ್ಥತಗೊಂಡಿದ್ದು, ೧೬೯ ಬಾಕಿ ಉಳಿದಿವೆ. ಅರ್ಜಿಗಳು ದೋಷಯುಕ್ತವಾಗಿದ್ದು, 
ಅಂದರೆ ಜಮೀನಿಗೆ ಸಂಬಂಧಿಸಿದ ಹಕ್ಕು ದಾಖಲೆ ಒದಗಿಸುವಲ್ಲಿ, ವೈಯಕ್ತಿಕವಾಗಿ ಹೇಳಿಕೆ ನೀಡಲು ಹಾಜರಾಗುವಲ್ಲಿ 
ನಿಧಾನವಾಗಿರುವದು ವಿಳಂಬಕ್ಕೆ ಕಾರಣವಾಗಿದೆ. ಅರ್ಜಿಗಳ ತ್ವರಿತ ವಿಲೇವಾರಿಗೆ ಸರ್ಕಾರ ಇತ್ತಿಚಿಗೆ ಸೂಕ್ತ ಮಾರ್ಪಾಡು 
ಮಾಡಿಕೊಂಡಿದೆ. 

ಒಟ್ಟಿನಲ್ಲಿ ತಾವು ಕೈಗೆತ್ತಿಕೊಂಡ ಜನಪರ ಯೋಜನೆಗಳನ್ನು ರೂಪಿಸುವುದಷ್ಟೇ ಅಲ್ಲದೆ, ಅವುಗಳು ಪೂರ್ಣಗೊಳ್ಳುವವರೆಗೆ 
ಪ್ರಗತಿ ಪರಿಶೀಲನೆ ಮಾಡುತ್ತಿದ್ದರು. ರೈತರಿಗೆ ಸರಕಾರಿ ಭೂಮಿ ಬಾವಿ ತೆಗೆಸಲು ಸಾಲ ನೀಡುವ ಬಗ್ಗೆ 
ಜೊತೆಗೆ ರೈತರಿಗೆ ಹಕ್ಕುಪತ್ರ ಕೊಡಿಸುವುದರವರೆಗೆ ಹರವಿಕೊಂಡಿರುವುದು ಇವರ ಜನಪರ ಕಾಳಜಿಗೆ ಸಾಕ್ಷಿಯಾಗಿವೆ. 


ಅಡಿ ಪ್ಪಣಿಗಳು 
೧. ಮುಂಬೈ ಶಾಸನಸಭೆಯ ದಾಖಲೆಗಳು, ಮಹಾರಾಷ್ಟ ಪತ್ರಾಗಾರ ಇಲಾಖೆ, ಮುಂಬೈ, ಆರ್‌-೨೪೯೫೮, (ಸೆಪುಂಬರ್‌, ೧೯೪೮}, ಪು.ಸಂ. 
೧೪೫. 
೨. ಕರಡಿನ ಕಾಶಪ್ತ ಮೈದುಂಬಿದ ನಾಗೇಂದ್ರಗಡ ಕೆರೆ, ವಿಜಯ ಕರ್ನಾಟಕ ದಿನಪತ್ರಿಕೆ, vijaykarataka.com. 2®.೦೯. ೨೦೧೪. 
೩. ಕೆರೆ ಕಟ್ಟೆಗಳು ಕಾಲಿ ಕಾಲಿ, ಉದಯವಾಣಿ ಪತ್ರಿಕೆ, ಬdyavani.com. ೨೩.೦೨.೨೦೧೯ 


೪. ಮೈಸೂರು ವಿಧಾನಸಭೆಯ ಧಾಖಿಲೆಗಳು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ವಿಧಾನಸೌಧ, ಬೆಂಗಳೂರು, ಬಿ೦೦೪೮೩೨-ಮಾರ್ಚ್‌- 
೧೯೬೫-೦೫೧). ೨೭.೦೩.೧೯೬೫, ಪು. ೨೩೯-೨೪೨. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ವಿಧಾನಸೌಧ, ಬೆಂಗಳೂರು. 


೫. ಕೆರೆ ಕಟ್ಟೆಗಳು ಕಾಲಿ ಕಾಲಿ, ಉದಯವಾಣಿ ಪತ್ರಿಕೆ, ಬdಡyavani.com. ೨೩.೦೨.೨೦೧೯ 
೬ ಬಾಯಾರಿದ ಕೆರೆಗಳು, gadaga:News:vijayakarnataka.com/news/gadag/thirsty-lakes-/amp-articleshow/69375117.ems. 


18.05.2019. 
೭. ಕೆರೆ ಕಟ್ಟೆಗಳು ಕಾಲಿ ಕಾಲಿ, ಉದಯವಾಣಿ ಪತ್ರಿಕೆ, ಟdayavani.com. ೨೩.೦೨.೨೦೧೯. 
ಲಪ ಟದಲ 
NNN, 


೧೦. ಕುಂಬಾರ ಮಲ್ಲಿಕಾರ್ಜುನ, ಕಾಯಕಲ್ಪಕ್ಕೆ ಕಾದಿರುವ ದಿಂದೂರು ಕೆರೆ, ಪ್ರಜಾವಾಣಿ ಪತ್ರಿಕೆ. www prajavani.net, ೧೨.೦೫.೨೦೧೫. 


೧೧. ಮೈಸೂರು ವಿಧಾನಸಭೆಯ ದಾಖಲೆಗಳು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ವಿಧಾನ ಸೌಧ, ಬೆಂಗಳೂರು, ಬಿ೦೦೪೮೧೫-ಜುಲೈ- 
೧೯೬೪-೧೬೨, ೦೪.೦೬.೧೯೬೪. ಪು.ಸಂ. ೩೩೪೫-೩೩೪. 


೧೨. ಮೈಸೂರು ವಿಧಾನಸಭೆಯ ದಾಖಲೆಗಳು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ವಿಧಾನಸೌಧ, ಬೆಂಗಳೂರು, ಬಿ೦೦೪೮೪೨-ಎಫ್‌ಇಬಿ- 
೧೯೬೬-೦೫೦), ೦೧.೦೨.೧೯೬೬. ಪು.ಸಂ. ೧೬೭-೧೬೯. 


೧೩. ಕೆರಿಮನಿ ಸಿ.ವಿ. ಪ್ರತಿಭಾವಂತ ಸಂಸದೀಯ ಪಟು ಪುಸಕ ಮಾಲೆ, ಅಂದಾನಪ್ಪ ದೊಡ್ಡಮೇಟಿ, ಕರ್ನಾಟಕ ವಿಧಾನಮಂಡಲದ ಗಂಥಾಲಯ 
ಸಮಿತಿ, ವಿಧಾನಸೌಧ, ಬೆಂಗಳೂರು. ೨೦೦೮. ಪು. ೮೫-೮೬. 


೧೪. ಅದೇ. 
೧೫. ಅದೇ. 


೧೬. ಮೈಸೂರು ವಿಧಾನಸಭೆಯ ದಾಖಲೆಗಳು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ವಿಧಾನ ಸೌಧ, ಬೆಂಗಳೂರು, ಬಿ೦೦೪೮೦೮-ಎಫ್‌ಇಬಿ- 
೧೯೬೪-೦೩೮) ೨೯.೦೨.೧೯೬೪, ಪು. ೧೭೧-೧೭೩. 


೧ ಮುಂಬೈ ಶಾಸನ ಸಭೆಯ ದಾಖಲೆಗಳು, ಮಹಾರಾಷ್ಟ ಪತ್ರಾಗಾರ ಇಲಾಖೆ, ಮುಂಬೈ, ಆರ್‌-೨೪೯೫೮ (ಸೆಪ್ಪುಂಬರ್‌, ೧೯೪೮), ಪು. 
ಸುಂ. ೫೧೯. 


೪೦೦ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ಹಾವೇಲಿ ಜಲ್ಲಾ ಸ್ವಾತಂತ ಚಳುವಆಯಲ್ಲ 
ಹೊಪಮವಿ ನಿದ್ದಪ್ಪ ಅವರ ಪಾತ್ರ 


ಮಹಾಂತೇಶ್‌ ಕುತನಿ% 


Cv TEE EH HOT HU LU AVR UVP LTA hI ERIE es TAC LABELLED BSE TRC ERASED SDN 


ಹೌವೇರಿ ಜಿಲ್ಲೆಯ ವರದಾ ನದಿಯ ದಂಡೆಯ ಮೇಲಿರುವ ಕರ್ಜಗಿ ಗ್ರಾಮದ ಸ ಸಾಮಾನ್ಯ ರೈತ ಕುಟುಂಬದಲ್ಲಿ 
೧೩ನೇ ಡಿಸೆಂಬರ್‌ ೧೮೮೦ರಂದು ಸಿದ್ದಪನವರ ಜನನವಾಯಿತು. ಇವರ ತಂದೆ ಕರಿಯಪ್ಪ, ಹ ಸಿದ್ದಲಿಂಗವ್ನನವರು. 
ತಂದೆಯ ಸಹೋದರ ಮಗನಾದ ಪರಮಣ್ಣ ಹೊಸಮನಿ ಸಹ ಖ್ಯಾತ ಸ್ಥಾತಂತ್ಯ ಹೋರಾಟಗಾರರು. ಸಿದ್ದಪುನವರ 
ಪ್ರಾಥಮಿಕ ಶಿಕ್ಷಣ ಕರ್ಜಗಿ ಗ್ರಾಮದಲ್ಲಿ ಲಕ್ಷ್ಮೇಶ್ವರದ ಉಮಾ ವಿದ್ಯಾಲಯದಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿದರು. 
ಧಾರವಾಡದಲ್ಲಿ ಮೆಟಿಕ್‌ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಮುಂದೆ ಮುಂಬೈ ವಿಶ್ವವಿದ್ಯಾಲಯದ ಪುಣೆಯಲ್ಲಿ ಫರ್ಗುಸನ್‌ 
ಕಾಲೇಜಿನಲ್ಲಿ ಬಿ.ಎ. ಪದವಿ ಪಡೆದರು. ತದನಂತರ ನಾಲ್ಕಾರು ತಿಂಗಳು ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನಲ್ಲಿ ರೆವಿನ್ಕೂ 
ಇನ್‌ಸೆಕ್ಷರ್‌ ಆಗಿ ಸರಕಾರಿ ಸೇವೆ ಸಲ್ಲಿಸಿದರು. ಆದರೆ ತಾವು ಗುಲಾಮಗಿರಿಯ ಸೇವೆ ಮಾಡುತ್ತಿರುವ ಭಾವನೆಯಿಂದ ಆ 
ಹುದ್ದೆಯನ್ನು ತ್ಯಜಿಸಿದರು. ತಮ್ಮ ಶಿಕ್ಷಣವನ್ನು ಮುಂದುವರಿಸುತ್ತಾ ೧೯೦೮ ರಲ್ಲಿ ಮುಂಬೈನಲ್ಲಿ ಎಲ್‌.ಎಲ್‌.ಬಿ. ಪದವಿ 
ಗಳಿಸಿದರು.” ತದನಂತರ ಹಾವೇರಿಯಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ಹಣಕ್ಕಾಗಿ ನ್ಯಾಯ ಸೇವೆಯನ್ನು 
ಮಾಡದೇ ಬಡವರಿಗೆ ಸುಲಭವಾಗಿ ಕಾನೂನು ಸಿಗಲೆಂದು ವಕೀಲ ವೃತ್ತಿಯನ್ನು ನಿರ್ವಹಿಸಿದರು. ಅಂದಿನ ಧಾರವಾಡ 
ಪ್ರಾಂತ್ಯದ ಭಾಗದಲ್ಲಿ ೫ ರೂ. ವಕೀಲರೆಂದೇ ಪ್ರಸಿದ್ಧರಾಗಿದ್ದರು. 


| ಈ ಸಮಯದಲ್ಲಿ ತಮ್ಮ ಸ್ವಗ್ರಾಮವಾದ ಕರ್ಜಗಿಯಲ್ಲಿ ಸ್ಪಚ್ಛತಾ ಸಮಿತಿ ರಚಿಸಿ ನೈರ್ಮಲ್ಯವನ್ನು ಕಾಪಾಡುವ ಬಗ್ಗೆ 
ಜಾಗೃತಿ ಮೂಡಿಸಿದ್ದರು. ತಮ್ಮ ವಕೀಲ ವೃತ್ತಿಯಿಂದ ಅಂದಿನ 'ಅಖಂಡ ಧಾರವಾಡ ಜಿಲೆಯಲಿ ಪ್ರ ಪಖ್ಯಾ ತರಾಗಿದ್ದರು. ಈ 
ಜನ ಹಾವೇರಿ ತಾಲ್ಲೂಕು ಮತ್ತು ಸ ಜಿಲ್ಲ ಲೋಕಲ್‌ ಬೋರ್ಡಿನ ಸದಸ ರಾಗಿ ೧೯ ೧೫ರಲ್ಲಿ ತಯ್ದೆಯಾಗಿದ್ದರು. 


೧೯೨೧ರಿಂದ ೧೯೩೨ರವರೆಗೆ ಹಾವೇರಿಯ ಮುನಿಸಿಪಾಲಿಟಿಯ ಅಧ್ಯಕ್ಷರಾಗಿ ಕಾರನಿರ್ವಹಿಸಿದರು. 5 ಮ 
ಭಾರತದಲ್ಲಿ ಮೊದಲನೇ ಬಾರಿಗೆ ಮುನಿಸಿಪಾಲಿಟಿಯಲ್ಲಿ ಖಾದಿ ರಾಷುಣಜವಲು ಹಾರಿಸುವ ಠರಾವುವನ್ನು reef 
ಮಾಡಿದರು. ಅಂದು ಯೂನಿಯನ್‌ ಜಾಕ್‌ (ಧ್ವಜಗಳು) ಹಾರಾಡುತ್ತಿದ್ದ ಸಂದರ್ಭದಲ್ಲಿ ಯೂನಿಯನ್‌ ಜಾಕ್‌ (ಧ್ವಜವನ್ನು 
ಕಳಕ್ಕಿಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸುವ ಠರಾವನ್ನು ತಂದು ಒಮ್ಮತದಿಂದ ಪಾಸು ಮಾಡಿದುದ್ದಲ್ಲದೇ el 
ಕಟಡದ ಮೇಲೆ ಖಾದಿ ರಾಷ್ಟದ್ಧಜವನ್ನು ಹಾರಿಸುವಲ್ಲಿ ಯಶಸ್ವಿಯಾಗಿದ್ದರು. ೨ 


ಈ ಸಮಯದಲ್ಲಿ ಕಾಂಗೆಸ್‌ ಪಕ್ಷವು ಕರ್ನಾಟಕದಾದ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿತ್ತು. ಕಾಂಗೆಸ್‌ ಸೇರುವ ಪೂರ್ವದಲ್ಲಿ 
ಬ್ರಾಹ್ಮಣೀತರ ಪಾರ್ಟಿಯನ್ನು ಸಂಘಟಿಸಿ, ಸಿದ್ದಪ್ಪ ಕಂಬಳಿ, ಹುಲಕೋಟೆಯವರೊಂದಿಗೆ ಬಹುವಾಗಿ ಶ್ರಮಿಸಿದ್ದರು. 
ಸುಮಾರು ೧೯೦೯-೩೦ರಲ್ಲಿ ಕಾಂಗೆಸ್‌ ಸೇರಿದರು. ೧೯೩೦ರಲ್ಲಿ ಬೆಳಗಾವಿಯಲ್ಲಿ ಸೇರಿದ್ದ ಕರ್ನಾಟಕ ಪರಿಷತ್ತು 
ಅಧ್ಯಕ್ಷರಾಗಿದ್ದರು. ತದನಂತರ ಧಾರವಾಡ ಜಿಲ್ಲಾ ಕಾಂಗೆಸ್‌ ಕಛೇರಿಯನ್ನೇ ಧಾರವಾಡದಿಂದ ಹಾವೇರಿಗೆ ಸ್ಥಳಾಂತರಿಸಿದರು. 
ಅಲ್ಲದೇ ರಾಣೆಬೆನ್ನೂರಿನಲ್ಲಿ ವಿದೇಶಿ ಬಟ್ಟೆಯ ಬಹಿಷ್ಕಾರ ಚಳುವಳಿಯ ಮುಂದಾಳತ್ತವನ್ನು ವಹಿಸಿದ್ದರು ಹಾಗೂ 
ಸತ್ಯಾಗಹಿಗಳಾಗಿ ಮಾರ್ಗದರ್ಶನಕರಾಗಿದ್ದರು. ಸ 


ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗೆಸ್‌ ಬೆಳೆದು ಬಲಗೊಳ್ಳುವುದಕ್ಕೆ ರಾಷ್ಟ್ರೀಯ ವಿಚಾರಗಳು ಹಬ್ಬಿಕೊಳ್ಳುವುದಕ್ಕೆ 
ಮೂಲ ಕಾರಣರೆನಿಸಿದರು. ಅವರು ಕಾಂಗೆಸ್‌ ಸೇರುವವರೆಗೆ ಕರ್ನಾಟಕದಲ್ಲಿಯ ಕಾಂಗೆಸ್‌ ಕೇವಲ ಒಂದು ಜಾತಿಯ 
ಜನರಿಗೆ ಸೀಮಿತವಾದ ಸಂಸ್ಥ ಎನ್ನುವ ಭಾವನೆಯನ್ನು ಪಡೆದಿದ್ದಿತು. ೧೯೨೯ರಲ್ಲಿ ಕಾಂಗೆಸ್‌ ಸೇರಿದಾಗ ತಮ್ಮೊಂದಿಗೆ 


* ಮಹಾಂಡ ನಿಲಯ, ದೊಡ್ಡಹುಣಸೆ ಮರದ ಹತ್ತಿರ, ಪವಣೂರು, ಸವಣೂರು ತಾಲ್ಲೂಕು, ಹಾವೇರಿ ಬಲ್ಲೆ. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೦೧ 


ದೊಡ್ಡ ಯುವಪಡೆ ಸೇರ್ಪಡೆಯಾಯಿತು. ಈ ಮೂಲಕ ಹಳೆಯ ಹಾಗೂ ಹೊಸ ಕಾಂಗೆಸಿಗರೆಲ್ಲರಿಗೂ ಹಾವೇರಿಯು 
ಕೇಂದ್ರ ಸ್ಥಳವಾಯಿತು." 


ಸ್ಟಾತಂತ್ರ್ಯ ಮತ್ತು ಹೋರಾಟದಲ್ಲಿ 


೧೯೩೦ರಲ್ಲಿ ಸವಿನಯ ಕಾಯ್ದೆಭಂಗ ಚಳುವಳಿಯಲ್ಲಿ ಅಂದಿನ ಧಾರವಾಡ ಜಿಲ್ಲೆಯ ಹಾವೇರಿಯ ಭಾಗದಲ್ಲಿ 
ಹಳ್ಳಿಕೇರಿ ಗುದ್ದಪ್ಪ, ಹೊಸಮನಿ ಸಿದ್ದಪ್ರ ಮತ್ತು ಎನ್‌.ಬಿ. ಹೀರೇಮಠರು, ಹೀರೇಕೆರೂರ ಭಾಗದಲ್ಲಿ ವೀರನಗೌಡ ಪಾಟೀಲ 
ಮತ್ತು ಟಿ.ಆರ್‌. ನೇಸ್ಪಿ, ರಾಣೆಬೆನ್ನೂರು ಮತ್ತು ಬ್ಯಾಡಗಿ ಭಾಗದಲ್ಲಿ ಕೆ.ಎಫ್‌. ಪಾಟೀಲರು ಮುಂತಾದವರು ಕಾರ್ಯ 
ಮಾಡುತ್ತಿದ್ದರು. ಇವರೆಲ್ಲ ವಿಶೇಷವಾಗಿ ಹೊಸಮನಿ ಸದ್ದಪನವರು ಹಳ್ಳಿಗಳಲ್ಲಿ ಸ್ಪಯಂ ಸೇವಕರನ್ನು ಸ್ಪಾತಂತ್ರ್ಯ ಚಳುವಳಿಯಲ್ಲಿ 
ಭಾಗವಹಿಸಲು ತರಬೇತಿಗೊಳಿಸುತ್ತಿದ್ದರು ಹಾಗೂ ಈ ಬಾಗದ ಜನರಲ್ಲಿ ಸ ಸ್ಪಾತರಿತ್ಯ ಚಳುವಳಿಯ ಚೈತನ್ನವನ್ನು ತುಂಬಿದರು. ೫ 
೧೯೩೧ರಲ್ಲಿ ದ್ವಿತೀಯ ದುಂಡುಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಕ SRS ದ ನಂತರ 
ಕಾಂಗೆಸ್‌ ಪಕ್ಷವನ್ನು ಬ್ರಿಟಿಷ್‌ ಸರಕಾರ ಬಹಿಷ್ಠರಿಸಿತು. ಅಲ್ಲದೆ ಕಾಂಗೆಸ್‌ ನಾಯಕರನ್ನು ಬಂಧಿಸಲು ಆರಂಭಿಸಿತು. ಆ 
ಸಮಯದಲ್ಲಿ ಧಾರವಾಡ ಜಿಲ್ಲಾ ಕಾಂಗೆಸ್‌ ಸಮಿತಿ ಅಧ್ಯಕ್ಷರಾಗಿದ್ದ ಸಿದ್ದಪ್ಪ ಹೊಸಮನಿ ಅವರನ್ನು ಹಿಂದೂಸ್ಥಾನ 
ಸಂರಕ್ಷಣಾ ಕಾಯಿದೆ ಅನ್ವಯ ಹಾವೇರಿಯಲ್ಲಿ ಬಂಧಿಸಲಟರು. ಅವರನ್ನು. ಗಜೇಂದ್ರ ಗಡದಲ್ಲಿ ಸೆರೆಯಿಟ್ಟು ಅ ಸೀಮ 
ರೇಖೆಯಿಂದ ಹೊರಗೆ ಹೋಗಬಾರದೆಂದು ಹಾಗೂ ಪಠಿನಿತ್ಯ ಹೊಲೀಸ್‌ ಕಟೇರಿಗೆ ಬಂದು ಎರಡು ಸಲ ಹಾಜರಿಯನ್ನು 
ನೀಡಬೇಕೆಂದು ನಿರ್ಬಂ೦ಧಿಸಲಟ್ಟರು. ಇವರ ಎರಡೂ ಆಜ್ಞೆಗಳನ್ನು ಉಲ್ಲಂಘಿಸಿದರು. ಸರಕಾರದ ಆಜ್ಞೆಗಳನ್ನು ಉಲ್ಲಂಘಿಸಿದ 
ಆರೋಪದ ಮೇಲೆ ಗದುಗಿನ ಮಾಜಿಸ್ಟೇಟರ್‌ ಕ್ಷೆ ನಿದಿಸಿದರು. 'ಇದರ ಪಕಾರ ಒಂದು 2 ಶಿಕ್ಷೆ ಹಾಗೂ 
ದಂಡವನ್ನು ವಿಧಿಸಿ ಬೆಳಗಾವಿಯ ಹಿಂಡರಿಗಿ ಜೈಲಿಗೆ ಇಳಿಸಿದರು. ಈ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾಗಿ 'ಬಂದರು. ಚ 


೧೯೩೪ರಲ್ಲಿ ಕೇಂದ್ರ ವಿಧಾನ ದ ಮತ್ತು ಪ್ರಾಂತಿಯ ಶಾಸನಸಭೆಗಳಿಗೆ ನಡೆದ ಚುನಾವಣೆಯಲ್ಲಿ ದಕ್ಷಿಣ 
ಭಾಗದ ಅಭ್ಯರ್ಥಿಯಾಗಿ ಹೊಸಮನಿ ಸಿದ್ದಪ್ಪನವರು ಆಯ್ಕೆಯಾದರು. ದಕ್ಷಿಣ ಭಾಗವು ಬೆಳಗಾವಿ, ಕಾರವಾರ, ಧಾರವಾಡ, 
ವಿಜಾಪುರ, 'ಜಲೆಗಳಲ್ಲದೆ ಮಹಾರಾಷ್ಟದ ಎರಡು ಜಿಲ್ರೆಗಳಾದ ಕುಲಬಾ ಮತ್ತು ರತ್ನಗಿರಿ ಕ್ಷೇತ್ರವನ್ನು ಒಳಗೊಂಡಿದ್ದಿತು. 
ಮತದಾರ ಕ್ಷೇತ್ರದ ಒಂದು ತುದಿ ಕರ್ನಾಟಕದ ಗದುಗಿನಲ್ಲಿದ್ದರೆ ಇನ್ನೊಂದು ತುದಿ ಮಹರಾಷ್ಟ್ರ ಸುಲಬಾದಲ್ಲಿತ್ತು ಈ ಎಲ್ಲಾ 
ಕ್ಷೇತ್ರ ಜನರಿ೦ದ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ಬಂದರು. ೧೯೩೪ರಿಂದ ೧೯೪೪ರವರೆಗೂ ಕೇಂದ "ಮಂಡಲದ 
ಸದಸ್ಯರಾಗಿದ್ದರು." ದ್ರ ಮೂಲಕ ಶಾಸನ ಸಭೆಯಲ್ಲಿ ಈ ಬಾಗದ ಸಮಸ್ಯೆಗಳನ್ನು ಸದನದಲ್ಲಿ ಸೆ ಸೆಳೆಯುವಲ್ಲಿ ಪ್ರಮುಖ 
ಪಾತ್ರವಹಿಸಿದ್ದರು. 

೧೯೩೪ರ ಮಾರ್ಚ್‌ ೧ರಂದು ಹರಿಜನನಿಧಿ ಸಂಗಹಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಹಾವೇರಿಗೆ ಭೇಟಿ 
ನೀಡಿದಾಗ ಅವರನ್ನು ಸ್ಹಾಗತಿಸಿದರು. ಆಗ ಚಿತ್ರದುರ್ಗದ ಶ್ರೀ ಜಯದೇವ ಸ್ಪಾಮಿಗಳು ಹೊಂಡದ ಮಠದಲ್ಲಿದ್ದ ಅವರೂ 
ಸಹ ಗಾಂಧೀಜಿಯವರನ್ನು ಭೇಟಿ ಮಾಡಿದರು ಸ್ಥಾಮಿಗಳು ಅಖಿಲಭಾರತ ಹರಿಜನ ನಿಧಿಗಾಗಿ ಕಾಣಿಕೆಯನ್ನರ್ಪಿಸಿದರು. 
ಗಾಂಧೀಜಿಯವರು ಆ ಕಾಣಿಕೆಯನ್ನು ಸಿದ್ದಪನವರಿಗೆ ನೀಡಿ ಇದು ನಿಮ್ಮೂರಿಂದ ಬಂದದ್ದು ನಿಮ್ಮೂರಲ್ಲಿಯೇ ಹರಿಜನೋದ್ದಾರಕ್ಕೆ 
ವ್ಯಯವಾಗಬೇಕು, ಈ ಕಾರ್ಯ ನಿಭಾಯಿಸುವ ಹೊಣೆ ನಿಮ್ಮದು ಎಂದು ಅವರಿಗೆ ಅರ್ಪಿಸಿದರು. ಆ ಹಣದಿಂದಲೇ 
ಹಾವೇರಿಯಲ್ಲಿ ಹರಿಜನ ಮಕ್ಕಳಿಗಾಗಿ ವಸತಿ ನಿಲಯವನ್ನು ಸ್ಥಾಪಿಸಿದರು. ಶಾಲೆಯನ್ನು ಕಲಿಯಲು ಬರುವ ಬಡಮಕ್ಕಳಿಗೆ 
ಆಶ್ರಯ ನೀಡಿದರು. ಪ ಮೂಲಕ ಹೊಸಮನಿ ಸಿದ್ದಪನವರು ತಮ್ಮ ಜೀವನ ಕೊನೆಯವರೆಗೂ ವಸತಿ ನವಯದೆೊರದಿಗೆ 
ನಿರಂತರವಾದ ಸಂಬಂಧವನ್ನಿಟ್ಟುಕೊಂಡಿದ್ದರು. p 


೧೯೩೬-೩೭ರ ಚುನಾವಣೆಯ ಸಮಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗೆಸ್‌ ಸಮಿತಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 
ಜವಹರ್‌ಲಾಲ್‌ ನೆಹರುರವರನ್ನು ಹಾವೇರಿಗೆ ಆಹ್ವಾನಿಸಿದ್ದರು." ಈ ಸಂದರ್ಭದಲ್ಲಿ ಜವಹರಲಾಲ್‌ ನೆಹರು ಅವರೊಂದಿಗೆ 
ಒಂದಿಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ತಮ್ಮತನವನ್ನು ಉಳಿಸಿಕೊಳ್ಳುವಲ್ಲಿ ಹೂಸಮನಿ ಸಿದ್ದಪ್ಪನವರು 
ಯಶಸ್ವಿಯಾಗಿದ್ದರು. 

೧೯೩೯ರ ಫೆಬ್ರವರಿ ೫ರಂದು ಕರ್ನಾಟಕ ಪ್ರಾಂತೀಯ ಕಾಂಗೆಸ್‌ ಸಮಿತಿಗೆ ಹೊಸಮನಿ ಸಿದದಪುನವರು ಅಧ್ಯಕ್ಷರಾಗಿ 
ಚುನಾಯಿತರಾದರು. ಇವರೊಂದಿಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ, ಟಿ. ಸಿದ್ದಲಿಂಗಯ್ಮನವರು ಉಪಾಧ್ಯಕ್ಷರುಗಳಾಗಿಯೂ, 


೪೦೨ ಇತಿಹಾಸ ದರ್ಶನ : ಸಂ. ಹ೬/ ೨೦೨೧ 


ಕೃಷ್ಣಬಾಯಿ ಪಣಜಕರು ಕೋಶಾಧ್ಯಕ್ಷರಾಗಿದ್ದರು. ಹರ್ಡಿಕರ ಮಂಜಪ್ಪ ಮತ್ತು ಶೀನಿವಾಸ ಮಲ್ಕರವರ ಕಾರ್ಯದರ್ಶಿಯಾಗಿ 
ಚುನಾಯಿಸಲ್ಪ್ಲಟ್ರಿದ್ದರು.”” 

ಹೊಸಮನಿ ಸಿದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾಂತಿಯ ಕಾಂಗೆಸ್‌ ಸಮಿತಿಯ ಪರಿಷತ್ತು ಸಭೆಯು 
ಧಾರವಾಡದಲ್ಲಿ ನಡೆಯಿತು. ಸಭೆಯಲ್ಲಿ ಮೈಸೂರಿನ ಸತ್ಯಾಗ್ರಹಗಳ ದಸಗಿರಿಗಳನ್ನು ಪರಿಶೀಲಿಸಿ ಸರ್ಕಾರದ ನೀತಿಯನ್ನು 
ಖಂಡಿಸಲಾಯಿತು. ಇದಕ್ಕಾಗಿ ಕರ್ನಾಟಕ ಪ್ರಾಂತಿಯ ಕಾಂಗೆಸ್‌ ಸಮಿತಿಯ ಅಧ್ಯಕ್ಷರಾದ ಹೊಸಮನಿ ಸಿದ್ದಪುನವರು 
ಮೈಸೂರು ಸಂಸ್ಥಾನದಲ್ಲಿ ಪ್ರವಾಸ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಅದರಂತೆ ಅವರು ಹಿನೇ ಅಕ್ಟೋಬರ್‌ 
೧೯೩೯ ರಿಂದ ಚಿತ್ರದುರ್ಗ ಜಿಲ್ಲೆಯಿಂದ ತಮ್ಮ ಪ್ರವಾಸವನ್ನು ಆರಂಭಿಸಿದ್ದರು. ಅವರು ಒಟ್ಟು ಹತ್ತು ದಿವಸ ಮೈಸೂರು 
ಸಂಸ್ಥಾನದಲ್ಲಿ ಸಂಚರಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಬದಲಾಗಿ ಕಾಂಗೆಸ್‌ 
ಕಾರ್ಯಕರ್ತರುಗಳೂಡನೆ ಸಮಾಲೋಚನೆ ಮಾಡಿದರು. ಇದರಿಂದ ಹೊಸಮನಿ ಸಿದ್ದಪುನವರ ಪ್ರವಾಸದಿಂದ ಮೈಸೂರು 
ಸಂಸ್ಥಾನದ ಕಾಂಗೆಸ್‌ ಚಟುವಟಿಕೆಗಳು ಚುರುಕುಗೊಂಡವು.”” 


೧೯ ೩೯ರಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಸುಭಾಷ್‌ಚಂದ ಬೋಸರ ನಡುವೆ ಭಿನ್ನಾಭಿಪ್ರಾಯ 
ಉಂಟಾಯಿತು. ಈ ಸಂದರ್ಭದಲ್ಲಿ ಸುಭಾಷ್‌ಚಂದ ಬೋಸರು. — ಬ್ಲಾಕ್‌, ಪಕ್ಷದ ಸಂಘಟನೆಗಾಗಿ ೧೯೩೯ 
ರಲ್ಲಿ ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿದ್ದರು. ಫಾರ್ವಡ್‌ ಬ್ಲಾಕ್‌ ಪಕ್ಷದ ಶಾಖೆ, ಉಪೆಶಾಖೆಗಳು ಭಾರತದ ಎಲ್ಲ 
ಪ್ರಾಂತ್ಯಗಳಲ್ಲಿಯೂ ಆರಂಭವಾಗಿದ್ದವು. ಕರ್ನಾಟಕ ಪ್ರಾಂತ್ಯಕ್ಕೆ ಹೊಸಮನಿ ಸಿದ್ದಪುನವರು ಫಾರ್ವರ್ಡ್‌ ಬ್ಲಾಕ್‌ ಪಕ್ಷದ 
ಅಧ್ಯಕ್ಷರಾಗಿದ್ದರು. ದಿನಾಂಕ ೧೩ನೇ ಜುಲೈ ೧೯೩೯ರಂದು ಕೆ.ಎಚ್‌. ಪಾಟೀಲ ಮತ್ತು ಹೊಸಮನಿ ಸಿದ್ದಪ ರ್ರನವರ 
ಆಮಂತ್ರಣದ ಮೇರೆಗೆ ಬ್ಯಾಡಗಿ ಮತ್ತು ಸಾವೇರಿಗೆ ಭೇಟಿ ನೀಡಿದ್ದರು. ಆಗ ಅವರಿಗೆ ಅಭೂತಪೂರ್ವ ಸ್ಪಾಗತ 
ನೀಡಲಾಯಿತು. ತರುಣ ಸಂಘದವರು ಏರ್ಪಡಿಸಿದ್ದ ಸಮ್ಮೇಳನದ ಉದ್ರಾಟನೆಯನ್ನು ಸುಭಾಷ್‌ಚಂದ ಬೋಸ್‌ ಮಾಡಿದರು. 
ತಮ್ಮ ಭಾಷಣದಲ್ಲಿ ಈಗ ಕಬ್ಬಿಣ ಕಾದಿದೆ ಹೊಡೆಯಿರಿ. ಇದು ಕೊನೆಯ ಹೋರಾಟ, ಭಾರತ ಮಡಿದರೆ ಯಾರು 
ಉಳಿಯವರು? ಎಂಬ ಸಂದೇಶವನ್ನಿತ್ತರು. ಇವರ ಸಾರ್ವಜನಿಕ ಭಾಷಣದಿಂದ ಹಾವೇರಿ ಭಾಗದ ತರುಣರು ಸ್ಟಾತಂತ್ರ್ಯ 
ಚಳುವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧುಮುಕಲು ಕಾರಣವಾಯಿತು.” 


pe ಸಬೆಯಲ್ಲಿ. ಬಸ್‌ ರಾಜಕೀಯದಲ್ಲಿ ಗುತ್ತೇದಾರಿ ಇದೆ. ಪ್ರತಿಷ್ಠಾಪನೆ ಮಾಡಿದ ದೇವರಿಗೆ ನಿಮ್ಮ ವಿಧೇಯರಾಗಿ 
ನಡೆದುಕೊಳ್ಳದಿದ್ದರೆ ನಿಮ್ಮ ತಿಥಿ ಆಗಿ ಹೋಗುತ್ತದೆ. 'ಜನರಿಗೆ ಈ ಗುತ್ತೇದಾರಿ ಬೇಕಾಗಿಲ್ಲ. ಆದರೆ ಅದನ್ನು ಪ್ರತಿಭಟಿಸುವ 
ಧೈರ್ಯ ಅವರಲ್ಲಿ ಇಲ್ಲ. ನೀವೊಬ್ಬರೆ ಈ ಗುತ್ತೇದಾರಿಯನ್ನು ಎದುರಿಸಿ ನಿಂತಿದ್ದೀರಿ. ಅಧಿಕಾರದ ಹಸಿವು ಒಂದು ಕಡೆಗೆ 
ಇದ್ದರೆ ಸ್ಪಾತಂತ್ಯದ ಹಸಿವು ಇನ್ನೊಂದು ಕಡೆಗೆ ಇದೆ. ತಮ್ಮ ಅಧಿಕಾರಕ್ಕೆ ಅವಕಾಶ ಒದಗಿಸಿಕೊಡುವುದೆಂದು ಅವರಿಗೆ 
ಸ್ಥಾತಂತ್ರ್ಯಬೇಕು. ಆದರೆ ನಿಮಗೆ ಅಧಿಕಾರ ಮುಖ್ಯವಲ್ಲ, ಸ್ಪಾತಂತ್ಯ ಮುಖ್ಯ ಎಂದು ಸುಭಾಷ್‌ಚಂದ್ರಬೋಸ್‌ರನ್ನು 
ಹೊಸಮನಿ ಸಿದ್ದಪುನವರು ತಮ್ಮ ಭಾಷಣದ ಮೂಲಕ ಉತ್ತೇಜಿಸಿದರು." 

ನಂತರ ಸಂಜೆಯ ವೇಳಗೆ ರಾಣಿಬೆನ್ನೂರಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಎನ್‌.ಎಂ. ಚಂದ್ರಶೇಖರ್‌ 
ಮೆಣಸನಹಾಳ ತಿಮ್ಮನಗೌಡರು. ಕ.ಎಫ್‌. ಪಾಟೀಲರು ಸುಭಾಷ್‌ಚಂದ ಬೋಸ್‌ರವರನ್ನು ಬೇಟಿ ಮಾಡಿದರು. ತದನಂತರ 
ಅವರ ಮಾತುಗಳಿಂದ ಪ್ರಭಾವಿತರಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಯುವಕರನ್ನು ಸೇರಿಸಿ ೩೧ ಜನ ಸ್ವಯಂ" 
ಸೇವಕರಿಂದ ಕೂಡಿದ ಸಂಘವನ್ನು ಸುಭಾಷ್‌ಚಂದ್ರಬೋಸ್‌ ಸ್ಥಾಪಿಸಿದರು." 

ಸುಭಾಷ್‌ಚಂದ್ರ ಬೋಸ್‌ರು ಕರ್ನಾಟಕ ಪ್ರವಾಸದ ನಂತರ ತಮ್ಮ ಸಂಪಾದಕತ್ತದಲ್ಲಿ ಪ್ರಕಟವಾಗುತ್ತಿದ್ದ ಫಾರ್ವರ್ಡ್‌ 
ಬ್ಲಾಕ್‌ ಪತ್ರಿಕೆಯಲ್ಲಿ ಹೊಸಮನಿ ಸಿದ್ದಪ್ಪನವರ ಬಗ್ಗೆ ಈ ರೀತಿಯಾಗಿ ಬರೆದರು. "ಹೊಸಮನಿಯವರು ಶ್ರೇಷ್ಠ ರಾಜಕಾರಣಿ, 
| ಮುತ್ತದ್ದಿ, ತಾವು ಕಂಡಿರುವವಲಲ್ಲಿ ಅಪರೂಪದ ವ್ಯ ತಮಗೆ ರಾಜಕೀಯ ಸ್ಫೂರ್ತಿ ಒದಗಿಸಿಕೊಟ್ಟಿದ್ದಾರೆ. ಅವರ ಸಭ್ಯತೆ, 
ಪ್ರಮಾಣೀಕತೆ, ದೇಶಾಭಿಮಾನ, ಎದೆಗಾರಿಕೆ pe ವಿಶಾಲ ಮನೋಭಾವನೆಗಳು ರಾಷ್ಟಕ್ಕೆ lee 
ದೈಹಿಕವಾಗಿ ಅವರು ವೃದ್ದರಾಗಿದ್ದರೂ ರಾಜಕೀಯ ವಿಚಾರಗಳ ದೃಷ್ಟಿಯಿಂದ ಅವರು ತರುಣರಾಗಿದ್ದಾರೆ”.  ಸುಭಾಷ್‌ಚಂದ 
ಬೋಸರನ್ನು ಹಾವೇರಿಗೆ ಆಹ್ಹಾನಿಸಿದ್ದಕ್ಕೆ ಹೊಸಮನಿ ಸಿದ್ದಪ್ಪನವರಿಗೆ ರಾಷ್ಟ್ರೀಯ ಕಾಂಗೆಸ್‌ ನೋಟೀಸ ನ್ನು ನೀಡಿತು. 
ಕಾಂಗೇಸಿನಿಂದ ಸಿಡಿದು ನಿಂತಿದ್ದ ಸುಭಾಷ್‌ಚಂದ ಬೋಸರನ್ನು ರಾಷ್ಟ್ರ ವ್ಯಾಪ್ತಿ ಕಾಂಗೆಸ್ಟಿಗರು ಯಾವುದೇ ರೀತಿಯಿಂದ 
ಸಹಕರಿಸಬಾರದೆಂದು ಪರಿಪತ್ರ ಹೊರಡಿಸಿದ್ದರೂ, ಅವರನ್ನು ಮ ಅಹಾನಿಸಿದ್ದಕ ಸಿದ್ದಪ್ಪ ಹೊಸಮನಿಯವರಿಗೆ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೦೩ 


ನೋಟಿಸ್‌ ಜಾರಿಗೊಳಿಸಿತು. ಇದಕ್ಕೆ ಅವರು ಈ ರೀತಿಯಾಗಿ ಉತ್ತರಿಸಿದರು. ಸ್ಪಾತಂತ್ಯದ ಅಪ್ರತಿಮ ಹೋರಾಟಗಾರರನ್ನು, 
ವೀರಾಗಣಿ ದೇಶಭಕ್ತರನ್ನು ಗೌರವಿಸಲು, ಸನ್ಮಾನಿಸಲು ಪಕ್ಷದ ಅನುಮತಿ ಪಡೆಯಬೇಕಾದ ಅವಶ್ಯಕತೆ ಇಲ್ಲ. ಊರಿಗೆ 
ಬಂದ ಸ್ಥಾತಂತ್ರ್ಯ ವೀರನನ್ನು ಸನ್ಮಾನಿಸುವುದು "ಪಕ್ಷದ ಶಿಸಿನ ಉಲ್ಲಂಘನೆ ಎನಿಸಲಾರದು. ಪಕ್ಷಕ್ಕಿಂತ ರಾಷ್ಟ ದೊಡ್ಡದು 
ಎನ್ನುವ ಭಾವನೆಯನ್ನು ಕಾಂಗೆಸು ಕಳೆದುಕೊಳ್ಳಲಾರದು' ಸಂಕುಚಿತ ಭಾವನೆ ಇರಿಸಿಕೊಂಡು * ಹೋದರೆ ಕಾಂಗೆಸ್ಸು 
ದುರ್ಬಳಗೊಳ್ಳುತ್ತದೆ ಎಂದು ಉತ್ತರಿಸಿದರು. ಈ ಉತ್ತರ ನೀಡಿದ ನಂತರ ಅವರ ಮೇಲೆ ಶಿಸ್ತುಭಂಗ ಕ್ರಮ ಕೈಗೊಳ್ಳುವುದನ್ನು 
ರಾಷ್ಟ್ರೀಯ ಕಾಂಗೆಸ್‌ ಪಕ್ಷ ಕೈ ಬಿಟ್ಟಿತು. \s 

೧೯೪೨ರ ಕಿಟ್‌ nd ಚಳುವಳಿಯ ಸಂದರ್ಭದಲ್ಲಿ ಮೈಲಾರ ಮಹಾದೇವಪ್ಪ ಸಂಗೂರ ಕರಿಯಪ್ಪ 
ಮೆಣಸನಹಾಳ ತಿಮ್ಮನಗೌಡ, ಕೊಟಿನಂಜಪ್ಪ, ಹಳ್ಳಿಯವರ ಜಿನ್ನಪ್ಪ, TEE: ನರಸಪ, ಚನ್ನಬಸವಯ್ಯ, ಹಾಲಯ್ಕನವರ 
ಮಠ, ಪಂಜಾಕ್ಷರಿ ವಳ ಸಂಗದ ಇವರೇ ಮೊದಲಾದವರು ಹೊಸಮನಿಯವರನ್ನು ರಹಸ್ಯವಾಗಿ ರಡು ಮುಂದಿನ 
ಕಾರ್ಯಕ್ರಮ ಯೋಜನೆಯನ್ನು ಪಡೆದು ಕೊಂಡಿದ್ದರು. ಅಲ್ಲದೇ ಮೈಸೂರು ಸೀಮೆಯ ಚಿತ್ರದುರ್ಗದ ಕೆ.ಕೆಂಚಪ್ರ, ರಾಮಗಿರಿ 
ಹನುಮಂತಪ್ಪ, ರಂಗಾಪುರ ಸಿದ್ದಪ್ಪ ಇಟಗಿ ವೇದಮೂರ್ತಿ, ದೊ.ಮ. ರೇವಣಸಿದ್ದಯ್ಯ, ಎನ್‌.ಡಿ.ಶಂಕರ, ಇವರೇ 
ಮೊದಲಾದ ಹೋರಾಟಗಾರರು ಸುಭಾಷರ ಕಾರ್ಯಕ್ರಮಗಳಲ್ಲಿ ವಿಶ್ಲಾಸ ಇರಿಸಿಕೊಂಡು, ಹೊಸಮನಿಯವರ ಸಂಪರ್ಕ 
ಹೊಂದಿ ಅವರ ಸಲಹೆಯಂತೆ ನಡೆದುಕೊಳ್ಳುತ್ತಿದ್ದರು."” ಪ್ರತಿಯೊಬ್ಬರೂ ತನ್ನ ಶಕ್ತಿ ಹಾಗೂ ಇಚ್ಛೆಗಳಿಗೆ ಅನುಸಾರವಾಗಿ 
ರಾಷ್ಟಕ್ಕೆ ತನ್ನ ಸೇವೆ ಸಲ್ಲಿಸಬೇಕು. ದೇಶವು ಅಸ್ಪಾತಂತ್ರ, 5 ಸ್ಥಿತಿಯಲ್ಲಿದ್ದುಕೊಂಡು, ಜನಜೀವನವು ಉಬ್ಬಸಗೊಂಡಿರುವ 
ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿ ನ ಒಬ್ಬ ವ್ಯಕ್ತಿಯು ಏನನ್ನೂ ಮಾಡದೆ ಕೈಕಟ್ಟಿಕೊಂಡು ಕುಳಿತರೆ 
ಅದು ಅನೀತಿ ಎನಿಸುತ್ತದೆ. ಅಧರ್ಮ ಎನಿಸುತ್ತದೆ. ಅಪರಾಧವೆನಿಸುತ್ತದೆ ಎಂದು ಸ್ಥಾತಂತ್ಯ್ಯ ಹೋರಾಟಕ್ಕೆ ಪಾಲ್ಗೊಳ್ಳಲು 
ಹಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಪ್ರೋತ್ಲಾಹಿಸುತ್ತಿದ್ದರು. ಈ ಮೂಲಕ ೧೯೪೭ ಆಗಸ್ಟ್‌ ೧೫ರಂದು ಭಾರತವು 
ಸ್ಪಾತಂತ್ರ್ಯ್ಯವನ್ನು ಪಡೆಯಿತು. 


ಕರ್ನಾಟಕ ಏಕೀಕರಣ ಚಳುವಳಿಯಲ್ಲ 


ಭಾರತಕ್ಕೆ ಸ್ವಾತಂತ್ಯ ಬಂದ ನಂತರ ಹೊಸಮನಿ ಸಿದ್ದಪುನವರು ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದರು. ತಾವು 
ಪದೇಶ ಕಾಂಗೆಸ್‌ ಅಧ್ಯಕ್ಷರಾಗಿ ಸಂಚರಿಸಿದ ಪ್ರದೇಶಗಳಲ್ಲ ಸೇರಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣಗೊಳ್ಳಬೇಕೆನ್ನುವ 
ಕನಸು ನನಸಾಗಬೇಕೆಂದು ಅವರು ಹಂಬಲಿಸಿದರು. ಅಷ್ಟೇ ಅಲ್ಲದೇ ಅದಕ್ಕೆ ರೂಪರೇಷೆಯನ್ನು ಸಿದ್ಧಪಡಿಸಿದ್ದರು. ದೇಶಕ್ಕೆ 
ಸ್ಪಾತಂತ್ಯ್ಯ ಬಂದಿದ್ದನ್ನು ಕಂಡಿದ್ದೇನೆ, ಈಗ ಕರ್ನಾಟಕ ಏಕೀಕರಣವಾಗುವುದನ್ನು ನೋಡುತ್ತೇನೆ. ಕರ್ನಾಟಕ ಏಕೀಕರಣ 
ಕಟ ನಾನು ಸಾಯುವುದಿಲ್ಲ. ಎಷ್ಟೋ ಜನರು ಬ್ರಿಟಿಷರು ಭಾರತಬಿಟ್ಟು ಹೋಗುತಾರೆ. ದೇಶ ಸ್ವಾತಂತ್ರ್ಯ್ಯವಾಗುತ್ತದೆ 
ಎಂದು ನಂಬಿರಲಿಲ್ಲ. ಅದೇ ರೀತಿ ದೇಶೀಯ ಸಂಸ್ಥಾನಗಳು ಹೋಗುತ್ತವೆ, ಕರ್ನಾಟಕ ರಾಜ್ಯ ಆಗುತದೆ ಎಷ್ಟೋ 
ಜನರು ನಂಬಿಲ್ಲ. ಕರ್ನಾಟಕ ರಾಜ್ಯ ಆಗುವುದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ರವಾಗವಾರದು ಎಂಬುದು 
ಹೊಸಮನಿ ಸಿದ್ದಪ್ರ ಅಚಲ ನಂಬಿಕೆಯಾಗಿತ್ತು 


ಏಕೀಕರಣದ ಬಗ್ಗೆ ಕಾಂಗೆಸಿಗೆ ಚುರುಕು ಮುಟ್ಟಿಸಬೇಕೆಂದು ತಮ್ಮ ಸಾಂಕೇತಿಕ ವಿರೋಧವನ್ನು ವ್ಯಕ್ತಪಡಿಸಲು 
ಹೊಸಮನಿ ಸಿದ್ದಪುನವರು ೧೯೫೨ರ ಲೋಕಸಭೆಗೆ ಸರ್ಧಿಸಿ ಸೋಲನ್ನು ಅನುಭವಿಸಿದರು. ನಾನು ಸೋತರೇನಂತೆ? 
ಏಕೀಕರಣದ ಪ್ರಶ್ನೆಯನ್ನು ಗೆಲ್ಲಿಸುತ್ತೇನೆ ಎಂದು ಅವರು ಭರವಸೆಯಿಂದ ನುಡಿದರು. ಅದರಂತೆಯೇ ಹಾವೇರಿಯಲ್ಲಿ 
ಪಕ್ಷಾತೀತದ ಸಭೆಯನ್ನು ಯಶಸ್ವಿಯಾಗಿ ನಡೆಸಿದರು. ಈ ಸಭೆಯಲ್ಲಿ ಕಾಂಗೆಸನ್ನು ಹೊರತುಪಡಿಸಿ ಕರ್ನಾಟಕದೊಳಗಿನ 
ಇನ್ನುಳಿದ ಎಲ್ಲ ರಾಜಕೀಯ ಪಕ್ಷಗಳು ಹೊಸಮನಿಯವರನ್ನು ಬೆಂಬಲಿಸಿದವು. ಜನರಾಜ ಹೆಗ್ಗಡೆ, ಕೆ.ಆರ್‌.ಕಾರಂತ, 
ಗಾದಿ ಲಿಂಗನಗೌಡ, ಅಳವಂಡಿ ಶಿವಮೂರ್ತಿಸ್ತಾಮಿ, ವಾಲಿ ಚೆನ್ನಪ್ಪ, ಶಾಂತಿನಾಥ ಇಂಗಳೆ, ಯಜಮಾನ ಶಾಂತರುದಪ್ಪ, 
ಮುರಗೋಡ ಮಹಾದೇವಪ್ಪ, ತಲ್ಲೂರ ರಾಮನಗೌಡ, ಭಿ.ಸು. ಪಾಟೀಲ, ಗದಿಗೆಪ್ಪ ಹುರಳಿ ಮೊದಲಾದವರೆಲ್ಲರೂ 
ಬೆಂಬಲಕ್ಕೆ ನಿಂತರು.” 

ದಾವಣಗೆರೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ವಹಣ ಪರಿಷತ್ತಿನ ಸಮಾವೇಶವನ್ನು ಯಶಸ್ವಿಯಾಗಿ ಸಂಘಟಿಸಿದರು. 
ಈ ಸಭೆಯಲ್ಲಿ ಕರ್ನಾಟಕದ ನಾನಾ ಮೂಲೆಗಳಿಂದ ಕನ್ನಡದ ಮುಂದಾಳುಗಳು, ಸಾಹಿತಿಗಳು, ರಾಜಕಾರಣಿಗಳು, 
ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ದೊಡ್ಡ ಸಂಖ್ಯೆಯಲ್ಲಿ ಸಮಾವೇಶಗೊಳ್ಳಲು ಕಾರಣಿಭೂತರಾದರು. ೩೦ನೇ 


೪೦೪ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಏಪಿಲ್‌ ೧೯೫೩ ರಂದು ಕರ್ನಾಟಕ ಪ್ರಾಂತ್ಯ ರಚನೆಗೆ ಮೈಸೂರು ಸರ್ಕಾರವು ಪ್ರಧಾನ ಪಾತ್ರ ವಹಿಸಿದರೆ ಅನುಕೂಲ 
ಮತ್ತು ಔಚಿತ್ಯ ಪೂರ್ಣವಾದುದು ಎಂದು ತವರ £ನನಲಾಯತೇ: ಅಂದಿನ ಮೈಸೂರಿನ ಮುಖ್ಯಮಂತ್ರಿ 
ಕೆ. ಹನುಮಂತಯ್ಯನವರನ್ನು ಸಿದ್ದಪ್ಪ ಹೊಸಮನಿ, ಕೆ.ಆರ್‌. ಕಾರಂತ, ಎಂ.ಎನ್‌. ಬ್ಯಾಡಗಿ, ಕೆ.ಪಿ. ನೆಲವಿಗಿ ಮತ್ತು ಮಾಸ್ತಿ 
ವೆಂಕಟೇಶ ಅಯ್ಯಂಗಾರ್‌ ಅವರನ್ನೊಳಗೊಂಡ ನಿಯೋಗವೊಂದು ಭೇಟಿಮಾಡಿ ಮನವಿಯನ್ನು ಸಲ್ಲಿಸಿತು. 


೧೯೫೩ ಲ ೧೫ ಮತ್ತು ೧೬ರಂದು ಎರಡು ದಿನ ಕಾಸರಗೋಡಿನಲ್ಲಿ ಪ್ರಜಾ ಸೋಷಿಯಲಿಸ್‌ ನ ಪಕ್ಷ ಏರ್ಪಡಿಸಿದ್ದ 
ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ಹೂಸಮನಿ ಸಿದ್ದಪನವರು ವಹಿಸಿದ್ದರು. ಅಧ್ಯಕ್ಷತೆಯ ಭಾಷಣದಲ್ಲಿ ಮೆ )ಸೂರಿನವರು 
ಒಪುದ ಹೊರತು ವಾ ವಿಕೀಕರಣವಿಲ್ಲ ಎಂಬ ಮೊಂಡುವಾದಕ್ಕೆ ವಿರಾಮ ರ ಕೇಂದ್ರ ನ ವಿಳಂಬ 
ನೀತಿಯನ್ನು ಹಾಗೂ ಮೈಸೂರಿನ ಕೆಲವು ರಾಜಕಾರಣಿಗಳು ಮತ್ತು ಸಾಹಿತಿಗಳು ದ್ವಿ ಕರ್ನಾಟಕ ಪ್ರಾಂತ ರಚನೆಯ 
ಮಾತನಾಡುತ್ತಿರುವುದನ್ನು Ee ಸಿದ್ದಪುನವರು ಖಂಡಿಸಿದರು. ರ 


ಏಕೀಕರಣದ ವಿಳಂಬದಿಂದ ಕೆಲವಡೆ ವಿದ್ದಂಸಕ ಕೃತ್ಯಗಳು ನಡೆದಾಗ ಬೊಂಬಾಯಿ ಸರ್ಕಾರದ ಮುಖ್ಯಮಂತ್ರಿ 
ಮೊರಾರ್ಜಿ ದೇಸಾಯಿಯವರು. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನವರನ್ನು ಆರೋಪಿ ಸ್ಥಾನದಲ್ಲಿ 
ಹೆಸರಿಸಿದರು. ಅದನ್ನು ಕರ್ನಾಟಕ ಏಕೀಕರಣ ಪಕ್ಷದ ಅಧ್ಯಕ್ಷರು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ 
ಕ್ರಿಯಾ ಸಮಿತಿಯ ಸದಸ್ಯರೂ ಆದ ಸಿದ್ದಪುಹೊಸಮನಿ ಅವರು ಖಂಡಿಸಿದರು. ೧ನೇ ಸೆಪ್ಪಂಬರ್‌ ೧೯೫೩ ರಂದು 
ಹುಬ್ಬಳ್ಳಿಯಲ್ಲಿ ಅಖಂಡ ಕರ್ನಾಟಕ ಏಕೀಕರಣ ನಿರ್ಮಾಣ ಪರಿಷತ್ತಿನ ಉಪಸಮಿತಿಯು ಸಿದ್ದಪ್ರ ಹೊಸಮನಿ ಅವರ 
ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಪರಿಷತ್ತಿನ ಮುಖಂಡರನ್ನು ಬಂಧನಲ್ಲಿಟ್ಟಿರುವ ಮುಂಬಯಿ ಸರ್ಕಾರದ ನೀತಿಗೆ ಪ್ರತಿಯಾಗಿ 
ಪ್ರತಿಭಟನಾ ದಿನಾಚರಣೆಯನ್ನು ಆಚರಿಸುವ ಮೂಲಕ ಎಚ್ಚರಿಸಿದರು.” 


ದಿನಾಂಕ ೮ನೇ ಮಾರ್ಚ್‌ ೧೯೫೪ ರಂದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ, ಪರಿಷತ್ತಿನ ಬೆಳಗಾವಿಯ 
ಶಾಖೆಯನ್ನು ಹೊಸಮನಿ ಸಿದ್ದಪ್ರ ಅವರು ಉದ್ರಾಟಿಸಿದರು. ಈ ಪರಿಷತ್ತಿಗೆ ಬಿಜಾಪುರ ಜಿಲ್ಲೆಯ ಪೀಪಲ್ಸ್‌ ಪಾರ್ಟಿ, 
ಬಳ್ಳಾರಿ ಜಿಲೆಯ ಜಸ್ಟೀಸ್‌ ಪಾರ್ಟ್‌, ಸಮಾಜವಾದಿ" ಪಕ್ಷ ಫಾರ್ವರ್ಡ್‌ ಬ್ಲಾಕ್‌ ಮತ್ತು ಇನ್ನೂ ಅನೇಕ ಸಂಘ-ಸಂಸ್ಥೆಗಳು 
ಜೊತೆಗೂಡಿದ್ದವು. ತದನಂತರ ದಿನಗಳಲ್ಲಿ ೧೯೫೫ರ ಸೆಪುಂಬರ್‌ ಕೊನೆಯ ವಾರದಲ್ಲಿ ಆಂಧ್ರ ಪ್ರಾಂತ ರಚನೆಗೆ 
ಸಂಬಂಧಿಸಿದಂತೆ ಕೇಂದ್ರ ಸರಕಾರದ ರಾಜ್ಯ ಪುನರ್‌ ವಿಂಗಡಣೆ ಆಯೋಗವು ಬಳ್ಳಾರಿ, ಹೊಸಪೇಟೆ, ಮತ್ತು ಶಿರಗುಪ್ಪ 
ತಾಲ್ಲೂಕುಗಳನ್ನು ಆಂಧಕ್ಕೆ ಸೇರಿಸಲು ಶಿಫಾರಸ್ಸು ಮಾಡಿತ್ತು. ಬಳ್ಳಾರಿಯನ್ನು ಒಡೆದು ಕರ್ನಾಟಕ ರಚನೆ ಮಾಡುವುದನ್ನು 
ಹೊಸಮನಿ ಸಿದ್ದಪ್ಪ ಖಂಡಿಸಿದರು. ಪಕ್ಷೇತರ ಕರ್ನಾಟಕ ಏಕೀಕರಣ ಪರಿಷತ್ತಿನ ಮೊದಲ ಅಧಿವೇಶನವನ್ನು ೧೯೫೫ರ 
ಮೇ ೨೫ ಮತ್ತು ೨೬ರಂದು ಹಾವೇರಿಯಲ್ಲಿ ಯಶಸ್ವಿಯಾಗಿ ನಡೆಸಿದರು.” 


ಅಲ್ಲದೇ ಅಂದಿನ ಮೈಸೂರು ಮುಖ್ಯಮಂತ್ರಿ ಕೆಂಗಲ್‌ ಹನುಮಂತಯ್ಯ ಅವರಿಗೆ ಕರ್ನಾಟಕ ಏಕೀಕರಣಕ್ಕೆ 
ಮುಂದಾಗಬೇಕೆಂದು ನಿರಂತರವಾಗಿ ಹುರಿದುಂಬಿಸುತ್ತಿದ್ದರು. ಇದು ಐತಿಹಾಸಿಕ ಪರ್ವಕಾಲ ಕೆಂಪೇಗೌಡ ಬೆಂಗಳೂರು 
ಕಟ್ಟಿದ, ಕೆಂಗಲ್‌ ಹನುಮಂತಯ್ಯ ಕರ್ನಾಟಕ ಕಟ್ಟಿದ ಎನ್ನುವ ಹೆಸರನ್ನು ನೀವು ಪಡೆದುಕೊಳ್ಳಬೇಕು, ಇತಿಹಾಸದಲ್ಲಿ 
ಎಷ್ಟೋ ಜನ ರಾಜರು ಒಂದೆರಡು ಗ್ರಾಮಗಳನ್ನು ತಮ್ಮವನ್ನಾಗಿ ಮಾಡಿಕೊಳ್ಳಲು ಹೋರಾಡಿದ್ದಾರೆ. ರಕ್ತ ಸುರಿಸಿದ್ದಾರೆ. 
ಆದರೆ ಇಲ್ಲಿ ರಕ್ತ ಸುರಿಸುವ ಹೋರಾಟ ಮಾಡಬೇಕಾದ ಪ್ರಶ್ನೆಯೇ ಇಲ್ಲ. ಎಲ್ಲ ಪ್ರದೇಶಗಳ ಕನ್ನಡ ಜನರೂ ಈಗ 
ಮೈಸೂರು ಸೇರಬೇಕೆಂದಿದ್ದಾರೆ. ಅನಾಯಸವಾಗಿ ಲಭಿಸಿರುವ ಈ ಅವಕಾಶವನ್ನು ನೀವೇಕೆ ಕಳೆದುಕೊಳ್ಳಬೇಕು? ಮೈಸೂರು, 
ಕನ್ನಡ ರಾಜ್ಯ ಅಂಥ ಕನ್ನಡ ರಾಜ್ಯದ ಮುಖ್ಯಮಂತ್ರಿಯಾದ ನಿಮ್ಮಲ್ಲಿ ಕನ್ನಡ ನೆಲದ ಬಗೆಗೆ, ಜನರ ಬಗೆಗೆ ಅಭಿಮಾನ 
ಇರಬಾರದೆ? ಕರೆದು ಹೆಣ್ಣು ಕೊಟ್ಟರೆ ಅಳಿಯನಿಗೆ ಮಲರೋಗ ಬಂದಿತು ಎನ್ನುವಂತೆ ಮಾಡಬೇಡಿರಿ ಎಂದರು. ಅಲ್ಲದೇ 
ಕನ್ನಡ ನಾಡನ್ನು ಮೈಸೂರೆಂದೇ ಕರೆಯುವುದಕ್ಕೆ ಆಕ್ಷೇಪ ಏನನ್ನು ವ್ಯಕ್ತಪಡಿಸಲಿಲ್ಲ. ಕುರುಡನಿಗೇನು ಬೇಕು? ಎರಡು 
ಕಣ್ಣುಬೇಕು. ಯಾವ ರೀತಿಯಿಂದಾರೂ ದೃಷ್ಟಿ ಬಂದರೆ ಸಾಕು. ಹೆಸರಿನ ಪ್ರಶ್ನೆಗಿಂತ ಕನ್ನಡ ನಾಡು ಒಂದುಗೂಡುವುದು., 
ಒಂದು ಆಡಳಿತದಲ್ಲಿ ಬರುವುದು ಮುಖ್ಯ ಎಂದರು.” 


ಅಂತಿಮವಾಗಿ ನವೆಂಬರ್‌ ೧, ೧೯೫೬ರಂದು ಅಖಂಡ ಮೈಸೂರು ರಾಜ್ಯ ಏಕೀಕರಣಗೊಂಡಿತು. ಈ ಮೂಲಕ 
ಭಾರತ ಸ್ಟಾತಂತ್ರ್ಯ ಸಂಪಾದಿಸಿದ ಹಾಗೂ ಕರ್ನಾಟಕ ಏಕೀಕರಣ ಸಾಧಿಸಿದ ಹೆಮ್ಮೆ ಹೊಸಮನಿ ಸಿದ್ದಪ್ಪನವರೆನಿಸಿತು. 
ಸ್ವಾತಂತ್ಯ ಮತ್ತು ಏಕೀಕರಣದೊಂದಿಗೆ ಜಿಲ್ಲೆಯಾದ್ಯಂತ ಅನೇಕ ರಚನಾತ್ನಕ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಅವುಗಳಲ್ಲಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೦೫ 


ಅರ್ಬನ್‌ ಬ್ಯಾಂಕ್‌, ಕೆ.ಸಿ.ಸಿ. ಬ್ಯಾಂಕ್‌ ಹಾವೇರಿ ಬ್ರಾಂಚ್‌, ಧಾರವಾಡ ಡಿ.ಸಿ.ಸಿ. ಬ್ಯಾಂಕ್‌, ಜಿಲ್ಲಾ ಸ್ಕೂಲ್‌ ಬೋರ್ಡ್‌, 
ಡೆವಲಪ್‌ ಮೆಂಟ್‌ ಆಫೀಸ್‌, ಹಾವೇರಿ ಹಾಗೂ ಕರ್ಜಗಿಯ ಸಹಕಾರಿ ಸಂಘಗಳು, ಜಿಲ್ಲಾ ಸ್ಥಳೀಯ ಸಂಸ್ಥೆ ಲ್ಯಾಂಡ್‌ 
ಮಾರ್ಟಗೇಜ್‌ ಬ್ಯಾಂಕ್‌ ಇತ್ಕಾದಿ ಹಾವೇರಿ ಪ್ರೌಢಶಾಲೆಯ ದೊಡ್ಡ ಪ್ರಮಾಣ ಕಟ್ಟಡ ಕಟ್ಟಿಸಲು ಇವರು ಕಾರಣರಾದರು.** 


ಮೇಲ್ಕಂಡಂತೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಅಪಾರ ಸೇವೆ ಸಲ್ಲಿಸಿ ೧೪ನೇ ಫೆಬ್ರವರಿ ೧೯೫೯ ರಂದು 


ನಿಧನರಾದರು. ಅನ್ಯಾಯ ಮಾಡುವವನಿಗಿಂತಲೂ ಅನ್ಯಾಯ ವಾದದ್ದನ್ನು ನೋಡಿ ಸಹಿಸುವವನೇ ಮಹಾಪಾಪಿ ಎಂದು 
ನಂಬಿ ನಡೆದ ಮಹಾನುಭಾವ ಹೊಸಮನಿ ಸಿದ್ದಪುನವರು. 


೪೦೬ 


ಅಡಿ ಟಪ್ಪಣಿಗಳು 
ಸೂರ್ಯನಾಥ ಕಾಮತ್‌ (ಸಂ), (೧೯೯೮), ಸ್ಥಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು, ಸಂಪುಟ ೧; ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಪು. ೭೫೬. 
ಗೋವಿಂದಮೂರ್ತಿ ದೇಸಾಯಿ, (೧೯೭೮), ಸಿದ್ದಪ್ರ ಹೊಸಮನಿ, ಬೆಂಗಳೂರು, ಐಬಿಎಚ್‌ ಪ್ರಕಾಶನ, ಪು. ೨೬. 
ಅದೇ, ಪು. ೩೦. 


ಪಾಟೀಲ ಪುಟ್ಟಪ್ಪ, (೧೯೮೪); ಹೊಸಮನಿ ಸಿದ್ದಪ್ಪ ಡಂಬಳ-ಗದಗ, ವೀರಶೈವ ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ತೋಂಟದಾರ್ಯ 
ಸಂಸ್ಥಾನ ಮಠ, ಪು. ೧ಪ೩. | 


ಕಲ್ಬುರ್ಗಿ.ಎಂ.ಎಂ. ಮತ್ತು ಪಾಟೀಲ.ಎಸ್‌.ಎಚ್‌. (ಸಂ.) (೧೯೯೮); ಭಾರತ ಸ್ಪಾತಂತ್ರ್ಯ ಮತ್ತು ಕರ್ನಾಟಕ ಏಕೀಕರಣ ಲಿಂಗಾಯತರ ಪಾತ್ರ 
ಗದಗ; ವೀರಶೈವ ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಪು. ೦೭. 


ಸೂರ್ಯನಾಥ ಕಾಮತ್‌ (ಸಂ) (೧೯೯೮); ಸ್ಹಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು, ಸಂಪುಟ ೧, ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಪು. ೭೫೭. 

ಸೂರ್ಯನಾಥ ಕಾಮತ್‌ (ಸಂ), (೧೯೯೫); ಧಾರವಾಡ ಜಿಲ್ಲೆ ಗ್ಯಾಸೇಟಿಯರ್‌, ಪು. ೧೪೪. 

ಗೋವಿಂದಮೂರ್ತಿ ದೇಸಾಯಿ; (೧೯೭೮), ಮೇಲೆ ಉದ್ದರಿಸಿದ ಗಂಥ, ಪು. ೧೨. 

ಪಾಟೀಲ ಪುಟ್ಟಪ್ಪ (೧೯೮೪); ಮೇಲೆ ಉದ್ಧರಿಸಿದ ಗಂಥ, ಪು. ೫. 

ಸಾಬ್ರಿ ಪತಿಕೆ, ದಿನಾಂಕ ೦೬.೦೨.೧೯೩೯, ಸಂಪುಟ-೦೩, ಸಂಚಿಕೆ-ಳ೯, ಪು. ೦೯. 


. ಸಾದ್ವಿ ಪತ್ರಿಕೆ, ದಿನಾಂಕ ೨೮.೦೮.೧೯೩೯, ಸಂಪುಟ-೦೪, ಸಂಚಿಕೆ-೨೬, ಪು. ೧೧. 


ಡಿ.ಬಿ. ಕರಮಕರ (ಸಂ) (೧೯೯೭), ನೇತಾಜಿ ಸುಭಾಷ್‌ಚಂದ್ರ ಬೋಸ್‌ ಜನ್ಮ ಶತಾಬ್ದಿ ಸ್ಪರಣ ಸಂಚಿಕೆ, ಬೆಂಗಳೂರು; ಸುಭಾಷ್‌ಚಂದ್ರ 
ಬೋಸ್‌ ಜನ್ಮಶತಾಬ್ದಿ ಟ್ರಸ್ಟ್‌ (ರಿ.), ಪು. ೬೮. 
ಪಾಟಿಲ ಪುಟ್ಟಪ್ಪ (೧೯೮೪); ಮೇಲೆ ಉದ್ದರಿಸಿದ ಗಂಥ, ಪು. ೧೧೯. 


ದೇವರ ಕೊಂಡಾರೆಡ್ಡಿ, ಜಿ.ಕೆ. ಮತ್ತು ದೇವರಾಜಸ್ತಾಮಿ (ಸಂ.) (೨೦೧೫), ಇತಿಹಾಸದರ್ಶನ, ಸಂಪು-೩೦, ಬೆಂಗಳೂರು, ಕರ್ನಾಟಕ 
ಇತಿಹಾಸ ಅಕಾದೆಮಿ (ರಿ), ಪು. ೪೬೪. 


ಪಾಟೀಲಪುಟ್ಟಪ್ಯ (೧೯೮೪); ಪೂರ್ವೋಕ್ತ, ಪು. ೧೧. 
ಅದೇ, ಪು. ೧೨೦. 
ಅದೇ, ಪು. ೧೨೪. 


ಮುಖ್ಯಮಂತ್ರಿ ಚಂದ್ರು (ಪು.ಸಂ.), (೨೦೧೨); ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹನೀಯರು, ಬೆಂಗಳೂರು, ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರ, ಪು. ೧೧೩. 


ಗೋಪಾಲರಾವ್‌.ಎಚ್‌.ಎಸ್‌. (ಸಂ, (೧೯೯೬); ಕರ್ನಾಟಕ ಏಕೀಕರಣ ಇತಿಹಾಸ ಬೆಂಗಳೂರು, ನವಕರ್ನಾಟಕ ಪಬ್ಲಿಕೇಷನ್ಸ್‌ ಪು. ೨೦೪. 
ಅದೇ, ಪು. ೨೦೯. 

ಮುಖ್ಯಮಂತ್ರಿ ಚಂದ್ರು (ಪ್ರಸಂ.) ಪೂರ್ವೋಕ್ತ, ಪು. ೧೧೪. 

ಪಾಟೀಲಪುಟ್ಟಪ್ಪ (೧೯೮೪); ಪೂರ್ವೋಕ್ತ, ಪು. ೧೩೫. 

ಸೂರ್ಯನಾಥ ಕಾಮತ್‌ (ಸಂ.), (೧೯೯೮), ಪೂರ್ವೋಕ್ತ ಪು. ೭೫೮. 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ನ. ಭದಯ್ಯಃ ಜೀವನ ಮತ್ತು ಸಾಧನೆ 


ಏ.ಸಿ. ಮಂಜುಳ 


A ER CC Ee Pte 


“ನಿಸ್ಪಾರ್ಥ ಸೇವಾ ದೀಕ್ಷೇಯೇ ಸ್ವಾತಂತ್ರ್ಯದ ಶ್ರೀತಂತ್ರ” ಎಂದವರು ಗಾಂಧೀಜಿ. ಅವರ ರಚನಾತ್ಗಕ ಕಾರ್ಯಕ್ರಮದಲ್ಲಿ 
ತೀವ್ರ ಶದ್ದೆ 'ಹೊಂದಿ ತಮ್ಮ ಜೀವನವನ್ನೇ ಸ ಸ್ಪಾತಂತ್ಯಹೋರಾಟ ಮತ್ತು ರಚನಾತ್ಮಕ ಕಾರ್ಯಗಳಿಗೆ ಸಮರ್ಪಿಸಿಕೊಂಡ 
ಅನೇಕ ಮಹನೀಯರುಗಳಲ್ಲಿ ನ. ಭದಯ್ಸನವರು ಕೂಡ ಒಬ್ಬರು. ಸಾಂಪ್ರದಾಯಿಕವಾಗಿ ಶಾಲಾಕಾಲೇಜುಗಳಿಗೆ ಹೋಗಿ 
ಪದವಿ-ಪ್ರಶಸ್ತಿಗಳನ್ನು ಪಡೆಯದೆ ಜೀವನಪರ್ಯಾಂತ ಸ್ವಂತ ಪರಿಶ್ರಮದಿಂದ ಜ್ಞಾನಾರ್ಜನೆ ಮಾಡಿ ಸಾಮಾಜಿಕ, ಆರ್ಥಿಕ 
ಮತ್ತು ರಾಜಕೀಯ ಸಮಸ್ಯೆಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದ ಸ್ವಾತಂತ್ಯ ಹೋರಾಟಗಾರರು, ಸಾಹಿತಿಗಳು, 
ಸಮಾಜಸುಧಾರಕರು. ಶಿಕ್ಷಣ. ಪೇಮಿಗಳು, ಗಾಂಧಿವಾದಿಗಳು ಆಗಿದ್ದ ನ. ಭದ್ರಯನವರು ಕ್ರಿಶ. ೧೯೧೨ ಸೆಪೆಂಬರ್‌ ೯ 
ರಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನ ನೀಲನಹಳ್ಳಿಯಲ್ಲಿ ತಂದೆ ನಡ್ದೇಗೌಡ ತಾಯಿ ತಾಯಮ್ಮ ದಂಪತಿಯ 
ಹಿರಿಯ ಮಗನಾಗಿ. ಬಡರೈತ ಕುಟುಂಬದಲ್ಲಿ ಜನಿಸಿದರು” ಮೂವರು ಕಿರಿಯ ಸಹೋದರರು ಹಾಗೂ ಒಬ್ಬ ಸಹೋದರಿಯ 
ಪ್ರೀತಿಯ ಅಣ್ಣನಾಗಿದ್ದರು. ಲಕ್ಷ್ಮಿಸಾಗರದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕಶಿಕ್ಷಣ ಮುಗಿಸಿ ಮೈಸೂರಿನಲ್ಲಿ ಪೌಢಶಿಕ್ಟಣ 
ಪಡೆದುಕೊಂಡರು ವಾರಾನ್ನದ ವಿದ್ಯಾರ್ಥಿಯಾಗಿ ಶಿಕ್ಷಣ ಪಡೆಯುತ್ತಿದ್ದ ಭದ್ರಯ್ಯನವರು ಇಂಟರ್‌ ಮಿಡಿಯೇಟ್‌ ಓದುವ 
ವೇಳಗೆ ಸ್ಪಾತಂತ್ಯಹೋರಾಟಕ್ಕೆ ಧುಮುಕಿ ತಮ್ಮ ಓದಿಗೆ ತಿಲಾಂಜಲಿಯನ್ನಿಟ್ಟರು. ಪಾರಂಪರಿಕ ಅರ್ಥದಲ್ಲಿ ಶಿಕ್ಷಣ ನಿಂತರು, 
ನಿಜವಾದ ಅರ್ಥದಲ್ಲಿ ಅವರ ಶಿಕ್ಷಣ ಕೊನೆಯವರೆವಿಗೂ ಮುಂದುವರೆಯಿತು. ಭಾರತವನ್ನು ಬ್ರಿಟಿಷರದಾಸ್ಯದಿಂದ 
ವಿಮೋಚನೆಗೊಳಿಸುವುದರ ಜೊತೆಗೆ ಗ್ರಾಮದಉದ್ದಾರವಾಗದೆ ರಾಷ್ಟ್ರದ ವಿಮೋಚನೆ ಮತ್ತು ಪ್ರಗತಿಯಾಗಲಾರದೆಂದು 
ನಂಬಿದ ನ.ಭದ್ರಯ್ಯನವರು ರಚನಾತ್ಮಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಮ್ಮ೦ಥಹ ಹಲವಾರು ತರುಣರು 
ಬಡತನದಿಂದಾಗಿ ವಿದ್ಯಾಭ್ಯಾಸ ನಿಲ್ಲಿಸಬಾರದೆಂದು ಗಾಮೀಣವಿದ್ಯಾರ್ಥಿಗಳಿಗಾಗಿ “ಗಾಮಸೇವಾನಿಲಯ”ವೆಂಬ ಉಚಿತ 
ವಿದ್ಯಾರ್ಥಿ ನಿಲಯ ಸ್ಥಾಪಿಸಿದರು. ಹಾಗೆಯೇ “ವಿವೇಕಾನಂದವಿದ್ಯಾರ್ಥಿನಿಲಯ” ಎಂಬ ವಸತಿನಿಲಯವನ್ನು ಸ್ಥಾಪಿಸಿ 
ಶ್ರೀಮಂತರ ಮಕ್ಕಳಿಂದ ಹಣ ಪಡೆದು, ಬಡವರಮಕ್ಕಳಿಗೆ ಉಚಿತ ಊಟವಸತಿಯನ್ನು ಕಲ್ಪಿಸುವ ತತ್ವವನ್ನು ಜಾರಿಗೆ 
ತಂದರು”. ಗ್ರಾಮದಲಉದ್ದಾರವೇ ದೇಶದ ಉದ್ದಾರವೆಂದು ತಿಳಿದು ಗಾಂಧೀಜಿಯವರ ರಾಮರಾಜ್ಯದ ಕನಸ ನು ನನಸು 
ಮಾಡಲು ಕಾರ್ಯತತ್ತರರಾಗಿ ತಮ್ಮ ಇಪತ್ರಮೂರನೇ ವಯಸಿನಲ್ಲಿ “ಗ್ರಾಮಸೇವಾ” ಪತ್ರಿಕೆಯನ್ನು ಪಾರಂಭಿಸಿದರುಸಿ 
ಗ್ರಾಮಸೇವೆಯ ವಿಚಾರಗಳಿಗೆ ಮೀಸಲಾದ ಪತ್ರಿಕೆ ಇದಾಗಿದ್ದು ೧೯೩೫ರಿಂದ ೧೯೩೯ರವರೆಗೆ “ಗ್ರಾಮಸೇವಾ” ಪತ್ರಿಕೆಯ 
ಸಂಪಾದಕರಾಗಿದ್ದರು. ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಅವರ ಪತ್ರಿಕೆಯ ಮೇಲೆ ಸರ್ಕಾರ ಕಣ್ಣಿಟ್ಟಿತು. ಅದರ ಫಲವಾಗಿ 
ಪತ್ರಿಕೆ ಮತ್ತು ವಿವೇಕಾನಂದ ವಿದ್ಯಾರ್ಥಿ ನಿಲಯ ನಿಂತುಹೋಯಿತು. ಸೊಲೊಪ್ಪಿಕೊಳ್ಳದ ಭದ್ರಯ್ಯನವರು “ಕಿರುತಾರೆ” 
ಎ೦ಬ ಪತ್ರಿಕೆಯನ್ನು ಸ್ಪಲ್ಪ ಕಾಲ ನಡೆಸಿದರು”. “ಗ್ರಾಮಸೇವಾ”ವಿದ್ಯಾರ್ಥಿ ನಿಲಯ ಮುಂದುವರಿಯಿತು. ಆನೇಕ ಶ್ರೀಮಂತರು . 
ಹಾಗೂ ಮೈಸೂರಿನ ಸಂತೇಪೇಟಿಯ ವರ್ತಕರು ಧಾನ್ಯಗಳನ್ನು ಧಾರಾಳವಾಗಿ ನೀಡುತ್ತಿದ್ದರಿಂದ ಗಾಮಸೇವಾವಿದಾರ್ಥಿನಿಲಯ 
ಸರಾಗವಾಗಿ ನಡೆಯುತ್ತಿತ್ತು. ಸ್ಥಾತಂತ್ಯ್ಮಹೋರಾಟದಲ್ಲಿ ಭಾಗವಹಿಸಿದ್ದ ನ.ಭದ್ರಯ್ಧನವರನ್ನು ೧೯೩೯ರಲ್ಲಿ ಸರ್ಕಾರ 
ಬಂಧಿಸಿ ತೀರ್ಥಹಳ್ಳಿ ಸೆರೆಮನೆಯಲ್ಲಿ ಇಟ್ಟಿತು.ಸೆರೆಮನೆಯಿಂದ ಬರುವ ವೇಳಗೆ ಅವರು ಸ್ಥಾಪಿಸಿದ ಗಾಮಸೇವಾ 
ದ್ಯಾರ್ಥಿನಿಲಯ ಮುಚ್ಚಿಹೋಯಿತು. 


ಕ್ರಿಶ. ೧೯೪೨ರ ಕ್ಲಿಟ್‌ ಇಂಡಿಯಾ ಚಳುವಳಿಯಲ್ಲಿ ನ. ಭದ್ರಯ್ಯನವರು ಯುವಜನತೆಯನ್ನು ಸಂಘಟಿಸಿದರು. 
ಗಾಂಧೀಮಾರ್ಗದ ದೀಕ್ಷೆ ತೊಟ್ಟು ನೂರಾರು ಗ್ರಾಮಗಳಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಮೈಸೂರು 
ಸಂಸ್ಥಾನದ ಗಾಂಧಿವಾದಿಗಳಾದ ಸಿದ್ದವನಹಳ್ಳಿ ) ಕೃಷ್ಣಶರ್ಮ, ದಾಸಪ್ಪ ದಂಪತಿಗಳು, ಎಂ. ನ ಜೋಯಿಸ್‌. ಸಾಹುಕಾರ್‌ 
ಚನ್ನಯ್ಯ, ರಂಗದಾಮಯ್ಯ, ಮುಂತಾದ ಹಿರಿಯರ ಸ್ಫೂರ್ತಿಯಿಂದ ಜನಜಾಗ ಗತಿಯಲ್ಲಿ ತೊಡಗಿ ಪ್ರತಿಭಟನಾ ಚಳುವಳಿಯನ್ನು 
3% ಪಹಾಯಕಹ ಪ್ರಾಧ್ಯಾಪಕರು, ಪರ್ಕಾಲಿ ಪ್ರದ. ಕಾಲೇಜು, ಕೃಷ್ಣರಾಜಪಾಗರ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಬಲ್ಲೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೪೦೭ 


ಕೈಗೊಂಡರು. ಮೈಸೂರಿನ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಗಾಂಧೀಜಿಯವರ ಮೊಮ್ಮಗ ಕಾಂತಿಲಾಲ್‌ಗಾಂಧೀ 
ಹಾಗೂ ಅವರ ಪತ್ಲಿ ಸರಸ್ಪತಿ ಮತ್ತು ಟಿ.ಎನ್‌. ಶಾಮರಾವ್‌ ಮುಂತಾದವರೊಡನೆ ಸೇರಿ “ಗಾಂಧಿಸೇವಾ ಸಂಘ”ವನ್ನು 
ಸ್ಥಾಪಿಸಿದ ಭದ್ರಯ್ಕನವರು, ರಚನಾತ್ಮಕ ಕಾರ್ಯಗಳನ್ನು ಕೈಗೊಂಡರು. ನ.ಭದ್ರಯ್ಧನವರ ಪ್ರೇರಣೆಯಿಂದ ಮೈಸೂರುನಗರ 
ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಲವಾರು ಸಮಾಜಸೇವಾ ಸಂಘಗಳನ್ನು ಸ್ಥಾಪಿಸಲ್ಪಟ್ಟವು. ಖಾದಿಸೂಸೈಟಿ, ಹರಿಜನ 
ಸೇವಾ ಕೇಂದ್ರ, ಚೇತನಾ ಪ್ರಕಟನಾಲಯ, ವಿದ್ಯಾಸಂಸ್ಥೆಗಳು, ಗಾಂಧೀ ವಿಚಾರಪರಿಷತ್‌, ಗಾಂಧೀ ಸ್ಮಾರಕ ನಿಧಿ ಸಂಸ್ಥೆಗಳು, 
ಗಾಂಧೀ ಗಂಥಮಾಲೆ ಮುಂತಾದ ಸಂಘ ಸಂಸ್ಥೆಗಳನ್ನು ಸ ಸ್ಥಾಪಿಸಿ ಹಲವಾರು ಯುವಪೀೀಳಿಗೆಗಳಿಗೆ ಪ್ರೋತಾಹಿಸಿ ಜೊತೆಗೆ 
ಗಾಂಧೀಜಿಯವರ ಬರವಣಿಗಳನ್ನು ಪ್ರಕಟಿಸಿದರು. ಗಾಂಧೀಜಿ ಯುವ ಸಾಹಿತ್ಯ, ಕನ್ನಡದಲ್ಲಿ ವಿಜ್ಞಾನ ಸ ಸಾಹಿತ್ಯ ಹಾಗೂ 
ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ಭದಯ್ಯನವರೇ ರಚಿಸಿ ಪ್ರಕಟಿಸಿದರು. ೧೯೪೭ರ ಮೈಸೂರು ಚಲೋ 
ಚಳುವಳಿಯಲ್ಲಿ ಭಾಗವಹಿಸಿ ಬಂಧಿತರಾದರು. ಹಲವಾರು ಬಾರಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆವಾಸವನ್ನು 
ಅನುಭವಿಸಿದರೂ ಕೂಡ, ಸ್ಥಾತಂತ್ಯನಂತರ ಅದರ ಲಾಭವನ್ನು ಪಡೆದುಕೊಳ್ಳಲಿಲ್ಲ. ತಾರುಣ್ಯದಲ್ಲಿಯೇ ಭದ್ರಯ್ಯನವರು 
ಗಾಂಧೀಜಿಯವರ ತೀವಪ ಪಭಾವಕ್ಕೆ ಸಾ ಗಾಂಧೀಜಿಯವರ ಬದಾಂತವನ್ನು ಬದುಕಿನ ಕೊನೆಯವರೆವಿಗೂ ಪಾಲಿಸಿದರು. 
ಬಾಲ್ಯದಲ್ಲಿಯೇ ಮಾಂಸಹಾರವನ್ನು ತ್ಯಜಿಸಿದ ಅವರು ಅಂತರರಾಷ್ಟ್ರೀಯ ವಲಯದಲ್ಲಿ ಕಾರ್ಯನಿರ್ವಹಿಸುವಾಗಲೂ 
ತಮ್ಮ. ಸಸ್ಮಹಾರದ ವೃತವನ್ನು ಮುರಿಯಲಿಲ್ಲ. ಸರಳ ಜೀವನ ಮತ್ತು ಉನ್ನತ ಚಿಂತನೆ ಭದ್ರಯ್ಯನವರ ಜೀವನದ 
ಆದರ್ಶೆವಾಗಿತು". ರಚನಾತಕ "ಕಾರ್ಯಕ್ರಮಗಳು ಹಾಗೂ ಗ್ರಾಮಸುಧಾರಣೆ ಭದಯ ನವರ ಕನಸಾಗಿದ್ದು, ಪ್ರಚಾರದಿಂದ 
ದೂರ ಉಳಿದಿದ್ದ ಅವರು ~~ ನಂಬಿದ ತತ್ನಸಿದ್ದಾಂತಗಳನ್ನು ಕಾರ್ಯಪುವೃ ತಗೊಳಿಸಲು ವಯಸ್ಸರ ಶಿಕ್ಷಣ 'ಚಳುವಳಿಯಿಂದ 
ಸಾಧ್ಯವಾಯಿತು. | 

ಮೈಸೂರು ಸಂಸ್ಥಾನದಲ್ಲಿ ೧೮೮೭ರ ಜನವರಿ ತಿಂಗಳಲ್ಲಿ ರಾತ್ರಿಶಾಲೆ ಆರಂಭವಾಗುವುದರೊಂದಿಗೆ ವಯಸ್ಕರ 
ಶಿಕ್ಷಣ ಪ್ರಾರಂಭವಾಯಿತು. ಇಬ್ಬರು ಮುಸ್ಲಿಂ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ರಾತ್ರಿಶಾಲೆಯ ನೇತೃತ್ವವನ್ನು ಎಂ. 
ಶಾಮರಾವ್‌ ವಹಿಸಿಕೊಂಡಿದ್ದರು ಇವರು ಮಹಾರಾಜ ಕಾಲೇಜಿನಲ್ಲಿ ಸಹಾಯಕ ಶಿಕ್ಷಕರಾಗಿದ್ದರು". ೧೮೯೦ರ ವೇಳೆಗೆ 
೧೦೯ ವಿದ್ಯಾರ್ಥಿಗಳು ವಯಸ್ಸರ ಶಿಕ್ಷಣಕ್ಕೆ ಸೇರಿಕೊಂಡಿದ್ದು. ೪ ತರಗತಿಗಳಲ್ಲಿ ಶಿಕ್ಷಣ ನಡೆಯುತ್ತಿತ್ತು. ೧೮೮೯ರ ಜುಲೈ 
ತಿಂಗಳಿನಲ್ಲಿ ಮೈಸೂರು ಸರ್ಕಾರ ತಿಂಗಳಿಗೆ ಇಪ್ಪತ್ತು ರೂಪಾಯಿಗಳ ಸಹಾಯಧನ ಮಂಜೂರು ಮಾಡಿತು. ೧೯೧೨ರ 
ನಂತರ ವಯಸ್ಸರ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿತು. ಸುಮಾರು ೭,೦೦೦ ಶಿಕ್ಷಣಕೇಂದ್ರಗಳು ಹಾಗೂ 
ಸಾವಿರಾರು ಪುಸ್ತಕ ಭಂಡಾರಗಳು ಮೈಸೂರು ಸಂಸ್ಥಾನದಲ್ಲಿ ವಯಸ್ಕರಶಿಕ್ಷಣ ಶಾಲೆಗಳು ಕ್ಷೀಣಿಸತೊಡಗಿದವು. ಆದರೆ 
ನಾಲ್ಪಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಯಸ್ಸರ ಶಿಕ್ಷಣದ ಅಡಿಪಾಯ ಗಟ್ಟಿಯಾಗಿ ಬೇರೂರಿದವು. ೧೯೪೦ರಲ್ಲಿ 
ಮೈಸೂರು ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೆಲವು ಉನ್ನತ್ತಾಧಿಕಾರಿಗಳು, ಖಾಸಗಿ ವ್ಯಕ್ತಿಗಳು, ಅಕ್ಷರಪ್ರಚಾರ ಕಾರ್ಯಕ್ಕೆ 
ಬೆಂಬಲ ನೀಡಿದರು. ವೆಯಸ್ಸರ ಶಿಕ ಶಿಕ್ಷಣ ಶಾಲೆಗಳಿಗೆ ಯಮುನಾಚಾರದು . ಜೆ.ಬಿ. ಮಲ್ಲಾರಾಧ್ವ. ದೇವುಡು : EES, 
ಜೆ.ಆರ್‌. ರಂಗಸ್ತಾಮಿ , ಕೆ.ಎಸ್‌. ಆಚಾರ್ಯ, ಎಸ್‌.ವಿ. ಶ್ರೀನಿವಾಸರಾವ್‌ ಹಾಗೂ ಟಿ. ಕೃಷ್ಣಮೂರ್ತಿ ಮುಂತಾದವರು 
ಪ್ರೋತ್ಸಾಹ ನೀಡಿದರು. ೧೯೪೦ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಂಘದವರು ಮೈಸೂರು ನಗರದ 
ವಿವಿಧ ಭಾಗಗಳಲ್ಲಿ ಸಾಕ್ಷಾರತಾ ತರಗತಿಗಳನ್ನು ತೆರೆಯಲು ನಿರ್ಧರಿಸಿದರು. ಅಕ್ಷರ ಪ್ರಚಾರಕ್ಕಾಗಿ ಸ್ವಯಂಸೇವಕರು 
ಮುಂದೆ ಬಂದರು ವಿಶ್ವವಿದ್ಯಾನಿಲಯದ  ಉಪಕುಲಪತಿಗಳಾಗಿದ್ದ ಎನ್‌.ಎಸ್‌. ಸುಬ್ಬರಾಯರು ಸ್ವಯಂಸೇವಕರಿಗೆ 
ತರಬೇತಿ ಶಿಬಿರಗಳನ್ನು "ಏರ್ಪಡಿಸಿ ಅವರಿಗೆ ವಯಸ್ಕರ ಮನಶಾಸ್ತ್ರ ತರಗತಿಗಳ ನಿರ್ವಹಣೆ ಮತ್ತು “ಅಕ್ಷರ ಕಲಿಸುವ 
ವಿಧಾನಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಮೈಸೂರು ವಿಶ್ವವಿದ್ಯ ನಿಲಯದ ಈ ಕಾರ್ಯಕ್ಕೆ ಪುರಸಭೆ 3 ಸಹಾಯ 
ಹಸ್ತ ನೀಡಿತು. 'ಹೀಗೆ ವಿಶ್ವವಿದ್ಯಾನಿಲಯದ ಮೇಲಿಚಾರಣೆಯಲ್ಲಿ ಸ ಯಾಕ್ತರತಾ ಕೆಲಸವನ್ನು ನೇರವೇರಿಸಲು ಮ್ಳ ಸೂರು 
ನಗರ ಅಕ್ಷರ ಪ್ರಚಾರ ಸಮಿತಿ” ಯನ್ನು ಸ್ಥಾಪಿಸಿತು. ೧೯೪೧ರಲ್ಲಿ ಮೈಸೂರು ಸಂಸ್ಥಾನದ ಸರ್ಕಾರವು “ಮಸೂರು 
ಸಂಸ್ಥಾನದ ಅಕ್ಷರ ಪ್ರಚಾರ ಸಮಿತಿ” ಎಂದು ಹೆಸರನ್ನು ಬದಲಾಯಿಸಿ, ಸರ್ಕಾರದ ಕಾರ್ಯಕ್ರಮವಾಗಿ ಅಂಗೀಕರಿಸಿತು”. 
ಈ ಸಮಿತಿಗೆ ಅಧ್ಯಕ್ಷರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾದ ಬಿ.ಎಂ. ಶ್ರೀಕಂಠಯ್ಯನವರು 
ಕಾರ್ಯನಿರ್ವಹಿಸಿದರೆ, ಉಪಾಧ್ಯಕ್ಷರಾಗಿ ಡಬ್ಬ್ಯು.ಜಿ. ಈಗಲ್‌ಟನ್‌ರವರು ಹಾಗೂ ಸರ್ಕಾರದ ಪ್ರತಿನಿಧಿಗಳಾಗಿ ನ. 
ಭದ್ರಯ್ಯ, ಸಾಹುಕಾರ್‌ ಚೆನ್ನಯ್ಯ, ಟಿ. ಮರಿಯಪ್ಪ ಮುಂತಾದವರನ್ನು ನೇಮಿಸುವುದರ ಜೊತೆಗೆ ರೂ. ೫೦೦೦/- 
ಸಹಾಯಧನವನ್ನು ನೀಡಿತು. ಹೀಗೆ ಮೈಸೂರು ಸಂಸ್ಥಾನದ ಅಕ್ಷರ ಪ್ರಚಾರ ಸಮಿತಿ ಪ್ರಾರಂಭವಾದಾಗ ಸಹಜವಾಗಿಯೇ 
ಸಮಾಜಸೇವೆಯಲ್ಲಿ ಆಸಕ್ತಿ ಇದ್ದ ಭದ್ರಯ್ಯನವರು ತಮ್ಮನ್ನು ತಾವು ವಯಸ್ಸರಶಿಕ್ಷಣ ಸಮಿತಿಗೆ ಅರ್ಪಿಸಿಕೊಂಡರೆಂದರೆ 


೪೦೮ | ಇತಿಹಾಸ ದರ್ಶನ: ಸಂ. ೩೬/೨೦೨೧ 


ತಪ್ಲಾಗಲಾರದು. ಹಳೆಯ ಮೈಸೂರುಸಂಸ್ಥಾನದ € ಜಿಲ್ಲೆಗಳಲ್ಲಿ ಸರ್ಕಾರದ ಕಡೆಯಿಂದ ವಯಸ ೃರಶಿಕ್ಷಣಶಾಲೆಗಳು 
ಪಾರಂಭವಾದವು. ಭದಯ್ಯನವರು ಮ ಶಿಕ್ಷಣ ಚಳುವಳಿಗೆ ರಾಷ್ಟ್ರೀಯ ದ ೈಷ್ಟಿಯನ್ನು ತುಂಬಿ ಅದ್ದುತ ಪೇರಕಶಕಿಯಾದರು. 
ಸಮರ್ಪಣಾ pe ಹೊಂದಿದ್ದ ಅವರು ಹೊಸದಾಗಿ ಅಕ್ಷರ ಕಲಿತವರಿಗೆ ಪುಸ್ಪಕಮಾಲೆಗಳನ್ನು, “ಪ್ಟಿಛಕು” ಎಂಬ 
ವಾರಪತ್ರಿಕೆಯನ್ನು ವಯಸ್ಸರಶಿಕ್ಷಣ ಸಮಿತಿಯಿಂದ ಹೊರತರುವಲ್ಲಿ ಪ್ರಮುಖಪಾತ್ರ. ವಹಿಸಿದರು. 'ವಿದ್ಧಾವಂತರಿಗಾಗಿ 
“ಪುಸ್ತಕ ಪ್ರಪಂಚ” ಎಂಬ pe ಪತಿಕೆ ಹಾಗೂ ಹಲವಾರು ಪ್ರಕಟಣೆಗಳು ವಯಸ್ಕರ ಶಿಕ್ಷಣ ಸಮಿತಿಯಿಂದ PE 
ನ. ಭದ್ರಯ್ಮನವರ ಅವಿರತ ಸೇವೆಯೇ ಕಾರಣವಾಗಿದೆ. 
ಕರ್ನಾಟಕದಲ್ಲಿ ವಯಸ್ಸರಶಿಕ್ಷಣ ಎಂದರೆ ನ. ಭದ್ರಯ್ದ es ಮಟ್ಟಿಗೆ ಅವರು ಖ್ಯಾತಿ ಪಡೆದಿದ್ದರು. ವಯಸ್ವರ 
ಶಿಕ್ಷಣ ಸಮಿತಿಯಲ್ಲಿ ವಿದ್ಯಾಪೀಠದ ಆಚಾರ್ಯರಾಗಿ, — ಕಾರ್ಯದರ್ಶಿಯಾಗಿ, ಅಧಕರಾಗಿ ಸೇವೆ ಸಲ್ಲಿಸಿದರು. 
೧೯೫೫ರಿಂದ ೫೮, ೧೯೫೯ರಿಂದ ೧೯೬೨, ೧೯೬೫ರಿಂದ ೧೯೬೬ ಹಾಗೆಯೇ ೧೯೮೨ರಿಂದ ಆ೮ರವರೆಗೆ ವಯಸ್ಕರ 
ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ವಯಸ್ಕರ ಶಿಕ್ಷಣ ಸಮಿತಿಯಿಂದ ಜಿಲ್ಲೆಗೊಂದರಂತೆ ವಿದ್ಯಾಪೀಠಗಳ 
ಸ್ಥಾಪನೆಯ ರೂವಾರಿ 1 ಭದ್ರಯ್ಯನವರು ಎನ್ನುವುದನ್ನು ಮರೆಯುವಂತಿಲ್ಲ. ಡೆನ್ಮಾರ್ಕ್‌ ಮತ್ತು ಅಮೇರಿಕಾದ ಸಕ 
ಫಂಡೆಷನ್‌ನಿಂದ CRed ETE ಹೆಚ್ಚುವರಿ ವಿದ್ಯಾಪೀಠಗಳನ್ನು, ಮುದ್ರಣಾಲಯಗಳನ್ನು ಸ್ಥಾಪಿಸಿದ 
ಭದಯ್ಯನವರ ಕಾರ್ಯ ಚರಿತ್ರಾರ್ಹವಾಗಿದೆ. ಯುನೆಸ್ಕೋ" ತಜ್ಞರಾಗಿ ಆಫ್ರಿಕಾ. ಇಂಡೋನೇಷಿಯ, ಇರಾನ್‌ BR 
ದೇಶಗಳಲ್ಲಿ ತಮ್ಮ ತಜ್ಞ ಸಲಹೆಗಳಿಂದ ಮತ್ತು pl ಕಾರ್ಯದಿಂದ ಕರ್ನಾಟಕವನ್ನು ಹಾಗೂ ವಯಸ ರ ಶಿಕ್ಷಣ 
ಸಮಿತಿಯನ್ನು ಗುರುತಿಸುವಂತೆ ಮಾಡಿದ್ದಾರೆ. ಡೆನ್ಮಾರ್ಕಿನ ಜಾನಪದ ವಿದ್ಯಾಲಯಗಳ ಸಂಪರ್ಕ ಹ ವಿಶೇಷ 
ತಜ್ಞರನ್ನು ESTEE ಇಲ್ಲಿನವರಿಗೆ ತರಬೇತಿ ಕೊಡಿಸಿದರು. ಇಲ್ಲಿನ ಕಾರ್ಯಕರ್ತರನ್ನು ಅಲ್ಲಿಗೆ ಕಳುಹಿಸಿ, 
ಶಿಕಣಕೊಡಿಸಿ ವಿದ್ಯಾಪೀಠದ ಪ್ರಾಂಶುಪಾಲರುಗಳನ್ನಾಗಿ ನೇಮಿಸಿದರು. ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಗಮನ 
ಸೆಳೆದ ಈ ವಿದಾ ಪೀಠಗಳು ಗಾಮೀಣ ಅಕ್ಷರಸ್ಥ ಹ ಯುವತಿಯರಿಗೆ ಆಧುನಿಕ ವ್ಯವಸಾಯ, ಗ್ರಾಮ ಕೈಗಾರಿಕೆಗಳು. 
ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪರಿಚಯ, ಸಾಮಾನ್ಯವಾದ ಪ್ರಪಂಚ ಜ್ಞಾನಗಳನ್ನು ಬೋಧಿಸುವ ಗಾ ಹೊಸ 
ಚೈತನ್ಯ ತುಂಬಿಕೊಟ್ಟಿತು. ಈ ಕೇಂದಗಳು ಗಾಂಧಿಪುಣೀತ ಜೀವನ ಶಿಕ್ಷಣ ಅಥವಾ ಮೂಲ ಶಿಕ್ಷಣದ ಪ್ರಯೋಗಶಾಲೆಗಳಾದವು. 
ಕಲಸದ ಮಾಧ್ಯಮದಿಂದ ಶಿಕ್ಷಣ, ಶಿಕ್ಷಣದ ಮೂಲಕ ಹಚ್ಚು ಪರಿಶ್ರಮಶೀಲ ಉದ್ಯಮ ವಿದ್ಯಾ ಫೀಠದ ಮೂಲಮಂತ್ರವಾಗಿದ್ದು, 
ರಾಜ್ಯದಲ್ಲಿ ಒಟ್ಟು ೧೮ ವಿದ್ಯಾಪೀಠಗಳು ಸ್ಥಾಪನೆಯಾಗಿ ನ. ಭದ್ರಯ್ಧನವರ ಕನಸನ್ನು ನನಸುಗೊಳಿಸಲಾಯಿತು ಈ 
ವಿದ್ಯಾಪೀಠಗಳ ಆದ್ಯ ಪ್ರವರ್ತಕರಾಗಿದ್ದ ನ. ಭದ್ರಯ್ಯನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ. 
ಅಂತರಾಷ್ಟೀಯ ಸಂಸ್ಥೆಯಾದ ಯುನೆಸ್ಕೊದಲ್ಲಿ ವಯಸ್ಸರ ಶಿಕ್ಷಣ ವಿಭಾಗದ ಮುಖೈಸ್ಸರಾಗಿದ್ದ ಪ್ರೊ ಹೊ, ಈಗಲ್‌ಟನ್‌ರವರು 
ಭದ್ರಯ್ಯನವರ ಸೇವೆಯನ್ನು ಗುರುತಿಸಿ, ಅವರನ್ನು ಯುನೆಸ್ಟೊ ) ಸಂಸ್ಥೆಗೆ ಕೆಲಸ ಮಾಡಲು ಬರಮಾಡಿಕೊಂಡರು ಆಫಿಕಾ, 
ಕೀನ್ಯಾ, ಇರಾನ್‌ , ಇಂಡೊನೇಷಿಯ ಮುಂತಾದ ಹಲವು ದೇಶಗಳಿಗೆ ಭದಯ್ಯನವರು ವಯಸ್ಸರ ಶಿಕ್ಷಣದ ಯೋಜನೆಗಳನ್ನು 
ರೂಪಿಸಿಕೊಟ್ಟರು. ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಿ ಪ್ರಯೋಗಗಳನ್ನು ಮಾಡಿ ಯಶಸ್ಸಿಯಾದ 
ಭದ್ರಯ್ಯನವರು, ಒಂದೆರೆಡು ವಷ ರ್ಷಕ್ಕೆಂದು ಹೋದವರು ೧೮ ವರ್ಷಗಳ ಕಾಲ ದೀರ್ಪಸೇವೆಯನ್ನು ಸಲ್ಲಿಸಿದರು. 
ಯುನೆಸ್ಫೊದ ರಾಯಭಾರಿಯಾಗಿ AS TE ಇವರು ನಿವೃತ್ತಿಯ ನಂತರ ಮೈಸೂರಿನಲ್ಲಿ ನೆಲೆಸಿದರು: 
ಸ್ಷಗರವಾಗಿಂಕೀ ಬರವಣಿಗೆಯ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದ ನ.ಭದೆಯನಪರು ಸುಮಾರು ಇಪ್ಪತ್ತೈದಕ್ಕೂ 
ಹೆಚ್ಚು ಕೃತಿಗಳನ್ನು ರಚಿಸಿದರು. ಓದುಗರಲ್ಲಿ ದಾ ಅಕ್ಷರಕಲಿತವರಲ್ಲಿ ಅರಿವು ಪಶ್ಯೂಸಳಕ್ಷ ಈ ಅವರ ಬರವಣಿಗೆಯ 
ಉದ್ದೇಶವಾಗಿತ್ತು. ಸರಳವಾದ, ನೇರವಾದ ಬರವಣಿಗೆಯ ಶೈಲಿಯನ್ನು ಒಳಗೊಂಡಿದ್ದ ಅವರ ಕೃತಿಗಳು ವಸ್ತುನಿಷ್ಠವಾಗಿದ್ದವು. 
“ಮಹಾತ್ಸಾಗಾಂಧಿ” ಮತ್ತು "ಅಶೋಕ ಚಕ್ರವರ್ತಿ” ಈ ಎರಡು ಕೃತಿಗಳು ಜೀವನ ಚರಿತ್ರೆಗೆ ಸಂಬಂಧಿಸಿದ ಕೃತಿಗಳಾಗಿದ್ದು, 
“ಎವರೆಸ್ಟ್‌. ಆರೋಹಣ”, “ಪ್ರಪಂಚದ ಕಥೆ” ಮತ್ತು pa ಕಥೆಗಳು” ಮಕ್ಕಳಿಗಾಗಿ ಬರೆದ ಕೃತಿಗಳಾಗಿದ್ದು. ಠಃ 
ಕೃತಿಗಳು ಹೊಸಪು್ರದೇಶದ ಪರಿಚಯ ಮಾಡಿಸುವ ಸ ಕಥನಗಳಾಗಿದೆ. ಸಾಮಾನ್ಯ ಜನರಿಗಾಗಿ “ಧುವ ಸಂಶೋಧನೆ”, 
“ಸಾಗರ ಸಂಶೋಧನೆ”, “ಆಕಾಶಲೋಕ” ಹಾಗೂ ಹಾರಾಡುವತಟ್ಟಿಗಳನ್ನು ಕುರಿಶು “ಯಕ್ಷನೌಕೆ” ಎಂಬ ಕೃತಿಗಳನ್ನು 
ರಚಿಸಿದ್ದಾರೆ. ಇವುಗಳು ವೈಜ್ಞಾನಿಕ ವಿಷಯಗಳನ್ನು ಆದಷ್ಟು ಸರಳವಾಗಿ ಹೇಳುವ ಉದ್ದೇಶದಿಂದ ರಚಿಸಿದ ಕೃತಿಗಳಾಗಿದೆ. 
“ನಿಮ್ಮ 'ದೇಹ” ಮತ್ತು “ಜೀವಸಂತಾನ ಸಾಗಿದ ಬಗೆ” ಎಂಬ ಕೃತಿಗಳು ಆರೋಗ್ಯಶಾಸ್ತ ಮತ್ತು ಜೀವವಿಜ್ಞಾನಕ್ಕ 
ಸಂಬಂಧಿಸಿದ ಕೃತಿಗಳಾಗಿವೆ. ನವಸಾಕ್ಷರರಿಗಾಗಿಯೇ ಬರೆದ ಕೊಡಗಿನ ಚರಿತ್ರೆ aE ಘುಸಕ ನಡೆದು ನೋಡು 
ಕೊಡಗಿನ ಬೆಡಗ” ಪ್ರವಾಸ ಕಥನವಾಗಿದೆ. “ಕುಮಾರವಾ ಸನ ಕರ್ಣ”, “ಅರ್ಪಣೆ ಹನ ಗಾಂಧೀ ಪ್ರಮಾಣ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೦೯ 


ವಚನಗಳು” ನ. ಭದ್ರಯ್ಯನವರು ಸಂಪಾದಿಸಿದ ಕೃತಿಗಳಾಗಿದ್ದು, “ಅರ್ಪಣೆ” ಗಾಂಧಿಜಿಯವರ ಎಪ್ಪತ್ತೊಂದನೆಯ 
ಜನ್ಮದಿನಾಚರಣೆ ಸಂದರ್ಭದಲ್ಲಿ ಅರ್ಪಿಸಿದ ಕೃತಿಯಾಗಿದೆ. ಇವರ ಕೆಲವು ಕೃತಿಗಳಿಗೆ ವಿವಿಧ ಬಹುಮಾನಗಳು ಸಂದಿವೆ. 
ನ. 'ಭದ್ರಯ್ಕನವರ “್ರಕಾಶದ ಆಶ್ಚರ್ಯ” ಎ೦ಬ ಖಗೋಳಶಾಸ್ತ್ರದ ಕುರಿತ ಕೃತಿಗೆ ರಾಜ್ಯಸಾಹಿತ್ಯ ಅಕಾಡೆಮಿಯ 
ಬಹುಮಾನ "ದೊರೆತಿದೆ: ನ. ಭದ್ರಯ್ಸನವರು ಪ್ರಪಂಚದ ಆನೇಕ ದೇಶಗಳನ್ನು ಸುತಿಬಂದವರಾಗಿದು ಮಾರೆ ಪ್ರವಾಸ 
ಕಥನಗಳನ್ನು ರಚಿಸಿದ್ದಾರೆ. 

“ಕ್ಞಾಮರೂನಿನ ಬಣಗಳೊಡನೆ ಮತ್ತು ಅರಬ್‌ ದೇಶಗಳಲ್ಲಿ” ಎಂಬ ಪ್ರವಾಸಕಥನ ವಿಶ್ವವಿದ್ಯಾನಿಲಯದ ಪದವಿ 
ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದ್ದು ಭಿನ್ನವಾದ ವಿಶಿಷ್ಠವಾದ ಕಥನಶೈಲಿ ಇದೆ. ಭಾಷೆ ತಿಳಿಯದವರ ನಡುವೆ ವ್ಯವಹರಿಸಿ ಅವರ 
ದುಃಖಗಳನ್ನು ಈ ಕೃತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. "ಯುನೆಸ್ಕೋ ಸೇವೆಯಲ್ಲಿ” ಎಂಬ ಪ್ರವಾಸ ಕಥನದಲ್ಲಿ ಅವರು 
ಇಂಡೋನೇಷಿಯ, ಇರಾನ್‌ ಮತ್ತು ಕೀನ್ಯಾ ದೇಶಗಳಲ್ಲಿ ಪಡೆದ ಅನುಭವಗಳ ಕಥನವಿದೆ, ಹಾಗೆಯೇ “ಪ್ರಪಂಚ 
ಪರ್ಯಟನೆ” ಎ೦ಬ ಪುಸ್ತಕದಲ್ಲಿ ಫ್ರಾನ್ಸ್‌, ಸ್ಲಿಡ್ಡರ್‌ಲ್ಯಾಂಡ್‌ ಮೊದಲಾದ ಯುರೋಪಿನ ದೇಶಗಳ ಪ್ರವಾಸದ ನಿರೂಪಣೆ 
ಇದೆ. ನ.ಭದ್ರಯ್ಯನವರ ಈ ಎಲ್ಲಾ ಕೃತಿಗಳು ಬಹಳ ಜನಪ್ರಿಯವಾದವು. 

ನ.ಭದ್ರಯ್ಯನವರ ಸೇವಾಮನೋಭಾವ ಮತ್ತು ಸರಳಜೀವನ ಅವರನ್ನು ವಿಶ್ವಪ್ರಜೆಯನ್ನಾಗಿ ಪರಿವರ್ತಿಸಿತು. 
ಅವರಿಗೆ ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯಮಟ್ಟದ ಪ್ರಶಸ್ತಿಗಳು ಸಂದಿವೆ. ೧೯೮೨ರಲ್ಲಿ ವಯಸ್ಸರಶಿಕ್ಷಣಕ್ಷಾಗಿ ಇರುವ 
ರಾಷ್ಟ್ರಮಟ್ಟದ ಅತ್ಯುನ್ನತ “ನೆಹರೂ ಸಾಕ್ಷರತಾ” ಪ್ರಶಸ್ತಿ ಯನ್ನು ಪಡೆದರು. ಹಾಗೆಯೇ ಅಂತರಾಷ್ಟ್ರೀಯ ಮಟ್ಟದ 
“ಮಹಮದ್‌ ಜನ ಷಾ ಪಹ್ತವಿ” ಪ್ರಶಸಿ ವಯಸ್ವರ ಶಿಕ್ಷಣ ಸಮಿತಿಗೆ ದೊರಕುವಲ್ಲಿ ನ. ಭದ್ರಯ್ಧನವರ ಸೇವೆ ಮಹತ್ವದ 
ಪಾತ್ರವಹಿಸಿದೆ. 

ನ. ಭದ್ರಯ್ಯನವರು ವಿಶ್ವಮಾನವ ಪರಿಕಲ್ಲನೆಯನ್ನು ಹೊಂದಿದ್ದು ೧೯೫೬ರಲ್ಲಿ ವಯಸ್ಸರ ಶಿಕ್ಷಣ ಚಳುವಳಿಯ ಬಗ್ಗೆ 
ಅಧ್ಯಯನ ಜಿ ಭಾರತಕ್ಕೆ ಬಂದಿದ್ದ ವೆಯಸ್ಕರ ಶಿಕ್ಷಣ ಚಳುವಳಿಯ ಸ ಸಾತಕೋತ್ತರ ಪದವಿ ಪಡೆದಿದ್ದ ಮಿಸ್‌ 
ಈವನ್‌ರನ್ನು ೧೯೬೬ರಲ್ಲಿ ಘಾಣವಡರು: SM ಮೇಲೆ ಅವರನ್ನು ಶಾಂತಿ ಎಂದು ಕರೆದರು. ಭಾರತೀಯ 
ಪೌರತ್ತವನ್ನು ಮಾತ್ರ ಪಡೆಯದೆ ಸಂಪೂರ್ಣ ಭಾರತೀಯ ಸಂಸ್ಥ ತಿಯನ್ನು ಮೈಗೂಡಿಸಿಕೊಂಡು ಶಾಂತಿ ಅವರು ನ. 
ಭದ್ರಯ್ಕರವರ ಕೊನೆಗಾಲದವರೆಗೂ ಕಷ್ಟಸುಖಗಳನ್ನು ದೆರಚಿಕಿಕರ ಟರ * ಮೂವತ್ತು ವರ್ಷಗಳ ಅವರ ದಾಂಪತ್ಯ 
ಜೀವನದಲ್ಲಿ ಭದಯ್ಯ ದಂಪತಿಗಳು ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅವರಿಗೆ 
ಶುಭ ಎಂಬ ಮಗಳಿದ್ದು ಪ್ರಸ್ತುತ ಅಮೇರಿಕಾದಲ್ಲಿ ನೆಲೆಸಿದ್ದಾರೆ. ಭದ್ರಯ್ಕನವರು ತಮ್ಮ 2೬ನೇ ವಯಸಿನಲ್ಲಿ ಮೇ ೧೬ರ 
ಮಧ್ಯರಾತ್ರಿ ಇಹಲೋಕ ತ್ಯಜಿಸಿದರು. ಬದುಕಿನಲ್ಲಿ ಪ್ರಚಾರ ಪ್ರಶಸ್ತಿಗಳಿಂದ ದೂರ ಉಳಿದಿದ್ದ ಅವರು ತಾವು ಸತ್ತಾಗ ತಮ್ಮ 
ದೇಹಕ್ಕೆ ಸ್ನಾನ ಮಾಡಿಸುವುದಾಗಲಿ, ಬಟ್ಟೆ ಬದಲಾಯಿಸುವುದಾಗಲಿ ಮಾಡದೆ ಸತ್ತ ನಾಲ್ಕು ಗಂಟಿಯೊಳಗಾಗಿ ದೇಹವನ್ನು 
ವಿದ್ಯುಚ್ಛಕ್ತಿ ಚಿತಾಗಾರದಲ್ಲಿ ಚಿತೆಗೆ ಕೊಟ್ಟು ಚಿತಾಭಸ್ಮವನ್ನು ತಮ್ಮ ತೋಟದ ಗಿಡಗಳಿಗೆ rE ಮತ್ತು ನಾರಿನ 
ಯದ ಯಾವ ಉತ್ತರಾದಿ ಕ್ರಿಯೆಯನ್ನು ಮಾಡದಂತೆ ಕು ಇಚ್ಛೆಯಂತೆ ವ್ಯಕ್ತಪಡಿಸಿದ ಭದ್ರಯ್ದ ನವರ ಅಂತಿಮ 
ಇಚ್ಛೆಯನ್ನು ಅವರ ಪತ್ನಿ ನೆರವೇರಿಸಿದರು. ನ. ಭದ್ರಯ್ಯನವರ ಬಗ್ಗೆ ರಾಷ್ಟಕವಿ ಭಿವರಮುದವರ ಸ ರೀತಿ ಹೇಳಿದ್ದಾರೆ 
“ಯಾವದು ಅಂತಿಮ ಸಂಡೀಶವೆಂಿದು ಸಾರುತ್ತಿದೇನೆಯೋ ಆ ವಿಶ್ವಮಾನವ ಪ್ರಜ್ಞೆಯನ್ನು ನ. ಭದ್ರಯ್ಕನವರು ತಮ್ಮ 
ಬದುಕಿನಲ್ಲಿ ಸಾಧಿಸಿ ಕೃತಕೃತ್ವರಾಗಿದ್ದಾರೆ” ಇಂತಹ "ಮೇರು ವ್ಯಕ್ತಿತ್ಸದ ಭದೆಯ್ಯ ನವರು ಯಾವ ಜನರಿಗೆ ಸ ಸೇವಾ ಮುಖಿಳಜಾವೆ 
ದವರಿಗೆ ಮಂಂದಾಗಿಡಾರೆ ; 

ವ ವಿ ಅಡಿ ಅಪ್ಪಣಿಗಳು 


ಜವರೇಗೌಡ (ಪ್ರಸಂ), "ಪುಸ್ತಕ ಪ್ರಪಂಚ”, ಮೈಸೂರು, ೧೯೮೮, ಪುಟ ಸಂಖ್ಯೆ ಹಿ. 


ಪ್ರೊ. ದೇ. 
ಪ್ರೊ. ಹಾ.ಮಾ. ನಾಯಕ, "ಪ್ರಜಾವಾಣಿ "ಜೂನ್‌ ೫, ೧೯೮೮, ಪುಟಸಂಖ್ಯೆ ೫. 
ೂ. ಎಚ್ಚೆಸ್ಕೆ, "ಪುಸ್ತಕ ಪ್ರಪಂಚ', ಮೈಸೂರು, ೧೯೮೮, ಪುಟ ಸಂಖ್ಯೆ ೫. 
ಕೆ.ಎಸ್‌. ನಾರಾಯಣ ಸ್ವಾಮಿ, "ಕನ್ನಡ ಪ್ರಭ, ಜೂನ್‌ ೧೩, ೧೯೮೮. 
ಪ್ರೊ. ಕಲಾಶ್ರೀ, ಮೈಸೂರು, ಇವರಿಂದ ಮಾಹಿತಿ (ನ. ಭದ್ರಯ್ಯನವರ ಸಂಬಂಧಿ). 
ಅಡ್ಲಿನಿಸ್ಟೇಷನ್‌ ರಿಪೋರ್ಟ್‌ ಅನ್‌ ಪಬ್ಲಿಕ್‌ ಇನ್‌ಸ್ಪಕ್ಷನ್‌, ೧೯೮೯-೯೦, ಪ್ಯಾರಾ ೫೭. 
ವೆಂಕಟೇಶ್‌.ಟಿ., ಕನ್ನಡದಲ್ಲಿ ನವಸಾಕ್ಷರ ಸಾಹಿತ್ಯ' ಒಂದು ಅಧ್ಯಯನ, ಮೈಸೂರು, ೨೦೦೯, ಪುಟ ಸಂಖ್ಯೆ ೧೪. 
ಪ್ರೊ. ಹಾ.ಮಾ. ನಾಯಕ, "ಪ್ರಜಾವಾಣಿ' ಜೂನ್‌ ೫, ೧೯೮೮, ಪುಟಸಂಖ್ಯೆ ೫. 


ರಾಜೇಂದ್ರ, ನೀಲನಹಳ್ಳಿ ಪಾಂಡವಪುರ, ಇವರಿಂದ ಮಾಹಿತಿ (ನ. ಭದ್ರಯ್ಯನವರ ಸಂಬಂಧಿ). 


1 


CP (NM BP 9AD 


೪೧೦ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಕರ್ನಾಟಕ ಅತಹಾಸಪ ಅತಾದೆಮಿ (೨). 
ಬಿ.ಎಂ.ಶ್ರೀ ಪ್ರತಿಷ್ಠಾನ ಆವರಣ, ೩ನೇ ಮುಖ್ಯರಸ್ತೆ, ನರಸಿಂಹರಾಜಾ ಕಾಲೋನಿ, 
ಬೆಂಗಳೂರು - ೫೬೦ ೦೧೯ 


karnatakaitihasaacademy25 @ gmail.com | www.karnatakaitihasaacademy.org 


೨೦.೨೦-.೨೧ನೆಂಶು ಸಾಲಿನ ವಾರ್ಷಿಕ ವರದಿ 


ಪ್ರಿಯ ಸದಸ್ಯ ಬಂಧುಗಳೇ, 


ಕರ್ನಾಟಕ ಇತಿಹಾಸ ಅಕಾದೆಮಿಯ ೩೫ನೆಯ ವಾರ್ಷಿಕ ಸಮ್ಮೇಳನಕ್ಕಾಗಿ ಬೆಂಗಳೂರು ಇತಿಹಾಸ ಅಕಾದೆಮಿ 
ಕಛೇರಿಯಲ್ಲಿನ ಬಿ.ಎಂ.ಶ್ರೀ ಪ್ರತಿಷ್ಠಾನ ಸಭಾಂಗಣದಲ್ಲಿ ಸಮಾವೇಶಗೊಂಡಿದ್ದೇವೆ. ಕಳೆದ ಸುಮಾರು. ಮೂರೂವರೆ ದಶಕಗಳಿಂದ 
ಅಕಾದೆಮಿಯ ಎಲ್ಲ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಪಾಲ್ಕೊಂಡು ನಿರಂತರ ಸಹಕಾರ ನೀಡುತ್ತಿರುವ ಎಲ್ಲರಿಗೂ 
ಅನಂತ ಧನ್ಯವಾದಗಳು. ಕಳದ ೩೪ ಸಮ್ಮೇಳನಗಳಿಗೆ ಆಶ್ರಯ ನೀಡಿ ಅಕಾದೆಮಿಯನ್ನು ಪೋಷಿಸಿರುವ ಎಲ್ಲಾ ಸಂಘಸಂಸ್ಥೆ 
ಹಾಗೂ ಧರ್ಮಪೀಠಗಳಿಗೆ ಅಕಾದೆಮಿಯು ಕೃತಜ್ಞವಾಗಿದೆ. 


ಐತಿಹಾಸಿಕ ಪರಂಪರೆ ಉಳಿಸಿ - ೨೦೨೧ 


ಅಕಾದೆಮಿಯು ನಡೆಸಿಕೊಂಡು ಬರುತ್ತಿದ್ದ ಕಾರ್ಯಕ್ರಮಗಳಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವು ನಮ್ಮ 
ಸಂಸ್ಕೃಶಿಯನ್ನು ಬಿಂಬಿಸುವ ಸ್ಮಾರಕಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಅಭಿಯಾನವಾದೆ. ಹಿಂದಿನ ಹಲವಾರು 
ವರ್ಷಗಳಲ್ಲಿ ಈ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಅವ್ಯಾಹತವಾಗಿ ಅಕಾದೆಮಿಯು ನಡೆಸಿಕೊಂಡು ಬರುತ್ತಿದ್ದುದಕ್ಕೆ 
ತಾವೆಲ್ಲರೂ ಸಾಕ್ಷಿಯಾಗಿದ್ದಿರಿ. ಆದರೆ ಕಳೆದ ಒಂದುವರೆ ವರ್ಷದಿಂದ ಪ್ರಪಂಚಕ್ಕೆ ಕಂಟಕದಂತೆ ಕಾಡುತ್ತಿರುವ ಕರೋನ ಖಾಯಿಲೆಯ 
ಭೀತಿಯು ಹಲವು ಕಾರ್ಯಕ್ರಮಗಳಿಗೆ ಅಡ್ಡಿಯುಂಟುಮಾಡಿದೆ. ಇದರಿಂದಾಗಿ ಎಂದಿನಂತೆ ನಡೆಯಬೇಕಿದ್ದ ಐತಿಹಾಸಿಕ ಪರಂಪರೆ ಉಳಿಸಿ 
ಕಾರ್ಯಕ್ರಮದ ಉದ್ದಾಟನೆ ಹಾಗೂ ವರ್ಷಪೂರ್ತಿ ನಡೆಯ ಬೇಕಿದ್ದ ಪರಂಪರೆ ಉಳಿಸುವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು 
ಸಾಧ್ಯವಾಗಲಿಲ್ಲ. ಮುಖ್ಯವಾಗಿ ಈ ಕಾರ್ಯಕ್ರಮವು ಶಾಲಾ-ಕಾಲೇಜುಗಳ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಂದ ಹಾಗೂ 
ಆಸಕರಿಂದ ನಡೆಯುವ 'ಕಾರ್ಯಕಮವಾಗಿದ್ದು, ವರ್ಷ ಪೂರ್ತಿ ಆನ್‌ಲೈನ್‌ ಮೂಲಕವೇ ಪಾಠ-ಪ್ರವಚನಾದಿಗಳು ನಡೆದುದರ 
ಪರಿಣಾಮವಾಗಿ ಶಾಲಾ- ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮ ನಡೆಸ ಲು ಸಾಧ್ಯವಾಗಲಿಲ್ಲ. 


ಅಕಾದೆಮಿಯ ಕೆಲವು ಆಸಕ್ತ ಸದಸ್ಯರು ಇಂತಹ ವಿಷಮ ಪರಿಸ್ಥಿತಿಯ ನಡುವೆಯೂ ಕೆಲವು ಅಪರೂಪದ ಶಾಸನಗಳನ್ನು 
ಸ್ಮಾರಕಗಳನ್ನು ಸಂರಕ್ಷಿಸುವ, ಅವುಗಳಿಗೆ ಫಲಕಗಳನ್ನು ಬರೆಯಿಸುವ ಕಾರ್ಯಕ್ಕೆ ಸದಸ್ಯರು ಮುಂದಾದದು ಶ್ಲಾಘನೀಯ. 
ಅಕಾದೆಮಿಯ ಸದಸ್ಯರು ತಮ್ಮ ಅಧ್ಯಯನ ವ್ಯಾಪ್ತಿಯಲ್ಲಿನ ಕೆಲವು ಕ್ಷೇತ್ರಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಯಶಸ್ಸಿಗೊಳಿಸಿದ್ದಾರೆ. 


ದಿನಾಂಕ: ೨೨-೮-೨೦೨೧, ಹರಳೂರು 


ಹೊಸಕೋಟೆ ತಾಲ್ಲೂಕಿನ ಹರಳೂರಿನಲ್ಲಿ "ಇತಿಹಾಸ ಪರಂಪರೆ 
ಉಳಿಸಿ” ಕಾರ್ಯಕ್ರಮವನ್ನು ಹಲಸೂರು ಜೌಗುಪಾಳ್ಯ ಬಿ. 
ತಾಯಪ್ಪನವರೊಂದಿಗೆ ಅಕಾದೆಮಿಯ ಸದಸ್ಯರಾದ ಆದಪ್ಪ 
ಪಾಸೋಡಿಯವರ ಮುಂದಾಳತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. 
:ಹರಳೂರಿನಲ್ಲಿ ಸುಮಾರು ೧೬ನೆಯ ಶತಮಾನದ ಊರಬಾಗಿಲು, 
ಸುಮಾರು ಹತ್ತನೆಯ ಶತಮಾನಕ್ಕೆ ಸೇರಿದ ರಾಷ್ಟ್ರಕೂಟ ಕನ್ನ ರದೇವನ 
ಕಾಲದ ಅಪ್ರಕಟಿತ ಶಾಸನ ಹಾಗೂ ವೀರಗಲ್ಲುಗಳಿವೆ. ಊರಿನ 
ಇಂತಹ ಐತಿಹಾಸಿಕ ಸ್ಮಾರಕಗಳ ಮಹತ್ವವನ್ನು ಅಲ್ಲಿನ ಶಾಲಾಮಕ್ಕಳಿಗೆ 
ತಿಳಿಸಿಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ 
ಹಿಂಭಾಗದ ಹೊಲದಲ್ಲಿರುವ ಮಂಟಪದ ವೀರಗಲ್ಲಿನ ಬಳಿ ETF 
'ಶಾಲಾಮಕ್ಕಳನ್ನು ಕರೆದೊಯ್ದು, ವೀರಗಲ್ಲಿನ ಬಗ್ಗೆ ವಿವರಣೆ ತಿಳಿಸಿಕೊಡಲಾಯಿತು. ಅಲ್ಲಿನ ವೀರಗಲ್ಲಿನಲ್ಲಿ ಕಂಡಿರಿಸಿರುವಂತೆ, 
ವೀರನು " ಖಡ್ಸಾಸನ ಭಂಗಿಯಲ್ಲಿದ್ದು, ಬಲಗೈಯಲ್ಲಿರುವ ಖಡ ವನ್ನು ಕೆಳಮುಖವಾಗಿ ಇಟ್ಟಿದ್ದಾನೆ. ಈತನು ಕಂಠೀಹಾರ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೧೧ 


ಕೈಕಡಗ, ತೋಳ್ಗಂದಿ ಅಭರಣಗಳನ್ನು ಧರಿಸಿರುವಂತೆ ತೋರಿಸಲಾಗಿದೆ. ವೀರನ ಇಕ್ಕಲದಲ್ಲಿ ಇನ್ನಿಬ್ಬರು ವೀರರು ನಿರಾಯುಧರಾಗಿ 
ನಿಂತಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ನಾರಾಯಣಪ್ಪ, ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. 


ದಿನಾಂಕ: ೨೪-೦೮-೨೦೨೧, ಅಪ್ಪೇಗೌಡನಹಳ್ಳಿ 


ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲ್ಲೂಕಿನ ಅಪ್ಪೇಗೌಡನಹಳ್ಳಿ 
ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ಇಲಾಖೆ ಕರ್ನಾಟಕ ೫, * ಖಿ, ಎ 
ಸರ್ಕಾರದ ವತಿಯಿಂದ ಗಾಮೀಣ ಕೃಷಿ ಕಾರ್ಯಾಲಯದಲ್ಲಿ ! ್ಯ ey 
ನಿರತರಾಗಿದ್ದ ವಿದ್ಯಾರ್ಥಿಗಳಿಗೆ : ಶಾಸನ, ವೀರಗಲ್ಲು ಮತ್ತು ಐತಿಹಾಸಿಕ | 2 
ಸ್ನಾರಕಗಳನ್ನು ಸಂರಕ್ಷಿಸುವ ಬಗ್ಗೆ ಅರಿವು ಮೂಡಿಸಿದ ಧನಪಾಲ್‌ 
ರವರು ಅದೇ sk ಪ್ರಾಥಮಿಕ ಪಾಠಶಾಲೆಯಲ್ಲಿ "ಐತಿಹಾಸಿಕ 


ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಗಾಮದ 


ಹೊಲದಲ್ಲಿದ್ದ ಕೆಲವು ಶಾಸನ, ವೀರಗಲ್ಲು, ಮಾಸ್ತಿಕಲ್ಲುಗಳ ಬಗ್ಗೆ ಪ್ರತ್ಯಕ್ಷವಾಗಿ Fp ಸೀಲ್‌ ಬಗ್ಗೆ ವದ್ಗಾ ್ಯಾರ್ಥಿಗಳಿಗೆ ಆಸಕ್ತಿ 
ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರಾದ ತ್ಯಾಗರಾಜ್‌ ಮತ್ತು ಇತಿಹಾಸ ಆಸಕ್ತರಾದ ವಿಜಯಪುರದ 
ಸುದರ್ಶನರೆಡ್ಡಿಯವರು ಪಾಲ್ಗೊಂಡಿದ್ದರು. 


ದಿನಾಂಕ: ೮-೧೧-.೨೦೨೧, ಆರಕುಂದ 


ಅಕಾದೆಮಿಯ ಸದಸ್ಯರಾದ ಕೆ. ಧನಪಾಲ್‌ ಮತ್ತು ಡಾ. ಎಸ್‌. ವೆಂಕಟೇಶ್‌ರವರು ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು 
ತಾಲ್ಲೂಕು, ಆರಕುಂದ ಗಾಮಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಶಾಸನ ಮತ್ತು ವೀರಗಲ್ಲನ್ನು ಗಮನಿಸಿ, 
ಸ್ಥಳೀಯ ಉತ್ಪಾಹಿ ಯುವಕರಿಗೆ ಮಾರ್ಗದರ್ಶನ ನೀಡಿ, ಅವುಗಳನ್ನು ಸಂರಕ್ಷಿಸಿದ್ದಲ್ಲದೆ, ದಿನಾಂಕ ೦೮-೧೧-೨೦೨೧ 
ರಂದು "ಐತಿಹಾಸಿಕ ಪರಂಪರೆ ಉಳಿಸಿ" ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಸ್ಮಾರಕಗಳ ಮಹತ್ತ್ವ ಹಾಗೂ ಅವುಗಳನ್ನು 
ಉಳಿಸಿಕೊಂಡು ಬರಬೇಕಾದ ಕರ್ತವ್ಯವನ್ನು ಕುರಿತು ತಿಳಿಯಹೇಳಿದರು. ಕಾರ್ಯಕ್ರಮದಲ್ಲಿ ಗಂಗಸಂದ್ರ ಗ್ರಾಮದ ಇತಿಹಾಸ 
ಸಂಶೋಧಕ ಇರ್ಫಾನ್‌ರವರೂ ಪಾಲ್ಗೊಂಡಿದ್ದರು. 


ದಿನಾಂಕ: ೧೯-೭-೨೦೨೧, ನಗರಗೆರೆ 


ಅಕಾದೆಮಿಯ ಸದಸ್ಯ ರಾದ ಪ್ರೊ. ಕೆ.ಆರ್‌. ನರಸಿಂಹನ್‌ ಮತ್ತು ಕೆ. ಧನಪಾಲ್‌ರವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು 
ತಾಲ್ಲೂಕು ನಗರಗೆರೆಯಲ್ಲಿ ಕ್ಷೇತ್ರಕಾರ್ಯ ನಡೆಸುವ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಮಾಡಿದ ಗಾಮದ ಗಣ್ಯರಿಗೆ ಹಾಗೂ 
ಯುವಕರಿಗೆ ಅಲ್ಲಿನ ಸ್ನಾರಕಗಳ ಮಹತ್ತ ತಿಳಿಸಿಕೊಟ್ಟರು. ಇದರಿಂದ ಪೇಶೇಪಿತರಾದ ಗ್ರಾಮಸ್ಥರ ಕೋರಿಕೆಯ ಮೇರಿಗೆ 
ದಿನಾಂಕ ೧೯-೦೭- ೨೦೨೧ರಂದು ಅಲ್ಲಿನ ಶ್ರೀ ರಾಮೇಶ್ವರ ದೇವಾಲಯದಲ್ಲಿ "ಐತಿಹಾಸಿಕ ಪರಂಪರೆ ಉಳಿಸಿ” ಕಾರ್ಯಕ್ರಮ 


೪೧೨ | ಇತಿಹಾಸ ಮ ಸಂ. ಹಿ೬ ೬/೨೦೨೯ 


ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿಗಳು 
ಮುತ್ತು ಹಾಲಿ ಶಾಸ 'ಕರಾದ ಶ್ರೀ ಹೆಚ್‌.ಎನ್‌. 
ಶಿವಶಂಕರರೆಡ್ಡಿಯವರು ಆಸಕ್ತಿಯಿಂದ ಭಾಗವಹಿಸಿ, ಸ್ಮಾರಕಗಳ 
ರಕ್ಷಣೆಗೆ ಬದ್ಧರಾಗುವುದಾಗಿ ಹಾಗೂ ಅದರ ಕುರಿತಾಗಿ 
ಜನಜಾಗೃತಿ ಮೂಡಿಸುವುದಾಗಿ ಭರವಸೆ ನೀಡಿದರು. ಇದೇ 
ಸಂದರ್ಭದಲ್ಲಿ ತಮ್ಮ ಹೊಲದಲ್ಲಿರಿಸಿದ ಶಾಸನವೊಂದರ 
ಕುರಿತಾಗಿ ಮಾಹಿತಿ ನೀಡಿದ ಸ್ಥಳೀಯರ ಹೊಲಕ್ಕೆ ದಿನಾಂಕ 
೩೧-೦೮-೨೦೨೧ರಂದು ಜೇಟಿನೀಡಲಾಯಿತು. ಪೊ॥ 
ನರಸಿಂಹನ್‌ರವರ ಮಾರ್ಗದರ್ಶನದಲ್ಲಿ ನಡೆದ ಈ 
ಅಧ್ಯಯನದಲ್ಲಿ, ಶಾಸನವು ಮೂರನೇ ವೀರಬಲ್ಲಾಳನ ಕಾಲಕ್ಕೆ 
ಸೇರಿದ ಅಪಕಟಿತ ಶಾಸನವೆನು ವುದನ್ನು ಗಮನಿಸಿ, ಶಾಸನದ 
ಪಾಠವನ್ನೂ ಹಾಗೂ ವೀರಗಲ್ಲನ್ನು ಕುರಿತು ಗ್ರಾಮಸ್ಥರಿಗೆ ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ ಸಂಶೋಧಕರಾದ 
ಕೆ. ಧನಪಾಲ್‌, ಬಾಗೇಪಲ್ಲಿಯ ಕೃಷ್ಟ ಮತ್ತು ಪ ಪುರಾತತ್ನ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಕಾವ್ಯಶ್ರೀ ಅವರು ಭಾಗವಹಿಸಿದ್ದರು. 


ದಿನಾಂಕ: ೨೯-೦೬-೨೦೨೧, ಮೇಲಾಗಾಣಿ ಮತ್ತು ಕೀಲಾಗಾಣಿ, ಕೋಲಾರ 


ಮುಳಬಾಗಿಲು ತಾಲ್ಲೂಕು ಮೇಲಾಗಾಣಿ ಮತ್ತು ಕೀಲಾಗಾಣಿ ಗ್ರಾಮಗಳಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು 
ಹಮ್ಮಿಕೊಂಡು ಅಲ್ಲಿನ ಶಾಸನ, ವೀರಗಲ್ಲು ಮತ್ತು ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಪೊ ಕೆ.ಆರ್‌.ನರಸಿಂಹನ್‌ ಮತ್ತು ಕೆ.ಧನಪಾಲ್‌ 
ರವರು ತೊಡಗಿದಾಗ, ತುಂಡಾಗಿ ಬಿದ್ದಿದ್ದಂತಹ ಅಪರೂಪಕ್ಕೆ ಕಂಡುಬರುವ ಹಂದಿ, ನಾಯಿ ಬೇಟೆಯ ಸ್ಥಾರಕವೊಂದನ್ನು 
ಗುರುತಿಸಿ, ಸಂರಕ್ಷಿಸಿದರು. ಜೊತೆಗೆ ಗಮಸ ರಿಗೆ ಅದರ ಮಹತ್ವವನ್ನು ತಿಳಿಸಿಕೊಟ್ಟರು. ಈ ವಿಶಿಷ್ಠವಾದ ಸ್ನಾರಕದೊಂದಿಗೆ 
ಕೆಲವು ವೀರಗಲ್ಲುಗಳನ್ನು ಸ್ಥಳೀಯರ ಸಹಕಾರದೊಂದಿಗೆ ಸಂರಕ್ಷಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಳಬಾಗಿಲಿನ "ಮೂಡಣ 
ಕಿರಣ” ಚಾನಲ್‌ನ ಚಲಪತಿಯವರೂ ಭಾಗವಹಿಸಿದ್ದರು. 


ಪ್ರಸ್ತುತ ಸಾಲಿನಲ್ಲಿ ಕಷ್ಟಕರ ಪರಿಸ್ಥಿತಿಯಲ್ಲೂ ಸದಸ್ಯರು ಆಸಕ್ತಿಯಿಂದ ಇಂತಹ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಅವರಿಗೆ 
ಅಕಾದೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. 


ಇತಿಹಾಸ ನಿರ್ಮಾತೃಗಳು: ಆನ್‌ಲೈನ್‌ ಕಾರ್ಯಕ್ರಮ 


ಪ್ರಪಂಚದಾದ್ಯಂತ ಹಬ್ಬಿದ ಕೋವಿಡ್‌ ಕಾಯಿಲೆ ಜಗತ್ತನ್ನೇ ತತ್ತರಿಸಿದ. ಇಂತಹ ಸಂದರ್ಭದಲ್ಲೂ ಕರ್ನಾಟಕ ಇತಿಹಾಸ 
ಅಕಾದೆಮಿಯು "ಪರಂಪರೆ ಉಳಿಸಿ' ಕಾರ್ಯಕ್ರಮದ ಭಾಗವಾಗಿ ಹೊಸ ರೀತಿಯಲ್ಲಿ ಆನ್‌ಲೈನ್‌ ಕಾರ್ಯಕ್ರಮವನ್ನು 
' ಹಮ್ಮಿಕೊಂಡು ಯಶಸ್ಸಿಯನ್ನು ಕಂಡುಕೊಂಡಿದೆ. ೨೦೨೦ ಜುಲೈ ತಿಂಗಳಿನಿಂದ ಪ್ರತಿ ಸೋಮವಾರ ನಿರಂತರವಾಗಿ 
ಕರ್ನಾಟಕದ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ತರವಾದ ಕೊಡುಗೆಯನ್ನು ನೀಡಿರುವ ಇತಿಹಾಸ ಕಟ್ಟಿದ ಮಹನೀಯರನ್ನು 
ಕುರಿತಾಗಿ ಉಪನ್ಯಾಸ ಮಾಲಿಕೆ ಆರಂಭವಾಗಿದ್ದು, ೨೦೨೧ರ ನವೆಂಬರ್‌ ತಿಂಗಳಾಂತ್ಯದವರೆಗೂ ಈ ಸರಣಿಯಲ್ಲಿ ೭೦ 
ಉಪನ್ಯಾಸಗಳು ನೆರವೇರಿದವು. ಹಿರಿಯ ವಿದ್ವಾಂಸರು ನಡೆಸಿಕೊಟ್ಟ ಈ ಸರಣಿಯ ಉಪನ್ಯಾಸವು ಬಹಳ ಜನಪ್ರಿಯ 
ಗೊಂಡು, ಇಂದಿನ ಯುವ ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವೂ, ಆಕರದ ಮಾದರಿಯಲ್ಲಿ ಬಳಸಿಕೊಳ್ಳುವಂತಹ 
ಮೌಲ್ಯಯುತವಾದ ಸಂಗಹವೆನಿಸಿದೆ. ಈ ಉಪನ್ಯಾಸವನ್ನು ಅಕಾದೆಮಿಯ ಅಧಿಕೃತ ಫೇಸ್‌ಬುಕ್‌ ಪೇಜಿನಲ್ಲಿ ಹಾಗೂ 
' ಯೂಟ್ಯೂಬ್‌ ಚಾನೆಲ್‌ಗಳಲ್ಲಿ ವೀಕ್ಷಿಸಲು ಎಲ್ಲರಿಗೂ 'ಮುಕವಾಗಿ ದೊರಕುವಂತೆ ಅಪ ಪ್‌ಲೋಡ್‌ ಮಾಡಿ ಸಂಗಹಿಸಿಡಲಾಗಿದೆ. 
ಈ ಮಾಲಿಕೆಯಲ್ಲಿ ನಡೆದ ಉಪನ್ಯಾಸ ಸವು ಈ ಪ್ರಕಾರವಾಗಿದೆ. 


ಇತಿಹಾಸ ದರ್ಶನ: ಸಂ. ೩೬/೨೦೨೧ ೪೧೩ 


ಕ 
ಸಂ. 


(೧ 


(- ೪ 


0 


೧೦ 


೧೧ 


೧೨ 


೧೩ 


೧೪ 


೧೬ 


೧೭ 


೧೮ 


೧೯ 


೨೦ 


೨೧ 


Ne 


ಇತಿಹಾಸಕಾರರು 


ಶಾಸನತಜ್ಞು ಶ್ರೀ ಎನ್‌. 
ಲಕ್ಷ್ಮೀನಾರಾಯಣರಾಯರು 


ಕನ್ನಡ ಶಾಸನ ಪಿತಾಮಹ 


ಬಿ.ಎಲ್‌. ರೈಸ್‌ 


ಭಾರತೀಯ ಶಾಸನಶಾಸ್ತ್ರ 


ಜ್ಞಾಮೋಪಾಸಕ ಆ.ನೇ. 


ಉಪಾಧ್ಯೆ 


ಪಸ ಪ 
ಪಸಿದ್ಧ ಪುರಾತ 


ತ್ರ 


[3] 
(9) 
R= 


ಎಮ್‌.ಎಚ್‌. ಕೃಷ್ಣ 


ರಾಷಕವಿ ಎಂ. ಗೋವಿಂದ ಪೆ 
Ko) 


ಶಾಸನತಜ್ಞ ಹಾಗೂ 


ಇತಿಹಾಸಕಾರ ಶ್ರೀನಿವಾಸ ರಿತ್ತಿ 


ಪುರಾಭಿಲೇಖ ಪಂಡಿತ 
ಡಾ. ಜಿ.ಎಸ್‌. ಗಾಯಿ 


ಕನ್ನಡದ ಮೊದಲ ದೇಸೀ 
ಇತಿಹಾಸಕಾರ ದೇವಚಂದ್ರ 


ಭಾರತೀಯ ಪೂರ್ವೇತಿಹಾಸ 
ರಾಬರ್ಟ್‌ ಬ್ರೂಸ್‌ಫಪೂಟ್‌ 


ಶಾಸನ ಸಾಹಿತ್ಯ ಸಂಪಾದಕ 
ಮೇವುಂಡಿ ಮಲ್ಲಾರಿ 


ಲ 


ಇತಿಹಾಸ ಆಕರಗಳ ಸಂಗ್ರಾಹಕ 
ಕರ್ನಲ್‌ ಮೆಕೆಂಯು 


ಇತಿಹಾಸ ಸಂಶೋಧನಾ ಹರಿಕಾರ 
ಡಾ.ಸೂರ್ಯನಾಥ ಯು.ಕಾಮತ್‌ 


ps 
ಶ್ರೀ 


ನಾಡಿನ ಸಂಸ,ೃತಿಯ ಹರಿಕಾರ 
ತಿರುಮಲೆ ತಾತಾಚಾರ್ಯ ಶರ್ಮ 


ಶಾಸನ ದಿಗ್ಗಜ ಡಾ. ಮೈಸೂರು ನಾಗರಾಜ ಶರ್ಮ 
ಡಾ. ಕೆ.ವಿ. ರಮೇಶ್‌ 

ಕಂನಾಡು ಕಂಡ ಅಪ್ರತಿಮ ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ್‌ 
ವಿದ್ವಾಂಸ ಶಂ.ಬಾ. ಜೋಶಿ 


ಭಾರತೀಯತೆಯ ವಿಶ್ವಕೋಶ: 
ಪ್ರೊ. ಸಾ.ಕೃ, ರಾಮಚಂದ್ರರಾವ್‌ 


ನಾ. ರಾಜಪುರೋಹಿತ 


ಸರಣಿ ಉಪನ್ಯಾಸ ಮಾಲಿಕೆ ಆನ್‌ಲೈನ್‌ ಕಾರ್ಯಕ್ರಮ 


ಉಪನಾಸಕಾರರು 


ಡಾ. ಜೆ.ಎಮ್‌. ನಾಗಯ 


pe 
ರ 

» € ಐಸ್‌ ಪ 

. . p € ಬಿ 

ಡಾ. ಎಸ್‌.ಎಲ್‌. ಶ್ರೀನಿವಾಸಮೂರ್ತಿ 
ಡಾ. ಶ್ರೀನಿವಾಸ್‌ ಪಾಡಿಗಾರ್‌ 

ಡಾ. ಪಿ.ವಿ. ಕೃಷ್ಣಮೂರ್ತಿ 

ಡಾ. ಹರೀಶ್‌ ಜಿ.ಬಿ. 

ಡಾ. ರವಿ ಕೋರಿಷಟ್ಟರ್‌ 


e 
ಡಾ. ಕೆ.ಆರ್‌. ಗಣೇಶ್‌ 


ಸಂಶೋಧಕ-ಚಿಂತಕ- ಡಾ. ಜ್ಯೋತ್ಸಾ ೩ ಕಾಮತ್‌ ಡಾ. ಸ್ಥಿತಾ ಡಿ. ರೆಡ್ಡಿ 
ಸಂಘಟನಕಾರ ಜಿ.ಎನ್‌. ದೀಕ್ಷಿತ್‌ 
೧೫ | ಶಾಸನ ಕಾಲಗಣನೆಯ ಅದ್ದರ್ಯ| ಶ್ರೀ ಕಾರ್ತೀಕ್‌ ಎಸ್‌. ಡಾ. ಸಂಧ್ಯಾ ವಿ. 
ಡಾ. ಎ. ವೆಂಕಟಸುಬ್ಬಯ್ಯ 
ಮೆಡೋಸ್‌ ಟೇಲರ್‌ನ ಶ್ರೀ ದೇವು ಪತ್ತಾರ್‌ ಶ್ರೀಮತಿ ಸೀತಾಲಕ್ಷ್ಮಿ 
ಕೊಡುಗೆಗಳು 


ತಿಹಾಸ ಸಂಶೋಧಕ 


ಡಾ. ಕೆ. ವಸಂತಲಕ್ಷ್ಮಿ 


ದಿನಾಂಕ 
ಡಾ. ತಿಪ್ಪೇಸ್ವಾಮಿ ಸಿ.ಎಂ. ೧೦.೮.೨೦೨೦ 
೨೧.೯.೨೦೨೦ 
೨೮೯.೨೦೨೦ 
೦೫.೧೦.೨೦೨೦ 
೧೨.೧೦.೨೦೨೦ 
೧೯.೧೦.೨೦೨೦ 
೨೬.೦೧.೨೦೨೦ 
ಡಾ ಸಂಧ್ಯಾ 0) ೦೯.೧೧.೨೦೨೦ 
ಶ್ರೀ ಸ್ಲಿತಾ ಡಿ. ರೆಡ್ಡಿ ೨೩.೧೧.೨೦೨೦ 
ಶ್ರೀ ಸೂರ್ಯಪ್ರಕಾಶ್‌ ೩೦.೧೧.೨೦೨೦ 


ಇತಿಹಾಸ ದರ್ಶನ: ಸಂ. ೩೬/೨೦೨೧ 


೨೨ | ಶಾಸನ ತಜ್ಞ ಾ ಡಾ. ಎಚ್‌.ಎಸ್‌. ಗೋಪಾಲರಾವ್‌ ಡಾ. ವೇದಾಬಾಲು ೭೧೨.೨೦೨೦ 
ಡಾ. ಬಾ.ರಾ. ಗೋಪಾಲ್‌ 

೨೩ | ಅವಿಸರಣೀಯ ಸಾಧಕ ಶ್ರೀ ಎಮ್‌.ಬಿ. ಪಾಟೀಲ್‌ ಡಾ. ನಳಿನಿ ವೆಂಕಟೇಶ್‌ ೧೪.೧೨.೨೦೨೦ 
ಡಾ. ಅಭಿಶಂಕರ್‌ 

೨೪ | ಇತಿಹಾಸ ಕ್ಷೇತ್ರದ ಡಾ. ಪುಂಡಿಕ್ಕ ಗಣಪೈಯ್ಯ ಭಟ್‌ ಶ್ರೀಮತಿ ನಿರ್ಮಲಾ ಎಸ್‌.ವೈ. BROS SNS 
ಸಾಧಕ ಡಾ.ಪಿ. ಗುರುರಾಜಭಟ್‌ 

. ಸು; 
ಬಿಟ್ಟ 


೨೫ | ಪರ್ಸಿ ಬೌನ್‌ - ಕಿರುಪರಿಚಯ |ಡಾ. ಜಿ. ಮನೋಜ್‌ ಶ್ರೀಮತಿ ತಾರಾ ೦೪.೦೧.೨೦೨೧ 


೨೬ | ಕನ್ನಡದ ಅಸ್ಲಿತೆಯ ಶೋಧಕ ಡಾ. ಎನ್‌.ಎಸ್‌. ತಾರಾನಾಥ ಡಾ. ಸಂಧ್ಯಾ ವಿ. ೧೧.೦೧.೨೦೨೧ 
ಡಾ. ಎಂ. ಚಿದಾನಂದಮೂರ್ತಿ 


೨೭ | ಹಸ್ತಪ್ಪತಿತಜ್ಞ ಶ್ರೀ ಎಸ್‌. ಶಿವಣ್ಣ ಶ್ರೀ ಧನುಷ್‌ ಎಚ್‌. ಶೇಖರ್‌ ೧೮.೦೧.೨೦೨೧ 


೨೮ | ಸಂಶೋಧನಾ ಮಾರ್ಗಕಾರ ಡಾ. ಕೆ. ರವೀಂದನಾಥ ಶ್ರೀಮತಿ ಶಿವಕುಮಾರಿ ಎಂ.ಎಸ್‌. | ೨೫.೦೧.೨೦೨೧ 
ಡಾ. ಎಂ.ಎಂ. ಕಲಬುರ್ಗಿ 


೯ | ಇತಿಹಾಸಕಾರ ಡಾ. ವೆಂಕಟೇಶ್‌ ಜೋಯಿಸ ಗೀತಾ ಪಾಟೇಲ್‌ eV nl 
ಡಾ.ಹೆಚ್‌.ಆರ್‌. ರಘುನಾಥ ಭಟ್‌ 


೩೦ | ವಚನಶಾಸ್ತ ಪಿತಾಮಹ ಡಾ. ಎಫ್‌.ಟಿ. ಹಳ್ಳಿಕೇರಿ ಶ್ರೀ ರವಿಕುಮಾರ್‌ ನವಲಗುಂದ ೦೮.೨.೨೦೨೧ 
ಡಾ. ಫು. ಹಳಕಟ್ಟ 


ಶ್ರೀ ಕಾರ್ತೀಕ್‌ ಕಾಮಣ್ಣ ೧೫.೦೨.೨೦೨೧ 


೩೧ | ಭಾರತೀಯ ಸಂಗೀತ ಇತಿಹಾಸ |ಡಾ. ಶ್ರೀಕಾಂತಮ್‌ ನಾಗೇಂದಶಾಸಿ 


= 


ಮತ್ತು ಸಂಸತಿಗೆ ಡಾ. ಸತ್ಯ 
ನಾರಾಯಣ ಅವರ ಕೊಡುಗೆ 


೩೨ | ಇತಿಹಾಸ ನಿರ್ಮಾತೃ ರಾಬರ್ಟ್‌ |ಡಾ. ಕೆ.ಜಿ. ಗೋಪಾಲಕೃಷ್ಣರಾವ್‌ ಶ್ರೀ ರಘಹೋತ್ತಮರಾವ್‌ DOS 
ಸಿವೆಲ್‌ 
pes 


೩೩ ಹೊಯ್ದಳ ಇತಿಹಾಸ ನಿರ್ಮಾಣಕ್ಕೆ ಡಾ. ಎನ್‌.ಕೆ. ರಾಮಶೇಷನ್‌ ಡಾ. ಪದ್ಮಾಜಾ ದೇಸಾಯಿ ೦೧.೦೩.೨೦೨೧ 
ಜೆ. ಡಂಕನ್‌ ಎಮ್‌. ಡೆರೆಟ್‌ 
ಅವರ ಕೊಡುಗೆ 

K - 4 ಸ್‌ 


೩೫ | ಕರ್ನಾಟಕ ಕುಲಪುರೋಹಿತ ಡಾ. ಕೆ.ಆರ್‌. ಗಣೇಶ್‌ 
ಆಲೂರು ವೆಂಕಟರಾಯರು 

೩೬ | ಶಾಸನ ವ್ಯಾಕರಣದ ಅಧ್ವರ್ಯು | ಶ್ರೀ ಎಸ್‌. ಕಾರ್ತೀಕ್‌ ಶ್ರೀಮತಿ ವೀಣಾ ೨೨.೦೩.೨೦೨೧ 
ಡಾ. ಎ.ಎನ್‌. ನರಸಿಂಹಯ್ಯ 


ಸ್‌. . 
೩೭ | ಕರ್ನಾಟಕ ಇತಿಹಾಸಕ್ಕೆ ಹೊಸ ಶ್ರೀ ಸಿ. ಮರಿಜೋಸೆಫ್‌ ಡಾ. ರಾಕೇಶ್‌ ಬಿ.ಸಿ. » eA DODN 
ಬೆಳಕು ಬೀರಿದ 


ಫಾದರ್‌ ಐ. ಅಂತಪ 


೩೮ | ಶಾಸನತಜ್ಞ ಇತಿಹಾಸಕಾರ ಡಾ. ಜಿ.ಎಮ್‌. ಹೆಗ್ಗಡೆ ಡಾ. ದತ್ತಪ್ರಸನ್ನ ಪಾಟೀಲ ೦೫.೦೪.೨೦೨೧ 
ಡಾ. ಪಿ.ಬಿ. ದೇಸಾಯಿ 


೩೯ ಬಹುಮುಖಿ ಪ್ರತಿಭೆಯ ಸಿ . ಸುರೇಬಾನಕರ ಗಿಪಿರಿಳಪಿಲಿ3PR 
ಅದ್ವಿತೀಯ ವಿದ್ವಾಂಸ 
ಪ್ರೊ. ಕೆ.ಜಿ. ಕುಂದಣಗಾರ 


೪೦ | ರಾಜಚರಿತ ವಿಶಾರದ ಡಾ. ಲ.ನ. ಸ್ವಾಮಿ ಡಾ. ಸಂಧ್ಯಾ ವಿ. ೧೯.೦೪.೨೦೨೧ 
ಕಾಂಚಿಪುರಂ ಹಯವದನರಾವ್‌ 


೩೪ | ಪ್ರೊ ಎಸ್‌. ಶೆಟರ್‌ ಅವರ 


ಕರ್ನಾಟಕದ ಇತಿಹಾಸ ಮತ್ತು 


ಕಲಾಅಧ್ಯಯನಗಳ ಅವಲೋಕನ 


9 
pL 

9 
ಐ 
[el 
ನ) 


(ep 
(£4 
& 
್ಸೆ 


೧೫.೦೩.೨೦೨೧ 


9 
"ಈ 
ಐ 
[eN 
ನ) 


೪೧ | ಹೈದರಾಬಾದ್‌-ಕರ್ನಾಟಕ ಚರಿತ್ರೆ | ಡಾ. ಎಸ್‌.ಕೆ. ಅರುಣಿ ಶ್ರೀ ಕಾರ್ತಿಕ್‌ ಜಿ. ೨೬.೦೪.೨೦೨೧ 
ಕಟ್ಟದ ಇತಿಹಾಸಕಾರ ಪದ್ಮಭೂಷಣ 
ಡಾ. ಗುಲಾಮ್‌ ಯಾಜ್ಞಾನಿ 

೪೨ | ಇತಿಹಾಸ ಸಂಶೋಧನಾ ಪ್ರಸಕ್ತ |ಡಾ. ಎನ್‌.ಎಸ್‌. ಮಹಂತೇಶ ಡಾ. ಚಾರುಲತಾ ೦೩.೦೫.೨೦೨೧ 


ಶ್ರೀ ಹುಲ್ಲೂರು ಶ್ರೀನಿವಾಸ 


ಜೋಯಿಸ್‌ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೧೫ 


ತ್ಸ ಶಾ ಡಾ. ಜಿ. ಮನೋಜ್‌ ಶ್ರೀ ಕಾರ್ತಿಕ್‌ ಕಾಮಣ್ಣ ೧೦.೦೫.೨೦೨೧ 
( ಸಕಾ 

೪೪ | ಇತಿಹಾಸ ಸಂಶೋಧನಾಚಾರ್ಯ |ಡಾ. ಚಂದ್ರಶೇಖರ್‌ ಬಿ. ತಬೋಜಿ ಡಾ. ದತ್ತಪ್ರಸನ್ನ ಪಾಟೀಲ್‌ ೧೭.೦೫.೨೦೨೧ 
ಎಸ್‌.ಆರ್‌. ಪಂಚಮುಖಿ 


೪೫ | ಶ್ರೇಷ್ಟ ಇತಿಹಾಸ ತಜ್ಞ ಡಾ. ವಿ. ಅನುರಾಧ ಡಾ. ಸನ್ಮತಿ ಕುಮಾರ್‌ ೨೪.೦೫.೨೦೨೧ 
ಡಾ.ಭಾಸ್ಕರ ಆನಂದ ಸಾಲೆತೊರೆ 

೪೬ | ಶ್ರೇಷ್ಟ ಇತಿಹಾಸತಜ್ಞ ಡಾ. ಜಿ.ಎಂ. ಹೆಗ್ಗಡೆ ಡಾ. ವೀಣಾ ಕಲ್ಲಠ ೩೧.೦೫.೨೦೨೧ 
ಡಾ. ಎಕೆ. ಶಾಸ್ತಿ 

೪೭ | ಸಹೃದಯಿ ಕನ್ನಡಿಗ ಡಾ. ಎಸ್‌.ಎಲ್‌. ಶ್ರೀನಿವಾಸಮೂರ್ತಿ ಶ್ರೀಮತಿ ಭಾರತಿ ನಾಗೇಂದ್ರ ೦೭.೦೬.೨೦೨೧ 
ವಾಲ್ಪರ್‌ ಎಲಿಯಟ್‌ 


೪೮ | ತುಳುನಾಡಿನ ಇತಿಹಾಸ ೧೪.೦೬.೨೦೨೧ 
ಸಂಶೋಧನಾ ಮಾರ್ಗಪು್ರವರ್ತಕ 
ಎಂ. ಗಣಪತಿರಾವ್‌ ಐಗಳ್‌ 

೪೯ ಪ್ರಾಕ್ಷನ ವಿಮರ್ಶ ವಿಚಕ್ಷಣ, R ೨೧.೦೬.೨೦೨೧ 


ರಾವ್‌ಬಹದ್ದೂ ರ್‌ ಚ 
ಆರ್‌. ನರಸಿಂಹಾಚಾರ್‌ 


೫೦ | ಕರ್ನಾಟಕ ಸಂಸ್ಕತಿಯ ಸಮೀಕಕ |ಡಾ. ಪರಮಶಿವಮೂರ್ತಿ ಡಾ. ಸಂಧ್ಲಾ ವಿ. ೨೮.೦೬.೨೦೨೧ 
3 A $ 
ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ 


ಕರ್ನಾಟಕ ಪುರಾತತ್ವ ತಜ್ಞ ಡಾ. ಮೋಹನ್‌ ಆರ್‌. ಶ್ರೀ ರೇಣುಕಾಸ್ತಾಮಿ ಒಡೆಯರ್‌ ೦೫.೦೭.೨೦೨೧ 

ಹಸ್ಮುಖ್‌ ದಿರಾಜ್‌ಲಾಲ್‌ 

ಸಂಕಾಳಿಯಾ 

೫೨ | ಅದ್ದಿತೀಯ ಪುರಾತತ್ವ ಸಂಶೋಧಕ|ಶೀ ಸಿ.ಬಿ. ಪಾಟೀಲ್‌ ಶ್ರೀಮತಿ ಸೀತಾಲಕ್ಷ್ಮೀ ರಾವ್‌ ೧೨.೦೭.೨೦೨೧ 
ಡಾ. ಎಸ್‌.ಆರ್‌. ರಾವ್‌ 

೫೩ | ಅರುಣೋದಯದ ನಾಡೋಜ |ಡಾ. ನಳಿನಿ ವೆಂಕಟೇಶ್‌ ಶ್ರೀಮತಿ ಸ್ಪರ್ಣ ೧೯.೦೭.೨೦೨೧ 
ಡಾ. ಶ್ರೀನಿವಾಸ ಹಾವನೂರ 


0 pe 
ಸಿಬಿ. ಪ 
೫೪ | ಕರ್ನಾಟಕದ ಪುರಾತತ್ವ ಡಾ. ಎಸ್‌.ಕೆ. ಅರುಣಿ ಶ್ರೀ ನಾಗೇಂದ್ರ ೨೬.೦೭.೨೦೨೧ 
ಅಧ್ಯಯನಕ್ಕೆ ಹೊಸ ಆಯಾಮ 
ನೀಡಿದ ಡಾ.ಎಫ್‌.ಆರ್‌. ಆಲ್ಫಿನ್‌ 
೫೫ | ಐತಿಹಾಸಿಕ ರತ್ನ ಡಾ. ಪಿ. ಜಯಸಿಂ ಶ್ರೀ ರೇಣುಕಾಸ್ತಾಮಿ ಒಡೆಯರ್‌ ೦೨.೦೮.೨೦೨೧ 
ಶ್ರೀ ಎಸ್‌. ಶ್ರೀಕಂಠಯ್ಯ 
೫೬ | ಕೊಡಗಿನ ಆದ್ಯ ಇತಿಹಾಸಕಾರ ಡಾ. ಕೆ.ಎಮ್‌. ಲೋಕೇಶ್‌ ಡಾ. ಸಂಧ್ಯಾ ವಿ. ೦೯.೦೮.೨೦೨೧ 
ಡಿ.ಎನ್‌. ಕೃಷ್ಣಯ್ಯ 


ಹ 
೫೭ | ಕರ್ನಾಟಕ ಇತಿಹಾಸ ಮತ್ತು ಡಾ. ಎಚ್‌.ಎಸ್‌. ಗೋಪಾಲರಾವ್‌ ಶ್ರೀಮತಿ ಶಿವಕುಮಾರಿ ಎಂ.ಎಸ್‌. | ೧೬.೦೮.೨೦೨೧ 
ಸಂಸ್ಕತಿಯ ಆಚಾರ್ಯ 


ಡಾ. ಎಸ್‌. ಶ್ರೀಕಂಠಶಾಸಿ 
ಜ್ರ 


೫೮ | ಮಹಿಳಾ ಸಮಾಜದ ಇತಿಹಾಸಿಕ |ಪ್ರೊ. ಶಕುಂತಲಾ ಸಿಂಧೂರ ಡಾ. ಪದ್ಮಜಾ ದೇಸಾಯಿ ೨೩.೦೮.೨೦೨೧ 
ಸಂಶೋಧಕಿ ಡಾ. ಚೆನ್ನಕ್ಕಪಾವಟೆ 

ರ೯ | ಮಹಾಮಹೋಪಾಧ್ಯಾಯ ಶ್ರೀ ಎಸ್‌. ಕಾರ್ತಿಕ್‌ ಶ್ರೀ ಕೆ.ಎಲ್‌. ರಾಜಶೇಖರ್‌ ೩೦.೦೮.೨೦೨೧ 
ಡಾ. ಆರ್‌. ಶಾಮಾಶಾಸಿ 

_್‌ 

೬೦ | ಇತಿಹಾಸಕಾರ, ಪ್ರವಾಸಿ ಶ್ರೀ ಲಕ್ಷ್ಮೀಶ್‌ ಹೆಗಡೆ ಸೋಂದಾ ಶ್ರೀ ಧನುಷ್‌ ಎಚ್‌. ಶೇಖರ್‌ ೦೬.೦೯.೨೦೨೧ 

ಫ್ರಾನಿಸ್‌ ಬುಕನಾನ್‌ 
ಧಾ" i ಣ 


೬೧ | ಶಾಸನ ತಜ್ಞ ಎ.ಎಮ್‌. ಅಣ್ಣಿಗೇರಿ [ಡಾ. ಜಿ.ಎಂ. ಹೆಗ್ಗಡೆ ೧೨.೦೯.೨೦೨೧ 
pe 


ಮೈಸೂರು ಪುರಾತತ್ವ 
ಇಲಾಖೆಯ ಶಾಸನತಜ್ಞ 
ಶ್ರೀ ಎಂ. ಹನುಮಂತರಾಯರು 


ಖಿ. 
RA 


೪೧೬ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


೬೩ | ನಡಿಕೇರಿಯಂಡ ಚಿಣ್ಣ 


ಧ್ಲಿಪ್ಪ - ಡಾ. ಮೀನಾಕ್ಷಿ ಲೋಕೇಶ್‌ ಶ್ರೀಮತಿ ತಾರಾ Lees 
ಬದುಕು ಮತ್ತು ಬರಹ 
೬೪ | ಕರ್ನಾಟಕ ಇತಿಹಾಸಕ್ಕೆ ಡಾ. ಎಲ್‌.ಜಿ. ಮೀರಾ $998 Res 6) 
ಡಾ. ಸರೋಜಿನಿ ಮಹಿಷಿ ಅವರ 
ಕೊಡುಗೆ 


೬೫ | ಮಹಾರಾಷ್ಟದ ನೆಲದಲ್ಲಿ 
ಕರ್ನಾಟಕದೆ ಇತಿಹಾಸವನ್ನು 

ಪ್ರಚುರಪಡಿಸಿದ ಮಹನೀಯರು: 
ವಿಠ್ನಲ ರಾಮಜಿ ಸಿಂಧೆ, ವಿ.ವಿ. 
ಮಿರಾಶಿ, ಡಾ. ರಾ.ಚಿಂ. ಡೇರೆ, 
ಸೇತುಮಾಧವರಾವ್‌ ಪಗಡಿ 


೬೬ | ಕರ್ನಾಟಕ ಸಂಸ್ಥತಿ . ಸೀತಾರಾಮ ಜಾಗೀರ್‌ದಾರ್‌ ಶ್ರೀ ಎಮ್‌.ಎನ್‌. ಪ್ರಭಾಕರ್‌ ೨೫.೧೦.೨೦೨೧ 
ಸಂಶೋಧಕ 
ಶ್ರೀ ಕಪಟರಾಳ ಕೃಷ್ಣರಾಯರು 


೬೭ | ಪಂಡಿತವರೇಣ್ಯ ಪ್ರೊ. ಪಿ.ಎನ್‌. ನರಸಿಂಹಮೂರ್ತಿ ಡಾ. ಶಿವರಾಂ ೦೧.೧೧.೨೦೨೧ 
ಶ್ರೀ ಸೇಡಿಯಾಪು ಕೃಷ್ಣಭಟ್ಟ 
೬೮ | ಭಾರತದ ಅಕ್ಷರ ಸೂರ್ಯ ಡಾ. ಡಿ. ಸ್ಥಿತಾ ರೆಡ್ಡಿ ೦೮.೧೧.೨೦೨೧ 


೬೯ | ಭಾರತೀಯ ಪುರಾತತ್ವ ಕ್ಷೇತ್ರಕ್ಕೆ ಡಾ. ಎಸ್‌.ವೈ. ಸೋಮಶೇಖರ್‌ ಶ್ರೀಮತಿ ವೀಣಾ ೧೫.೧೧.೨೦೨೧ 
ಮಾರ್ಟಿಮರ್‌ ವೀಲರ್‌ 
ಅವರ ಕೊಡುಗೆ 
೭೦ | ಕರ್ನಾಟಕದ ಇತಿಹಾಸ ಮತ್ತು ಡಾ. ಎನ್‌.ಆರ್‌. ಲಲಿತಾಂಬಾ ಡಾ. ಸಂಧ್ಯಾ ವಿ. NY Pl CeO 
ಸಂಸ್ಕೃತಿಯ ಬಹುಮುಖೀ 
ಶೋಧನೆಗೆ ಅಕಾದೆಮಿ ಸದಸ್ಯರ 
ಕೊಡುಗೆ: ಇತಿಹಾಸ ದರ್ಶನ 
ಅವಲೋಕನ 
೭೧ | ಸಮಾರೋಪ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಡಾ. ಸಂಧ್ಯಾ ವಿ. eh ess 
S~OLNDOSDN ಡಾ. ಎಂ.ಜಿ. ನಾಗರಾಜ್‌ 
ಸೋಮವಾರ ಉಪಾಧ್ಯಕ್ಷರು, ಕ.ಇ.ಅ. 
ಸಂಜೆ ೭ ಗಂಟೆ ಡಾ. ದೇವರಕೊಂಡಾರೆಡ್ಡಿ 
ಅಧ್ಯಕ್ಷರು, ಕ.ಇ.ಅ. 


ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ವಿದ್ದಾಂಸರಿಗೂ, ನಿರೂಪಕರಿಗೂ ಹಾಗೂ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡು 
ಅಚ್ಚುಕಟ್ಟಾಗಿ ನೆರವೇರಿಸಿದ ಡಾ. ಸಂಧ್ಯಾ ವಿ ಹಾಗೂ ಶ್ರೀಮತಿ. ಸೀತಾಲಕ್ಷ್ಮೀರಾವ್‌ ಅವರಿಗೂ ಹಾಗೂ ಅವರಿಗೆ ಸಹಕಾರ 
ನೀಡಿದ ಡಾ. ಸ್ಥಿತಾರೆಡ್ಡಿ. ಡಿ, ಹಲವಾರು ಉಪನ್ಯಾಸಗಳನ್ನು ಆಯೋಜಿಸಲು ನೆರವಾದ ಶ್ರೀ ಎಮ್‌.ಎನ್‌. ಪ್ರಭಾಕರ್‌, 
ಕು. ಅನಿರುದ್ದ, ಡಾ. ಮಂಜುಶ್ರೀ, ಡಾ. ಶಿವರಾಮ್‌, ಕಾರ್ತಿಕ್‌.ಜಿ, ಚಿರಾಗ್‌, ಶ್ರೀಮತಿ ನಿರ್ಮಲ ಎಸ್‌.ವೈ. ಇವರೆಲ್ಲರಿಗೂ 
ಧನ್ಯವಾದಗಳು. | 


೧೮.೧೦.೨೦೨೧ 


ಮೂವತ್ನಾಲ್ಕನೆಯ ವಾರ್ಷಿಕ ಸಮ್ಮೇಳನ 
ಇಂದಿನ ಪೀಳಿಗೆಯವರು ಹಿಂದೆಂದೂ ಕಂಡಿರದ ಸಾಂಕ್ರಾಮಿಕ ರೋಗಾಣುವಿನ ಭೀತಿಯನ್ನು ಈ ವರ್ಷ 
ಎದುರಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ, ಸಾರ್ವಜನಿಕ ಸಮ್ಮೇಳನಗಳು ನಡೆಯದ ಸ್ಥಿತಿ ಬಂದೊದಗಿದ ಕಾರಣ ಮತ್ತು 


ಸರ್ಕಾರದ ಆದೇಶದಂತೆ ಮೂವತ್ತನಾಲ್ಪನೆಯ ವಾರ್ಷಿಕ ಸಮ್ಮೇಳನವನ್ನು ಆನ್‌ಲೈನ್‌ ಮೂಲಕ ನಡೆಸಲು ಸರ್ವಸದಸ್ಯರ 


ಸಭೆಯಲ್ಲಿ ತೀರ್ಮಾನ ಕೈಕೊಳ್ಳಲಾಯಿತು. ಅದರಂತೆ ಪತ್ರಿಕೆ ಮಂಡಿಸುವವರಿಂದ ಪ್ರವೇಶ ಶುಲ್ಕ ಹಾಗೂ ಅರ್ಜಿಯನ್ನು 
ಆನ್‌ಲೈನ್‌ ಮೂಲಕವೇ ತರಿಸಿಕೂಳ್ಳಲಾಯಿತು. 


ಉದ್ರಾಟನಾ ಸಮಾರಂಭ: ದಿನಾಂಕ: ೨೪.೧೨.೨೦೨೦ ರಂದು ಸಂಜೆ ೪ ಗಂಟೆಗೆ ಬಿ.ಎಂ.ಶ್ರೀ ಸ್ಥಾರಕ ಪ್ರತಿಷ್ಠಾನದ 
ಎಂ.ವಿ.ಸೀ ಸಭಾಂಗಣದಲ್ಲಿ ಉದ್ರಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ನಾಡಿನ ಖ್ಯಾತ ಶಾಸನತಜ್ಞ್ಜರಾದ ಶ್ರೀಯುತ 


ಸೀತಾರಾಮ ಜಾಗೀರ್ದಾರ್‌ ಸಮ್ಮೇಳನಾಧ್ಯಕ್ಷರಾಗಿ ಮೈಸೂರಿನಿಂದ ಆಗಮಿಸಿದ್ದರು. ಖ್ಯಾತ ಇತಿಹಾಸಜ್ನರಾದ ಡಾ. ಎಸ್‌. 
ನಾಗರಾಜು ಅವರು ಗಣ್ಯರೊಂದಿಗೆ ದೀಪಬೆಳಗುವುದರ ಮೂಲಕ ಉದ್ರಾಟನಾ ಕಾರ್ಯಕ್ರಮ ನೆರವೇರಿಸಿ ಉದ್ರಾಟನಾ ಭಾಷಣ 


ಇತಿಹಾಸ ದರ್ಶನ : ಸಂ. &೩೬/(೨೦೨೧ ೪೧೭ 


ನಡೆಸಿಕೊಟ್ಟರು. ಡಾ. ಆರ್‌. ಲಕ್ಷ್ಮೀನಾರಾಯಣ, ಅಧ್ಯಕ್ಷರು, ಬಿ.ಎಂ.ಶ್ರೀ ಪ್ರತಿಷ್ಠಾನ ಇವರು ಉಪ ಪಸ್ಥಿತರಿ ರು, ೨೦೧೯ನೆಯ 
ಸಾಲಿನ "ಬಿತಿಹಾಸ ದರ್ಶನ ಸಂಪುಟ ೩ಿಖಿ'ವನ್ನು ಬಿಡುಗಡೆ ಮಾಡಿ, ವಾರ್ಷಿಕ ಸಂಚಿಕೆಯನ್ನು ಕುರಿತು ಮಾತನಾಡಿದರು. 
ಶ್ರೀಯುತ ಜಿ.ಕೆ. ದೇವರಾಜಸ್ವಾಮಿ ಅವರು ಅಕಾಡೆಮಿಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಡಾ. ದೇವರಕೊಂಡಾರೆಡ್ಡಿ 
ಅವರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಶ್ರೀ ಕೆ.ಎಲ್‌. ರಾಜಶೇಖರ್‌ ಅವರು ಗಣ್ಯರನ್ನು ಸ್ಟಾಗತಿಸಿ, ಪರಿಚಯ ಮಾಡಿಕೊಟ್ಟರು. 


ಡಾ. ಸಂಧ್ಯಾ.ವ ಅವರು ವಂದನಾರ್ಪಣೆ ಮಾಡಿದರು. 


ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ನಿವಾಸಿಗಳಾದ ಕೆಲವು ಅಕಾದೆಮಿಯ ಸದಸ್ಯರು ಹಾಗೂ ಆಸಕ್ಷರು ಆಗಮಿಸಿದ್ದು, 
ಉಳಿದ ಸದಸ್ಯರು ಆನ್‌ಲೈನ್‌ ಮೂಲಕ ಕಾರ್ಯಕ್ರಮವನ್ನು ಅಕಾದೆಮಿಯ ಅಧಿಕೃತ ಫೇಸ್‌ಬುಕ್‌ ಪೇಜಿನಲ್ಲಿ ಹಾಗೂ 
ಯೂಟ್ಯೂಬ್‌ ಚಾನೆಲ್‌ ಮೂಲಕ ವೀಕ್ಷಿಸಿದರು. ಇದಕ್ಕೆ ಶ್ರೀಮತಿ. ಸೀತಾಲಕ್ಷ್ಮಿ ರಾವ್‌ ಹಾಗೂ ಶ್ರೀ ನೀಲಾದ್ರಿ ಅವರು ತಾಂತಿಕ 
ನೆರವು ನೀಡಿ ಸಹಕರಿಸಿದರು. ಅವರಿಗೆ ಕೃತಜ್ಞತೆಗಳು. 


ಪ್ರಶಸ್ತಿಗಳು: ಕರ್ನಾಟಕ ಇತಿಹಾಸ ಸಂಸ್ಕೃತಿ, ಶಾಸನ, ಪುರಾತತ್ವ, ನಾಣ್ಯ ಮೊದಲಾದ ವಿಚಾರಗಳನ್ನು ಕುರಿತು 
ಸುದೀರ್ಪ್ವ ಅಧ್ಯಯನ ನಡೆಸಿ ಮಹತ್ವದ ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡು, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ 
ಹೊಸ ವಿಚಾರಗಳನ್ನು ಬೆಳಕಿಗೆ ತಂದ ವಿದ್ದಾಂಸರನ್ನು ಪುರಸ್ಕರಿಸುವ ಕಾರ್ಯಕ್ರಮವನ್ನು ಅಕಾದೆಮಿಯು ಹಮ್ಮಿಕೊಂಡು 
ಬಂದಿದೆ. ಇದಕ್ಕಾಗಿ ಅಕಾದೆಮಿಯ ಸದಸ್ಯ ಮಹನೀಯರು ಅಕಾದೆಮಿಯಲ್ಲಿ ದತ್ತಿ ಇಟ್ಟಿದ್ದಾರೆ. ಅದರ ಮೂಲಕ ಪ್ರಶಸ್ತಿಗಳನ್ನು 
ನೀಡುತ್ತಾ ಬಂದಿದೆ. 


ಇತಿಹಾಸ ಅಕಾದೆಮಿಯ ೩೪ನೇ ವಾರ್ಷಿಕ ಸಮ್ಮೇಳನ (ದಿನಾಂಕ: ೨೪.೧೨.೨೦೨೦) ದಲ್ಲಿ ಕೋವಿಡ್‌ ಮಹಾಮಾರಿಯ 
ಕಾರಣದಿಂದ ಸರ್ಕಾರದ ಆದೇಶದಂತೆ ಜನಸಂದಣಿ, ಸಭೆ ಮುಂತಾದವುಗಳಿಗೆ ಅವಕಾಶವಿಲ್ಲದಿದ್ದುದರಿಂದ ಪ್ರಸ್ತುತ ವರ್ಷ 
ಯಾವುದೇ ದತ್ತಿ ಪ್ರಶಸ್ತಿಗಳನ್ನು ನೀಡಲು ಸಾಧ್ಯವಾಗಲಿಲ್ಲ. ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 


ಪ್ರಬಂಧ ಮಂಡನೆ: ದಿನಾಂಕ ೨೫.೧೨.೨೦೨೦ ರಿಂದ ೨೭.೧೨.೨೦೨೦ರ ವರೆಗಿನ ಮೂರು ದಿನಗಳ ಕಾಲ ಅಕಾದೆಮಿಯ 
ಸದಸ್ಯರು ಪುರಾತತ್ವ, ಶಾಸನ, ನಾಣ್ಯ, ಹಸ್ತಪ್ರತಿ, ಶಾಸನಾಧ್ಯಯನ, ಕರ್ನಾಟಕ ಇತಿಹಾಸ ಸಂಸ್ಕೃತಿಗೆ ಸಂಬಂಧಿಸಿದಂತೆ 
ಹಲವಾರು ಹೊಸ ವಿಚಾರಗಳನ್ನು ಕುರಿತಾದ ಪ್ರಬಂಧಗಳನ್ನು ಆನ್‌ಲೈನ್‌ ಮೂಲಕ ಮಂಡಿಸಿದರು. ಈ ಮೂರು ದಿನಗಳ 
ಪ್ರಬಂಧ ಮಂಡನಾ ಸಂದರ್ಭದಲ್ಲಿ ೧೨೦ ಸಂಶೋಧನಾ ಪತ್ರಿಕೆಗಳನ್ನು ಅಕಾದೆಮಿಯ ಸದಸ್ಯರು ಪ್ರಸ್ತುತ ಪಡಿಸಿದರು. 
ಬಿ.ಎಂ.ಶ್ರೀ ಸ್ಮಾರಕ ಕಲಾಭವನದ ಮೊದಲನೆಯ ಮಹಡಿಯನ್ನು ಕೇಂದ್ರಸ್ಥಳವನ್ನಾಗಿಸಿಕೊಂಡು ನಡೆಸಿದ ಈ ಗೋಷ್ಠಿಗಳಲ್ಲಿ 
ಸದಸ್ಯರು ಆನ್‌ಲೈನ್‌ ಮೂಲಕ ತಮ್ಮ ಸ್ಥಳಗಳಿಂದಲೇ ಪತ್ರಿಕೆಗಳನ್ನು ಮಂಡಿಸಿದರು. ಅಕಾದೆಮಿಯ ಅಧ್ಯಕ್ಷರಾದ 
ಡಾ. ದೇವರಕೊಂಡಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಡೆದ ಆನ್‌ಲೈನ್‌ ಗೋಷ್ಠಿಯ ಪ್ರಸರಣ ಸಂದರ್ಭದಲ್ಲಿ ಸ್ಥಳದಲ್ಲೇ 
ಹಾಜರಿದ್ದು, ಡಾ. ದೇವರಕೊಂಡಾರೆಡ್ಡಿ, ಡಾ. ಕೆ.ಆರ್‌. ಗಣೇಶ್‌, ಡಾ. ನಾಗರಾಜು ಎಸ್‌. ಶ್ರೀ ಜಿಕೆ. ದೇವರಾಜಸ್ವಾಮಿ, 
ಡಾ. ಶ್ಯಾಮಲಾ ರತ್ನಕುಮಾರಿ, ಡಾ. ಸ್ಲಿತಾರೆಡ್ಡಿ ಎಂ.ಎನ್‌. ಪ್ರಭಾಕರ್‌ ಅವರು ಪ್ರಬಂಧ ಮಂಡನೆಕಾರರಿಗೆ ಸಲಹೆ, ಸೂಚನೆ, 
ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದರು. ಆನ್‌ಲೈನ್‌ನಲ್ಲೇ ಪ್ರಬಂಧ ಮಂಡನಾಕಾರರಿಗೆ ಡಾ. ಅರುಣಿ ಎಸ್‌.ಕೆ, ಡಾ. ರವೀಂದ್ರನಾಥ್‌ 
ಕೆ. ಮುಂತಾದವರೂ ಸಲಹೆ ಸೂಚನೆಗಳನ್ನು ನೀಡಿದರು. ಇದೊಂದು ವಿಶಿಷ್ಟ ಮಾದರಿ ಎನಿಸಿದರೂ, ಹೊಸ ರೀತಿಯ 
ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಸಲಾದ ಪ್ರಯೋಗವಾಗಿ ಯಶಸ್ವಿಯಾಗಿ ನೆರವೇರಿತು. ಈ ಆನ್‌ಲೈನ್‌ ಕಾರ್ಯಕ್ರಮದ 
ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ನಡೆಸಿಕೊಟ್ಟ ಶ್ರೀಮತಿ. ಸೀತಾಲಕ್ಷ್ಮೀರಾವ್‌ ಹಾಗೂ ಅವರಿಗೆ ಸಹಕಾರ ನೀಡಿದ ಡಾ. 
ಸಂಧ್ಯಾ ವಿ. ಅವರಿಗೆ ಅಕಾದೆಮಿಯ ಸರ್ವ ಸದಸ್ಯರ ಶ್ಲಾಘನೆ ಹಾಗೂ ಕೃತಜ್ಞತೆ ಸಂದಾಯವಾಯಿತು. 


ಸಮಾರೋಪ ಸಮಾರಂಭ: ದಿನಾಂಕ: ೨೮.೧೨.೨೦೨೧ ರಂದು, ಬಿ.ಎಂ.ಶ್ರೀ ಕಲಾಭವನದ ಮೊದಲನೆಯ ಮಹಡಿಯಲ್ಲಿ 
ಸಮ್ಮೇಳನದ ಸಮಾರೋಪ ಸಮಾರಂಭ ನೆರವೇರಿತು. ಕಾರ್ಯಕ್ರಮಕ್ಕೆ ಶ್ರೀ.ವಿ.ನಾಗರಾಜ್‌, ಗೌರವ ಕಾರ್ಯದರ್ಶಿ, ದಿ ಮಿಧಿಕ್‌ 
ಸೊಸೈಟಿ, ಬೆಂಗಳೂರು ಇವರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಮಾರಂಭವು 
ಕುಮಾರಿ. ಪೂರ್ಣ ಅವರ ಸುಶ್ರಾವ್ಯ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಗೊಂಡಿತು. ಡಾ. ಸಂಧ್ಯಾ. ವಿ ಅವರು ಸ್ವಾಗತ 
ಕೋರಿದರು. ಅಕಾದೆಮಿಯ ಸದಸ್ಯರಾದ ಡಾ. ಸ್ಥಿತಾ ಸುರೆಬಾನ್‌ಕರ್‌, ಬೆಳಗಾವಿ ಹಾಗೂ ಶ್ರೀ. ಬಸವರಾಜು, ಬಳ್ಳಾರಿ ಇವರು 
ನ್‌ಲೈನ್‌ನಲ್ಲಿ ನಡೆದ ಸಮ್ಮೇಳನವನ್ನು ಕುರಿತು ಪ್ರೇಕ್ಷಕ ಪ್ರತಿನಿಧಿಗಳಾಗಿ ಸಮ್ಮೇಳನವನ್ನು ಕುರಿತು ಪ್ರತಿಕ್ರಿಯೆ ನೀಡಿದರು. 
ಕಾರ್ಯಕ್ರಮ ವಿಭಿನ್ನವಾಗಿ, ವಿಶೇಷವಾಗಿ ಮೂಡಿಬಂದುದರ ಕುರಿತು ಡಾ. ಸ್ಲಿತಾ ಸುರೇಬಾನ್‌ಕರ್‌ ಅವರು ಮಾತನಾಡಿದರೆ, 
ಶ್ರೀಯುತ ಬಸವರಾಜು ಅವರು ಸಭೆ-ಸಮಾರಂಭಗಳನ್ನು ನಡೆಸಲಾರದಂತಹ ಸಂದಿಗ್ದ ಸ್ಥಿತಿಯಲ್ಲಿಯೂ ಸಮ್ಮೇಳನವನ್ನು 
ನೆರವೇರಿಸಿ, ಆನ್‌ಲೈನ್‌ ಕಾರ್ಯಕ್ರಮಗಳ ಪರಿಕಲ್ಲನೆಯೇ ಇಲ್ಲದವರಿಗೂ ಸಹ ಭಾಗವಹಿಸಿ ಮಾತನಾಡುವಂತೆ ಮಾಡಿದ 
ಕಾರ್ಯಕ್ರಮಗಳನ್ನು ಕುರಿತು ಸಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಮುಖ್ಯ ಅಧಿತಿಗಳು ಮಾತನಾಡಿ, ಹೊಸ ಸಂಶೋಧನೆಗಳನ್ನು 
ಪ್ರಸುತಪ ಪಡಿಸಲು" ಅಕಾದೆಮಿ ನಡೆಸಿಕೊಂಡು ಬರುತ್ತಿರುವ ಸಮ್ಮೇಳನ "ಹೇಗೆ ಪ್ರಯೋಜನಕಾರಿಯಾಗಿದೆ, ಇಂದಿನ: ಪೀಳಿಗೆಗೆ 


೪೧೮ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಇತಿಹಾಸ ತಲುಪಿಸುವ ಅಗತ್ಯತೆಯ ಕುರಿತಂತೆ ಮಾತನಾಡಿ, ಅಕಾದೆಮಿಯ ಯಾವುದೇ ಕಾರ್ಯಕ್ಕೆ ಮಿಥಿಕ್‌ ಸೊಸೈಟಿ 
ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಡಾ. ದೇವರಕೊಂಡಾ ರೆಡ್ಡಿಯವರು ಅಧ್ಯಕ್ಷೀಯ ನುಡಿಗಳನ್ನಾಡಿ, ಇತಿಹಾಸ 
ದರ್ಶನದ ಮುದ್ರಣಕ್ಕೆ ಸಹಕಾರ ನೀಡಿರುವ ಮಿಥಿಕ್‌ ಸೊಸೈಟಿಗೆ, ಪ್ರತಿ ವರ್ಷ ಧನಸಹಾಯವನ್ನು ನೀಡುವ ರಂಭಾಪುರಿ 
ಮಠದ ಜಗದ್ದುರುಗಳಿಗೆ, ಇದೇ ರೀತಿ ಪ್ರೋತ್ಸಾಹ ನೀಡುತ್ತಿರುವ ಪರಮಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳು ಬಾದಾಮಿ 
ಇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಜಿ.ಕೆ. ದೇವರಾಜಸ್ವಾಮಿ ಅವರು ವಂದನಾರ್ಪಣೆ ನೆರವೇರಿಸಿದರು. ಕಾರ್ಯಕ್ರಮವನ್ನು ಆನ್‌ಲೈನ್‌ 
ಮೂಲಕ ನೂರಾರು ಸಂಖ್ಯೆಯಲ್ಲಿ ಸದಸ್ಯರು ವೀಕ್ಷಿಸಿದರು. ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾ. ಕೊಟ್ರೇಶ್‌, 
ಶ್ರೀ ಗುರುಪ್ರಸಾದ್‌ ಬಿ.ಎಸ್‌. ಎಂ.ಎನ್‌. ಪ್ರಭಾಕರ್‌ ಅವರುಗಳೊಂದಿಗೆ ಡಾ. ಶಾಮಲಾ ರತ್ನಕುಮಾರಿ, ಡಾ. ವಸಂತಲಕ್ಷ್ಮಿ 
ಡಾ. ಮುತ್ತುರಾಜ್‌, ಡಾ. ಗಣೇಶ್‌.ಕೆ.ಆರ್‌., ವಿಜಯಕರ್ನಾಟಕ ಪತ್ರಿಕೆಯ ಪ್ರತಿನಿಧಿಯಾಗಿ ಶ್ರೀ ಎ.ಸಿ.ಕುಮಾರ್‌, ಮೊದಲಾದವರು 
ಭಾಗವಹಿಸಿದ್ದರು. 


ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಕಾರಣರಾದ ಶ್ರೀ ರೇಣುಕಾಸ್ತಾಮಿ ಒಡೆಯರ್‌, ಶ್ರೀ ಧನುಷ್‌, ಶ್ರೀ ಕಾರ್ತಿಕ್‌ 
ಕಾಮಣ್ಣ, ಶ್ರೀಮತಿ ನಿರ್ಮಲಾ ಎಸ್‌.ವೈ, ಡಾ. ನಳಿನಿ ವೆಂಕಟೇಶ್‌ ಮೊದಲಾದವರು ಪ್ರತಿವರ್ಷದಂತೆಯೇ ನೆರವಾಗಿದ್ದಾರೆ. 
ಇವರೆಲ್ಲರಿಗೂ ಅಕಾದೆಮಿಯು ಧನ್ಯವಾದಗಳನ್ನು ಸಲ್ಲಿಸುತ್ತದೆ. ಅಕಾದೆಮಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಿಕೆ. 
ದೇವರಾಜಸ್ವಾಮಿ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. 


ವಾರ್ಷಿಕ ಸಮ್ಮೇಳನದಲ್ಲಿ ಪ್ರತಿವರ್ಷ ಹಮ್ಮಿಕೊಳ್ಳುವ ಸರ್ವಸದಸ್ಯರ ಸಭೆಯನ್ನು ೨೦೨೦ರ ಸಾಲಿನಲ್ಲಿ ೩೪ನೇ 
ವಾರ್ಷಿಕ ಸಮ್ಮೇಳನದ ಮುನ್ನಾದಿನ ದಿನಾಂಕ ೨೩.೧೨.೨೦೨೧ ರಂದು ಸಂಜೆ ೪.೩೦ಕ್ಕೆ ಹಮ್ಮಿಕೊಳ್ಳಲಾಯಿತು. ಆನ್‌ಲೈನ್‌ 
ಮೂಲಕ ಅಕಾದೆಮಿಯ ಎಲ್ಲ ಸದಸ್ಯರೂ ಪಾಲ್ಗೊಳ್ಳಲು ಸಾಧ್ಯವಾಗುವಂತೆ ಕಾರ್ಯಕ್ರಮವನ್ನು ಬಿ.ಎಂ.ಶ್ರೀ ಕಲಾಭವನದ 
ಮೊದಲನೆಯ ಮಹಡಿಯ ಕೇಂದ್ರ ಸ್ಥಳದಿಂದ ಆಯೋಜಿಸಲಾಗಿತ್ತು. 


೨೦೨೦-೨೧ನೇ ಸಾಲಿನ ೩೪ನೇ ವಾರ್ಷಿಕ ಸರ್ವಸದಸ್ಯರ ಸಭೆಯ ನಡಾವಳಿಗಳು 


ದಿನಾಂಕ ೨೯-೧೨-೨೦೨೦ ಬುಧವಾರದಂದು ಸಂಜೆ ೬.೦೦ ಘಂಟೆಗೆ ಅಕಾದೆಮಿಯ ೩೪ನೇ ವಾರ್ಷಿಕ ಸರ್ವಸದಸ್ಯರ 
ಸಭೆಯು, ಅಕಾದೆಮಿಯ ಕಚೇರಿಯಲ್ಲೇ, ಅಕಾದೆಮಿಯ ಅಧ್ಯಕ್ಷರಾದ ಡಾ. ದೇವರಕೊಂಡಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ 
ಜಾಲತಾಣ (Virtual Meeting) ದ ಮೂಲಕ ಮತ್ತು ಹಾಜರಿದ್ದ ಸದಸ್ಯರ ಸಮ್ಮುಖದಲ್ಲಿ ಜರುಗಿತು. ಅಕಾದೆಮಿಯು 
ಸದಸ್ಯರೆಲ್ಲರಿಗೂ ದಿನಾಂಕ ೨೨ನೇ ನವೆಂಬರ್‌ ೨೦೨೦ರ ಸುತ್ತೋಲೆಯ ಮುಖಾಂತರ ೩೪ನೇ ಸರ್ವಸದಸ್ಕರ ಸಭೆಯನ್ನು 
ಜಾಲತಾಣದ ಮೂಲಕ (Virtual Meeting) ನಡೆಸುವ ಬಗ್ಗೆ ತಿಳಿಸಲಾಗಿತ್ತು ಹಾಗೂ ಆನ್‌ಲೈನ್‌ ಮೂಲಕ ಸಭೆಯ 
ಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ವಿನಂತಿಸಲಾಗಿತ್ತು. 


ಆನ್‌ಲೈನ್‌ ಮತ್ತು ಖುದ್ದು ಹಾಜರಿದ್ದ ಸದಸ್ಯರ ಸಂಖ್ಯೆ ೧೩೩ (ಭಾಗವಹಿಸಿದ್ದ ಸದಸ್ಕರ ಪಟ್ಟಿಯನ್ನು ಲಗತ್ತಿಸಿದೆ). 
ಕಾರ್ಯಸೂಚಿಯ ಪ್ರಕಾರ ನಡೆದ ಕಲಾಪಗಳು 
೧. ಸಭೆಯ ಪ್ರಾರಂಭಕ್ಕೆ ಮುಂಚಿತವಾಗಿ, ಪ್ರದಾನ ಕಾರ್ಯದರ್ಶಿಗಳಾದ ಶ್ರೀ ದೇವರಾಜಸ್ವಾಮಿಯವರು, ೨೦೨೦-೨೧ 


ಸಾಲಿನಲ್ಲಿ ಈ ತಾರೀಖಿನವರೆಗೆ ನಮ್ಮನ್ನಗಲಿದ ಸದಸ್ಯರ ಹೆಸರುಗಳನ್ನು ವಾಚಿಸಿದರು. ಸಭೆಯು ಒಂದು ನಿಮಿಷದ 
ಮೌನಾಚರಣೆಯ ಮೂಲಕ ಅಗಲಿದ ಸದಸ್ಯರಿಗೆ ಶ್ರದ್ದಾಂಜಲಿ ಸಲ್ಲಿಸಿತು. ಅಗಲಿದ ಸದಸ್ಯರುಗಳ ಪಟ್ಟಿ. 


೧. ಶ್ರೀ ಚನ್ನಪ್ಪ ವೀರಪ್ಪ ಮುಳಗುಂದ-ಧಾರವಾಡ, ೨. ಶ್ರೀಮತಿ ಜಿಲಾನ್‌ ಬಾನು ಸಿ.ಜಿ.-ಕೂಢಿಗಿ, ೩. ಶ್ರೀ ಪ್ರಕಾಶ್‌ 
ಕುಮಾರ್‌ ಸಿ.ಎನ್‌.-ಅರಸಿಕೆರೆ, ೪. ಡಾ. ದಯಾನಂದ ಕುಮಾರ್‌ ಎಸ್‌.-ಚಿಕ್ಕಮಗಳೂರು, ೫. ಶ್ರೀ ಜಯದೇವಪ್ಪ ಜೈನಕೇರಿ 
-ಶಿವಮೊಗ್ಗ, ೬. ಡಾ. ಕುಮಾರಸ್ತಾಮಿ-ಭದ್ರಾವತಿ. 


ವಿ. ೨೦೧೯-೨೦ನೇ ಸಾಲಿನ ವಾರ್ಷಿಕ ವರದಿಯ ವಾಚನ ಮತ್ತು ಸ್ಪೀಕಾರ 


ಅಕಾದೆಮಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿ.ಕೆ. ದೇವರಾಜಸ್ಥಾಮಿ ಅವರು ಪ್ರತೀ ವರ್ಷದಂತೆ ಈ ವರ್ಷವೂ ತಾವು 
ಅಕಾದೆಮಿಯ ಎಲ್ಲಾ ಚಟುವಟಿಕೆಗಳನ್ನು ಕುರಿತಂತೆ ಸುದೀರ್ಪವಾದ ವರದಿಯನ್ನು ಸಿದ್ದಪಡಿಸಿರುವುದಾಗಿ ತಿಳಿಸಿದರು. 
ಸಭೆಗೆ ಆಗಮಿಸಿದ್ದ ಸದಸ್ಯರೆಲ್ಲರಿಗೂ ವರದಿಯನ್ನು ಕೊಡಲಾಯಿತು. ಅಕಾದೆಮಿಯ ಪ್ರಮುಖ ಮೂರು ಚಟುವಟಿಕೆಗಳ ಬಗ್ಗೆ 
ವಿವರಣೆ ನೀಡಿದರು. ವಾರ್ಷಿಕ ವರದಿಯನ್ನು ಶ್ರೀ ಎಂ.ಎನ್‌. ಪ್ರಭಾಕರ್‌, ಮೈಸೂರು ಅವರು ಅನುಮೋದಿಸಿದರು ನಂತರ 
ಸಭೆಯು ಸರ್ವಾನುಮತದಿಂದ ವಾರ್ಷಿಕ ವರದಿಯನ್ನು ಅಂಗೀಕರಿಸಿತು. 


ಇತಿಹಾಸ ದರ್ಶನ : ಸಂ. ೩೭೬/1೨೦೨ ೪೧೯ 


೩. ೨೦೧೯-೨೦ನೇ ಸಾಲಿನ ಲೆಕ್ಕಪತ್ರಗಳ ಮಂಡನೆ ಮತ್ತು ಸ್ವೀಕಾರ 


ಕೋಶಾಧಿಕಾರಿಗಳಾದ ಶ್ರೀ ಎಂ.ಬಿ. ಪಾಟೀಲ್‌ ಅವರು ಅಕಾದೆಮಿಯ ಆರ್ಥಿಕವಾಗಿ ಅಷ್ಟೇನೂ ಸದೃಢವಾಗಿಲ್ಲವೆಂದು 
ಹೇಳಿ ಸರ್ಕಾರದಿಂದ ಮೂರು ವರ್ಷಗಳ ಅನುದಾನ ಬಿಡುಗಡೆಯಾಗಿಲ್ಲವೆಂದು ತಿಳಿಸಿದರು. ಪ್ರಸಕ್ತ ಕರೋನಾ ಪಿಡುಗಿನಿಂದಾಗಿ, 
ಸರ್ಕಾರವೂ ಆರ್ಥಿಕ ಹಿಂಜರಿಕೆಯನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿ, ಈ ವರ್ಷವೂ ಅನುದಾದನ ಬಿಡುಗಡೆಯಾಗುವ 
ಯಾವ ಸೂಚನೆಯೂ ಕಾಣುತ್ತಿಲ್ಲವೆಂದು ತಿಳಿಸಿದರು. ಇಂತಹ ಸಂದರ್ಭದಲ್ಲಿ ಅಕಾದೆಮಿಯ ಸದಸ್ಯರೆಲ್ಲರೂ, ಸಂಸ್ಥೆಯ 
ಸದಸ್ಕತ್ತವನ್ನು (Institutional Membership) ತರಲು ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ವರ್ಷ ಮೂಲನಿಧಿಗೆ ದೇಣಿಗೆ 
ತರಲು (Corpus Fund) ವಿನಂತಿಸಿದರು. 


ನಂತರ ಸಹಾಯಕ ಕೋಪಶಾಧಿಕಾರಿಗಳಾದ ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಅವರು ಅಕಾದೆಮಿಯ ಲೆಕ್ಕಪರಿಶೋಧನೆಯ 
ಕಾರ್ಯ ೨೦೨೦ ಡಿಸೆಂಬರ್‌ ಜಕ್ಕೆ ಸಂಪೂರ್ಣವಾಗಿ ಮುಗಿದು, ಲೆಕ್ಕ ಪರಿಶೋಧಕರು ವರದಿಯನ್ನು ಸಲ್ಲಿಸಿದ್ದನ್ನು ತಿಳಿಸಿ, 
ಲಿಕ್ಕ ಪರಿಶೋಧಕರಿಗೆ ವಂದನೆ ತಿಳಿಸಿದರು. Income and Expandditure and Receipts and paymentsಳ ಸಂಪೂರ್ಣ 
ವಿವರಗಳನ್ನು ನೀಡಿ, Balance Sheet ನಲ್ಲಿನ ವಿವರಗಳನ್ನು ನೀಡಿ, ಚರ್ಚೆಗೆ ಅವಕಾಶವಿರುವುದಾಗಿ ತಿಳಿಸಿದರು. 


೩ಿಷಿನೇ ವಾರ್ಷಿಕ ಸಮ್ಮೇಳನದ ಖರ್ಚು ವೆಚ್ಚ ಮತ್ತು ಐತಿಹಾಸಿಕ ಪರಂಪರೆ ಕಾರ್ಯಕ್ರಮಕ್ಕೆ ತಗುಲಿದ ವಿವರಗಳನ್ನು 
ಸಭೆಗೆ ನೀಡಿದರು. ಇತಿಹಾಸ ದರ್ಶನ ಸಂಪುಟ ೩೩ರ ವೆಚ್ಚವನ್ನು ಸಂಪೂರ್ಣವಾಗಿ ದಿ ಮಿಧಿಕ್‌ ಸೊಸೈಟಿಯೇ ನೀಡಿದ್ದನ್ನು 
ಸ್ಮರಿಸಿ, ಅಲ್ಲಿನ ಆಡಲಿತ ಮಂಡಳಿಯ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಈಗ ಸಲ್ಲಿಸಿರುವ ೨೦೧೯-೨೦ನೇ ಸಾಲಿನ 
ಪರಿಶೋಧಿತ ಲೆಕ್ಕಪತ್ರಗಳನ್ನು ಅಂಗೀಕರಿಸಬಹುದೆಂದು ಶ್ರೀ ಕುಲಕರ್ಣಿಯವರು ಸೂಚಿಸಿದರು ಹಾಗೂ ಶ್ರೀ ಪಾಂಡುರಂಗ 
ಅವರು ಅದನ್ನು ಅನುಮೋದಿಸಿದರು. 


೪. ೨೦೨೦-೨೧ನೇ ಸಾಲಿನ ಮುಂಗಡ ಲೆಕ್ಕಪತ್ರ ಮಂಡನೆ ಮತ್ತು ಸ್ವೀಕಾರ 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಸಹಾಯಕ ಕೋಶಾಧಿಕಾರಿಗಳು ೨೦೨೦-೨೧ನೇ ಸಾಲಿನಲ್ಲಿ ಬರುವ ಅಂದಾಜು 
ಆದಾಯ ಮೂಲಗಳ ಗಾತ್ರ ಮತ್ತು ಸದಸ್ಯದ ಕೋವಿಡ್‌-೧೯ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು, ಖರ್ಚು, ವೆಚ್ಚಗಳ 
ಬಾಬ್ದುಗಳನ್ನು ಪರಿಶೀಲಿಸಿ, ಮುಂಗಡ ಪತ್ರ ತಯಾರಿಸಿರುವುದಾಗಿ ಹೇಳಿ ಸಭೆಯ ಮುಂದೆ ಮಂಡಿಸಿದರು. ಈ ವಿಷಯದಲ್ಲಿ 
ಸದಸ್ಯರ ಸಲಹೆ, ಸೂಚನೆಗಳಿದ್ದರೆ ತಿಳಿಸಬಹುದೆಂದು ಮನವಿ ಮಾಡಿದರು. ಸಭೆಯು ಸರ್ವಾನುಮತದಿಂದ ಮುಂಗಡ 
ಪತ್ರವನ್ನು ಅಂಗೀಕರಿಸಿತು. ಆದಾಗ್ಯೂ ಶ್ರೀ ಎಂ. ಬಿ. ಪಾಟೀಲ್‌ ಅವರು ಮುಂಗಡ ಪತ್ರವನ್ನು ಸ್ಟೀಕರಿಸಬಹುದೆಂದು 
ಸೂಚಿಸಿದರು. ಶ್ರೀ ಹರಿಹರ ಶ್ರೀನಿವಾಸರಾವ್‌ ಅವರು ಅದನ್ನು ಅನುಮೋದಿಸಿದರು. 


೫. ೨೦೨೦-೨೧ನೇ ಸಾಲಿಗೆ ಲೆಕ್ಕ ಪತ್ರ ಪರಿಶೋಧಕರ ನೇಮಕ ಮತ್ತು ಅದರ ಸಂಭಾವನೆ 


ಅಕಾದೆಮಿ ಕಚೇರಿಯ ಸಮೀಪವಿರುವ ಜಿ.ಬಿ.ಎ. ಅಂಡ್‌ ಅಸೋಸಿಯೇಟ್ಸ್‌ - ಲೆಕ್ಕಪರಿಶೋಧಕರು, ಕಳೆದ ನಾಲ್ಕು 
ವರ್ಷಗಳಿಂದಲೂ ಅಕಾದೆಮಿಯ ಲೆಕ್ಕಪತ್ರಗಳನ್ನು ಪರಿಶೋಧಿಸಿ ತಮ್ಮ ವರದಿಯನ್ನು ಸಕಾಲದಕ್ಕೆ ಸಲ್ಲಿಸುತ್ತಿದ್ದಾರೆ. ಅಕಾದೆಮಿಗೆ 
ಅವಶ್ಯವಿರುವ ಹೆಚ್ಚುವರಿ ಪ್ರಮಾಣಪತ್ರಗಳನ್ನೂ ನೀಡಿ ಸಹಕರಿಸುತ್ತಿರುವುದಾಗಿ ಸಹಾಯಕ ಕೋಶಾಧಿಕಾರಿಗಳು ತಿಳಿಸಿದರು, 
ಆದ ಕಾರಣದಿಂದ, ಈಗಿರುವ ಲೆಕ್ಕಪರಿಶೋಧಕರ ಸೇವೆಯನ್ನು ಅದೇ ಸಂಭಾವನೆ ಆಧಾರದ ಮೇಲೆ ನಿಗಧಿಪಡಿಸಿ ಅವರ 
ಸೇವೆಯನ್ನು ಮುಂದುವರಿಸಬಹುದೆಂದು ಸಬೆಯು ಸರ್ವಾನುಮತದಿಂದ ಒಪಿಗೆ ನೀಡಿತು. ಸಬೆಯ ಪರವಾಗಿ 
ಡಾ. ನಳಿನಿ ವೆಂಕಟೇಶ್‌ ಅವರ ಸೂಚನೆಯನ್ನು ಶ್ರೀಮತಿ ಸೀತಾಲಕ್ಷ್ಮಿಯವರು ಅನುಮೋದಿಸಿದರು. 


೬. ಠರಾವುಗಳ ಮಂಡನೆ: ಕೊರೋನಾ ಮಹಾಮಾರಿಯ ಕಾರಣದಿಂದ ಸಭೆಯ ಆನ್‌ಲೈನ್‌ ಮೂಲಕ ನಡೆಸಿದೆ. ಸಭೆಯಲ್ಲಿ 
ಯಾವುದೇ ಠರಾವುಗಳು ಬಂದಿಲ್ಲದ ಕಾರಣದಿಂದ ಮಂಡನೆಯಾಗಿಲ್ಲ. 


೭. ಅಪ್ಪಣೆಯ ಮೇರೆಗೆ ಇತರ ವಿಷಯಗಳು 


ಅ) ಅಕಾದೆಮಿಗೆ ಆದಾಯ ತೆರಿಗೆ ಇಲಾಖೆಯಿಂದ ೮೦ ಜಿ ಸೌಕರ್ಯವನ್ನು ಪಡೆದುಕೊಳ್ಳುವ ಬಗ್ಗೆ 


ಕೋಶಾಧಿಕಾರಿಗಳಾದ ಶ್ರೀ ಎಂ. ಬಿ. ಪಾಟೀಲ್‌ ಅವರು ಈಗ ಸೇವೆ ನೀಡುತ್ತಿರುವ ಲೆಕ್ಕಪರಿಶೋಧಕರನ್ನೇ ೮೦ ಜಿ 
ಸೌಕರ್ಯ ಪಡೆಯಲು ಆದಾಯ ತೆರಿಗೆ ಇಲಾಖೆಗೆ ಬೇಕಾದ ಅಕಾದೆಮಿಯ ಬಗ್ಗೆ ಮಾಹಿತಿ ಮತ್ತು ಲೆಕ್ಕ ಪತ್ರಗಳನ್ನು ನೀಡಿ, 
ಅರ್ಜಿ ಸಲ್ಲಿಸಲು ಮನವಿ ಮಾಡುವುದಾಗಿ ತಿಳಿಸಿದರು. 


೪೨೦ | ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮಪ 


ಜಾಲತಾಣ ಮೂಲಕ ದೂರದಿಂದ ವೀಕ್ಷಿಸುತ್ತಿರುವ ಸದಸ್ಯರೆಲ್ಲರಿಗೂ ಧನ್ಯವಾದ ತಿಳಿಸಿದರು. ೩೪ನೇ ವಾರ್ಷಿಕ ಸರ್ವಸದಸ್ಯರ 
ಮಹಾಸಭೆಯನ್ನು ಜಾಲತಾಣ ಮೂಲಕ ಯಾವ ಅಡೆತಡೆಗಳಿಲ್ಲದೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀಮತಿ 
ಸೀತಾಲಕ್ಷಿ ಯವರಿಗೂ ಮತ್ತು ಅವರಿಗೆ ಅಗತ್ಯ ಸಹಕಾರ ನೀಡಿದ ಸದಸ್ಕರ ತಂಡಕ್ಕೆ ವಿಶೇಷವಾಗಿ ಅಭಿನಂದಿಸಿದರು. ಇಲ್ಲಿಗೆ 
೩೪ನೇ "ವಾರ್ಷಿಕ ಸರ್ವ ಸದಸ ರ ಸಭೆ ಸ ಸಂಪನ್ನಗೊಂಡಿತು. 


೯. ಕಾರ್ಯಕಾರಿ ಸಮಿತಿ ಸಭೆಗಳು: ಕೂರೋನಾ ಮಹಾಮಾರಿ ಕಾರಣದಿಂದ ಜನರ ಓಡಾಟವೇ ಸ್ಥಗಿತವಾಗಿದ್ದಲ್ಲದೆ ಕೆಲಸ 
ಕಾರ್ಯಗಳು ಕುಂಟಿತಗೊಂಡವು. ಆದರೂ ಅಕಾದೆಮಿಯು ಆನ್‌ಲೈನ್‌ ಮೂಲಕ ಕಾರ್ಯಕಾರಿ ಸಮಿತಿ ಸಭೆಯನ್ನು 
ಎರಡು ಬಾರಿ ಕರೆಯಲಾಗಿದೆ. ಬೆಂಗಳೂರಿನ ಕೆಲವೇ ಸದಸ್ಯರು ಹಾಜರಿದ್ದು, ಉಳಿದಂತೆ ಸದಸ್ಯರು ವಿದ್ಯುನ್ನಾನಗಳ ಮೂಲಕ 
ನ್‌ಲೈನ್‌ ಮೂಲಕ ಸೂಚನೆ ಒಪ್ಪಿಗೆಗಳನ್ನು ನೀಡಿ ಕಾರ್ಯಚಟುವಟಿಕೆಗಳನ್ನು ಯಶಸ್ಸಿಗೊಳಿಸಿದ್ದಾರೆ. 


೧೦. ಅಕಾದೆಮಿಯ ಸದಸ್ಯ ಬಲ: ೨೦೨೧ ಡಿಸೆಂಬರ್‌ವರೆಗೆ ಅಕಾದೆಮಿಯಲ್ಲಿ ಒಟ್ಟು ೨೧೪೩ ಆಜೀವ ಸದಸ್ಯರಿದ್ದಾರೆ. 
ಅದರಲ್ಲಿ ೩೦ ಸಂಘ ಸಂಸ್ಥೆಗಳು ಇವೆ. 


೧೧. ಜಿಲ್ಲಾ ಘಟಕಗಳು: ಪ್ರಸ್ತುತ ಕೆಲವು ವರ್ಷಗಳಿಂದ ಯಾವುದೇ ಜಿಲ್ಲಾ ಘಟಕಗಳು ಇಲ್ಲ. ಆದರೂ ಆಯಾ ಜಿಲ್ಲೆಯ 
ಸದಸ್ಯರು ಆಸಕ್ತಿಯಿಂದ ಇತಿಹಾಸ ಪರಂಪರೆ ಉಳಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದಾರೆ. ಕಾರ್ಯಕ್ರಮಗಳನ್ನು ಆಯೋಜಿಸಿ 
ಇತಿಹಾಸದ ಅರಿವನ್ನು ಜಾಗೃತಗೊಳಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. 


ಕೃ ತಜ್ಜತೆಗಳು 


ಲ ಕೃತಜ್ಯತೆ: ಪೊ. ದೇವರಾಜಸ್ಥಾಮಿ. ಪ್ರದಾನ ಕಾರ್ಯದರ್ಶಿಗಳು ಸಭೆಗೆ ಖುದ್ದಾಗಿ ಹಾಜರಿದ್ದ ಸದಸ್ಯರೆಲ್ಲರಿಗೂ ಹಾಗು 


ಕರ್ನಾಟಕ ಇತಿಹಾಸ ಅಕಾದೆಮಿಯನ್ನು ಸೋದರ ಸಂಸ್ಥೆ ಎಂಬಂತೆ ಪರಿಗಣಿಸಿ ಸಹಕರಿಸುತ್ತಾ ಬಂದಿರುವ ಕರ್ನಾಟಕ 
ರಾಜ್ಯ ಪ್ರಾಚ್ಯವಸ್ತು ಮತ್ತು ವಸ್ತುಸಂಗಹಾಲಯ ನಿರ್ದೇಶನಾಲಯದ ನಿರ್ದೇಶಕರು, ಅಧಿಕಾರಿಗಳು 'ಹಾಗೂ ಸಿಬ್ಬಂದಿ ವರ್ಗ, 
೨೦೦೯ರ ದ ಪರಂಪರೆ ಉಳಿಸಿ ' ಕಾರ್ಯಕ್ರಮವನ್ನು ಬೆಂಗಳೂರಿನ ಬಿಎಂಶ್ರೀ ಪ್ರತಿಷ್ಠಾನ, ನರಸಿಂಹರಾಜ ಕಾಲೋನಿಯಲ್ಲಿ 
ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿಯ ಅಧಿಕಾರಿ ವರ್ಗ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. 


ಬೆಂಗಳೂರಿನ ದಿ ಮಿಥಿಕ್‌ ಸೊಸೈಟಿಯ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಶ್ರೀ ಬೈಸಾನಿ ರುಕ್ಕಣಮ್ಮ 
ರತ್ನಂಶೆಟ್ಟಿ ಕುಟುಂಬದ ಸೇವಾ ಟ್ರಸ್ಟ್‌ನ ಶ್ರೀ ಅಶೋಕ್‌ಕುಮಾರ್‌; ವಾಗ್ದೇವಿ ಮುದ್ರಣಾಲಯದ ಶ್ರೀ ಪ್ರಭು ಮತ್ತು ಸಿಬ್ಬಂದಿವರ್ಗ; 
ಬಾ.ರಾ. ಗೋಪಾಲ್‌ ಕುಟುಂಬ ವರ್ಗ; ಸಮ್ಮೇಳನಾಧ್ಯಕ್ಷರಿಗೆ ಗೌರವ ಸ್ಮರಣ ಫಲಕವನ್ನು ಪ್ರಾಯೋಜಿಸಿರುವ ಶ್ರೀ ಕ್ಷೆ. 
ಅಭಿಶಂಕರ ಕುಟಂಬವರ್ಗ; "ಇತಿಹಾಸ ಸಂಸ್ಕೃತಿ ಶ್ರೀ” ಪ್ರಶಸ್ತಿಯನ್ನು ಪ್ರಾಯೋಜಿಸುತ್ತಿರುವ ಬೈಸಾನಿ ಶ್ರೀಮತಿ ರುಕ್ಕಣಮ್ಮ ಶ್ರೀ 
ರತ್ನಂಶೆಟ್ಟಿ ಟ್ರಸ್ಟ್‌ನವರಿಗೆ; ಡಾ. ಬಾ.ರಾ. ಗೋಪಾಲ್‌ ಪ್ರಶಸ್ತಿಯ ಸ್ಮರಣ ಫಲಕವನ್ನು ಪ್ರಾಯೋಜಿಸುತ್ತಿರುವ ಶ್ರೀ ವೇಮಗಲ್‌ 
ಸೋಮಶೇಖರ್‌; ಪಿಎಚ್‌.ಡಿ. ಪದವೀಧರರಿಗೆ ಉತ್ತೇಜನ ನೀಡುವ ಸಲುವಾಗಿ ದತ್ತಿ ಸ್ಥಾಪಿಸಿರುವ ಶ್ರೀ ರಾಜನ್‌, ತುಮಕೂರು; 
ವೆಬ್‌ಸೈಟ್‌ ನಿರ್ವಹಣೆ ಮಾಡಲು ದತ್ತಿ ಸ್ಥಾಪಿಸಿರುವ ಡಾ. ದೇವರಕೂಂಡಾರೆಡ್ಡಿ ಅಭಿನಂದನಾ ಸಮಿತಿಗೆ; ಡಾ. ಸೂರ್ಯನಾಥ್‌ 
ಕಾಮತ್‌ ನೆನಪಿನ ಸೂರ್ಯಕೀರ್ತಿ ಪ್ರಶಸ್ತಿಗೆ ದತ್ತಿ ಸ್ಥಾಪಿಸಿರುವ ಶ್ರೀಮತಿ ಅರ್ಚನ ಎಸ್‌.ರಾವ್‌ ಅವರಿಗೆ; ಶ್ರೀಮತಿ ವಿ. 
ಗೌರಮ್ಮ ಗಂಗಾಧರಯ್ಯ ಅವರ ನೆನಪಿನ "ಸಂಶೋಧನ ಶ್ರೀ” ಪ್ರಶಸಿಗಾಗಿ ದತ್ತಿ ನೀಡಿದ ಡಾ. ಎಂ.ಜಿ. ನಾಗರಾಜ್‌, ಶ್ರೀಮತಿ 
ಎಂ.ಜಿ. ಪದ್ಮ ವಿರೂಪಾಕ್ಷಯ್ಯ, ಡಾ. ಎಂ.ಜಿ. ಚಂದ್ರಕಾಂತ್‌ ಅವರುಗಳಿಗೆ; ಪ್ರಾಗೈತಿಹಾಸಿಕ ಲೇಖನಕ್ಕೆ ಡಾ. ಎಂ.ಎಜ್‌. ಕೃಷ್ಣ 
ಮೆರಿಟ್‌ ಅವಾರ್ಡ್‌ಗಾಗಿ “ದತ್ತಿ ನೀಡಿರುವ ಪ್ರೊ. ಕೆ. ಪದ್ದಯ್ಯ, ಪುಣೆ ಅವರಿಗೆ; 'ನಾಯಕಶ್ರೀ' ಪ್ರಶಸ್ತಿಗೆ ಹಾಗೂ ಹುಲ್ಲೂರು 
ಶ್ರೀನಿವಾಸ ಜೋಯಿಸ್‌ ಸ್ಮಾರಕ ಗಂಥ ಪಶಸಿಗೆ ದ್ತಿ ನೀಡಿರುವ ಪ್ರೊ. ಲಕ್ಷ್ಮಣ ತೆಲಗಾವಿ; ಧಾರವಾಡ ಅವರಿಗೆ; 
ಡಾ. ಶ್ರೀನಿವಾಸ ಹಾವನೂರ ನೆನಪಿನ ಪ್ರಶಸ್ತಿಗಾಗಿ ದತ್ತಿ ನೀಡಿರುವ ಡಾ. ಸಿ.ಆರ್‌. ಶ್ಯಾಮಲ ಅವರಿಗೆ; ಬಿ.ಸಿ. ಪಾಟೀಲ್‌ ಟ್ರಸ್ಟ್‌ 
ಕೊಪ್ಪಳ ಇವರು ಸ್ಥಾಪಿಸಿರುವ ಸುಮಂಗಳಾ ಪಾಟೀಲ್‌ ಅವರ ಹೆಸರಿನಲ್ಲಿ ಮಹಿಳೆಯರಿಗಾಗಿ ಕೊಡುವ ಪ್ರಶಸ್ತಿಗೆ ದತ್ತಿ 
ನೀಡಿರುವ ಶ್ರೀ ಸಿ.ಬಿ. ಪಾಟೀಲ್‌ ಅವರಿಗೆ ಡಾ. ಪ್ರತಿಭಾ ಚಿನ್ನಪ್ಪ ಸ್ಮರಣಾರ್ಥ ಪ್ರಶಸ್ತಿ ಹಾಗೂ ಜಿ.ಎಸ್‌. ದೀಕ್ಷಿತ್‌ ಸರಣಾರ್ಥ 
ಪ್ರಶಸ್ತಿ ಸ್ಥಾಪಿಸಿರುವ ಡಾ. ಶ್ಯಾಮಲಾ ರತ್ನಕುಮಾರಿ ಅವರಿಗೆ - ಈ ಮೇಲಿನ ಎಲ್ಲರಿಗೂ ಅಕಾದೆಮಿಯು ಅಭಾರಿಯಾಗಿದೆ. 
ಇತಿಹಾಸ ದರ್ಶನ ವಾರ್ಷಿಕ ಸಂಚಿಕೆಯ ಮುದ್ರಣಕ್ಕೆ ಆಶೀರ್ವಾದ ಪೂರ್ವಕವಾಗಿ ಪ್ರತಿವರ್ಷದಂತೆ ಈ ವರ್ಷವೂ 
(೨೦೨೦-೨೧) ರೂ ೫೦,೦೦೦/- (ಐವತ್ತು ಸಾವಿರ) ನೆರವು ನೀಡಿರುವ ಬಾಳೆಹೊನ್ನೂರಿನ ಶ್ರೀಮದ್ರಂಭಾಪುರಿ ಮಹಾಸಂಸ್ಥಾನದ 
ಜ. ಶ್ರೀ ಪ್ರಸನ್ನ ರೇಖಕ ವೀರಸೋಮೇಶ್ವರ ರಾಜದೇಶೀಕೇಂದ್ರ ಶಿವಾಚಾರ್ಯ ಮಹಾಸ್ಟಾಮೀಜಿ ಅವರಿಗೆ ನಮಸ್ಕಾರಗಳು. 


ಇತಿಹಾಸ ದರ್ಶನ ಸಂಚಿಕೆಯ ೩೬ನೆಯ ಸಂಪುಟವನ್ನು ಸಂಪಾದಿಸಿ ಕೊಟ್ಟಿರುವ ಸಂಪಾದಕರಾದ ಡಾ. ದೇವರಕೊಂಡಾರೆಡ್ಡಿ, 
ಪೊ. ಜಿಕ: ದೇವರಾಜಸ್ವಾಮಿ ಅವರಿಗೆ ಸಂಪುಟವನ್ನು ಸುಂದರವಾಗಿ ಮುದಿಸಿಕೊಟ್ಟಿರುವ ಲಕ್ಷ್ಮೀ ಮುದಣಾಲಯದ 


ಖಿ 


ಮಾಲೀಕರಾದ ಶ್ರೀ ನ ಮಂಜು ಹಾಗೂ ಸಿಬ್ಬಂದಿ ಮ ಇತಿಹಾಸ ದರ್ಶನ ಪ್ರಾರಂಭದಿಂದಲೂ ಅಂದವಾಗಿ 


ಇತಿಹಾಸ ದರ್ಶನ : ಸಂ. ೩೬/೨೦೨೧ ೪೨೧ 


ಡಿ.ಟಿ.ಪಿ. ಮಾಡುತ್ತಿರುವ ಪಿ.ಎಸ್‌. ಸುಬ್ರಮಣಿ ಬಾಬು ಅವರಿಗೆ ಹಾಗೂ ಶ್ರೀಮತಿ ಎಂ. ಮಾಲಾ ಮತ್ತು ವಿ.ಎಸ್‌. 
ಪ್ರಸನ್ನಕುಮಾರ್‌ ಲಕ್ಷ್ಮೀ ಮುದ್ರಣಾಲಯ ಅವರಿಗೆ, ಇತಿಹಾಸ ದರ್ಶನದ ಮುಖಪುಟವನ್ನು ರಚಿಸಿಕೊಟ್ಟ ಶ್ರೀನಿವಾಸ್‌ 
ಟಿ. ಅವರಿಗೆ, ಅಕಾದೆಮಿಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿರುವ ಶ್ರೀ ಗುರುಪ್ರಸಾದ್‌ ಬಿ.ಎಸ್‌. ಡಾ. ಸಂಧ್ಯಾ ವಿ. 
ಶ್ರೀ ರಾಜಶೇಖರ್‌ ಕೆ.ಎಲ್‌., ಶ್ರೀಮತಿ ಸೀತಾಲಕ್ಷ್ಮಿ ರಾವ್‌, ಶ್ರೀ ರೇಣಕಸ್ವಾಮಿ ಒಡೆಯರ್‌ ಬಿ.ಈ. ಹಾಗೂ ಶ್ರೀಮತಿ ನಿರ್ಮಲಾ 
ಎಸ್‌.ವೈ, ಡಾ. ನಳಿನಿ ವೆಂಕಟೇಶ್‌, ಶ್ರೀಮತಿ ಭಾರತಿ ಹಾಗೂ ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಅಕಾದೆಮಿಯು ಆಭಾರಿಯಾಗಿದೆ. 


ಕಾರ್ಯಕಾರಿ ಸಮಿತಿಯ ಅನುಮತಿ ಮೇರೆಗೆ 


ದೇವರಕೊಂಡಾರೆಡ್ಡಿ ಎಂ.ಜಿ. ನಾಗರಾಜ್‌ ಜಿ.ಕೆ. ದೇವರಾಜಸ್ಥಾಮಿ 
ಅಧ್ಯಕ್ಷರು ಲಕ್ಷ್ಮಣ್‌ ತೆಲಗಾವಿ ಪ್ರಧಾನ ಕಾರ್ಯದರ್ಶಿ 
ಉಪಾಧ್ಯಕ್ಷರುಗಳು 
ಶ್ರೀ ಗುರುಪ್ರಸಾದ್‌ ಬಿ.ಎಸ್‌. ಶ್ರೀ ಕೆ.ಎಲ್‌. ರಾಜಶೇಖರ್‌ 
ಕೋಶಾಧಿಕಾರಿ ಶ್ರೀಮತಿ ಸಂಧ್ಯಾ ವಿ. 
ಕಾರ್ಯದರ್ಶಿಗಳು 


ಕಾರ್ಯಕಾರಿ ಸಮಿತಿ ಸದಸ್ಯರು 
ಡಾ॥ ಎಂ. ಕೊಟ್ರೇಶ್‌, ತುಮಕೂರು 
ಶ್ರೀ ಪ್ರಭಾಕರ್‌ ಎಂ.ಎನ್‌. ಮೈಸೂರು 
ಡಾ. ಕೆ. ರವೀಂದ್ರನಾಥ್‌, ಹಂಪಿ 
ಡಾ॥ ಅಮರೇಶ್‌ ಯತಗಲ್‌, ಹಂಪಿ 
ಡಾ॥ ಲಿಂಗರಾಜು, ಮಂಡ್ಯ 
ಪ್ರೊ. ಮುರುಗೇಶಿ ಟಿ, ಉಡುಪಿ 
ಡಾ! ಎಸ್‌.ಕೆ. ಮೇಲಾಕಾರ, ಧಾರವಾಡ 
ಶೀ ನಿಂಗನಗೌಡ ಹ. ದೇಸಾಯಿ, ಯಾದಗಿರಿ 
ಡಾ॥ ಕೆಳದಿ ವೆಂಕಟೇಶ್‌ ಜೋಯಿಸ್‌, ಶಿವಮೊಗ್ಗ 
ಡಾ॥ ಶರಣಬಸಪ್ರ ಕೋಲ್ಕಾರ್‌, ಗಂಗಾವತಿ 
ಮ್ರೊ॥ ಶಕುಂತಲ ಸಿ. ಸಿಂಧೂರ, ಗದಗ 
ಶೀಮತಿ ಸೀತಾಲಕ್ಷ್ಮ € ರಾವ್‌, ಬೆಂಗಳೂರು 
ಡಾ॥ ಪಿ.ವಿ. ಕೃಷ್ಣಮೂರ್ತಿ, ಬೆಂಗಳೂರು 
ಡಾ. ಸಿ.ಬಿ. ಪಾಟೀಲ, ಕೊಪ್ಪಳ 
ಶೀ ಬಸವರಾಜ್‌ ಟಿ.ಎಚ್‌.ಎಂ. ಬಳ್ಳಾರಿ 
ಡಾ॥ ಶಕುಂತಲ ಎನ್‌, ದಾವಣಗೆರೆ 
ಶೀ ಬಸವರಾಜ ಸಂಗಯ್ಯಮದಠ, ವಿಜಯಪುರ 
ಶ್ರೀ ಇಷ್ಟಲಿಂಗ ಶಿರಸಿ, ಬಾದಾಮಿ 


೪೨೨ ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಸ 


ಕ್ರ 


JE 


14. 


ಅಕಾದೆಮಿಯಲಿ ಸಾಪಿಸಿರುವ ದತಿಗಳ ವಿವರ 
(ee) (9) ಬವ 


೦. ದತ್ತಿ ನಿಧಿಯ ವಿವರ 


ಡಾ॥ ಅಭಿಶಂಕರ್‌ ಅವರ ನೆನಪಿನಲ್ಲಿ ನೀಡುತ್ತಿರುವ 
ಸಮ್ಮೇಳನಾಧ್ಯಕ್ಷರ ಸ್ಮರಣಿಕೆ ಮತ್ತು ಸನ್ಮಾನ 

ಡಾ॥ ಬಾ.ರಾ.ಗೋಪಾಲ್‌ ನೆನಪಿನ ದತ್ತಿ ನಿಧಿ-ಶಾಸನ ತಜ್ಞರಿಗೆ 
ಶ್ರೀ ಕೆ. ರಾಜನ್‌, ತುಮಕೂರು- ಪಿಎಚ್‌.ಡಿ ಪಡೆದ 
ವಿದ್ಯಾರ್ಥಿಗಳಿಗೆ ಉತ್ತೇಜನವಾಗಿ ನೀಡುವ ನಗದು ಬಹುಮಾನ 


ಡಾ॥ ದೇವರಕೊಂಡಾರೆಡ್ಡಿ ಅಭಿನಂದನಾ ಸಮಿತಿಯವರು ನೀಡಿರುವ 
ದತ್ತಿ (ವೆಬ್‌ಸೈಟ್‌ನ ವಾರ್ಷಿಕ ನಿರ್ವಹಣಾ ವೆಚ್ಚ ಬರಿಸಲು) 


ಶ್ರೀಮತಿ ಅರ್ಚನ. ಎಸ್‌. ರಾವ್‌ ಅವರು ನೀಡಿರುವ 

ದಿ॥ ಡಾ॥ ಸೂರ್ಯನಾಥ್‌ ಕಾಮತ್‌ ಅವರ ನೆನಪಿನ 
'ಸೂರ್ಯಕೀರ್ತಿ” ದತ್ತಿ ನಿಧಿ ಪ್ರಶಸಿ 

ಶ್ರೀಮತಿ ವಿ. ಗೌರಮ್ಮ ಗಂಗಾಧರಯ್ಯ ಅವರ ಮಕ್ಕಳಾದ 

ಡಾ॥ ಎಂ.ಜಿ. ನಾಗರಾಜ್‌, ಶ್ರೀಮತಿ ಎಂ.ಜಿ. ಪದ್ಮ ವಿರೂಪಾಕ್ಷಯ್ಯ 
ಮತ್ತು ಡಾ॥ ಎಂ.ಜಿ. ಚಂದ್ರಕಾಂತ್‌ ಅವರುಗಳು ಸ್ಥಾಪಿಸಿರುವ 
“ಸಂಶೋಧನ ಶ್ರೀ” ಪ್ರಶಸ್ತಿ (ಶ್ರೇಷ್ಟ ಸಂಶೋಧಕರಿಗೆ ನೀಡುವ ಪ್ರಶಸಿ) 
ಡಾ. ಕೆ. ಪದ್ದಯ್ಯ, ಪುಣೆ, 30ನೇ ವಾರ್ಷಿಕ ಸಮ್ಮೇಳನದ ಸರ್ವಾಧ್ಯಕ್ಷರು 
ಇವರು ಸ್ಥಾಪಿಸಿರುವ "ಡಾ॥ ಎಂ.ಎಚ್‌. ಕೃಷ್ಣ' ಮೆರಿಟ್‌ ಅವಾರ್ಡ್‌ 
ನಗದು ದತ್ತಿ ಪ್ರಶಸ್ತಿ (ಅತ್ಯುತ್ತಮ ಪ್ರಾಗೈತಿಹಾಸಿಕ ಲೇಖನಕ್ಕೆ) 

ಬಿ.ಸಿ. ಪಾಟೀಲ ಟ್ರಸ್ಟ್‌ ಕೊಪ್ಪಳ, ಇವರು ಸ್ಥಾಪಿಸಿರುವ 

'ಶ್ರೀಮತಿ ಸುಮಂಗಳಾ ಪಾಟೀಲ” ದತ್ತಿ ನಿಧಿ ಪ್ರಶಸ್ತಿ 

(ಮಹಿಳಾ ಸಂಶೋಧಕರಿಗಾಗಿ) 

ಪ್ರೊ. ಲಕ್ಷ್ಮಣ್‌ ತೆಲಗಾವಿ ಅವರು ಸ್ಥಾಪಿಸಿರುವ 

'ನಾಯಕ ಶ್ರೀ” ದತ್ತಿ ನಿಧಿ ಪ್ರಶಸ್ತಿ 

. ಸಿ.ಆರ್‌. ಶ್ಯಾಮಲ ಅವರು ಸ್ಥಾಪಿಸಿರುವ 

. ಶ್ರೀನಿವಾಸ ಹಾವನೂರ' ಸ್ನರಣಾರ್ಥ ದತ್ತಿ ಪ್ರಶಸ್ತಿ 

. ಶ್ಯಾಮಲಾ ರತ್ನಕುಮಾರಿ ಅವರು ಸ್ಥಾಪಿಸಿದ 

. ಜೆ.ಎಸ್‌. ದೀಕ್ಷಿತ್‌ ಅವರ ನೆನಪಿನ ದತ್ತಿ 


. ಶ್ಯಾಮಲಾ ರತ್ನಕುಮಾರಿ ಅವರು ಸ್ಥಾಪಿಸಿದ 

. ಪ್ರತಿಭಾ ಚಿನ್ನಪ್ಪ ಅವರ ನೆನಪಿನ ದತ್ತಿ 

ಅರಸೀಕೆರೆಯ ಮೇಲಣ ಮಠದ ಲಿಂ॥ ಎಸ್‌. ಸಿದ್ದಣ್ಣಿಯ್ಯ 

ಮತ್ತು ಶ್ರೀಮತಿ ಗಂಗಮ್ಮ ಸ್ಮಾರಕ ಟ್ರಸ್ಟ್‌ ನೀಡುವ “ನೊಳಂಬ ಶ್ರೀ” 
ಪ್ರಶಸ್ತಿ, ದತ್ತಿಯ ದಾನಿಗಳು ಶ್ರೀ ಪರಮಶಿವಮೂರ್ತಿ ಎಸ್‌. 

ಪ್ರೂ. ಲಕ್ಷ್ಮಣ್‌ ತೆಲಗಾವಿ ಅವರು ಸ್ಥಾಪಿಸಿರುವ 

ಸಂಶೋಧಕ ಪ್ರಸಕ್ತ ಹುಲ್ಲೂರು ಶ್ರೀನಿವಾಸ ಜೋಯಿಸ್‌ 

ಸ್ಮಾರಕ ಅತ್ಯುತ್ತಮ ಇತಿಹಾಸ ಕೃತಿಗೆ ದತ್ತಿ 


ಶಳಳಳಲ್ಲಳ 


(ಡಿಸೆಂಬರ್‌ 2021ರವರೆಗೆ) ಒಟ್ಟು 


ಇತಿಹಾಸ ದರ್ಶನ : ಸಂ. ೩೬/೨೦೨೧ 


ಮೊತ 


) 


30,000 
1,20,000 


1,06,000 
1,10,000 


1,28,000 


3,05,000 


30,000 


1,26,000 


2,00,000 


1,62,000 


2,00,000 


2,00,000 


2,00,000 


1,00,000 


20,17,000 


ಆರಂಭದ ವರ್ಷ 


1998 
2001 


2014 
2016 


2016 


2016 


2016 


2017 


2017 
2018 
2020 


2020 
2020 


2021 


೪೨೩ 


ದಾನಿಗಳ ಪಟ್ಟಿ 


ಕ್ರಸಂ. ದಾನಿಗಳು 

I. ಪಟ್ಟಾಧ್ಯಕ್ಷರು, ಕೊಟ್ಟೂರು ಮಠ, ಹೊಸಪೇಟೆ 
2 ಶ್ರೀಮದಂಭಾಪುರಿ ಮಠ, ಬಾಳೆಹೊನ್ನೂರು 

3 ಶ್ರೀಮತಿ ಭಾರತಿ.ಕೆ., ಬೆಂಗಳೂರು 


KS 
6 ಡಾ. ನಳಿನಿ ವೆಂಕಟೇಶ್‌, ಬೆಂಗಳೂರು 
yA ಡಾ. ಶೀಲಾಕಾಂತ ಪತ್ತಾರ್‌, ಬಾದಾಮಿ 
N ಶ್ರೀ ಬಿ.ಎಸ್‌. ಗುರುಪಸಾದ್‌ 


10. ಟಿ.ಎಜ್‌.ಎಂ. ಬಸವರಾಜು, ಬಳ್ಳಾರಿ 


ll. ಡಾ. ಲಕ್ಷ್ಮೀನಾರಾಯಣ್‌ ಆರ್‌., ಬೆಂಗಳೂರು 


ಮೊತ್ತ ರೂ. 
1,00,000 
50,000 
20,000 
10,000 
5,000 
5,000 
5,000 
5,000 
4,000 
2.000 


500 


ಒಟ್ಟು 2,06,500 


ಇತಿಹಾಸ ದರ್ಶನ : ಸಂ. ೩೬/೨೦. 


ಬಜ ಭಂಐಂ ತಂೀಲ್ವಲಿ ಟಂ ಊಂ ಲಂ ಲಬನಿಿಲಜ 2೨ IE 


ಲೀಣಲಿ ೧೧೨೧ದ 


| 
| 


- 
| 
- 
} 
| 


4 


I I TO 


AWapedeeseulyeAejyeuiey } 
AwuapedeeseulyeyeyeuJe)/2/Wod'aqnynoA <_ 
wo ewu8dSzAwapedeeseypieyeyeuiey BN 


pe 


310‘Awapedeesey1}eEJEUIEN MMM $ 


¥ 
ಲ 
© 
bg 
©o 
(೧ 
ys 
mk 
op 
0೦ 
Ne 
ep) 


ISBN 


J “/8819 


UH0261 


po 


